


ಸಕಲಪುರಾತನರ ವಚನಗಳು : 


ಸಂಪಾದಕರು : 
ಡಾ. ಆರ್‌. ಸಿ, ಹಿರೇಮಠ, ಎಂ.ಎ. ಪಿಎಚ್‌.ದಿ. 
ನಿರ್ದೇಶಕರು, ಕನ್ನಡ ಅಧ್ಯಯನಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 





ಕನ್ನಡ ಆಧ್ಯಯನಪೀತ | 
ಕರ್ನಾಟಿಕ ವಿಶ್ವವಿದ್ಯಾಲಯ, ಧಾರವಾಡ 


CC-0. Jangamwadi Math Collection. Digitized by eGangotri 
f ` 


ಕ 
4 








WO S37, 


ಮಾ | és 


My 
ಬ 


1 1 ? 


KH 


= Hirem aha, AC. 
 Seksla 


5S lal Tele 







ction. Digitized by eGangotri G 


O33, lel | 
Fore 7824 


SHRI JAGADGURU VISHWARADHYA JNANAMANDIR 
| (LIBRARY) 
JANGAMAWADIMATH, VARANASI 
ಅಳಿಲ 


Please return this volume on or before the date last stamped 
Overdue volume will be charged 1/- per day. 





| | 

| | 

| ià 

| 

| aa 

| ಸ 
CC-0. Jangamwadi Math Collection. Digitized by eGangotri ಸ 

















ಸಕಲಪುರಾತನರ ವಚನಗಳು 








ಕನ್ನಡ ಅಧ್ಯಯನಪೀಠ ಪ್ರಕಟನೆ-೩೮ 
ವಚನಸಾಹಿತ್ಯ ತರಂಗ-೧೪ 


ಸಕಲಪುರಾತನರ ವಚನಗಳು 


ಸಂಪಾದಕರು : 


ಡಾ. ಆರ್‌. ಸಿ, ಹಿರೇಮಠ, ಎಂ.ಎ. ಪಿಎಚ್‌.ಡಿ. 
ನಿರ್ದೇಶಕರು, ಕನ್ನಡ ಅಧ್ಯಯನಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 





ಕನ್ನಡ ಅಧ್ಯ ನನಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 


CC-0. Jangamwadi Math Collection. Digitized by eGangotri 


ಪ್ರಕಾಶಕರು : 5: 
amt, ಎಸ್‌. ಒಡೆಯರ, ಎಂ.ಎ.ಎಲ್‌ಎಲ್‌.ಬಿ. 
ಕುಲಸಚಿವರು, ಕರ್ನಾಟಕ ವಿಶ್ವವಿದ್ಯಾಲಯ, 

ಧಾರವಾಡ-೩ 


033 ix 
Koh 


© ಹಕ್ಕುಗಳನ್ನು ಕಾಯ್ದಿರಿಸಿದೆ. 


ಪ್ರಥಮ ಮುದ್ರಣ: ದೀಪಾವಳಿ (೬-೧೧-೧೯೭೨) 
೨೦೦೦ ಪ್ರತಿಗಳು. 


ಬೆಲೆ: ಹದಿನೆಂಟು ರೂಪಾಯಿಗಳು 


SRi JAGADGURU VISHWARADHYA 
JNANA SIMHASAN JNANAMANDIR 
LIBRARY. 
Jangamwadi Math, VARANASI, 

Acc No. JI. 
ಮುದ್ರಕರು; 
ಮಣಿಪಾಲ ಪವರ್‌ ಪ್ರೆಸ್‌ 
ಮಣಿಪಾಲ 


(ದೈ ಕ) ಪಟ Math Collection. Digitized by eGangotri 


ಸಮಗ್ರ ವಚನ ವಾಜ್ಮಯ 
ಸಂಶೋಧನ- ಸಂಸ್ಕರಣ — ಪ್ರಕಟನ ಯೋಜನೆ 


ಸಲಹಾಮಂಡಲ: 


ಡಾ. ಎ. ಎಸ್‌. ಅಡಕೆ, ಬಿ.ಇ,ಪಿಎಚ್‌.ಡಿ. ಉಪಕುಲಪತಿಗಳು (ಅಧ್ಯಕ್ಷರು) 
ಡಾ. ಆರ್‌. ಸಿ. ಹಿರೇಮಠ, ಎಂ.ಎ.,ಪಿಎಚ್‌.ದಿ. 

ಪ್ರೊ. ಎಸ್‌. ಎಸ್‌. ಭೂಸನೂರಮಠ, ಎಂ.ಎ. 

ಪ್ರೊ. ಎಸ್‌. ಎಸ್‌. ಮಾಳವಾಡ, ಎಂ.ಎ. 

ಶ್ರೀ ಆಯ್‌. ಜಿ. ಹಿರೇಗೌಡರ, ಬಿ.ಎ.ಎಲ್‌ಎಲ್‌.ಬಿ. 


ಸಂಪಾದಕಮಂಡಲ : 


ಡಾ. ಆರ್‌. ಸಿ. ಹಿರೇಮಠ, ಎಂ.ಎ..ಪಿಎಚ್‌.ಡಿ. (ಪ್ರಧಾನ ಸಂಪಾದಕ) 
ಪ್ರೊ. ಎಸ್‌. ಎಸ್‌. ಮಾಳವಾಡ, ಎಂ.ಎ. 
ಡಾ. ಎಂ. ಎಸ್‌. ಸುಾಪ್ಪರ, ಎಂ.ಎ. ಪಿಎಚ್‌.ಡಿ. 


ಸಂಶೋಧನ ಸಹಾಯಕ ಸಿಬ್ಬಂದಿ: 


ಶ್ರೀ "ಎಸ್‌. ಜಿ. ಇಮ್ರಾಪೂರ 
ಡಾ.ಎನ್‌. ವಿ. ಕೊಪ್ಪಳ 
ಶ್ರೀ ಪಂಚಾಕ್ಷರಿ ಹಿರೇಮಠ 
ಶ್ರೀ ಬಿ. ಪಿ. ಪಾಟೀಲ 

Oe ಜಯಪ್ರಕಾಶ ಕಟ್ಟೀಮನಿ 
ತ್ರೀ ಎಸ್‌. ಡಿ. ಲಕ್ಷ್ಮೇಶ್ವರ 


CC-0. Jangamwadi Math Collection. Digitized by eGangotri 





0. 
೨, 
a. 
9. 
೫. 
೬, 
È. 
೮. 
೯ 
೧9. 
೧0. 
೧೨. 
೧೩ 
OP. 
0೫, 
೧೬, 


ಪರಿವಿಡಿ 


ಮುನ್ನುಡಿ 
ಕೋಲಶಾಂತಯ್ಯಗಳ ವಚನ 

ಮಧುವಯ್ಯಗಳ ವಚನ 

ಬಿಬ್ಬಬಾಚಯ್ಯಗಳ ವಚನ 

ಮೆಟ್‌ಮಿಂಡಯ್ಯಗಳ ವಚನ 

ಅಟಾವಿನ ಮಾರಿತಂದೆಗಳ ವಚನ 
ಶಿವಲೆಂಕಮಂಚಣ್ಣಗಳ ವಚನ 

ಡಕ್ಕೆಯ ಬೊಮ್ಮಣ್ಣಗಳ ವಚನ 
ಮನುಮುನಿಗುಮ್ಮಟದೇವಗಳ ವಚನ 
ವಚನಭಾಂಡಾರಿಶಾಂತರಸಗಳ ವಚನ 
ಸಂಪಾದನೆಯ ವಚನಗಳು (ವಿವಿಧ ವಚನಕಾರರು) 
ಮನಸಂದ ಮಾರಿತಂದೆಗಳ ವಚನ 

ಅಂಬಿಗ ಚವುಡಯ್ಯಗಳ ವಚನ 

ಉರಿಲಿಂಗದೇವಗಳ ವಚನ 

ಏಲೇಶ್ವರದ ಕೇತಯ್ಯಗಳ ವಚನ 


CC-0. Jangamwadi Math Collection. Digitized by 65೩/0001 


ಮುನ್ನು ಡಿ 


ಕಲ್ಯಾಣದ ಕ್ರಾಂತಿಯನಂತರ ವಚನಸಾಹಿತ್ಯ ಒಂದು ದೊಡ್ಡ ವಿಪತ್ತಿಗೆ 
ತುತ್ತಾ ಯಿತು. ಕೆಲಕಾಲ ಶಿವಶರಣರು ನಾಡಿನ ಸುತ್ತಿ 9 ಚದುರಿಹೋಗಿ | ಗುಪ್ತವಾಗಿ, 
ಗುರುಲಿಂಗ ಜಂಗಮದ ಭಕ್ತಿಯ ಆಚರಣೆಯನ್ನು ಮಾಡುತ್ತಿ Bos ಕಂಡುಬರುತ್ತದೆ. 

ಜಯನಗರ ಸಾಮ್ರಾಜ್ಯ ಸ್ಥಾ ಪನೆಯಾದೊಡನೆ ಹಿಂದೂಧರ್ಮಕ್ಕೆ ಅದರಲ್ಲಿಯೂ 
ಶೈವಧರ್ಮ ವೀರಶೈವಧರ್ಮಗಳಿಗೆ ವಿಪುಲವಾದ ಪ್ರೋತ್ಸಾಹ ದೊರೆತಿದೆ. 

ಜಯನಗರ ಕಾಲದ ದಾನದತ್ತಿ ಶಾಸನಗಳೇ ಇದಕ್ಕೆ ನಿದರ್ಶನವಾಗಿವೆ. ಈ ಅವಧಿ 
ಯಲ್ಲಿ ವಚನಸಾಹಿತ್ಯ ಪುನಃ ಅವತರಿಸಿದುದಲ್ಲದೆ, ಆ ಸಾಹಿತ್ಯವನ್ನು ಆಧರಿಸಿ 
ಹೊಸ ಹೊಸ ಗ್ರಂಥಗಳು ಬೆಳಕು ಕಂಡವು; ಮಹಾಕಾವ್ಯಗಳು ಉದಯವಾದವು. ವಚನ 
ಗಳಿಗೆ ಟೀಕೆ ವ್ಯಾಖ್ಯಾನಗಳು ನಿರೂಪಿತವಾದವು. ಪುರಾತನರ ವಚನಗಳನ್ನು ನವೋನವ 
ರೂಪಗಳಲ್ಲಿ ಸಂಕಲನಗೊಳಿಸಿ ಬೆಳಕಿಗೆ ತರುವ ಕಾರ್ಯವೂ ನಡೆದುಬಂದಿತು. ಈ ಕಾರ್ಯ 
ಹತ್ತೆಂಟು "ವಿಧವಾಗಿ ಮೈದಳೆದು ನಿಂತಿದೆ. 

೧. ವಚನಾಂಕಿತಗಳ ಆಧಾರದಿಂದ ಇವು ಇಂಥ ಶರಣರ ವಚನಗಳಿರಬೇಕೆಂದು 
ಅವನ್ನು ಒಂದೆಡೆ ಇದ್ದಕ್ಕಿದ್ದಂತೆಯೇ ಸಂಗ್ರಹ ಮಾಡುವ ಕಾರ್ಯ ಮೊಟ್ಟಮೊದಲನೆಯ 
ಹಂತವೆಂದು ತೋರುತ್ತದೆ. 

೨. ಹಲವಾರು ಶರಣರ ವಚನಗಳನ್ನು ಒಂದೆಡೆ ಸಂಕಲನ ಮಾಡಿರುವುದು 
ಎರಡನೆಯ ಹಂತ. ಸಕಲ, ಸರ್ವ ಅಥವಾ ಎಲ್ಲ ಪುರಾತನರ ವಚನಗಳು ಎಂಬ ಶೀರ್ಷಿಕೆ 
ಯಲ್ಲಿ ದೊರೆಯುವ ವಚನಸಾಹಿತ್ಯ ಈ ನಿಟ್ಟಿಗೆ ಸಂಬಂಧಪಟ್ಟುದು. 

೩. ಸಕಲಪುರಾತನರ ಬೆಡಗಿನ ವಚನಗಳನ್ನಾಯ್ದುಕೊಂಡು ಅವುಗಳಿಗೆ ಟೀಕೆ 
ಬರೆದಿರುವುದು ಮೂರನೆಯ ಹಂತ. 

೪. ತತ್ವ ಜಿಜ್ಞಾಸೆ ಸೆ ಆರಂಭವಾದೊಡನೆಯೇ ಶರಣರ ವಚನಗಳನ್ನು ಷಟ್ಟ 
ಕೃನುಗುಣವಾಗಿ “ ಜೋಡಿಸಿದಂತೆ ತಿಳಿದುಬರುತ್ತದೆ. ಬಸವಣ್ಣನವರ bre se 
ಬಸವಣ್ಣ ನವರ ವಚನಗಳು, ಪ್ರಭುದೇವರ ವಚನಗಳು ಇವುಗಳ ಷಟ್ಟಿಲದ ಕಟ್ಟು ಗಳು 
ಈ ವರ್ಗಕ್ಕೆ ಸಂಬಂಧಪಟ್ಟವು. 

೫. ಏಕೋತ್ತರ ಶತಸ್ಥಲಗಳು ಒಂದು ದೊಡ್ಡ ಗುಂಪಾಗಿ ನಿಲ್ಲುತ್ತವೆ. 

೬. ಒಂದೊಂದು ಸ್ಥಲ ಇಲ್ಲವೆ ಅವಸ್ಥೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು 
ಮಾಡಿದ ಸಂಕಲನಗಳೂ ಉಂಟು. ಆಚರಣೆಯ ಸಂಬಂಧದ ವಚನಗಳು, ಪ್ರಸಾದಿ 
ಸ್ವಲದ ವಚನಗಳು, ಲಿಂಗವಿಕಲಾವಸ್ಥೆಯ ವಚನಗಳು, ಸ್ತೋತ್ರವಚನಗಳು ಈ ಗುಂಪಿಗೆ 
ಸೇರುತ್ತವೆ. 

೭. ಸಮಗ್ರ ವೀರಶೈವ ಸಿದ್ಧಾಂತ ತತ್ವಗಳನ್ನು ಚರ್ಚಿಸಿ ನಿಷ್ಕರ್ಷಿಸುವ ದೃಷ್ಟಿ 
ಯಿಂದ ಶೂನ್ಯಸಂಪಾದನೆಯಂತಹ ಧುಹಾಸಂಪಾದನೆಗಳ ಗುಂಪು ಬಹು ಮಹತ್ವ, 
ವಾದುದು. 

ಈ ಸಂಕಲನ ಸಾಹಿತ್ಯದ ಅಭಿವೃದ್ಧಿಯನ್ನು ಕೆಳಗಿನ ವಂಶವೃಕ್ಷದಲ್ಲಿ ಕಾಣಬಹುದು. 


CC-0. Jangamwadi Math Collection. Digitized by eGangotri 




















ae | 
I i 
ಕೇವಲ ಸಂಕಲನಗಳು ತಾತ್ತ್ವಿಕ | 
I 
I I | 
ಸರ್ವಪ್ರರಾತನರ ವಚನಗಳು ಬೆಡಗಿನ ವಚನಗಳು* ಕಾಲಜ್ಞಾನದ ವಚನಗಳು 
(ಸಿಂಗಳದ ಸಿದ್ಧ ಬಸವನ ಸಂಕಲನ) 
l I I 
ಕೋಲ ಶಾಂತಯ್ಯನ ಗೊಗ್ಗವ್ವೆಯ ಬಸವಣ್ಣನವರ | 
ವಚನಗಳಿಂದ ವಚನಗಳಿಂದ ವಚನಗಳಿಂದ ; 
ಆರಂಭ ಆರಂಭ ಆರಂಭ 
I l l I I I I 
ಬಸವಣ್ಣ ಚನ್ನಬಸವಣ್ಣ ನೀಲಮ್ಮ ರುದ್ರಮುನಿ ಮಡಿವಾಳಯ್ಯ ಕಲ್ಮಾಣಮ್ಮ ಬೇರೆ ಹಲವರು 





| l 
O ವಚನಗಳು ಏಕೋತ್ತರಶತಸ್ಥ ಲ 
l | 
| ಸ್ವರ ಏಕೋತ್ತರಶತಸ್ಥಲ* 





ಸಂಕಲಿತ 


3) ಸಿದ್ಧಲಿಂಗೇಶ್ವರಕೃತ 

3; ಪರಮಮೂಲಜ್ಞಾನ 111 ಏಕ್ಟೋತರಶತಸ್ಥಲ 
ಷಟ್ಟಲ ಸಾರಾಮೃತ 425 

4. ಬ್ರಹ್ಮಾದ್ವೈತಸಿದ್ಧಾಂತ ವಚನಗಳ ಸಂಲನ* 

ಷಟ್ಟಲಾಭರಣ ಏಕೋತ್ತರಶತಸ್ಥಲಸಾರ 

|S. ಷಟ್ಟಿಲಸ್ತೋತ್ರದ 370 ವಚನಗಳಸಂಕಲನ* 












I 
ಸಂಕಲನಗಳು ಸಂಪಾದನೆಗಳು 
I 


I I 
ಶೂನ್ಯ ಸಂಪಾದನೆಗಳು ಇತರ ಸಂಪಾದನೆಗಳು 
I 





I I I [ge I 
ಶಿವಗಣಪ್ರಸಾದಿ ಕೆಂಚವೀರಣ್ಣೊಡೆಯ ಗುಮ್ಮಳಾಪ್ರರದ ಗೂಳೂರ ಹಲಗೆದೇವರು 
ಮಹಾದೇವಯ್ಯ ಸಿದ್ಧಲಿಂಗದೇವರು ಸಿದ್ದ ವೀರಣಾರ್ಯರು 


1. ಸಂಪಾದನೆಯ ವಚನಗಳು 

2. ಶೀಲಸಂಪಾದನೆಯ ವಚನಗಳು 
(ಮೇಲಿನ 1, 2 ಈ ಗ್ರಂಥಗಳು ಸರ್ವ 
ಪುರಾತನರ ಕಟ್ಟುಗಳಲ್ಲಿ ಅಂತರ್ಗತ 
ವಾಗಿವೆ) 

3. ಷಟ್ಟಲಬ್ರಹ್ಮಾನಂದ ವಿರಕ್ತಚಾರಿತ್ರ 
ಸಂಪಾದನೆಯ ವಚನಗಳು 

4. ವೀರಶೈವಸಾರೋದ್ಧಾರ ಸಂಪಾದನೆಯ 
ವಚನಗಳು 

5. ಅನುಭವಜ್ಞಾನಸಾರಾಮೃತ ಸಂಪಾದ 
ನಾಸ್ತೋಶ್ರದ ವಚನಗಳು 





216 ಸ್ಥಳಗಳ ಇತರ 
ಗಣವಚನ ರತ್ನಾವಳಿ 
| I I 
ಅಿಂಗಚಿದಮ್ಲ ತಜೋಧೆ ಆಚರಣೆಯ ವಚನ ಬಸವಸ್ತೋತ್ರದ ವಚನ 
ವೀರಶೈವಚಿಂತಾಮಣಿ ಸಂಬಂಧದ ವಚನ ಮಿಶ್ರಸ್ತೋತ್ರದ ವಚನ 
ಮುಕ್ತಿಕಂಠಾಭರಣ ಆಚರಣೆ-ಸಂಬಂಧದ ವಚನ ಶರಣಸ್ತೋತ್ರದ ವಚನ 
ಚಿದೈೆಶ್ಚರ್ಯ ಚಿದಾಭರಣ ಅಷ್ಟಾವರಣ ಸ್ತೋತ್ರದ ವಚನ 
ಕಾರಸಂಗ್ರಹ ಷಟ್ಟಲಸ್ತೋತ್ರದ ವಚನ 
ಅದ್ದೆ ತಾನಂದದ ವಚನ ಲಿಂಗಸ್ತೋತ್ರದ ವಚನ 
T ಪುಸಾದಿಸ್ಸಲದ ವಚನ | ಲಿಂಗವಿಕಳಾವಸ್ಥೆಯ ವಚನ 
ಸೃಷ್ಟಿಯ ವಚನಗಳು | ಶಿವಮಹಿಮಾಸ್ತೋತ್ರದ ವಚನ 
5 ವಚನಸಾರ 


CC-0. Jangamwadi Math Collection. Digitized by eGangotri 


3.1. 2... 


= ಸಕಲ ಪ್ರರಾತನರ ವಚನಗಳು 


ಸಕಲಪುರಾತನರ ವಚನಗಳು: 

ಸಕಲಪುರಾತನರ ವಚನಗಳು ಎಂಬ ಹೊತ್ತಿಗೆಗಳನ್ನು ಸರ್ವಪುರಾತನರ ವಚನ 
ಗಳು, ಎಲ್ಲ ಪುರಾತನರ ವಚನಗಳು ಎಂಬ ಪರ್ಯಾಯನಾಮಗಳಿಂದ ಕರೆಯಲಾಗಿದೆ. 
ಈ ಗ್ರಂಥಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ. 

೧. ಕೋಲಶಾಂತಯ್ಯನವರ ವಚನಗಳಿಂದ ಆರಂಭವಾಗುವ ಕಟ್ಟುಗಳು. 

೨. ಬಸವಣ್ಣನವರ ವಚನಗಳಿಂದ ಆರಂಭವಾಗುವ ಕಟ್ಟುಗಳು. 

೩. ಗೊಗ್ಗವ್ಹೆಯ ವಚನಗಳಿಂದ ಆರಂಭವಾಗುವ ಕಟ್ಟುಗಳು. 

ಕೋಲ ಶಾಂತಯ್ಯಗಳ ವಚನಗಳಿಂದ ಪ್ರಾರಂಭವಾಗುವ ಕಟ್ಟುಗಳಲ್ಲಿ ಸಾಮಾನ್ಯ 
ವಾಗಿ ಕೊನೆಗೆ ಬರುವ ವಚನಕಾರ ಆದಯ್ಯ. ಒಟ್ಟು ವಚನಸಂಖ್ಯೆ ೩೦೦೦. ವಚನಕಾರರು 
೨೭. ಇವು ಮೂರು ಸಾವಿರದ ಕಟ್ಟು ಗಳೆಂದು ಪ್ರ ಸಿದ್ಧ ವಾಗಿವೆ. 

ಬಸವಣ್ಣನವರ ವಚನಗಳಿಂದ ಪ್ರಾರಂಭವಾಗುವ ಕಟ್ಟು ಆದಯ್ಯನ ವಚನಗಳಿಂದ 
ಕೊನೆಗೊಳ್ಳುತ್ತದೆ. ಆದರೆ ಇಲ್ಲಿ ಸು. ೮೫ ಜನ ಶರಣರ ವಚನಗಳು ಅಳವಟ್ಟಿವೆ. ವಚನ 
ಸಂಖ್ಯೆ ಸು. ೧೦೦೦. ಒಂದು ಸಾವಿರದ ಕಟ್ಟೆಂದು ಇದನ್ನು ಸಾಮಾನ್ಯವಾಗಿ ಕರೆಯ 
ಲಾಗುವುದು. 

ಗೊಗ್ಗವ್ಹೆಯ ವಚನಗಳಿಂದ ಪ್ರಾರಂಭವಾಗುವ ಕಟ್ಟು ನೀಲಮ್ಮನ ವಚನಗಳಿಂದ 
ಕೊನೆಗೊಳ್ಳುತ್ತದೆ. ಇಲ್ಲಿರುವ ವಚನಕಾರರ ಸಂಖ್ಯೆ ಸು. ೧೨೧. ವಚನಗಳು ಸು. ೧೫೦೦. 

ಈ ಮೂರೂ ಗುಂಪಿಗೆ ಸಂಬಂಧಪಟ್ಟ ಹಸ್ತಪ್ರತಿಗಳನ್ನು ಅವಲೋಕಿಸಿದಾಗ 
ಒಂದೊಂದು ಗುಂಪಿನ ಎಲ್ಲ ಅಥವಾ ಕೆಲವು ವಚನಗಳನ್ನು ಇನ್ನೊಂದರಲ್ಲಿ ಸೇರಿಸುವ 
ಪ್ರಯತ್ನಗಳು ನಡೆದಿರುವುದು ತಿಳಿದುಬರುತ್ತದೆ. ಮೊದಲು ಪ್ರತಿಯೊಂದು ವರ್ಗದ 
ಕಟ್ಟುಗಳಲ್ಲಿ ಇಂತಿಂಥ ವಚನಕಾರರ ವಚನಗಳು ನಿರ್ದಿಷ್ಟವಾಗಿರಬೇಕು. ಆಮೇಲೆ ಪ್ರತಿ 
ಯೊಂದು ಕಟ್ಟಿನಲ್ಲೂ ಕ್ರಮೇಣ ವಚನಕಾರರ ಹಾಗೂ. ವಚನಗಳ ಸಂಖ್ಯೆ ಬೆಳೆಯುತ್ತ 
ನಡೆದಿದೆ. ಮುಂದೆ ಒಂದೊಂದು ಕಟ್ಟಿನಲ್ಲಿ ಇನ್ನೊಂದನ್ನು ಸಂಪೂರ್ಣವಾಗಿ ಇಲ್ಲವೆ 
ಭಾಗಶಃ ಜೋಡಿಸುವ ಪ್ರಯತ್ನಗಳು ನಡೆದಿವೆ. ಹೀಗಾಗಿ ಸರ್ವಪುರಾತನರ ವಚನಗಳು 
ಎಂಬ ಶೀರ್ಷಿಕೆಯ ಕಟ್ಟನ್ನು ತೆಗೆದುಕೊಂಡರೆ ಅದರಲ್ಲಿಯ ವಚನಕಾರರ ವಚನಗಳ 
ಸಂಖ್ಯೆಯನ್ನು ನಿರ್ದಿಷ್ಟವಾಗಿ ಹೇಳುವುದು ಕಷ್ಟ ವಾಗುತ್ತದೆ. ಹಿಂದುಹಿಂದಿನವರ ವಚನ 
ಗಳನ್ನು ಮುಂದಿನವರು ತೆಗೆದುಕೊಂಡು ಮತ್ತೆ ಹೊಸ ವಚನಗಳನ್ನು ಕೂಡಿಸುತ್ತಾ 
ಹೋಗಿರುವರು. ಒಟ್ಟು ಈ ಸಂಕಲನಕಾರರ ಹೆಸರು ಎಲ್ಲಿಯೂ ಉಕ್ತವಾಗಿಲ್ಲ. 
ಜಾನಪದಸಾಹಿತ್ಯದ ಗುಪ್ತ ಕವಿಗಳಂತೆ ಈ ಸಂಕಲನಕಾರರ ಹೆಸರು ಮರೆಯಾಗಿದ್ದರೂ 


ae ಅವರ ಕಾರ್ಯ" ಸ್ಥಿರವಾಗಿದೆ. ಇವೆಲ್ಲ ಕಟ್ಟು YAS, ಕ್ರೋಢೀಕರಿಸಿ ಇಲ್ಲಿ ಬಂದಿರುವ 
ಕ್ಯ ವಚನಕಾರರ ಹೆಸರುಗಳನ್ನು ಕೆಳಗಿನಂತೆ ವಿವರಿಸಬಹುದು. 






ಅಕ್ಕಮ್ಮ ೫. ಅನಾಮಿಕ ನಾಚಯ್ಯ 
; ಅಗ್ಗವಣಿಯ ಹಂಪಯ್ಯ ೬. ಅಪ್ಪಿದೇವಯ್ಯ 

he ಅಗ್ಗವಣಿಯ ಹೊನ್ನಯ್ಯ ೬. ಅಮರಗುಂಡಮಲ್ಲಿಕಾರ್ಜುನ 
ಅಂಗಸೋಂಕಿನ ಲಿಂಗತಂದೆ ೮. ಅಮುಗಿದೇವಯ್ಯ. 


; cc- 0. 00261 Math Collection. Digitized by ಸು 


ಜುಟ್ಟು ಜೂ 


ಮುನ್ನುಡಿ 


ಅಮುಗಿದೇವಯ್ಯಗಳ ಪುಣ್ಯಸ್ತ್ರೀ ೪೧. 
೪೨. 


ಅಂಬಿಗ ಚವುಡಯ್ಯ 

CEPA ಮಾರಿತಂದೆ 

ಅವಸರದ ರೇಕಣ್ಣ 

ಆದಯ್ಯ 

ಆನಂದಯ್ಯ 

ಆಯ್ದಕ್ಕಿ ಮಾರಯ್ಯ 

ಆಯ್ದಕ್ಕಿ ಮಾರಯ್ಯನ ಪುಣ್ಯಸ್ತ್ರೀ 

ಲಕ್ಕಮ್ಮ 

ಉಗ್ಗಡಿಸುವ ಗಬ್ಬಿದೇವಯ್ಯ 

ಉಪ್ಪರಗುಡಿಯ 
ಸೋಮಿದೇವಯ್ಯ 

ಉರಿಲಿಂಗದೇವ 

ಉರಿಲಿಂಗಪೆದ್ದಿ 

ಉರಿಲಿಂಗಪೆದ್ದಯ್ಯಗಳ ಪುಣ್ಯಸ್ತ್ರೀ 

ಉಳಿಯುಮೇಶ್ವರ ಚಿಕ್ಕಣ್ಣ 

ಎಚ್ಚ ರಿಕೆ ಕಾಯಕದ ಮುಕ್ತನಾಥ 

ಎಡೆಮಠದ ನಾಗಿದೇವನ 
ಪ್ರಣ್ಯಸ್ತ್ರೀ ಮಸಣಮ್ಮ 

ಎಲೆಗಾರ ಕಾಮಣ್ಣ 

ಏಕಾಂತರಾಮಿತಂದೆ 

ಏಲೇಶ್ವರ ಕೇತಯ್ಯ 

ಒಕ್ಕಲಿಗ ಮುದ್ದಣ್ಣ 

ಕದಿರ ರೆಬ್ಬವ್ವೆ 

ಕದಿರಕಾಯಕದ ಕಾಳವ್ವೆ 

ಕನ್ನದ ಮಾರಿತಂದೆ 

ಕನ್ನಡಿಕಾಯಕದ ಅಮ್ಮಿದೇವ 

ಕನ್ನಡಿಕಾಯಕದ ಅಮುಗಿದೇವ 

ಕನ್ನಡಿಕಾಯಕದ ರೇವಮ್ಮ 

ಕಂಬದ ಮಾರಿತಂದೆ 


ಕಲಕೇತಯ್ಯ 
ಕಾಟಕೋಟಯ್ಯಗಳ ಪುಣ್ಯಸ್ತ್ರೀ 
ರೇಚವ್ಚೆ 
ಕಾಮಾಟದ ಭೀಮಣ್ಣ 
ಕಾಲಕಣ್ಣಿಯ ಕಾಯವ; 





xi 


ಕಿನ್ನರಯ್ಯ 

ಕೀಲಾರದ ಭೀಮಣ್ಣ 

ಕೂಗಿನ ಮಾರಯ್ಯ 

ಕೊಂಡೆಯ ಮಂಜಣ್ಣ ಗಳ 
ಪುಣ್ಯಸ್ತ್ರೀ ಲಕ್ಷ್ಮಮ್ಮ 

ಕೋಲಶಾಂತಯ್ಯ 

ಕೋಠಾರದ ಸೋಮಣ್ಣ 

ಕೊಟ್ಟಣದ ಸೋಮಮ್ಮ 

ಗಜೇಶ ಮಸಣಯ್ಯಗಳ 

ಪುಣ್ಯಸ್ತ್ರೀ 

ಗಜೇಶ ಮಸಣಯ್ಯ 

ಗಾಣದ ಕಣ್ಣಪ್ಪ 

ಗಾವುದಿ ಮಾಚಯ್ಯ 

ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲೆ 


ಚನ್ನಬಸವಣ್ಣ 
ಜಗಳಗಂಟಿ ಕಾಮವ್ಹೆ 
ಜೇಡರ ದಾಸಿಮಯ್ಯ 
ಜೋದರ ಮಾಯಣ್ಣ 
ಡಕ್ಕೆಯ ಬೊಮ್ಮಣ್ಣ 
ತಳವಾರ ಕಾಮಿದೇವ 
ತುಜುಗಾಹಿ ರಾಮಣ್ಣ 
ತೆಲುಗೇಶ್ವರ ಮಸಣಯ್ಯ 
ದಶಗಣಸಿಂಗಿದೇವ 
ದಸರಯ್ಯ 

ದಸರಯ್ಯಗಳ ಪುಣ್ಯಸ್ತ್ರೀ ವೀರಮ್ಮೆ 
ದಾಸೋಹದ ಸಂಗಣ್ಣ 
ನಗೆಯ ಮಾರಿತಂದೆ 
ನಾಚಯ್ಯ 
ನಿಜಗುಣಯೋಗಿ 


CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು 


ನಿವೃತ್ತಿಸಂಗಯ್ಯ 

ನೀಲಮ್ಮ 

ನುಲಿಯಚಂದಯ್ಯ 

ಪಂಡಿತಾರಾಧ್ಯ 

ಪುರದ ನಾಗಣ್ಣ 

ಪುರದ ಮಲ್ಲಯ್ಯ 

ಪ್ರಭುದೇವರು 

ಪ್ರಸಾದಿ ಭೋಗಣ್ಣ 

ಪ್ರಸಾದಿಲೆಂಕ ಬಂಕಣ್ಣ 

ಬತ್ತಲೇಶ್ವರದೇವರ ಪುಣ್ಯಸ್ತ್ರೀ 
ಗುಡ್ಡವ್ವೆ 

ಬಸವಣ್ಣ 

ಬಹುರೂಪಿ ಚೌಡಯ್ಯ 

ಬಳ್ಳೇಶ ಮಲ್ಲಯ್ಯ 

ಬಳ್ಳೇಶ ರಾಮಯ್ಯ 

ಬಾಚಿಕಾಯಕದ ಬಸವಣ್ಣ 

ಬಾಚಿಕಾಯಕದ ಬಸವಣ್ಣನ 


ಭರಿತಾರ್ಪಣದ ಚನ್ನಸಂಗ 
ಭಿಕಾರಿ ಭೀಮಯ್ಯ 
ಭೋಗಣ್ಣ 

ಮಡಿವಾಳ ಮಾಚಯ್ಯ 
ಮಡಿವಾಳ ಮಾಚಯ್ಯಗಳ 
ಸಮಾಚಾರದ ಮಲ್ಲಿಕಾರ್ಜುನ 


ಮಲ್ಲಿಕಾರ್ಜುನ ಪಂಡಿತಾರಾಧ್ಯ 
ಮಲಹರ ಕಾಯಕದ ಚಿಕ್ಕಿದೇವ 
ಮಹಾದೇವಿಯಕ್ಕ 
ಮಾದಾರ ಚೆನ್ನಯ್ಯ 
ಮಾದಾರ ಧೂಳಯ್ಯ 
ಮಾರೇಶ್ವರೊಡೆಯ 
ಮುಕ್ತಾಯಕ್ಕ 
ಮೆಟ್‌್‌ಮಿಂಡಯ್ಯ 
ಮೇದಾರ ಕೇತಯ್ಯ 
ಮೈದುನರಾಮಯ್ಯ 
ಮೋಳಿಗಯ್ಯ 
ಮೋಳಿಗಯ್ಯನ ರಾಣಿ 
ಮಹಾದೇವಿ 
ರಕ್ಕಸಬೊಮ್ಮಣ್ಣ 
ರೇವಣಸಿದ್ದ ಯ್ಯಗಳ 
ಪುಣ್ಯಸ್ತ್ರೀ ರೇಕಮ್ಮ 
ರಾಯಸದ ಮಂಚಣ್ಣ 
ರಾಯಸದ ಮಂಚಣ್ಣಗಳ 
ಪುಣ್ಯಸ್ತ್ರೀ 
ಲದ್ದಿಯ ಸೋಮಣ್ಣ 
ವಚನಭಾಂಡಾರಿ ಶಾಂತರಸ 
ವರದ ಸಂಕಣ್ಣ 
ವೀರಗೊಲ್ಲಾಳ 
ವೀರಶಂಕರದಾಸಯ್ಯ 
ವೇದಮೂರ್ತಿ ಸಂಗಣ್ಣ 
ವೈದ್ಯ ಸಂಗಣ್ಣ 
ಶಿವನಾಗಮಯ್ಯ 
ಶಿವಲೆಂಕ ಮಂಚಣ್ಣ 
ಸಕಳೇಶ ಮಾದರಸ 
ಸಗರದ ಬೊಮ್ಮಣ್ಣ 
ಸಂಗಮೇಶ್ವರ ಅಪ್ಪಣ್ಣ 
ಸತ್ತಿಗೆ ಕಾಯಕದ ಮಾರಯ್ಯ 
ಸತ್ತಿಗೆ ಕಾಯಕದ ವಿಠ ಫ್ಸಯ್ಯ 
ಸತ್ತಕ p 
6% 
ಸಿದ್ದರಾಮ 


NN a i aay 


ಮುನ್ನುಡಿ xiii 


೧೪೦. ಸಿದ್ಧಬುದ್ಧಯ್ಯಗಳ ಪುಣ್ಯಸ್ತ್ರೀ ೧೪೭. ಹಡಪದ ರೇಚಣ್ಣ 
ಕಾಳವ್ವೆ ೧೪೮. ಹಾದರ ಕಾಯಕದ ಮಾರಯ್ಯ 


೧೪೧. ಸಿದ್ಧಾಂತಿ ವೀರಸಂಗಯ್ಯ ಗಳ ಪುಣ್ಯಸ್ತ್ರೀ ಗಂಗಮ್ಮ 
೧೪೨. ಸುಂಕದ ಬಂಕಣ್ಣ ೧೪೯. ಹಾವಿನಾಳ ಕಲ್ಲಯ್ಯ 

೧೪೩. ಸೂಜಿಕಾಯಕದ ರಾಮಿತಂದೆ ೧೫೦. ಹುಂಜಿನ ಕಾಳಗದ ದಾಸಯ್ಯ 
೧೪೪. ಸೂಳೆ ಸಂಕವ್ವೆ ೧೫೧. ಹೆಂಡದ ಮಾರಯ್ಯ 

೧೪೫. ಸೊಡ್ಡಳ ಬಾಚರಸ ೧೫೨. ಹೊಡೆಹುಲ್ಲ ಬಂಕಣ್ಣ 


೧೪೬. ಹಡಪದಪ್ಪಣ್ಣ 
ಣ 


ಪ್ರಸ್ತುತ ಗ್ರಂಥದಲ್ಲಿ ಕೋಲಶಾಂತಯ್ಯನಿಂದ ಆರಂಭಿಸಿ ಮೋಳಿಗಯ್ಯಗಳ ವರೆಗಿನ 
16 ಜನ ಶರಣರ ವಚನಗಳನ್ನು ಆಯ್ದುಕೊಳ್ಳಲಾಗಿದೆ. ಪ್ರತಿಯೊಂದು ವಚನಕ್ಕೂ 
ಮೂರು ಗುಂಪಿನ ಆಕರಗಳಿಂದ ಪಾಠಗಳನ್ನು ಸಂಗ್ರಹಿಸಲಾಗಿದೆ. ಇದರಿಂದ ಈ ಗ್ರಂಥ 
ಸಕಲಪುರಾತನರ ವಚನಗಳೆನ್ನುವ ವಿವಿಧ ಗುಂಪುಗಳ ಕಟ್ಟುಗಳ ಮೇಲೆ ನಿಂತ ಹೊಸ 
ದೊಂದು ಗ್ರಂಥವೆಂದು ಹೇಳಬೇಕಾಗುತ್ತದೆ. ಒಬ್ಬ ಶರಣರ ವಚನ ಒಂದು ಗುಂಪಿನ 
ಕಟ್ಟುಗಳಲ್ಲಿ ಒಂದುನೂರು ಇದ್ದು, ಇನ್ನೊಂದು ಗುಂಪಿನ ಕಟ್ಟು ಗಳಲ್ಲಿ ಈ ನೂರಲ್ಲದೆ 
ಇನ್ನೂ ಕೆಲವು ಹೆಚ್ಚಿನ ವಚನಗಳಿದ್ದರೆ ಅವನ್ನೂ ಆ ನೂರರಲ್ಲಿ ಸೇರಿಸಿ ಒಟ್ಟು ಸಕಲ 
ಪುರಾತನರ ವಚನಗಳ ವಿವಿಧ ಗುಂಪುಗಳಲ್ಲಿ ಬೇರೆ ಬೇರೆ ಕಟ್ಟುಗಳಲ್ಲಿ ಬಂದ ಒಬ್ಬೊಬ್ಬ 
ಶರಣರ ವಚನಗಳನ್ನು ಒಂದೆಡೆಗೆ ತರಲಾಗಿದೆ. ಅಂತೆಯೆ ಪ್ರಸ್ತುತ ಸಂಪುಟಕ್ಕೆ ಸಕಲ 
ಪುರಾತನರ ವಚನಗಳ ಕಟ್ಟುಗಳೂ ಆಧಾರವಾಗಿವೆ. 


ಪ್ರಸ್ತುತ ಗ್ರಂಥದಲ್ಲಿ ಕೆಳಗಿನ 16 ಜನ ಶರಣರ 2293 ವಚನಗಳನ್ನು ಅಳವಡಿಸ 
ಲಾಗಿದೆ. 


ವಚನಕಾರರು ವಚನಗಳ ಸಂಖ್ಯೆ 

1. ಕೋಲಶಾಂತಯ್ಯ 100 
2. ಮಧುವಯ್ಯ 100 
3. ಬಿಬ್ಬಬಾಚೆಯ್ಯ 100 
4, ಮೆಜ್‌ಮಿಂಡಯ್ಯ 101 
5, ಅಜಾವಿನಮಾರಿತಂದೆ 301 
6. ಶಿವಲೆಂಕಮಂಚಣ್ಣ; 131 
7. ಡಕ್ಕೆಯ ಬೊಮ್ಮಣ್ಣ 89 
8. ಮನುಮುನಿಗುಮ್ಮಟದೇವಗಳು 99 
9. ವಚನಭಾಂಡಾರಿ ಶಾಂತರಸಗಳು 62 
10. ಸಂಪಾದನೆಯ ವಚನಗಳು (ವಿವಿಧ ವಚನಕಾರರು) 236 
11. ಮನಸಂದ ಮಾರಿತಂದೆ 100 
12. ಅಂಬಿಗ ಚವುಡಯ್ಯಗಳು 130 
13. 


ಉದ್ದಿಲ್ಲೀಗದ್ದೇವ 36 
-0. Jangamwadi Math Collection. Digitized by eGangotri 






shy ಸಕಲಪ್ರರಾತನರ ವಚನಗಳು 


14. ಏಲೇಶ್ವರದ ಕೇತಯ್ಯ 74 
15. ಮಾದಾರಧೂಳಯ್ಯ 102 
16. ಮೋಳಿಗಯ್ಯಗಳು 532 

2293 


ವಚನಸಾಹಿತ್ಯದಲ್ಲಿ ಸಕಲಪುರಾತನರ ವಚನಗಳ ಸ್ಥಾನ ಗುರುತರವಾದುದು. 
ಒಂದೆಡೆ ಇಷ್ಟೊಂದು ಪುರಾತನರ ವಚನಗಳನ್ನು ಸಂಗ್ರಹಿಸಿರುವುದೇ ಒಂದು ವೈಶಿಷ್ಟ್ಯ 
ಇಲ್ಲಿಯ ವಚನಗಳಲ್ಲಿ ಶರಣರ ಶಿವಾನುಭಾವ rie ವೀರಶೈವ ತತ್ವಜ್ಞಾ 28 ಪ್ರಫುಲಿತ 
ವಾಗಿ ಮೈದಳೆದು 'ನಂತಿವೆ. ಅಲ್ಲದೆ ಶಿವಶರಣರ ಮುಂದಿದ್ದ SSE ಸಮಸ್ಸೆ ಗಳು, 
ವಿನೂತನ" ಸಮಾಜದರ್ಶನ, ಎಲ್ಲಕ್ಕೂ ಮೇಲಾಗಿ ಮಾನವಜೀವನದ ಶಾಶ್ವತ ಮೌಲ್ಯ 
ಮಾಪನದ ಬೃಹದ್ವರ್ಶನವನ್ನು ಇಲ್ಲಿ ಕಾಣಬಹುದು. ಸಕಲಪುರಾತನರ ವ ವಚನಸಂಗ್ರಹ 
ವಚನವಾಜ ಯದ ಮಹಾಸಾಗರ, ಆ ಸಾಗರದಲ್ಲಿ ಅನರ್ಫ್ಯರತ್ನಗಳು ಹುದುಗಿರುವು 
ದನ್ನು ಕಾಣಬಹುದು. ಮಾದಾರ ಧೂಳಯ್ಣ್ಗ ಮಾದಾರ ಚೆನ್ನಯ್ಯ, ಮೇದಾರ 
ಕೇತಯ ಗಳಂತಹ ಹಿರಿಯ ಕುಲದ ಮಾಹೇಶ್ವ ರರ ಶಿವಾನುಭವದ. ಆಳ ಯಾರನ್ನಾ 
ದರೂ ice ಕ್ವರಿಗೊಳಿಸಬಲ್ಲುದು. ಬಸವಣ್ಣ ನವರ ನಡೆಪರುಷ, ನುಡಿಪರುಷ, ದೃಷ್ಟಿ 
ಪರುಷವೆಂಬುದಕ್ಕೂ, ಅವರು ಮರ್ತ್ಯಕ್ಕೆ “Shae ತಂದರೆಂಬುದಕ್ಕೂ ಇದೇ Nae 
ನಿದರ್ಶನ. ಈ ಬಗೆಯ ಪರಿವರ್ತನೆ ಸಮಾಜದಲ್ಲಿ ತಲೆದೋರಬೇಕಾದರೆ ಶರಣರ 
ಧಾರ್ಮಿಕ ಕ್ರಾಂತಿ ಎಷ್ಟು ಪ್ರಭಾವಶಾಲಿಯಾಗಿತ್ತೆ. ಂಬುದರ ಸ ಸ್ಪಷ್ಟ ಕಲ್ಪನೆಯಾಗದಿರದು. 
ಬಸವಣ್ಣನವರ ದೃಷ್ಟಿ ಪಸರಿಸಿದಲ್ಲಿಲ್ಲ ಶಿವಾನುಭಾವ ಸೂಸಿ ಸೂಸಿ ಹರಿದಿದೆ. ಆ ಬೆಳಗಿನಲ್ಲಿ 
ಮಿಂದವರಿಗೆಲ್ಲ ಜಾ 2 ನೋದಯವಾಗಿದೆ. ಭಿನ್ನಭಿನ್ನ ಕಾಯಕದ ಶರಣರು ಆಯಾ 
ಕಾಯಕಗಳನ್ನೇ ಲಿಂಗವೆಂದು ಭಾವಿಸಿ ಕಾಯದ ಪರಿಶುದ್ಧಿ ಗೆ ಪರಮಸಾಧನವಾಗಿ 
ಮಾಪ ೯ಡಿಸಿಕೊಂಡರು. 


ಸಕಲಪುರಾತನರ ವಚನಗಳು ಶೂನ್ಯಸಂಪಾದನೆಯ ಆಕರಗಳಾಗಿವೆ; ಇಷ್ಟೇ ಅಲ್ಲ, 
ಶೂನ್ಯಸಂಪಾದನೆಯ ಉಗಮವೇ ಸಕ ಸಕಲಪುರಾತನರ ವಚನಗಳಲ್ಲಿದೆಯೆಂಬುದನ್ನು, ಸೂಚಿ 
ಸುವಂತೆ ಅಲ್ಲಿ ಸಂಪಾದನೆಯ ವಚನಗಳಿವೆ. 


ಪ್ರಭುದೇವರ ಬಸವಣ್ಣನ ಸಂಪಾದನೆ. 

ಪ್ರಭುದೇವರ ಚಿನ್ನ ಬಸವಣ್ಣ ್ಲಿನವರ ಸಂಪಾದನೆ. 
ಪ್ರಭುದೇವರ ಸಿದ್ದ ರಾಮಯ್ಯ ದೇವರಸಂಪಾದನೆ. 
ಪ್ರಭುದೇವರ ಮಹಾದೇವಿಯಕ [ಗಳ ಸಂಪಾದನೆ 
ಘಟ್ಟಿವಾಳಯ್ಯ ಗಳ ಸಮಯ ಸಮೂಹದ ಸ ಸಂಪಾದನೆ. 
ನುಲಿಯಚುದಯ್ಯ 

ಆಯ್ದಕ್ಕಿಯ ಮಾರಯ್ಯ 


3 ಸಾಸ ಸೂರು ವೆ. 


೨ "ಅಸಾ ne ~~ 


ಮುನ್ನುಡಿ XV 
ಹೀಗೆ ಶಿವಾನುಭಾವದ ವೈಭವ, ಷಟ್‌ಸ್ಥಲ ತತ್ವಜ್ಞಾ 283 ಆಳ, ಸಾಹಿತ್ಯದ 
ವೈಖರಿಯಿಂದ ಸಕಲಪುರಾತನರ ವಚನಗಳು ಕನ್ನ ಡೆ: ಸಾಹಿತ್ಯ ದಲ್ಲಿ] ವಿಶಿಷ್ಟಸ್ಥಾ ನ ಪಡೆದಿವೆ. 


ಚನಸಾಹಿತ್ಯದ ಇಂತಹ ಮೌಲಿಕ ಗ್ರಂಥಗಳೆಲ್ಲ ಹೊರಬಂದಮೇಲೆ ಅವುಗಳ 
ಅಧ್ಯಯನದ ಫಲವನ್ನು ಬೇರೆ ಗ್ರಂಥವಾಗಿ ಪ್ರಕಟಿಸುವ ಯೋಜನೆಯನ್ನು ಇಟ್ಟು 
ಕೊಂಡಿರುವುದರಿಂದ ಪ್ರಸ್ತುತ ಪ್ರಸ್ತಾವನೆಯನ್ನು ಇಲ್ಲಿಗೆ ನಿಲ್ಲಿಸಲಾಗಿದೆ. 


ಈ ಗ್ರಂಥದ ಪ್ರಕಟನೆಗೆ ಪ್ರೋತ್ಸಾಹವಿತ್ತ ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೆ 
ನಮ್ಮ ಕೃತಜ್ಞ ತೆ ತೆಗಳು. ನನ್ನ ಸಹೋದ್ಯೋಗಿಗಳೂ, ಸಂಶೋಧಕರೂ ಈ ಕಾರ್ಯದಲ್ಲಿ 
ಊರುಗೋಲಾಗಿ ಹಾಯ ನೀಡಿರುವರು ಅವರಿಗೆ ಶಿರಬಾಗುತ್ತೇನೆ. 


ತು ಸಹ 
ತಾಳ್ಮೆಯಿಂದ ಇದನ್ನು ಅಚ್ಚುಮಾಡಿದ ಮಣಿಪಾಲ ಪವರ್‌ ಪ್ರೆಸ್ಸಿನ ಒಡೆಯರಿಗೆ 


ದೀಪಾವಳಿ. ೧೯೭೨ 

ಕನ್ನಡ ಅಧ್ಯಯನ ಪೀಠ, 
ಕರ್ನಾ ೯ಟಕ ವಿಶ್ವವಿದ್ಯಾಲಯ, 
ಧಾರವಾಡ -೩ 


ಆರ್‌. ಸಿ. ಹಿರೇಮಠ 


CC-0. Jangamwadi Math Collection. Digitized by eGangotri 





ಸಕಲಪುರಾತನರ ವಚನಗಳಿಗೆ ಉಪಯೋಗಿಸಿದ 
ಆಕರಗಳ ನಿವರ 


೧) ಓಲೆಗರಿ ನಂ. ೩೪ 


ಕೋಲಶಾಂತಯ್ಯನ ವಚನದಿಂದ ಆರಂಭ. ಸಣ್ಣ ಬರೆಹ. ‘es’ ಉಪಯೋಗಿಸ 
ಲಾಗಿದೆ. ಕೆಲವೆಡೆ ಗರಿಗಳು ಮುಕ್ಕಾಗಿವೆ. ದಾಸಿಮಯ್ಯಗಳ ವಚನಗಳೊಂದಿಗೆ ಮುಕ್ತಾಯ. 
ಒಟ್ಟು ವಚನಗಳು ೩೨೦೭. 


೨) ಓಲೆಗರಿ ನಂ. ೩೫ 
ಕೋಲಶಾಂತಯ್ಯನ ವಚ ತನದಿಂದ ಆರಂಭ. "ಅ' ಉಪಯೋಗಿಸಲಾಗಿದೆ. ಬರೆಹ 
ಚನ್ನಾಗಿದೆ. ಅಲ್ಲಲ್ಲಿ ಮೂಲೆಯಲ್ಲಿ ಹಾಗೂ ಅಂಚಿನಲ್ಲಿ ಗರಿಗಳು ಮುಕ್ಕಾಗಿವೆ. ಒಟ್ಟು 
ವಚನಗಳು ೪೦೧೫. ಸತ್ಯಕ್ಕನ ವಚನದೊಂದಿಗೆ ಮುಕ್ತಾಯ. ಕೊನೆಯಲ್ಲಿ ಹೀಗಿದೆ: 
"ಬಹುಧಾನ್ಯನಾಮ ಸಂವತ್ಸರದ ಶ್ರಾವಣ ಶುದ್ಧ ತ್ರಯೋದಶಿ ಮಂಗಳವಾರದಲ್ಲಿ 
ಮಾಪ್ತ ಮಂಗಳಮಹಾಶ್ರೀಶ್ರೀ. r 
ಪದ್ಮಶ್ರೀ ಬಿ. ಶಿವಮೂರ್ತಿಶಾಸ್ತ್ರಿಗಳು ಬೆಂಗಳೂರು ಅವರಿಂದ ತಂದ ಪ್ರತಿ. 


2) ಓಲೆಗರಿ ನಂ. ೮೨ 


(ಅ) ಕೋಲಶಾಂತಯ್ಯಗಳ ವಚನದಿಂದ ಈ ಕಟ್ಟು ಆರಂಭವಾಗುತ್ತದೆ. 
ಆರಂಭದ ಕೆಲ ಗರಿಗಳು ಕ್ಷೀಣವಾಗಿವೆ, ಹರಿದುಹೋಗಿವೆ. ಅಕ್ಷರಗಳು ದುಂಡಾಗಿವೆ. 
‘es ಉಪಯೋಗಿಸಲಾಗಿದೆ. ಒಟ್ಟು ೩೧೦೬ ವಚನಗಳಿವೆ. ಆದಯ್ಯಗಳ ವಚನದೊಂದಿಗೆ 
ಮುಕ್ತಾಯವಾಗುತ್ತದೆ. ಪುಟ ೧ರಿಂದ ಆರಂಭವಾಗಿ ೧೮೫ಕ್ಕೆ ಈ ಗ್ರಂಥ ಮುಗಿಯುತ್ತದೆ. 


೪) ಓಲೆಗರಿ ನಂ. ೧೫೦ 

(ಆ) ಕೋಲಶಾಂತಯ್ಯಗಳ ವಚನದಿಂದ ಆರಂಭ. ಜೇಡರದಾಸಿಮಯ್ಯಗಳಿಂದ 
ಮುಕ್ತಾಯ. ಒಟ್ಟು ೨೦೧೨ ವಚನಗಳು. ಪ್ರತಿ ಚೆನ್ನಾಗಿದೆ. 

ಶಿವಯೋಗ ಮಂದಿರದ ಶ್ರೀವಿಜಯ ಮಹಾಂತೇಶ್ವರ ಗ್ರಂಥಾಲಯದಿಂದ ಈ 
ಪ್ರತಿ ಪ್ರಾಪ್ತವಾಗಿದೆ. 


CC-0. Jangamwadi Math Collection. Digitized by eGangotri 









evil ಸಕಲಪ್ರರಾತನರ ವಚನಗಳು 


೫) ಓಲೆಗರಿ ನಂ. ೧೫೧ 

ಕೋಲಶಾಂತಯ್ಯಗಳ ವಚನದಿಂದ ಆರಂಭ. ಸಣ್ಣ ಬರೆಹ. “es” ಉಪಯೋಗಿಸ 
ಲಾಗಿದೆ. ಆದಯ್ಯಗಳ ವಚನದೊಂದಿಗೆ ಮುಕ್ತಾಯ. ಪ್ರತಿಯ ಕೊನೆಯಲ್ಲಿ ಹೀಗಿದೆ : 

"ಎಲ್ಲಾ ಪುರಾತನರ ವಚನಾಮೃತಾಗಮ ವಿಶ್ವಾವಸು ಸಂವತ್ಸರದ ಚೈತ್ರಮಾಸ 
ಶುಕ್ಲಪಕ್ಷ ಸಪ್ತಮಿ ಸೋಮವಾರದಲ್ಲಿ ಸಂಪಾದನೆಯ ಕೆಂಪಿನ ಚೆನ್ನವೀರಸ್ವಾಮಿಗೆ 
ಮೂಹುಸಾವಿರ ಬರೆದು ಮುಗಿಯಿತ್ತು. ಸಮಾಪ್ತಮಂಗಳಮಹಾಶ್ರೀಶ್ರೀಶ್ರೀಶ್ರೀ.” 
ಕಟ್ಟು ತುಂಬ ಚೆನ್ನಾಗಿದೆ. 

ಒಟ್ಟು ೩೨೮೯ ವಚನಗಳಿವೆ. ಈ ಪ್ರತಿ ಶ್ರೀ ಶಿವಯೋಗಮಂದಿರದ ಶ್ರೀ ವಿಜಯ 
ಮಹಾಂತೇಶ್ವರ ಗ್ರಂಥಾಲಯದಿಂದ ದೊರೆತುದು. 


೬) ಓಲೆಗರಿ ನಂ. ೩೦೦ 
(ಅ) ಕೋಲಶಾಂತಯ,ಗಳ ವಚನದಿಂದ ಆರಂಭ. ಆದಯ್ಯಗಳ ವಚನದಿಂದ 


ಐ 


ಮುಕ್ತಾಯ. ೩೨೮೫ ಒಟ್ಟು ವಚನಗಳು. "ಅ' ಉಪಯೋಗಿಸಲಾಗಿದೆ. ಪ್ರತಿ ಚೆನ್ನಾಗಿದೆ. 


a 


2) ಓಲೆಗರಿ ನಂ. ೪೪೮ 


" ಕೋಲಶಾಂತಯ್ಯಗಳ ವಚನದಿಂದ ಆರಂಭ. ಜೇಡರದಾಸಿಮಯ್ಯಗಳ ವಚನದಿಂದ 
ಮುಕ್ತಾಯ. ಒಟ್ಟು ೩೨೦೬ ವಚನಗಳು, “e ಉಪಯೋಗಿಸಲಾಗಿದೆ. ಆರಂಭದ 
೧ರಿಂದ ೩೦ರ ವರೆಗಿನ ಗರಿಗಳು ಎಡಗಡೆ ಭಾಗದಲ್ಲಿ ನಶಿಸಿಹೋಗಿವೆ. ಉಳಿದವುಗಳು 
ಚೆನ್ನಾಗಿವೆ. 


ಈ ಪ್ರತಿ ಶ್ರೀ ಮುರುಘರಾಜೇಂದ್ರ ಬ್ರಹನ್ಮಠ, ಚಿತ್ರದುರ್ಗದಿಂದ ಪ್ರಾಪ್ತ 
ವಾದುದು. 


೮) ಓಲೆಗರಿ ನಂ. ೪೯೭ 
ಕೋಲಶಾಂತಯ್ಯಗಳ ವಚನದಿಂದ ಆರಂಭ. ಜೇಡರದಾಸಿಮಯ್ಯಗಳ ವಚನದಿಂದ 
ಮುಕ್ತಾಯ. ಒಟ್ಟು ವಚನಗಳು: ೩೨೦೬. ‘eg’ ಉಪಯೋಗಿಸಲಾಗಿದೆ. ಪ್ರತಿ ಚೆನ್ನಾಗಿದೆ, 


ಶ್ರೀ ನಿ.ಪ್ರ. ಶಾಂತಲಿಂಗಸ್ವಾಮಿ ಗುರು ಚನ್ನಬಸವಸ್ವಾಮಿ ಚೌಕೀಮಠ, ಉದ್ಗೀರ 
ಅವರಿಂದ ಈ ಪ್ರತಿ ಪ್ರಾಪ್ತವಾಗಿದೆ. ; 


೯) ಓಲೆಗರಿ ನಂ. ೬೧೯ 
(ಆ) ಕೋಲಶಾಂತಯ್ಯಗಳಿಂದ ಆರಂಭ. ಜೇಡರದಾಸಿಮಯ್ಯಗಳಿಂದ 


is : ಮುಕ್ತಾಯ, ಒಟ್ಟು ವಚನಗಳು: ೩೨೦೬, ‘eg? ಬಳಸಲಾಗಿದೆ. ಪ್ರತಿ ಚೆನ್ನಾಗಿದೆ. 


ಈ ಪ್ರತಿ ಕಲಬುರಗಿಯ ಗದ್ಗಿ ಮಠದ ಶ್ರೀಗಳಿಂದ ಪ್ರಾಪ್ತ, 


: CC-0. Jangamwadi Math Collection. Digitized by eGangotri 


EEG ಟ 


ಆಕರಗಳು ನ್‌ 


ಕೋಲಶಾಂತಯ್ಯಗಳ ವಚನಗಳಿಂದ ಆರಂಭವಾಗುವ 
ಪ್ರತಿಗಳ ವರ್ಗೀಕರಣ 








೧) ಓಲೆಗರಿ ನಂ. ೩೭ 


ಗೊಗ್ಗವ್ಹೆಯರ ವಚನಗಳಿಂದ ಆರಂಭ. ನೀಲಮ್ಮನವರ ವಚನಗಳಿಂದ 
ಮುಕ್ತಾಯ. ಒಟ್ಟು ವಚನಗಳು: ೧೬೪೫. “ಅ ಉಪಯೋಗಿಸಲಾಗಿದೆ. ಪ್ರತಿ ಶುದ್ಧ 
ವಾಗಿದೆ, A, ತಿಯೂ' ಚೆನ್ನಾಗಿದೆ. 


೨) ಓಲೆಗರಿ ನಂ. ೭೬ 


ಇದರಲ್ಲಿ ಮೂರು ಗ್ರಂಥಗಳಿವೆ. (೧) ಸಕಲಾಗಮಶಿಖಾಮಣಿ (೨) ಏಕೋತ್ತರ 
nie © (a) ಸಕಲಪುರಾತನರ ವಚನಗಳು. ಈ ಕಟ್ಟಿನಲ್ಲಿಯ ೫೯ನೆಯ ಪುಟದಿಂದ 

ಪುರಾತನರ ವಚನಗ್ರಂಥ ಆರಂಭವಾಗುತ್ತದೆ. ಗೊಗ್ಗವ್ಹೆಯ ವಚನದಿಂದ ಆರಂಭ. 
"ಅ ಸಾಧ್‌ ೀಗಿಸಲಾಗಿದೆ. ಒಟ್ಟು ವಚನ ೯೪೭. ಗರಿಗಳು ಚೆನ್ನಾಗಿವೆ. ಅಕ್ಷರಗಳು 
ಓದಲು ಸುಲಭವಾಗಿಲ್ಲ. ಮಸಿ ಕೂಡ ಸರಿಯಾಗಿ ಲೇಪಿಸಲಾಗಿಲ್ಲ. 


ಈ ಪ್ರತಿ ಡಾ. ಆರ್‌. ಸಿ. ಹಿರೇಮಠರಿಂದ ಪ್ರಾಪ್ತವಾದುದು. 


೩) ಓಲೆಗರಿ ನಂ. ೮೨ 


(ಆ) ೧೮೬ನೆಯ ಪುಟದಿಂದ ಗೊಗ್ಗ ವ್ಹೆಯಿಂದ ಆರಂಭವಾಗುವ ಸಕಲಪುರಾತ 
ನರ ವಚನಗ್ರಂಥವಿದೆ. ‘ex’ ಉಪಯೋಗಿಸಲಾಗಿದೆ. ೬೨೭ ವಚನಗಳಿವೆ. ಏಲೇಶ್ವರದ 
ಕೇತಯ್ಯಗಳ ವಚನದೊಂದಿಗೆ ಮುಕ್ತಾಯವಾಗುತ್ತದೆ. 


ಶ್ರೀ ದುರದುಂಡೇಶ್ವರಮಠ, ಅರಭಾವಿಯಿಂದ ಈ ಪ್ರತಿ ಪ್ರಾಪ್ತ. 


CC-0. Jangamwadi Math Collection. Digitized by eGangotri 


a ಸಕಲಪುರಾತನರ ವಚನಗಳು 


೪) ಓಲೆಗರಿ ನಂ. ೩೦೦ 

(ಆ) ಗೊಗ್ಗವ್ವೆಯ ವಚನದಿಂದ ಆರಂಭ. ಏಲೇಶ್ನರದ ಕೇತಯ್ಯಗಳ ವಚನ 
ದಿಂದ ಮುಕ್ತಾಯ. ಒಟ್ಟು ೭೫೭ ವಚನಗಳಿವೆ. "ಏ' ಉಪಯೋಗಿಸಲಾಗಿದೆ. ಪ್ರತಿ ಶುದ್ಧ 
ವಾಗಿದೆ, ಚೆನ್ನಾಗಿದೆ. 


೫) ಓಲೆಗರಿ ನಂ. ೬೧೩ ; 

ಗೊಗ್ಗವ್ವೆಯ ವಚನದಿಂದ ಆರಂಭ. ಗರಿಗಳು ಅಲ್ಲಲ್ಲಿ ಮುರಿದುಹೋಗಿವೆ. 
E ಉಪಯೋಗಿಸಲಾಗಿದೆ. ಈ ಕಟ್ಟಿನಲ್ಲಿ ಇತರ ಗ್ರಂಥಗಳೂ ಇವೆ. ಒಟ್ಟು ೯೪೭ 
ವಚನಗಳು. ಕೊಠಾರದ ಸೋಮಣ್ಣನ ವಚನದೊಂದಿಗೆ ಮುಕ್ತಾಯವಾಗುತ್ತದೆ. 

ಈ ಪ್ರತಿ ಕಲಬುರುಗಿಯ ಗದ್ಗಿ ಮಠದ ಶ್ರೀಗಳಿಂದ ಪ್ರಾಪ್ತವಾಗಿದೆ. 



















ಗೊಗ್ಗವ್ಹೆಯ ವಚನಗಳಿಂದ ಆರಂಭವಾಗುವ 
ಪ್ರತಿಗಳ ವರ್ಗೀಕರಣ 
ಮೂಲಪ್ರತಿ 
I 
I I 
೬೧೩ ೧೫೦, ೨೭, ೬೬, ೮೨(ಆ) 
I l 
೩೦೦(ಆ) 
l I 
೪೦ ೩೭ 
೧) ಓಲೆಗರಿ ನಂ. ೧೫೦ 


(ಅ) ಬಸವಣ್ಣನವರ ವಚನಗಳಿಂದ ಆರಂಭ. ಆದಯ್ಯಗಳ ವಚನದಿಂದ 
ಮುಕ್ತಾಯ. ಒಟ್ಟು ವಚನಗಳು ೧೦೩೧. "ಆ' ಉಪಯೋಗಿಸಲಾಗಿದೆ. ಪ್ರತಿ ಚೆನ್ನಾಗಿದೆ. 


ಬರೆಹ ಶುದ್ಧವಾಗಿದೆ. 
೨) ಓಲೆಗರಿ ನಂ. ೬೦೯ 


| ಬ ಬಸವಣ್ಣನವರ ವಚನದಿಂದ ಆರಂಭ. ಆದಯ್ಯಗಳ ವಚನದಿಂದ ಮುಕ್ತಾಯ. 
ಆ' ಬಳಸಲಾಗಿದೆ. ಒಟ್ಟು ವಚನ ೧೦೬೫. ಪ್ರತಿ ಶುದ್ಧ ಹಾಗೂ ಚೆನ್ನಾಗಿದೆ. 


ಬಸವಣ್ಣನವರ ವಚನಗಳಿಂದ ಆರಂಭವಾಗುವ 
ಪ್ರತಿಗಳ ವರ್ಗೀಕರಣ 











ಇಷ್ಟಪ್ರಾಣವ ಸಂಬಂಧಿಸಬೇಕೆಂಬರು: 
ಪ್ರಾಣ ಇಷ್ಟದಲ್ಲಿ ನಿಂದ ಮತ್ತೆ ಕಾಯದ ಸುಳುಹುಂಟೆ? 
ಇಷ್ಟದ ಕಳೆ ಪ್ರಾಣದಲ್ಲಿ ನಿಂದ ಮತ್ತೆ ಇಷ್ಟವ ಮುಟ್ಟಿ ಪೂಜಿಸುವ ಪರಿಯಿನ್ನೆಂತೊ? 
ಉಭಯದ ಘಟ ಬಿದ್ದಲ್ಲಿ ಅಜ್‌ವೆಲ್ಲಿ ನಿಂದಿತ್ತು? 
ಅಲ್ಲಿ ಶೂನ್ಯಕ್ಕೆ ಸುಳುಹುಂಟೆ? 
ಇದು ಅವಿದ್ಯರ ಮತ, ವಿದ್ಯರ ಮತವಲ್ಲ; 
ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೧॥ 


3 


ಬಿತ್ತು ಅಂಕುರವ ನುಂಗಿಪ್ಪಾಗ 
ಅಂಕುರ ಆ ಬಿತ್ತ ತನ್ನಯ ಸಂಕೇತದಲ್ಲಿ ಇರಿಸಿಕೊಂಡು ಇಹಾಗ 
ಉಭಯದ ಭೇದ ಎಲ್ಲಿ ಅಡಗಿತ್ತು ಹೇಳಿರಣ್ಣಾ. 
ಅಣುಹಿಸಿಕೊಂಬ ಕುಜುಹು; ಆ ಅಜುವಿನಲ್ಲಿ 'ಕುಜುಹಿನ ಕಳೆ ನಿಂದ ತೆಅಪಾವುದು? ? 
ಅಟುಹಿಸಿಕೊಂಬ ಅಜ್‌ವು ತೋಟೀಸಿಕೊಂಬ ಕುಟುಹಿನ ಕಳೆ 
ಬೇಜಕೊಂದೆಡೆ ತೆಅಪಿಲ್ಲ, ಅದು ತಾನೆ ನಿಶ್ಚಯ; 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೨॥ 


೩ 


ಒಂದು ಯೋನಿಯಲ್ಲಿ ಬಂದ ಮಕ್ಕಳ ವಿವರ: 
ಕಡೆನಡುಮೊದಲೆಂದು ಕುಜುಹಿಟ್ಟು ಕರೆದಡೆ ನುಡಿವಂತೆ ಅವರ ಪರಿ. 
ನಾಮಧೇಯದಲ್ಲಿ ಕರೆದಡೆ ಓ ಎಂಬಂತೆ ಅದು ಏಕರೂಪು. 
ಸರ್ವಮಯನಾಗಿ ಸಂಪದಕ್ಕೆ ಬಂದುದನಜ; 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೩॥ 


CC-0. Jangamwadi Math Collection. Digitized by eGangotri 


9 ಸಕಲ ಪುರಾತನರ ವಚನಗಳು-೧ 


೪ 





= ಮೂಜಕ್ಕೆ ಬೇಜಸೊಂದೆಡೆಯುಂಟೆ? ಅದಅಣ ಎಡೆಯ ಗುಡಿಯ ತೋಹು. 
ಇನ್ನ ಬಹಯ ಮಾತಿನ ಮಾಲೆ ಬೇಡ, 

ಚಿ ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. 
= 


೫ 















ಸ್ಥಳಕುಳವನೆತ್ತಿದಲ್ಲಿ ಸಮಯಕ್ಕೆ ದೂರ. 

=< a ಚಿದ್ಭನಭೇದಭೇದಾಂತವನೆತ್ತಿದಲ್ಲಿ ಅಧ್ಯಾತ್ಮಕ್ಕೆ ದೂರ. 

ಸರ್ವವು ಸಮವೆಂದಡೆ ವಿಧಿ ನಿಷೇಧ ಕಾಲಕರ್ಮಕ್ಕೊಳಗಹರುಂಟು. 
ಅದು ತನ್ನೊಪ್ಪದ ದರ್ಪಣದಂತೆ; 

ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. 


3 


S ಸಂಬಂಧ ನೆಚಕ ನಿಂದಲ್ಲಿ 

ಕ್ರೀಯ ನೆಣ ಮಾಡುವುದಕ್ಕೆ ಬೇಜಿಸೊಂದೊಡಲುಂಟೆ? 
ತನ್ನಯ ಶಂಕೆ ಅನ್ನರ ಮಚ್ಚು ಇದು ಭಿನ್ನಭಾವ; 
ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. 


೭ 


ಧರೆ, ಸಲಿಲ, ಅನಲ, ರವಿ, ಶಶಿ ಜಗಸೂತ್ರವೆಲ್ಲಕ್ಕೂ ಸರಿ. 
 ಅಜಿಿದವನ ಚಿತ್ತದ ದಯ ಸರ್ವಪ್ರಾಣಿಗಳಿಗೂ ಸರಿ. 
ದಯ ವಿಶ್ರಾಂತಿ ಇದು ಮಿಥ್ಯವಲ್ಲದೆ ತಥ್ಯವಲ್ಲದ 

ಶೂಕ ಶಿಲೆಯಲ್ಲಿ ನಿಂದಂತಾಗಬೇಡ, 


ಭಕ್ತಿಜ್ಞಾನವೈರಾಗ್ಯದಿಂದ ಅಜಿಯಬೇಕೆಂಬುದು ಭಕ್ತಿಯೊ. ಜ್ಞಾನವೊ. ವೈರಾ 


ಮೂಲದ ಮೊಳೆಯ ಮುಖ್‌ದಲ್ಲಿ ಬೇಜಕೊಂದು ಮರ ಶಾಖೆ ಫಲವುಂಟೆ? 


ಗ್ಯವೊ? 


WH il 





ಜ್ನ 


e 


ತಯ್ಯಗಳ ವಚ 
ಗಿರೆ 


A 
e; 


QO 


ಕೋಲ ಶಾಂ 
ನಂದದಿ 


ನ್ನಿನ 


nS I 


೦ಗ ನಿರಂಗಸಂಗ. 


ರಲಿ 


ಷೂ 
₹9 


೦ದು ಆರೈಕೆಗೊಂ 


ರಣವೆಂಬರು 


PUM. 


e 
X 


pe) 
ಟು 


Iel 


೦ಗ ನಿರಂಗಸಂಗ. 


ರಲಿ 


ಬವ್ರೀಸ್ಟ್‌ ತಿ 
5 


ತಾ, 
PN) 


ದ! ವಸ್ತು. 


ದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೧೦॥ 


ಪೆ: 


w 


9: 


ə 


೧೧ 


೧೦ 
ಮರ್ತ್ತರುಗಳಿಗೆ ಆಗುಚೇಗೆಗಳಿಗೀಡಾಯಿತ್ತು. 


: ಅಂಬರದ ಚಾಪದ ಸಂ 


ಗಾಗಿ. 
25635 m 
2,802 0. 


ಕ್ರ 

=e 
SA 
1 


— 
tJ 


Ja 
ಭಿ 
ô 


Aaa 
~ 
A 


ಶಿ 


ಣ್ಲಾರಣ 
ಕೋ ೪೪೮). 


To 
ತಾಗ 
ವಜ ಪ್ರ 


(ಕೋ ೮೨ 
CC-0. Jangamwadi Math Collection. Digitized by eGangotri 


~ 
v 


=) 
ಟು 


1 ಚಂಚ 


ರಂಜನೆಯ ಬಣ್ಣ. ಮಾಯದ ಗ 


ನಂತೆ ನಿನ್ನ 


೧೦ 


J 
a 


A 
in. 


ಹ ಸಕಲ ಪ್ರರಾತನರ ವಚನಗಳು-೧ 


ನೂಜಿಕೊಂದಲಲ್ಲಿ ಸಂಗವ ಮಾಡಿ wees? ನೆಲೆಗಳೆದು ನಿಂದಲ್ಲಿ, 
ಕಾಯ ಜೀವದ ಬಂಧ ಅದೇತಟಂದ ನಿಂದಿತ್ತೆಂದಟ್‌ ನಿನ್ನ ನೀನೆ, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. I OQI 


೧೨ 


ಶಾಸ್ತ್ರವೆ ಅಡ್ಡಣಿಗೆಯಾಗಿ, ಆಗಮವೆ ಹರಿವಾಣವಾಗಿ, 
ಪುರಾಣವೆ ಓಗರವಾಗಿ, ಉಂಬಾತ ವೇದವಾಗಿ, 
ಸಕಲ ರುಚಿಯನಟಬ್‌ದು ಭೋಗಿಸುವ ಪ್ರಣವ ತಾನಾಗಿ, 
ಅದಜ ಭೇದ ಏತಟ್‌ಂದ ಅಳಿವು ಉಳಿವು? 
ನಿನ್ನ ನೀನ, ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. l I ೧೨ ॥ 


೧೩ 


ಆತ್ಮ ತತ್ವ ವಸ್ತುವಾದಡೆ, ನಾನಾ ಘಟದಲ್ಲಿ ಇರಲೇಕೆ? 
ಆ ಘಟ ವಸ್ತುವ ಗರ್ಭೀಕರಿಸಿದಲ್ಲಿ ಪಂಚಭೌತಿಕಕ್ಕೆ ಒಡಲಾಗಲೇಕೆ? 
ಹಿಡಿಯಬಾರದು, ಹಿಡಿದು ಬಿಡಬಾರದು. 
ಒಡಲು ದಿಟವೆಂದಡೆ ಅದು ಒಡೆಯ ಹಾಕುವ ಕುಂಭ. 
ಒಡಲೊಡೆಯ ದಿಟವೆಂದಡೆ ರೂಪಿಲ್ಲದ ಛಾಯ. 
SP ಮುಕ್ತಿಯ ತೆಜನಾವುದು 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗಾ? ॥೧೩॥ 


೧೪ 
ಆತ್ಮಥಟ ಸಂಗ ನಿರಿಯಾಣಯೋಗ ಭಾವಸ್ಥ ಲ; 


ಮೂಟು ಮೊಲೆಯನುಂಡು ಬಂದವ, ಈರೈದು ಕಂಡು ಬಂದವ, ನೀನಾರು ಹೇಳಾ? 
ಸಂದಿಲ್ಲದ ಪಟ್ಟಣದಲ್ಲಿ ಬಂದು ನೊಂದೆಯಲ್ಲ! 

ಅಂದಿನ ಬೆಂಬಳಿಯ ಮಜ*ದು ಇಂದಿನ ಸಂದೇಹಕ್ಕೊಡಲಾಗಿ, 

ಈ ಉಭಯದ ಸಂದ ನಿನ್ನ ನೀನಟ್‌, 


.. ಪುಣ್ಕಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೧೪॥ 






೧೫ 





ಕೋಲ ಶಾಂತಯ್ಯಗಳ ವಚನ 2 


ಸುಮನೆಯ ಸುಖದೊಳಗೆ ಲಯವಹರೆಲ್ಲರು, 

ಆ ಸುಮನನ ಭಾವವ ವಿಘಟಿಸುವ ಪರಿಯಿನ್ನಾವುದು? 

ಬಾಲೆ ಭವಕ್ಕೆ ಬೀಜ. 

ನಿರ್ಗತಿ ನಾಮರೂಪಿಲ್ಲ. 

ಇಂತೀ ಭೇದವ ನಿನ್ನ Denes, ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೧೫॥ 


೧೬ 


ಮಲೆಯ ಮಂದಿರದ ಕಾಳವ್ಹೆಯ ಉದರದಲ್ಲಿ ಮೂವರು ಪುರೋಹಿತರು ಬಂದರು. 
ಒಬ್ಬ ಇಹದಲ್ಲಿ ಗುಣವ ಬಲ್ಲವ; ಒಬ್ಬ ಪರದಲ್ಲಿ ಗುಣವ ಬಲ್ಲವ; 
ಮತ್ತೊಬ್ಬ ಇಹಪರ ಉಭಯ ತಾ ಸಹಿತಾಗಿ ಮೂಜ ನೆನೆದು ಅಜಿಯ. 
ಅಟ ಯದವನ ತೋಳಿನ ಕೊಡಗೂಸು, 
ಕಾಳವ್ಹೆಯ ಕತ್ತಲೆಯಲ್ಲಿ ತಳ್ಳಿ, ಮಲೆಗೆ ಕಿಚ್ಚ ಹಾಕಿ, 
ಮಂದಿರವ ಹಿರಿದುಹಾಕಿ, ಪುರೋಹಿತರ ಕಣ್ಣಕಳೆದು, ಕೊಡಗೂಸು ಕೊಡನೊಳಗಾದಳು. 
ಇಂತಿವಜಡಿಯ ಭೇದವನಣಜ3, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. noel 


೧೭ 


ಹಿತ್ತಿಲ ಬಾಗಿಲಲ್ಲಿ ಹೋಹ ಹೆತ್ತ ತಾಯ ಮಗ ಕೊಂದು 
ಸತ್ತಳೆಂದು ಅಳುತ್ತಿದ್ದ. 
ಸತ್ತವಳೆದ್ದು ಮಗನಕ್ಕೆಯ ಮಾಣಿಸಿ 
ಮೊತ್ತದ ಬಂಧುಗಳೆಲ್ಲಾರು ಮತ್ತಿವರು ಬದುಕಿದರೆಂದು ಅಳುತ್ತಿದ್ದರು. 
ಇಂತೀ ಚಿತ್ತದ ಭೇದವನಜ್‌, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೧೭॥ 


೧೮ 


ಊರ ಬಾರುಕನ ಬಾಗಿಲಲ್ಲಿ ಮಹಾರಾಜ ಕಾಯಿದೈದಾನೆ. 
ಅವನ ಓಲಗಕ್ಕೆ ಎಡೆತೆಅಪಿಲ್ಲದೆ ಅವಸರವ ಕಾಯಿದೈದಾನೆ. 
ಅವ ಮನೆಮನೆಯ ಹೊಕ್ಕು ಬವಣಿಗೆ:ಬಹ ಬಾರುಕನ ಭವಕ್ಕೊಳಗಾದನರಸು. 
ಒಡೆಯ ಬಂಟನಾದುದನಯ್‌್‌, : 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. 1 OS I 


CC-0. Jangamwadi Math Collection. Digitized by eGangotri 





6 ಸಕಲ ಪ್ರರಾತನರ ವಚನಗಳು-೧ 
೧೯ 


ಬೇವಿನ ಮರದಲ್ಲಿ ಕಾಗೆ ಮನೆಯ ಮಾಡಿತ್ತು. 
ಕೋಗಿಲು BIO ಹಾಕಿತ್ತು. ಗೂಗೆ ಆರೈಕೆಯ ಮಾಡಿ ಸಾಕಿತ್ತು. 
ಹಂಸೆ ತಂಬೆಲರ ಕುಟುಕ ಕೊಟ್ಟು ಸಂಭ್ರಮವ ಮಾಡಿತ್ತು. 
ಅದು ಆರ ಹಂಗಿಲ್ಲದೆ ಹಾಜ್‌ ಹೋಗುತ್ತ 
ಎನಗೆ ಬೇವಿನ ಮರನೆ ತಾಯಿಯೆಂದಿತ್ತು. 
ಹಾಂಗೆಂದುದ ನಿನ್ನ AHL, ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೧೯॥ 


೨೦ 


ದಿನಚರಿಯೆಂಬ ಪಟ್ಟಣದಲ್ಲಿ ಕನಕರತಿಯೆಂಬರಸು. 
ಮನಸಿಜನೆಂಬ ಪ್ರಧಾನ, ಕನಸಕಂಡಡೆ ಅಜ್‌ ವ ತಮಸೂನು ತಳವಾಜ. 
ಇವರೆಲ್ಲರ ವಂಚಿಸಿ ಅರಸಿನ ಹೆಂಡತಿ ಹೆಂಡವ ಕುಡಿವವನ ಅಂಗದಲ್ಲಿ ಸಿಕ್ಕಿದಳು. 
ಪ್ರಧಾನ ಕಂಡ; ಅರಸು ತಳವಾಜ ಕಂಡುದಿಲ್ಲ. - 
ಮನಸಿಜ ಕಂಡು ಬದುಕಿದೆ ಹೋಗೆಂದ: 
ಅರಸಿಗೆ ಕೂಪನಾದ; ಮಾನಹಾನಿಗೆ ಕೇಡಿಲ್ಲದಂತೆ. 
ಇಂತೀ ಭೇದವನಜ್‌, ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೨೦॥ 


೨೧ 


ಪಂಚಪೃಥ್ವಿಯ ಮಧ್ಯದಲ್ಲಿ ಒಂದು ಉಡುವರದ ಗಿಡು ಹುಟ್ಟಿತ್ತು. 
ಆ ಗಿಡುವನೊಡೆದು ಒಬ್ಬ ದುಖುದುಂಡಿ ಹುಟ್ಟಿದಳು. 
ಅವಳಂಡಕರಂಡದಲ್ಲಿ ಹುಟ್ಟಿದ ಬೆಳೆಯನುಂಬ ಮಕ್ಕಳಾರು? 
ನಿನ್ನ ನೀನಟ್‌, ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೨೧॥ 


೨೨ 


ಮದನನ ಗುಹ್ಯದಲ್ಲಿ ಒಂದು ರಸವಾದದ ಕೂಸು ಹುಟ್ಟಿತ್ತು. 
ಅದು ಚಿನ್ನವ ಕೆಡಿಸಿ ಮಣ್ಣ ಮಾಡುವುದು. 
ಮಣ್ಣ ಮಣ್ಣಿನಲ್ಲಿ ಬೆರಸಿ ಬೂದಿಯ ಕೂಡಿ ವಾದವ ಮಾಡಿತ್ತು. 
ವಾದ ನೀರಿನಲ್ಲಿ ನೆರೆದು ಹೋಹಾಗ ಮೂಜ್‌ ನಿಂದವರಾರು? 
ನಿನ್ನ ನೀನಟ್‌, ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೨೨ ॥ 


CC-0. Jangamwadi Math Collection. Digitized by eGangotri 


y 3 f 
SO _ TT 


ಕೋಲ ಶಾಂತಯ್ಯಗಳ ವಚನ ೯ 


೨೩ 


ಓಡ ಕುದುರೆಯ ಮೇಲೆ ಮಸಿಯ ಹಲ್ಲಣವ ಹಾಕಿ, 
ಬಸಲೆಯ sors! ಬಾಯಿಗೆ ಕಟ್ಟಿ, ದೆಸೆವರಿವ ಅಸುರಾವುತ 
ಚೊಲ್ಲೆಹದ ಬಲ್ತೆಹವ ಹಿಡಿದು, ಮುಗುಳುನಗೆಯವಳಲ್ಲಿ ಏಜ್‌ ತಿವಿದ. 
ಚೊಲ್ಲೆಹದ ಬಲ್ಲೆಹ ಮುಜ್‌ದು, ಓಡಿನ ಕುದುರೆ ಒಡೆದು, 
ಮಸಿಯ ಹಲ್ಲಣ ನುಗ್ಗುನುಸಿಯಾಗಿ. ಬಸಲೆಯ ಬಾಯ ಕಟ್ಟು ಹೆಜದು, 
ಅಸುರಾವುತ ಅವಳ ಕಿಸಲೆಯ ರಸಕ್ಕೊಳಗಾದ. 


ಅದೇತಜೌ್‌ಂದ ಹಾಗಾದನೆಂಬುದ ನೀನಹ3, 


== ಹ A 2 
ಪುಣ್ಯಾರಣ್ಯದಹನ ಭೀಮೇಶ್ತರಲಿಂಗ ನಿರಂಗಸಂಗ. ॥ ೨೩ ॥ 
~ ~ 
೨೪ 
— —, — =J, = 
ಸತ್ತ ಹಾವು ಹೆಣನ ಕಚ್ಚಿ ಮತ್ತೆ ಸತ್ತಿತ್ತು 
a 2p, —. 
ಸತ್ತುದ ಕಂಡು ಹದ್ದು ಎತ್ತಲಾಗಿ 
ಎ 
wd 


ಆ ಹದ್ದು ಹಿಡಿದು ಬಿಟ್ಟೆನಲ್ಲಾ ಎಂದು ಮಣದೊಣಗಿತ್ತು. 
ಕಿ 
ಪ್ರಣ್ಮಾರಣ್ಮದಹನ ಭೀಮೇಶ್ತರಲಿಂಗ ನಿರಂಗಸಂಗ. ॥ ೨೪ ॥ 


೨೫ 


ಮದ್ದಿಗೆ ರುಜೆಯಡಸಿ, ನೀರಿಗೆ woos, 
ಹಾವಿಗೆ ಹಲ್ಲಿಲ್ಲದೆ ವಿಷವುಂಟಾಯಿತ್ತು. 
ಬೇವಿನ ಮರದಲ್ಲಿ ಮಾವಿನಹಣ್ಣಾಗಿ ಆ ಮರನ Hw? ಮೆದ್ದವರನಯ್‌, 


ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೨೫ ॥ 
೨೬ 


ಬಾಳೆ ಬಲಿದು ಈಳೆಯ ಮರನಾಯಿತ್ತು. 
ಆ ಈಳೆಯ ಮರನ ಏಜ್‌ ಈರೇಳು ಲೋಕವ ಕಂಡವನ 
ಕಂಗಳ ಮಧ್ಯದಲ್ಲಿ ನಿಂದವನ ಆರೆಂದಟ್‌, R 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೨೬ ॥ 


೨೩: 1 ಹಣ್ಣ (ಕೋ ೮೨). 


CC-0. Jangamwadi Math Collection. Digitized by eGangotri 


೧೦ ಸಕಲ ಪುರಾತನರ ವಚನಗಳು-೧ 


oo 
ತ್ರಿಸಂಧಿಯಲ್ಲಿ ನಿಂದು, ತ್ರಿಗುಣಾತ್ಮನ ಕೊಂದು, 
ಕೆಲದಲ್ಲಿ ನಿಂದವನಾರೆಂಬುದ ತಿಳಿ. 
ತಿಳಿದು ನೋಡೆ ಅಯಿಗಡಲನಂಗ ಮೂಖು ಮುಡಿಯವನ ಸಂಗ, 
ಬೇಜಕೊಂದ ಹಿಡಿದು ನೋಡುವವನ ನಿಸ್ಸಂಗ, 
ತನ್ನ ತಾನಉೌದಲ್ಲಿಯೆ ಕಾಣಬಂದಿತ್ತು. 
ಅದ ನಿನ್ನ ನೀನಜ್‌ ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೨೭॥ 


Ons 
ಲು 


ತೆತ್ಕಾಲವನಜಿವ ಕುಕ್ಕುಟನ ಬಾಯ ತುತ್ತಯಿಕ್ಕಿಸಿಕೊಂಡವನಾರಯ್ಯಾ? 
ಆ ತುತ್ತು ಮುತ್ತದವರ ಮುಕ್ತಿಯ ಬಲೆಗೀಡುಮಾಡುವುದು. 
ತುತ್ತ ಮುಟ್ಟದೆ ಕುಕ್ಕುಟನ ಕುಲವ ಕರೆ. 
BOBO ಬಂದು ನಿಂದುಳುಮೆ. ಅದಟಿಂಗವ ಆರೆಂದಟ?, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. 


os 
ಳೆ 


ಜಲದ ಮಧ್ಯದಲ್ಲಿ ಅಯಿಮೂಲೆಯ ಕೆಲದಲ್ಲಿ ಒಂದು ಹೊಲ ಬೆಳೆಯಿತ್ತು. 
ಬೆಳೆಯ ಮೇಯಬಂದ ಎರಳೆ ತನೆ ಇಲ್ಲದೆ ಮಜ್‌ಗಂಡಿತ್ತು. 
ಆ ಮಖ ಕಣ್ಣ ತೆಗೆದು ನೋಡಿ 
ಎನ್ನ ಹೆತ್ತ ತಾಯಿಯಲ್ಲಾಯೆಂದು ಎರಳೆಯ ಮಜಾ ನುಂಗಿತ್ತು. 
ಹೊಲದೊಡೆಯ ಬಂದು ನಿಂದು ನೋಡಿ ಮಹಿಯ ಕಂಡು ಅಂಜಿ ಹೊಲಬುದಪ್ಪಿದ. 
ಹುಲ್ಲೆ ತಪ್ಪಿ ಹೊಲದಣ್ಣ ಕಪ್ಪಿನಲ್ಲಿ ಬಿದ್ದ. 
ಆ ಹೊಲಬ ನಿನ್ನ Dene, ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೨೯ ॥ 


net 


25 Il 


೩೦ 






ಪಂಚವಳಯ ವಿಸ್ತೀರ್ಣದಲ್ಲಿ ಕಟ್ಟಿದವು ಮೂಜು ಪಟ್ಟಣ. 
ಕೆಲದಲ್ಲಿ ಹೊಲೆಗೇರಿ, ಬಲದಲ್ಲಿ ಮಾದಿಗರ ಮನೆ, 
ನಡುವೆ ಹೆಬ್ಬಾರುವರ ಮಹಾಜನಂಗಳ ಗುಡಿವಾಡ. 
ಹೊಲೆಯರ ಗೋವಧೆಯ ಮಾದಿಗರ ಮನೆಯ ನಾತ. 
ಹಾರುವರೂಟದ ಸುಖ ಲೇಸಾಯಿತ್ತು. 


CC-0. Jangamwadi Math Collection. Digitized by eGangotri 


oe 
ಹ್‌ 


ಕೋಲ ಶಾಂತಯ್ಯಗಳ ವಚನ ೧೧ 


ಜಗದ ಕೀಳು ಮೇಲಿನ ಕೂಟ ಅದೇತಜ್‌ಂದಾಯಿತ್ತು ಎಂಬುದ ನಿನ್ನ Dewiee?, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. 1೩೦॥ 


೩೧ 


ಊರೆಲ್ಲರೂ ಕೂಡಿಕೊಂಡು ತಿಂದರು ದನವ. 

ಖಂಡವನೊಲ್ಲದೆ ಕಾಲ ಕೊಳಗು, ತಲೆಯ ಕೊಂಬು ಬೇಯಿಸಿ ತಿಂಬ ಶರಣ. 

೦ದ ಕೊಂಬು ಕೊಳಗು ಅವನಂಗವ ನುಂಗಿತ್ತು. 

೦ಗ ಸುಸಂಗ ಲೀಯವಾಯಿತ್ತು. ಲೀಯ ನಿಜದಲ್ಲಿ ನಿಂದು ನಿರ್ಲೇಪವಾಯಿತ್ತು. 

ಆ ಗುಣವೇತಜ್‌ಂದ ಆಯಿತ್ತು ಎಂಬುದನಜ್‌ ನಿನ್ನ ನೀ, 

ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ao ll 


G 


( 


£. 


G 


೩೨ 


ಕಾಳಿಯ ಹೊಲದ ಓಣಿಯ ದಾರಿಯಲ್ಲಿ ಮೂವರು ಕಳ್ಳರು ಕಟ್ಟಿ, 
ಬೆಳ್ಳನೊಬ್ಬನ ಆ ಕಳ್ಳರು ಹಿಡಿಯಲಾಗಿ, 
ಬೆಳನ ಬೆಳುವೆ ತಾಗಿ, ಕಳ್ಳರು ಮೈಮಜಕಿದು DAW BY WE ಬಿದ್ದರು. 


Y M 
ಬಿದ್ದು ಸಾವರ ಕೊಲ್ಲಲೊಬ್ಬದೆ ಬೆಳ್ಳನಲ್ಲಿಯೆ ಅಡಗಿದ. 
ಅಡಗಿದವನಾರೆಂದಜ್‌, ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. I ೩೨ ॥ 
೩೩ 


ಅಲಗನೇಜಿ ಹುವ್ವ ಕೊಯಿದು, ಬಾವಿಯ ನುಂಗಿ ನೀರ ಕುಡಿದು, 
ಹಣ್ಣ ಹಾಕಿ ಮರನ ಮೆದ್ದವನಾರಯ್ಯ? 
ಹೆತ್ತವನ ಕೊಂದು ಅರಿಗಳ ಕೆಳೆಗೊಂಡು ಬದುಕಿದವನಾರೆಂಬುದ ನಿನ್ನ ನೀನಬ್‌ೌ, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೩೩ Il 


೩೪ 


ಕೋಣನ ಕಿವಿಯಲ್ಲಿ ಮೂಜು ಹಸು ತನೆತುಂಬಿ ಕಜುವೊಂದನೆ ಈಯಿತ್ತು. 
ಕಜು ತಾಯ ನೆಜಕಿನೋಡಿ ಹಾಲಿಗೆ ಒಡೆಯರಿಲ್ಲಾ ಎಂದು ಪ್ರಾಣವ ಬಿಟ್ಟಿತ್ತು. 
ಕಟುವಿನ ಹರಣವಣ? ; Serge ನಿನ್ನ ನೀನೆ ಭಿನ್ನಭಾವವಿಲ್ಲ. 
ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೩೪॥ 


CC-0. Jangamwadi Math Collection. Digitized by eGangotri 


೧೨ ಸಕಲ ಪುರಾತನರ ವಚನಗಳು-೧ 
೩೫ 


ಮಜಕಿಯ ಮನೆಯ ಮಧ್ಯದಲ್ಲಿ ಮನೋವಿಕಾರದ ಮಾನಿನಿ ಹುಟ್ಟಿದಳು. 
ಹಗಲಿಗೆ ಹಾದರಗಿತ್ತಿ, ಇರುಳಿಗೆ ಸಜ್ಜನೆಯಾಗಿ ಪುರುಷನ ಒಡಗೂಡಿಪ್ಪಳು. 
ಅವಳಂಗದ ಬಸುಜ ಯೋನಿಯ ಕಂಗಳು, ಮನದ ಮೊಲೆ, 
ವಿಪರೀತದ ಮಂಡೆಯ ತುಜುಬು ತುಡುಕಿತ್ತು ಮೂಣಡಿಯಲ್ಲಿ. 
ಅವಳ ಒಡಗೂಡುವನಾರೆಂದಲ್ಲಿ ನಿನ್ನ ನೀ ತಿಳಿ, 
ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೩೫॥ 


೩೬ 


ಕಣ್ಣಿನೊಳಗಣ ಮಚ್ಚಕ್ಕೆ ಬಲೆಯ ಬೀಸಿ, 
ಹದ್ದಿನ ಬಾಯ ಹಾವಿಂಗೆ ಹೇಳಿಗೆಯ ಮಾಡಿ, 
ಕಾಣಬಾರದ ಬಯಲಿಂಗೆ ಮನೆಯ ಕಟ್ಟಿ ಬಾಳುತ್ತಿದ್ದವನ ನಿನ್ನ ನೀನಜ್‌. 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. 1 AE 


೩೭ 


ಆರೂ ಇಲ್ಲದ ಠಾವಿನಲ್ಲಿ ಊರ ಕಟ್ಟಿ, ಊರವರೆಲ್ಲರು ಒಳಗೆ, ತಾ ಹೊಜಿಗಾಗಿ. 
ಕೆಜಿಯ ಕಟ್ಟಿ, ಕೆಚಿಕಯ ಬಾಗಿಲು ಊರೊಳಗೆ ಮನೆ ಹೊಜಗಾಗಿ 
ಎಡೆಯಾಡುತ್ತಿದ್ದಾತನ ನೀತಿಯನಜ್‌, 
ಪುಣ್ಮಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೩೭॥ 


೩೮ 


ಕಣ್ಣಿಲ್ಲದ ಕುರುಡ ಕನ್ನಡಿಯ ನೋಡಿ ತನ್ನಯ ಕಣ್ಣ ಕಂಡ. 
ಕಾಲಿಲ್ಲದ ಅದವ ಕಠಾರವ ಹಿಡಿದು ಮೂಗಾವುದ ತಿರುಗಿ ಬಂದ. 
ನಪುಂಸಕ ಬೆಸನಾಗಿ ಒಂದು ಹುಸಿಯ ಕೂಸು ಹುಟ್ಟಿ ಮಸಕಿತು. 
ಮೊಲೆ ಹೊಲೆಗೇರಿಯಲ್ಲಿ ಹೊಲೆ ಮೊಲೆಯನುಂಡು ಬೆಳೆದವರನಜ್‌, 


Be, Ceo, Was ಭೀಮೇಶ್ವರಲಿಂಗ ನಿರಂಗಸಂಗ. I ೩೮ il 






೩೯ 


ಸತ್ವ ರಜ ತಮವೆಂಬ ಮೂಡು ಭಿತ್ತಿ ಕೂಡಿ ಘಟ್ಟಿಯಾದಲ್ಲಿ, 
ತಳಿ ಹುಟ್ಟಿತ್ತು. 


0708771961 Math Collection. Digitized by eGangotri 





೧೩ 


ಶಾಂತಯ್ಯಗಳೆ ವಚನ 


ುರಂಗಸಂಗ. ॥ ೩೯ ॥ 


ಕ್ಸ್‌ 
[x 


ರಲಿಂಗ 


13 
Fe 


೪೦ 


ಬಯಕೆಯ ಅಜ್‌ ತಿರಬೇಕು. 


ಬ ಮಾಯೆ ಎಂದಜಿ 


I ೪೦॥ 


on ನಿರಂಗಸಂಗ. 


ರಲಿ 


ಏಂದು ಕುಜುಹನಿಟ್ಟುಕೊಂಡಿಹರು. 


ಕರಣ 


il XO Il 


ರಲಿಂಗ ನಿರಂಗಸಂಗ 


ಶ್ವ 


ಮೇ 


ರಮ್‌ ೧0% 
ಎಟಿ & 


ವ 


ə 


= 
ಶು 


ಕವಲಿ 
ವಿ. ಬೀನ? 
Ja, ೧೧ . 


— A 
oo 


೪೨ 


ನಾಮ ಘಟ್ಟಿಸಿಯ 
Q 


ೇಶುದತೆಯಾಗಿ 


೮ 
ಹಣ್ಣಿನ ಸಿಪ್ಪೆಯ ಮಜಕಿಯಲ್ಲಿ ಭಿನ್ನರುಚಿ ನಿಂದು ಸವಿದಾಗ 


ಸಿಪ್ಪೆ ನಿಂದು ರಸವೊಷ್ಟಿತ್ತು. 


ಆಜಶಿವು ಕುಯುಹಿನಲ್ಲಿ ವಿಶ್ರಮಿಸಿ, 
ಆ ಚಿತ್ತವನಿ 


ಅಜ್‌ಿವಿಂಗೆ ಆಶ್ರಯಿ 


ನ ಭೀಮೇಶ್ವರಲಿಂಗ ನಿರಂಗಸಂಗ, ॥ ೪೨॥ 


ə 


ರಿ 


, ಪುಣಾ.ರಣ್ಣದಹ 


=}, 
ನಿ 


~ 
ನ್ನ ನಿ 


CC-0. Jangamwadi Math Collection. Digitized by eGangotri 












೧೪ ಸಕಲ ಪುರಾತನರ ವಚನಗಳು-೧ 
೪೩ 


ಸಂಜೀವನವ ತಂದೆನೆಂದಡೆ ಅದು ಬಂದ ಠಾವಿಲ್ಲವೆ? 
ಕಾಮಧೇನುವ ಕಟ್ಟಿದೆನೆಂದಡೆ ಅದು ಹುಟ್ಟಿದ ಠಾವಿಲ್ಲವೆ? 
ಇಷ್ಟನಜ್‌ಯದೆ ವಿರಕ್ತನಾದೆನೆಂಬ ವಿಧಾಂತರ ಕತ್ತೆಗಾಹಿಯ ಮಾತು ಬೇಡ. 
ಕುಟುಹಿನ ಮಣಿಯ ನಿಜವ ನಿನ್ನ ನೀನಬ್‌, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೪೩ ॥ 


೪೪ 


ಮನೆಯ ಮಂದಿರದ ನಿಳಯವ ಮಾಡಿದಡೇನು, ಎಡೆಯಾಡುವುದಕ್ಕೆ ಬಾಗಿಲುಬೇಕು. 
ನುಡಿಗಡಣವನಾಡಿದಡೇನು, ಮನಮಡಿವುದಕ್ಕೆ ಕುಜುಹಿನ ಆಡಿ ಬೇಕು. 
ಅದೆ ಅಯುಹಿನ ತೆಜಿ, ನಿನ್ನ NRS, 
ಪುಣ್ಯಾರಣ್ಯದಹನ ಭಿಮೇಶ್ವರಲಿಂಗ ನಿರಂಗಸಂಗ 1 ೪೪ ॥ 


೪3 


ನಿರ್ಮಲ ಜಲಸ್ಥಾನದಲ್ಲಿ ಇದ್ದಡೇನು, ತಹುದಕ್ಕೆ ಘಟವಿಲ್ಲದ ಮತ್ತೆ? 
ಅಜೀವಿನ ಮಾತ ಬಟ್‌ ಕಾಯರು ನುಡಿದಡೇನು, ಕುಯಿಹಿಲ್ಲದ ಮತ್ತೆ? 
ತನ್ನ ಸೀಮೆಯ ತಾನಟ್‌ದು ಅಲ್ಲಿಗೆಯಿದುವನಂತೆ ನಿನ್ನ NRH, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೪೫ ॥ 


೪೬ 


ಲಿಂಗಕ್ಕೆ ಮಜ್ಜನವ ಮಾಡಿದಲ್ಲಿ ತನುವಿನ 'ಎಿಷ್ಕಾಂತದ! ಕೇಡು. 
ಕುಸುಮವ ಧರಿಸುವಲ್ಲಿ ಮನದ ಪ್ರಕೃತಿಯ ಕೇಡು. 
ನೈವೇದ್ಯವ ಸಮರ್ಪಿಸುವಲ್ಲಿ ಸರ್ವ ಇಂದ್ರಿಯಂಗಳ ಕೇಡು. 
ಕಾಯಕ್ಕೆ ಮಜ್ಜನ, ಚಿತ್ತದ ವಿಲಾಸಿತಕ್ಕೆ ಕುಸುಮ, ಮನಘನದಲ್ಲಿ ನಿಂದುದಕ್ಕೆ ಅರ್ಪಿತ. 
ಇಂತೀ BABS ಮಣಕಿಯಲ್ಲಿ ಕುಟುಹುದೋಟ್‌ದವನ ನಿನ್ನ ನೀನಟ್‌, 
ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೪೬ ॥ 


ಕೋಲ ಶಾಂತಯ್ಯಗಳ ವಚನ ೧೫ 
೪೭ 


ಅಂಗ ಮಾಸಿದಲ್ಲಿ ಜಲದೊಲುಮೆ, ಮನ ಮಜದಲ್ಲಿ ಅಜುವಿನೊಲುಮೆ; 
ಈ ಉಭಯವು ಮಜಕಿದಲ್ಲಿ ಮಹಾಶರಣರ ಸಂಗದೊಲುಮೆ. 
ಒಲುಮೆಯ ಒಲವರವ ನಿನ್ನ Hewes, 


ಪುಣ್ಯಾರಣ್ಯದಹನ ಭೀಮೇಶ್ತರಲಿಂಗ ನಿರಂಗಸಂಗ. I ೪೭ ॥ 
೪೮ 


ಆತ್ಮನಿದ್ದು ಶಯನಾಂತನಾಗಿ ಇದ್ದಲ್ಲಿ ಸಕಲ ಭೋಗಂಗಳನಜ್‌ಯಬಲ್ಲುದೆ? 
ರಾಜಸ ತಾಮಸದ ಮಜಕಿಯಲ್ಲಿದ್ದು ಸಾತ್ಮಿಕವನಜಯಬಲ್ಲನೆ? 
ಏತಜಿಲ್ಲಿದ್ದು ಚೇಟಿಯ ಕೊಡದಂತಿರಬೇಕು 
ಷ್ಟ ನಿನ್ನ ನೀನಜ್‌, ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೪೮ ॥ 
ರ್ಳ 


ಕಳ್ಳ ಉಸುರಡಗಿ, ಬೆಳ್ಳನ ಮಂದಿರದಲ್ಲಿ ಬಂದಡಗಿದಂತೆ 
1[ದರ್ಶ]'ನವ ಹೊತ್ತು ಪಶುಪತಿಯ ಭಕ್ತರುಗಳ ಸರಸಂಪದವನಜ್‌ಯದೆ 
ತಮ್ಮಯ ತುರೀಯ ಆಪ್ಯಾಯನಕ್ಕಾಗಿ ಆಗಡವ ನುಡಿವ 
ದರುಶನಸಾಗರಗಳ್ಳರಿಗೇಕೆ ಮೂಜಕ್ಷರದ ಭೇದ, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ? I Se Il 


೫೦ 


ಧಾತ ಮಾಡುವ ತೆಜಪನಜೌಯದೆ ಕಾಡುವ ಕಮ್ಮಟ ದೇಹಿಗಳ ನೋಡಾ. 

ತನ ಆಗುಚೇಗೆಯನಜ್‌ಯದೆ ಮಜಪಕ್ಷಿ ಕುಟುಕಿಂಗೆ ಬಾಯ ಬಿಡುವಂತೆ 
ಬಾಯಾನುವ ದರುಶನ ದಾರಿಕಳ್ಳರಿಗೇಕೆ ಮೂಜಣ ಕ್ಷರ, 

್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ? ॥೫೦॥ 


Lect ಲ್ಲಿ 


£ 


ರ; 1 ಧರಿಸಿ (ಕೋ ೮೨, ಕೋ ೧೫೦, ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 








೧೬ ಸಕಲ ಪುರಾತನರ ವಚನಗಳು-೧ 
೫೧ 
ಸಮಯ ಸಮೂಹ ದರುಶನ ಆಡಂಬರವಾಚಾರಸದಿಂದ ನೀತಿಯ Bocas? 


ವಾಸವ ಹೊಕ್ಕು ದಾತುಗೆಡುವ ಘಾತಕರಿಗೇಕೆ ಮೂಖಿಕ್ಷರ, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ? I ೫೦ Wl 


cy 


೫೨ 


ಕೊಲೆ ಹೊಲೆ ಪಾರದ್ವಾರವ ಪಾತಕವ ಮಾಡುವರೊಳಗಿಟ್ಟುಕೊಂಡು. 
ಘನಲಿಂಗದ ಮುದ್ರೆಯನಿಕ್ಕಿ ಹೊಲೆದೊಳೆದೆವೆಂದು 
ಕಲಹಕ್ಕೆ ಇದಿರಹ ಕುಲುಮೆಗಾಅರಿಗೇಕೆ ಮೂಜಿಕ್ಷರದ ಒಲವರ, 
ಪುಣ್ಮಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ? ॥ ೫೨॥ 


೫೩ 


ಪೂರ್ವವ ಕಳೆದು ಪ್ರನರ್ಜಾತನಾದೆವೆಂಬಿರಿ - 
ಪೂರ್ವಬಂದ ಬಟ್ಟೆಯ ಮದು ಜಾತತ್ವಕ್ಕೆ ನಾನಾ ಭೌತಿಕವ ತೊಟ್ಟು 
ಪಿಷ್ಟದವರ ಅಭೀಷ್ಟನಾಗಿ ಮತ್ತೆ ಪ್ರನರ್ಜಾತನಾದ ಪರಿಯಿನ್ನೆಂತೊ? 
ಜಂಗಮವಾದಲ್ಲಿ ಜನನಿ ಜನಕ ಸಹೋದರ 
ಮಿಕ್ಕಾದ ಭವಪಾಶಂಗಳ ಸ್ವಪ್ನದ ಸುಖದಂತೆ ಎಂದಜ್‌ದು, 
ತನ್ನಿರವ ತಾನಟ್‌ತು, ಮುಟ್ಟಿದ ಭಕ್ತರ ಮುಕ್ತಿಯ ಮಾಡು; 
ತ್ರಿಯಕ್ಷರದ ಗೊತ್ತು ಮುಟ್ಟಿರು 
ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೫೩ ॥ 


೫೪ 
ಕೋಲು ಕಪ್ಪರವ ಹಿಡಿದು, ಭಾಳಾಂಬಕನ ಲೀಲೆಯ ತೊಟ್ಟು, 
ಅಶನದಾಪ್ಯಾಯನಕಕ್ಕೆ ತಿರುಗುವ ಬಾಲಲೀಲೆಯಲ್ಲದೆ ಭಾಳಾಂಬಕನ ನೆಲೆಯಲ್ಲ. 


ಕಾಳು ಮಾತ ಬಿಟ್ಟು ಮೂಚಿಕ್ಷರದ ನೆಲೆಯನಟ್‌, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. I BY Il 


೫೫ 


ಚರ ಸ್ಥಾವರವಾದುದುಂಟೆ? ಮಹಾಸಮುದ್ರಕ್ಕೆ ಕೆಅಿಕಿಯೇರಿಯುಂಟೆ? 
ಸುಖವ ಮಚ್ಚಿ ಅಖಿಳರೊಳಗಿದ್ದು ಸಕಲ ವಿರಹಿತರಾದ ಪರಿಯಿನ್ನೆಂತೊ? 


CC-0. Jangamwadi Math Collection. Digitized by eGangotri 


Rs 


ಕೋಲ ಶಾಂತಯ್ಯಗಳೆ ವಚನ ೧೭ 


ಅದು ವಿಕಳರ ಮಾತು, ಮೂಲಿಕ್ಷರಕ್ಕೆ ದೂರ, 


ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ ॥ ೫೫ ॥ 
೫೬ 


ಗಗ ~ ~ — 
ಜ ಎಂದಲ್ಲಿ ಜನನನಾಸ್ತಿಯಾಗಿ. ಗ ಎಂದಲ್ಲಿ ಗಮನನಾಸ್ತಿಯಾಗಿ. 
À 
rd, 
, ಲ 
CPS ತಿರುಗುವುದು ಸ್ವಯಚರ ಪರವಲ್ಲದೆ. 
ಇವ td ಇ 
ಕೂಟಕ್ಕೆ ನೆರೆದ ಅಗುಳಾಸೆಯ ವಿಹಂಗನಂತಾಗಬೇಡ. 
ಸ್ವ 
= ; 
ತ್ರಿವಿಧಾಕ್ಷರವ ತ್ರಿಗುಣದಲ್ಲಿ ಇರಿಸಿ ತ್ರಿಗುಣಕ್ಕೆ ಹೊಜಗಾಗು, 
A m ಇ 
2 — 
yg 


Jeras 


ಗುಣರಹಿತ ಸಗುಣಭರಿತನಾಗು. ಅದ ನಿನ್ನ ನೀನಜ್‌, 
“igl A 4 ~ - ಜೆ p a 
ಲಿಂಗಜಂಗಮವೆ ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೫೬॥ 
~ v 


ಸಮಯಜ್ಞಾ ನ ಸಂಪಾದನೆ ಲೇಪಸ್ಪಲ: 
ಇ 2 


ಸದ್ಗುರು ಮೂರ್ತಿಯ ಇರವು ಕರ್ಪುರವ ತಾಳಿರ್ದ ಕರಂಡದಂತಿರಬೇಕು. 
ದರ್ಪಣದೊಳಗಣ ಪ್ರತಿಬಿಂಬದಂತಿರಬೇಕು. 
ಕಮಲಪತ್ರದ ಬೆಂಬಳಿಯ ಅಂಬುವಿನಂತಿರಬೇಕು. 
ಪ್ರುಡಿಸಂಗದ ಸಂಚಾರದ ಸಂಗದಂತಿರಬೇಕು. 


ಕುಡಿವೆಳಗಿನ ಬುಡದ ಬೆಳಗಿನಂತಿರಬೇಕು. 


ಇರ್‌ 4 ಹ ಗೀತಾಗ ~ ದು 
ಸದ್ಗುರು ಸದಮಲಾನಂದಮೂರ್ತಿ ನೀ ಗುರುವಾದುದ ನಿನ್ನ ನೀವಜ್‌, 
ಹ _ Pw =] = on 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೫೭॥ 
ಷ 


onee 


Jd 


ತನಗೆ ಇದಿರಾದ ಗುರುವ ಕಳೆದು ತಾನು ಗುರುವಾಗಿ ಗುರುವಾಗಬೇಕು. 


ತಾ ಹರಕರಜಾತನಾಗಿ ನಿಂದು ತನ್ನಯ WF. ಗುರುಕರಜಾತನ ಮಾಡಬೇಕು. 


J 
“a “ಖಿ 
ತನ್ನಯ ಗುಣ ಜಡ, ಇದಿರಿಗೆ ಅಜಡವ ಹೇಳುವ ನರಭಿನ್ನಕಾರುಕಂಗೆ ಸದ್ದುರುಸ್ವಲವಿಲ್ಲ. 
ಲಾ 
ಅದ ಅವನಜ್‌ಿಯ. ನಿನ್ನ ನೀನ, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೫೮॥ 
೫೯ 


ತಾ ಗುರುವಾಹಾಗ ತನ್ನ ಗುರುವ ತಾನಜ್‌್‌ತು, 
ತನಗೆ ಇಹದಲ್ಲಿ ಸುಖ, ತನ್ನ ಗುರುವಿಂಗೆ ಪರದಲ್ಲಿ ಪರಿಣಾಮವನೈದಿಸುವ 


CC-0. Jangamwadi Math Collection. Digitized by eGangotri 





OS ಸಕಲ ಪುರಾತನರ ವಚನಗಳು-೧ 


ಉಭಯ ಗುರು ತಾನಾಗಿ ಇದಿರಿಂಗೆ ಪ್ರತಿಸ್ವರೂಪವ ಕೊಡುವಲ್ಲಿ 
ತನ್ನಯ ನಿಜರೂಪ ಪ್ರಾಣಪ್ರತಿಷ್ಠೆಯ ಮಾಡಿ 

ಮಾಂಸಪಿಂಡವ ಕಳೆದು ಮಂತ್ರಪಿಂಡವ ಮಾಡುವಕ್ತೆ 
ಕಾಯದ ಸೂತಕವ ಕಳೆದು, ಮನದ ವಿಕಾರವ ಹಿಂಗಿಸಿ, 

ತನ್ನಿರವನಯೌತು ಅಹಿದಜಾೌವ ಶಿಷ್ಯನ ಹೃತ್ಯಮಲ ಮಧ್ಯದಲ್ಲಿ ನೆಲೆಗೊಳಿಸಿ, 
ಅಜಾ ವಿನ ಭೇದದಿಂದ ಶಿಲೆಯ ಸೂತಕವ ಕಳೆದು 
ಇಷ್ಟಪ್ರಾಣವ 'ಬೆಸುವ' ಬೆಸುಗೆಯ ತೋಜ್‌, 
ಉಡುವ ತೊಡುವ. ಕೊಡುವ ಕೊಂಬ, ಮುಟ್ಟುವ ಅರ್ಬಿತಭೇದವ ದ್ಧ 
ಗುರುವೆಂಬ ಭಾವ ತನಗೆ ತಲೆದೋಜದೆ ಹರಶರಣರ ಮುಂದಿಟ್ಟು, 
ನಿನ್ನಯ ಪರಿದೋಷವ ಪರಿಹರಿಸಿಕೊ ಎಂದು ತ್ರಿವಿಧದ ಭೇದವ ತೋಜ್‌, 

ತಾನು ಶುಕ್ತಿ ನುಂಗಿದ ಜಲದಂತೆ, ಭ್ರಮರ ನುಂಗಿದ ಗಂಧದಂತೆ 

ದೃಜಕೊಂಡ ದೃಮಣಿಯಂತೆ ನಾಮರೂಪು ಭಾವವಳಿದು 

ತಾನು ತಾನಾದಡೆ ಗುರುಸ್ಥ ಲ. 

ಅದ ನಿನ್ನ Nene, ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. I Ae Wl 


೬೦ 


ಅಂಗಲಿಂಗ ಸಂಬಂಧ ಶೈವಗುರು, 
ಸ್ಥಾ ವರಲಿಂಗ ಸಂಬಂಧ ಶೈವಗುರು, 
ಪಥಲಿಂಗಸಂಬಂಧ ಶೈವಗುರು, ಸಂಕಲ್ಪಲಿಂಗ ಸಂಬಂಧ ಶೈವಗುರು. 
ಪ್ರಾಣಲಿಂಗಸಂಬಂಧ ವೀರಶೈವ ಸಿದ್ಧಾಂತ ಗುರುವಾಗಬೇಕು. 
ಚತುರ್ವಿಧ ಶೈವ ನಾಸ್ತಿ: ಅವು ಸೂತಕಭಾವ; 
ಅವು ಜಗದ ವರ್ತಕದಲ್ಲಿ ಕಾಬ ನಿಲುವು; ಆಚಾರ್ಯರ ಭೇದ. 
ಪ್ರಾಣಕ್ಕೆ ಪಂಚಾಚಾರವ ಕೊಟ್ಟು, ಕಾಯದ ಗುಣವ ತ್ರಿವಿಧದಿಂದ ಶುದ್ಧ ಮಾಡಿ, 
ಕಾಯಕ್ಕೆ ಶ್ರೀ ಮನಕ್ಕೆ ಅಜ್‌ವು ಎಂದು ಭಾವಿಸಿಕೊಟ್ಟುದು ಪ್ರಾಣಲಿಂಗ. 
ಆತನಿಹಪರದಲ್ಲಿ ಪರಿಣಾಮಿ, ಸದ್ಗುರು; ಆ ಭೇದವ ನಿನ್ನ ನೀನಜ್‌. 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೬೦॥ 


೬೧ 


ಪಥವನಟ್‌ಯದೆ ಇಷ್ಟವ ಕಟ್ಟುವ ಗುರು ಬೆಳಕಿಗೆ ಸಿಕ್ಕಿದ ಪತಂಗನಂತಾದ. 
ಗುರುವನ ಕೈಯಲ್ಲಿ ಕಟ್ಟಿದ ಶಿಷ್ಯ ಕೀಟಕನ ಕೈಯಲ್ಲಿ ಸಿಕ್ಕಿದ ಮಕ್ಷಿಕನಂತಾದ. 





೫೯: 1 ಬೆರಸುವ (ಕೋ ೧೫೧, ಕೋ ೪೪೮). 


CC-0. Jangamwadi Math Collection. Digitized by eGangotri 


1 


ಕೋಲ ಶಾಂತಯ್ಯಗಳ ವಚನ ೧೯ 


ಚೇಟಿದಾಸನ ಕೂಟದಂತಾಯಿತ್ತು; ಅದೇತಜ ಭೇದ, ನಿನ್ನ ನೀನಜ್‌್‌, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. I èO I 


ರ 


wns) 


ಕಂಡವರಿಗೆ ದೇವರ ಕಟ್ಟುವ ವ ಭಂಡ ಗುರುವಿನ ಇರವು 
ಜಗಭಂಡೆ ಎದೆಯ ಕೊಟ್ಟು ಕಂಡವರ ಕಯ್ಯಲ್ಲಿ ಎದೆಯ ಹೆಟ್ಟಿಸಿಕೊಂಬಂತೆ. 


ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ ॥ ೬೪॥ 


೬೫ 


ಜಡೆಮುಡಿ ಬೋಳು ಹೇಗಾದಡಾಗಲಿ. 
ನಡೆನುಡಿ ಸಿದ್ಧಾ ೦ತವಾದಡೆ ಸಾಕು, ಆತ ಪ ಪರಂಜ್ಯೋ ತಿ ಗುರುವಹ. 


ಆ ಇರವ ನಿನ್ನ Poeze . ಪ್ರಣ್ಯಾರಣ್ಯದಹನ ಭೀಮೆ ಮೇಶ್ವರಲಿಂಗ ನಿರಂಗಸಂಗ. ॥೬೫॥ 


11 
2a 


ಗುರುಭಾವ ಭೇದಸ್ವಲ ಸಂಬಂಧ: 


* ಭಕ್ತನಾದಲ್ಲಿ ದ್ರವ್ಯವ ASA ವರ್ಮವನಟಿಯದೆ ವ್ಯರ್ಥವಾಯಿತ್ತು. 
ಖ್ಯಾತಿಗೆ ಇಕ್ಕಿ ಕೊಟ್ಟು ಮಾಡುವಾತನ ಭಕ್ತನೆಂದಡೆ, 


CC-0. Jangamwadi Math Collection. Digitized by eGangotri 


೨೦ ಸಕಲ ಪ್ರರಾತನರ ವಚನಗಳು-೧ 


ವಾಸಿಯ ಮಾತಿಗೆ ಸತ್ತವನ ಪಾಶದಂತೆ ಆತನ ಮಾಟ. 
ಫನಾಟವನಟೌದುಣ್ಣಬೇಕ ಕು. ಸರ್ವವ ನೇತಿಗಳೆದ ನಿರ್ಮಲಗುರು. 
ಆತನ ನಿನ್ನ ನಿನ್ನ dese, ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. 


೬೭ 


ಕ್ಷಮೆಯಿಲ್ಲದ ಭಕ್ತಿ, ನಯರತಿಯಿಲ್ಲದ ಮಾಟ, Poo ದ ಕೂಟ, 
ಶಿವಲಿಂಗಾರ್ಚನೆಯಿಲ್ಲದವ ಹೃದಯ ನಂದಿಸಿದ ಕಜ್ವಳದ 

ಆ ಸಂದೇಹವ ನಿನ್ನ ‘exes? 

ಪುಣ್ಯಾರಣ್ಯ sea ಭೀಮಶ್ವ ರಲಿಂಗ ನಿರಂಗಸಂಗ. 


R 


೬೮ 


ಮಾಡಿ ಆಡಲೇತಕ್ಕೆ? ಸಲಹಿ ಕೊಲಲೇತಕ್ಕೆ? 
: ಬಿತ್ತಿ ಕೀಳಲೇತಕ್ಕೆ? ಕಟ್ಟಿ ಒಡೆಯಲೇತಕ್ಕೆ? 
ce ಮಾಡಿ ಮಾಡಿ ಮನಗುಂದುವ, ನೀಡಿ ನೀಡಿ ನಿಜ ಗುಂ'ದುವ' ಬೇಡ 
i ಆ ಮಾಟವ ನಿನ್ನ ನೀನಖ3, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ 











oe ೬೯ 

ಬಿತ್ತಿದ ಬೆಳೆ, ಕಟ್ಟಿದ ಕೆಜ, ಸಲಹಿದ ಶರೀರ, ನೆಟ್ಟ ವೃಕ್ಷ, 
ತನಗಲ್ಲದೆ ಅವಕ್ಕೊಡಲುಂಟೆ? 
ತಾ ಮಾಡುವ ಭಕ್ತಿ ತನಗಲ್ಲದೆ ಬೇಜಿಸೊಂದು ಗುಣವನಜಿಸಲಿಲ್ಲ. 
ಆ ಪರಿಯ ನಿನ್ನ ನೀ ತಿಳಿ, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ 


೭೦ 
e ರ್ತಿಗಾಜ್‌ಕೆಯಲ್ಲಿ ಕೆಲಬರು ಮಚ್ಚಬೇಕೆಂದು ಮಾಡುವನ ಭಕ್ತಿ 


ಮೇಲೆ ಹೊತ್ತ ಸುರೆಯ ಲಚ್ಚ ಣೆಯಂತೆ; ಆದು ನಿಶ್ಚ ಯವಲ್ಲ. 


Wee ॥ 


eo I 


Wee il 


l 20 Il 





ಕೋಲ ಶಾಂತಯ್ಯಗಳ ವಚನ ೨೧ 
೭೧ 


— a2 e] — -< CP] 
ಲಂದಣಗಿತ್ತಿಯ ಮಾತು ಬಂದಿಕಾಜರ ಜಗಳದಂತೆ. 
ಎ 


ಕಂಡವರಲ್ಲಿ ತಂದು ಮಾಡುವನ ಮಾಟ ಸಾಕಿಕೊಂಡಿಹನ ದಯದಂತೆ. 
ಪುಣ್ಯಾರಣ್ಯದಹನ ಭೀಮೇಶ್ವರ ೦ಗ ನಿರಂಗಸಂಗ. neo il 


99 
ed 


೧೨ 
ಪಶುವ ಕೊಂದು ಹಸಿಯ ಭಕ್ಷಿಸುವವನ ದೆಸೆ ಲೇಸು. 
ಪಶುಪತಿಯ ಭಕ್ತನಾಗಿದ್ದು ಹುಸಿದು ಸರ್ವರ ವಂಚಿಸಿ 
ಪಿಸುಣತನದಿಂದ ಕಾಡಿಬೇಡಿ ತಂದವನ ಮನೆಯನ್ನ ಕಿಸುಕುಳಕೆ ಸರಿ. 
ಅದು ಹುಸಿಯಲ್ಲ, ನಿನ್ನ ನೀ ತಿಳಿದು ನೋಡು, 
ಜಾ “u 
ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. 1೭೨॥ 


| “ದಾಳಿಹೋದ ಆಳಿನ ಉಸುರಿನಲ್ಲಿ ಒಂದು ವೇಣು ಹುಟ್ಟಿತ್ತು. 


@ 
8 
ತ 
£ 
U 
@ 


ಹತ್ತ ಕಳೆದು ಆಜಿ ಮೇಲೆ ನಿಂದು 
ಆಯಿದ ಕೂಡಿ ನಿಂದುದು ಇಪ್ಪತ್ತಜ ಭಾವ. 

ತತ್ವಶಕ್ತಿಯಲ್ಲಿ SBN ಆಳು ವೆಣು 'ಹತ್ತು ಆಜು ಇಪ್ಪತ್ತೈದು! ಕೂಡಿ ನಿಶ್ಚಯವಾಯಿತ್ತು 
ಇದಣಾಗ ಭೇದಿಸಿ ತತ್ವವನಜ?ಿ, 

ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೭೩॥ 


೭೪ 
ಆರಿಗೂ ತೋಟಿದ ಅಂಬರದಲ್ಲಿ ಒಂದು ಎರಳೆ ಮಜೀಯನಿಕ್ಕಿ ಸತ್ತಿತ್ತು. 
ಮಜಿಕಿಯ ಮಂಡೆಯ ದೆಸೆಯಲ್ಲಿ ಮಜ? ತಾಯ ನೆಜಕಿನೋಡಿ, 





2a: 1 ಹುಟ್ಟಿತ್ತು ಆಹು ಐದು ಇಪ್ಪತ್ತು (ಕೋ ೧೫೧). 


CC-0. Jangamwadi Math Collection. Digitized by eGangotri 





೨೨ ಸಕಲ ಪ್ರರಾತನರ ವಚನಗಳು-೧ 


ಸತ್ತುದನಟಯದೆ ಗೊತ್ತ ಮೂಸುತ್ತಿದ್ದಿತ್ತು. 

ಹೊಲಸಿನ ಗಲವಲು ನಾಸಿಕವ ತಾಗಿ ಸತ್ತುದು ಎಂಬುದನಜ್‌ದು 

BIE? Wes ಕ್ಹಬಯಲಾಯಿತ್ತು. 

ಬಯಲ Seea? ನಿನ್ನ ನೀ, ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೭೪॥ 


ಖಾ ey ಮಲಕಿಯ ತೆಗೆದು ಹಾಕಿದವು, ತಮ್ಮ 7 
ಆನೆ ಬಂದು ನಿಂದು ನೋಡಿ ಇದೇನಾಯಿತ್ತು ಮರಣ 
ಎಂಬುದಕ್ಕೆ ಮೊದಲೆ ಆನೆ ಸತ್ತು ಇಜುಹಿನ ಹಗೆ ಬಿಟ್ಟಿತ್ತು. 


ಆ ಅಜೌವ GED ನೋಡು, ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. 
೭೬ 


ಮಹಾಮನೆಯ ಮಂಟಪದಲ್ಲಿ ನಾಲ್ಕು ನಡುವಳ ಕಂಬದ ನಡುವಳ ಕಂಬದಲ್ಲಿ 
ಒಂದು WEIS ಮನೆಯ ಮಾಡಿತ್ತು. 
ಅದಕ್ಕೆ ಎಂಟು ಕಂಬ, ಒಂಬತ್ತು ಬಾಗಿಲು, ಹತ್ತು ಕದ; 
ಮಿಗಿಲೊಂದು ಮುಚ್ಚುವುದಕ್ಕೆ ಬಾಗಿಲಿಲ್ಲ. 
ತುಂಬಿ ಅಲ್ಲಿ ಹಾಜ್‌ತ್ತು. ಆ ಆತ್ಮನ ನೆಲೆಯನಣ3, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. Wet il 


೭೭ 


ಸಂಪಗೆಯ ತಂಬೆ(ಬ?)ಲರಿನಲ್ಲಿ ಒಂದು ಭೃಂಗ ತತ್ತಿಯನಿಕ್ಕಿತ್ತು. 
ತನ್ನ ಬಾಳು ಕುಸುಮದ ವಾಸನೆ ಬಲಿವನ್ನಕ್ಕ ತುಂಬಿಯಿದ್ದಿತ್ತು. 
ವಾಸನೆ Sores? ತುಂಬಿ ಸತ್ತು woes? ಹಾಜ್‌ ಹೋಯಿತ್ತು. 
ಆ ಮಜಿಿಯ ಅಲಟ್‌ವ ನಿನ್ನ ನೀನಟ್‌, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೭೭॥ 


೭೮ 
ಹುಟ್ಟದ ಮರದಲ್ಲಿ ಹಾಲದ ಪಕ್ಷಿ ತಲೆದೋಯುತ್ತದೆ. 


ಆಗದ ಹಣ್ಣ ಕುಡುಕಿ ರಸ ತಾಗದೆ ನುಂಗುತ್ತದೆ. 
CC-0. Jangamwadi Math Collection. Digitized by eGangotri 


ಕೋಲ ಶಾಂತಯ್ಯಗಳೆ ವಚನ ೨೩ 


ನು 
ಅದಜಿಣಗತವನಜಕಿ, ಆತ್ಮನಿರವ ನಿನ್ನ ನೀನೆ ತಿಳಿ 
ಪುಣ್ಯಾರಣ್ಯದಹೆನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೭೮॥ 
೭೯ 
ಬ್ರಹ್ಮನ ಬಾಯ ಓಗರವನುಂಡು, ವಿಷ್ಣುವಿನ ಕಯ್ಯ ಸೀರೆಯ ಹೊದ್ದು, 
ತ್ರಿಪ್ಪ ಭದ್ರಾಂಗಿಗಳು ಕೇಳಿರೋ: 
ಬ್ರಹ್ಮನ ಬಾಯ ಮುಚ್ಚಿ, ವಿಷ್ಣುವಿನ ಕೈಯ ಮುಜಔದು, 


ರುದ್ರನ ಮನೆಯ ಸುಟ್ಟು ಬುದ್ಧಿವಂತರಾಗಿ. ಬುದ್ದಿವಂತರಾದವರ ಅಜ್‌ದವರನೆಜ್‌ಿ, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೭೯॥ 
೮೦ 


ವಾರಿ ಸಲಿಲದಲ್ಲಿ ಒಂದು ಶರಧಿ ಹುಟ್ಟಿ ಊರೆಲ್ಲರ ಉರುಳುತ್ತದೆ. 
ಆ ಉರುಳು ಕೊರಳ ಬೀಜ್‌ ಬ್ರಹ್ಮನ ಉಸುರಡಗಿತ್ತು; 
ವಿಷ್ಣುವಿನ ಎಡೆಯಾಟ ಬಿಟ್ಟಿತ್ತು. ರುದ್ರನ ಹಣೆಗಿಚ್ಚು ದಳ್ಳುರಿ ಬೇವುತ್ತದೆ. 
ಅದ ನಂದಿಸುವರಿಲ್ಲ. ಮೂಜಜಿ ಬಿಂದುವನಜ್‌, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. 1 SO I 


೮೧ 


ಕಾಮಧೇನುವಿನ ನಡುವೆ ಒಂದು ಕೋಣ ಕಟ್ಟಿ ಇದ್ದಿತ್ತು. 
ಕೋಣನ ಗವಲು ತಾಗಿ ಕಾಮಧೇನು ಕೆಡುತ್ತದೆ. 
ಕೊಣನ ಡೋಣಿಗೆ ತಳ್ಳಿ ಕಾಮಧೇನುವ ಕಾಣದಂತೆ ಮಾಡು. 
Cera) ಅಜ್ಞಾನವ ನಿನ್ನ ನೀನಜ್‌್‌, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. I SO I 


೮೨ 


ಅಣು ಇಜುಹಿನ ಮಜ ಬ್ರಹ್ಮನ ಅಂಡವನೂಟ್‌ ವಿಷ್ಣುವಿನ ಪಿಂಡವ ನುಂಗಿತ್ತು. 
ಅದು ತನ್ನೊಡಲಿಗೆಯಿದದೆ ರುದ್ರನ ತೊಡೆಮುಡಿಯವಳ ಆತ ಸಹಿತಾಗಿ ನುಂಗಿತ್ತು. 
SASSY ಸೂತ್ರವೆಂದು ಆತ್ಮನ ಭೇದವನಟ್‌, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. 1 ೮೨ ॥ 


CC-0. Jangamwadi Math Collection. Digitized by eGangotri 


s 





೨೪ ಸಕಲ ಪುರಾತನರ ವಚನಗಳು-೧ 
೮೩ 


ಮೃತಬೊಂಬೆಯ ಗದಕದ ಪಾಶ ಮಸಕಲಿಕ್ಕೆ. 
ಸ್ಥಾಣು ಹಲಗೆ ಕಂಬದ ಮಜಕಿಯಲ್ಲಿ ನೇಣಿನ ನೂಲು ಹರಿ(ಜ೨?)ಯೆ 
ಅವು ಜಾಣ ಜೀವನಾಗಿ ಆಡುತ್ತದೆ. 
ಅದಜಿ ಜೀವಾಳವನಟ್‌; ಕಾಯ ಜೀವ ಕೂಡಿಹ ತತ್ವದ ಭೇದವ ತಿಳಿ ನಿನ್ನ ನೀನೆ 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. I Od I 


ತಡಿ ಮಡುವಾದಡೆ ಮೊಗೆವ ಠಾವೆಲ್ಲಿಯದು? 
ಜಗವೆಲ್ಲವನಜ್‌ದ ಮತ್ತೆ ಬಲ್ಲವನಿನ್ನಾರು? 
ಸ್ವಪ್ನದ ತೆಜಿದಂತೆ ಎತ್ತಾನಕ್ಕೆ ಇಪ್ಪವನೊಬ್ಬ. 
ಆತನ ಚಿತ್ತವನಜ ನಿನ್ನ ನೀನೆ, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. I SP Il 


ಮಾತ ಬಲ್ಲವನಾದಡೆ ಸರ್ವ ಜೀವದ ನೀತಿಯನಜಿಿಯಬೇಕು. 
ಜ್ಞಾತೃ ಜ್ಞಾನ ಜ್ಞೇಯ ಭಾವವ ಬಲ್ಲಡೆ ಇದಿರ ಭೂತಹಿತವ ಬಲ್ಲವನಾಗಿ ಇರಬೇಕು. 
ಸುಜ್ಞಾನವನಣಿತಡೆ ಭವಪಾಶ ಪಾಕುಳರನಣಸಿಯಬೇಕು. 
ಇದೆಲ್ಲವನಣಜೌತು ತನ್ನನಜಯಬೇಕು. 
ಈ ಅನ್ಯ ಭಿನ್ನವ ತಿಳಿ ನಿನ್ನ ನೀನೆ, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. Il SB Il 


೮೬ 


ಬಾಹ್ಯದ ನೀತಿ ಅಂತರಂಗದ ಅಜಿಿವು ಸರ್ವರಲ್ಲಿ ಕ್ಷಮೆ 
ಒಳಹೊಜಿಗಾಗುವ ವರ್ತಕ ತ್ರಿವಿಧ ಶುದ್ಧವಾಗಿಯಿಪ್ಪ 
ಭಕ್ತನ ಜಂಗಮದ ಹೃತ್ಯಮಲವೆ ವಿರಕ್ತವಾಸ. 
Ray NED ಮಣ*ದವಂಗಲ್ಲದೆ ತೆಜಿಪಿಲ್ಲ; ನಿನ್ನ Desde? 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥೮೬॥ 


CC-0. Jangamwadi Math Collection. Digitized by eGangotri 


ಕೋಲ ಶಾಂತಯ್ಯಗಳ ವಚನ ೨೫ 
೮೭ 


ವೇಸಿಯ ಸಂಗ ದ್ರವ್ಯದ ಕೇಡು. ದಾಸಿಯ ಸಂಗ ಮಾನಹಾನಿಗೆ ಮೊದಲು; 

ನಿಮ್ಮ ಶರಣರ ಸಂಗ ಕರಣಂಗಳ ಕೇಡು. 

ಇಂತೀ ಆಗುಚೇಗೆಯನಚಜ ನಿನ್ನ ನೀ. 

ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. 1೮೭॥ 


hed M 
ಸರ್ವವ ನೇತಿಗಳೆದು ನಿಂದಲ್ಲಿ ಸ್ತುತಿ ನಿಂದೆಯ ಮಾತಿನ ಬಿಜುಬು ಅದೇತ 
ಇಂತಿವನಜಿಿದು ನುಡಿದು ನಡೆಯಿಲ್ಲದ ತ್ರಿವಿಧ ಸುರೆಗುಡಿಹಿಗಳ ಮಾತು 
ಮಂಜಿನ ಹರಿಗೆಯ ಬಿಸಿಲಂಬು ತಾಗಿದಂತಾಯಿತ್ತು. 
ಇಷ್ಟ ಗುಣಯೇತಜಕಿಂದಾಯಿತ್ತು, ನಿನ್ನ ನೀನಜ್‌, 
ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. 1 ೮೮ ॥ 


೮೯ 


ಭಕ್ತನಾದಲ್ಲಿ ಆವ ಸೋಂಕು ಬಂದಡೂ ಭಾವಶುದ್ಧವಾಗಿರಬೇಕು. 

CBD ಮತ್ತೊಬ್ಬರಿಗೆ ಬಾರವು. 

ಬಿರಿದ ಕಟ್ಟಿದ ಬಂಟಂಗೆ ತಡಹಲ್ಲದೆ ಬಜುಬರಿಗುಂಟೆ ಮನೆದಗಹು? 

De Wesson ಮಜಿವೆ ಬಂದಡೆ 

ನಿಮ್ಮನಜಿ್‌ದು ತನ್ನ ತಾನಜಿಿಯಬೇಕೆಂಬುದ ನಿನ್ನ ನೀ ತಿಳಿ, 

ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. I GE I 


pi 
O 
A 
Á 
g 
et 
ಬ 


೯೦ 


ಸುಖದುಃಖ ಸತಿ ಪ್ರರುಷಂಗೂ ಸರಿ. ಗತಿ ಭೇದ ಕರ್ತೃ ಭೃತ್ಯಂಗೂ ಸರಿ. 
ಈ ಉಭಯವು ಘಟ SAAD ಭೇದ. 
ನೀರು ನೆಲದಂತೆ, ಸಾರ ಸುಧೆಯಂತೆ ಭಕ್ತ ಜಂಗಮದ ಇರವು. 
ಕರ್ಪೂರ ಉರಿಯಂತೆ ಇದು ನಿಶ್ಚಯ. 
ನಿನ್ನ Aedes, ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. I EO I 


CC-0. Jangamwadi Math Collection. Digitized by eGangotri 





X 


ಸಕಲ ಪುರಾತನರ ವಚನಗಳು-೧ 
೯೧ 


ವರ್ತಕ ಕ್ರೀಶುದ್ಧ ಸ್ಥಲ: 


ಸಕಲ ವ್ಯಾಪಾರದಲ್ಲಿ ವ್ಯವಹರಣೆಯ ಮಾಡಿ ಬಂದು 
ನಿಂದ ಧರೆಯ ಮೇಲೆ ಅಯಿದು ರೂಪಾಗಿ 
'ರೂಪಿಂಗೈದು! ಕುಜುಹಿನ ಭೇದದಲ್ಲಿ ಆರೋಪಿಸಿ 
ರೂಪು ರೂಪಿನಿಂದ ಅಳಿದು ದೃಷ್ಟವ ದೃಷ್ಟದಿಂದ ಕಾಬಂತೆ 
ಅಜ್‌ ವ ಅಜ್‌ವಿಂದ ಭಾವವ ಭಾವದಿಂದ 
ತನ್ನ ತಾ ಕುಣುಹಿಟ್ಟುಕೊಂಡು ತತ್ವ ನಿಶ್ಚಯವಾಗಿ 
ನಿಜವ ನಿನ್ನ ನೀನಜ್‌, ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. I EO I 


೯೨ 


ಉದಕ ನಾನಾ ವರ್ಣದ ರೂಪಿನಲ್ಲಿ ಬೆರಸಿ ಅವಜ ಛಾಯಕ್ಕೆ ಭಿನ್ನಭಾವವಿಲ್ಲದೆ, 
ಆ ರೂಪಿಂಗೆ ತಾ ದ್ರವವೊಡಲಾಗಿ ತೋಯುವಂತೆ 

ಎನ್ನ ಸರ್ವಾಂಗದಲ್ಲಿ ತೋಟುವ ತೋಟ್‌ಕೆ ನೀನಾಗಿ, 

ಮುಕುರವ ನೋಡುವ ನೋಟದಂತೆ ಒಳಗೆ ಶೋಲುವ ಇರವು, 

ಹೊಣಿಗಳವನ ಪ್ರತಿರೂಪಿನಂತೆ ಎಲ್ಲಿಯೂ ನೀನಾಗಿ ನಾನಜ್‌ದು ಮಜಕಿವುದಕ್ಕೆ ತೆಜಿಪಿಲ್ಲ. 
ಹಾಂಗೆಂದಲ್ಲಿಯೆ ನಿನ್ನ ಉಳುಮೆ, 

ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ Wed i 


೯೩ 


ಆಡಿನ ಕಾಲ ಮುಖಟೌದು, ಕೋಡಗದ ಹಲ್ಲ ಕಿತ್ತು, 
ಉಡುವಿನ ಕುಡಿನಾಲಗೆಯ ಕೊಯಿದು, ಬಳ್ಳುವಿನ ಸೊಲ್ಲನಜೌ್‌ದು 
ಇವೆಲ್ಲವ ನಿನ್ನಲ್ಲಿಗೆ ತಂದೆ; ಇವ ಬಲ್ಲವ ನೀನಲ್ಲದಿಲ್ಲ. 
ಎನಗೆ ಅಲ್ಲಿಯೊ ಇಲ್ಲಿಯೊ ಮತ್ತೆ ಅಂದಿನ ನೀ ಹೇಳಿದಲ್ಲಿಯೊ 
ಎಂಬುದ ನಾನಿಯೆ, ನೀ ಹೇಳು, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. I ೯೩॥ 


~ *€O: 1 ರೂಪಿಂಗೆ (ಕೋ ೮೨, ಕೋ ೧೫೧, ಕೋ ೩೦೦). 
CC-0. Jangamwadi Math Collection. Digitized by eGangotri 


ಕೋಲ ಶಾಂತಯ್ಯಗಳ ವಚನ ೨೭ 
೯೪ 


ಗೋವು ಮೊದಲು ಚತುಃಪಾದಿ ಜೀವಂಗಳು 
ತಾವು ಬಂದ ಹಾದಿಯ ಮೂಸಿ ನೋಡಿ ತಮ್ಮಯ ಬೀಡಿಂಗೆ ಹೋಹಂತೆ, 
ಆ ಪರಿ ನಿನಗಿಲ್ಲ, ಪಶುವಿನ ಮತಿಯಷ್ಟು ಗತಿಯಿಲ್ಲ. 
ಬಂದುದ ಮಅಕಿದ ಬಂಧ!ಜೀವಿಗ! ನಾನಾಗಿ. ಜೀವಕಾಯದ ಸಂದ ಬಿಡಿಸು. 
ಬಿಂದು ನಿಲುವ ಅಂದವ ಹೇಳು, 


ಪುಣ್ಯಾರಣ್ಯದಹನ ಭೀವೆ ೇಶ್ವರಲಿಂಗ ನಿರಂಗಸಂಗ. I ೯೪॥ 


ಕೋಲ ಬಳಿಯ ಅಂಧಕನಂತೆ, ವಾಹನದ ಪಂಗುಳನಂತೆ, 
ಗಹನದಲ್ಲಿ ಸಿಕ್ಕಿದ ಸಿಸುವಿನಂತೆ. ಸ್ಥಾನದಪ್ಪಿ ಹೊಲಬುದಪ್ಪಿದೇನೆ, 
ಹೊಲದ ಹೊಲಬ ಹೇಳು ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ॥ ೯೫ ॥ 


೯೬ 


ಆಕಾಯದ ಕಣ್ಣಿನಲ್ಲಿ ನೋಡಿ ವಿಕಾರವಳಿದ ಸುಖಪಟ್ಟಣವ ಕಂಡೆ. 
ಆ ಪಟ್ಟಣದರಸಿಂಗೆ ಭಾವ ಕಾಲಿಲ್ಲ. 
ಪ್ರಧಾನಂಗೆ ಪಾರುಪತ್ಯಕ್ಕೆ ನುಡಿವಡೆ ಬಾಯಿಲ್ಲ. ತಳವಾಣ ತಿರುಗುವುದಕ್ಕೆ ಕಣ್ಣಿಲ್ಲ. 
ಆ ಪಟ್ಟಣದಲ್ಲಿ ಮೂವರಿಗೆ ಕರ್ತನೊಬ್ಬ ಅರಸು. 
ಆ ಅರಸ ಕಣ್ಣಿನಲ್ಲಿ ಕಾಣಲಿಲ್ಲ, ಎಲ್ಲಿದ್ದಹರೆಂದು ಕೇಳಲಿಲ್ಲ. 
ಇದ್ದ ಠಾವಿಂಗೆ ಒಬ್ಬರೂ ಹೊದ್ದಲಿಲ್ಲ. 
ಅರಸಿನ ಆಜ್ಞೆ, ಬಲುಹು. ಓಲಗಕ್ಕೆ ತೆಜಪಿಲ್ಲ. 
ಜೀವಿತಕ್ಕೆ ಆಡಹಿಲ್ಲ, ಎನ್ನ ಬಡತನವ ಇನ್ನಾರಿಗೆ ಹೇಳುವೆ? 
ಬಂಟರು ಸತ್ತರು, ಅರಸು ನಷ್ಟವಾದ. 
ಆ ಉಭಯದ ಭೇದವ ನಾನಜ್‌ಯೆ, ನೀ ಹೇಳು, 


ಪ್ರಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. ee I 


೯೪: 1 ಜೀವಿ (ಕೋ ೧೫೧, ಕೋ 200, ಕೋ ೪೪೮). 


CC-0. Jangamwadi Math Collection. Digitized by eGangotri 





೨೮ ಸಕಲ ಪ್ರರಾತನರ ವಚನಗಳು-೧ 
೯೭ 


ಮನ ಮಂಗಳಾಂಗಿಯೆಂಬ ಹೆಂಗೂಸಿನ ಕೈಯಲ್ಲಿ 
ತ್ರಿವಿಧ ಬಂಧವೆಂಬ ಗಡಿಗೆಯಿದಿತ್ತು. 
ಆ ಗಡಿಗೆಯ ಕೊಂಡು ಹೋಗಿ. 
ಅವಿಗತನೆಂಬ ಬಾವಿಯಲ್ಲಿ ರವಿಶೇಖರನೆಂಬ ನೀರ ತುಂಬಿ 
ಬ್ರಹ್ಮಂಗೆ ಎಜಿಕಿಯಲಾಗಿ ಬಾಯ ಮುಚ್ಚಿತ್ತು. 
ವಿಷ್ಣುವಿನ ಉಂಬ ಕೈಗೆ ಎಜಕಿಯಲಾಗಿ ಕೈ ಖಂಡಿಸಿ ಬಿದ್ದಿತ್ತು. 
ರುದ್ರನ ಮಂಡೆಗೆ ಮಜ್ಜನವ ಮಾಡಲಾಗಿ 
ಅಂಗ ಕರಗಿ ಅವಳಂಗೈಯ ಗಡಿಗೆಯಲ್ಲಿ ಅಡಗಿದ. 
ಎನಗಿನ್ನು ಆಂಗವಳಿವ ಠಾವ ಹೇಳಾ, 
ನಿರಂಗಮಯ ಪುಣ್ಯಾರಣ್ಯದಹನ ನೀಮೇಶ್ವರಲಿಂಗ ನಿರಂಗಸಂಗ. ll 


©) 
ಗು 


) 
G 


ಇಚ್ಛಾಶಕ್ತಿ ಹೋತಿಂಗೆ ಸತಿಯಾಹಲ್ಲಿ, 
ಕ್ರಿಯಾಶಕ್ತಿ ಕೋಡಗಕ್ಕೆ ಸತಿಯಾಹಲ್ಲಿ, 
ಜ್ಞಾನಶಕ್ತಿ ಬಳ್ಳುವಿನ ಬಾಗಿಲು ಕಾವಲ್ಲಿ - 
ಇವರೆಲ್ಲರ ನೀ ನೋಡುತ್ತಿದ್ದೆ. 
ನೀ ನೋಡುವ ನೋಟ ತ್ರಿವಿಧನಾಶ, ಕೋಲಿನ ಶಾಂತನ ವೇಷ, ನಿನ್ನ ಕಾರುಣ್ಯವಾಸ, 
ಎನ್ನಯ ಭ್ರಾಂತಿನ ವೇಷ ನಾಶವಾಯಿತ್ತು, 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. I ೯೮॥ 


೯೯ 


ಧರೆ ಸಿರಿ ಉರಿ ಮೂಹು ಕೂಡಿ ಉರಿವುತ್ತದೆ. 
ಆ ಉರಿಯ ನಡುವೆ ಮಲಯಜ ಹುಟ್ಟಿತ್ತು. 
ಮಲಯಜದ ಗಂಧ ತಾಗಿ ಮೂವರ ಬಲೋತ್ರ ನಂದಿತ್ತು. 
ಅವು ನಂದುವಾಗ ನಾನಿಂದಿರಲಾಗಿ 
ಆ ರಾಹು ತಾಗಿ ಎನ್ನಯ ಕಾಯದ ರೂಪು ಬಯಲಾಗದಿದೆ 
ಎಂದೆನುತ್ತ ಚಿಹ್ನ ದೋಯುತ್ತದೆ. 
ತೋಟ್‌ ಅಡಗಬೇಡ, ಅಡಗಿದಡೆ ನಾ ಬಿಡೆ, 
o ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ. I EE il 


CC-0. Jangamwadi Math Collection. Digitized by eGangotri 





ಕೋಲ ಶಾಂತಯ್ಯಗಳೆ ವಚನ 


೧೦೦ 


= 
೦ಬುದಕ್ಕೆ ಮೊದಲೆ ಬಚ್ಚ ಬಯಲಾಯಿ 
ಸ 
A 


ಪ್ರಣ್ಯಾರಣ್ಮದಹನ ಭೀಮೇಶ್ತರಲಿಂಗ ನಿರಂಗಸಂಗ 
ə ~ 





೧೦೦: 1 ಕೊಂಡಿರಿ (ಕೊ ೮೨, ಕೋ ೧೫೧). 


CC-0. Jangamwadi Math Collection. Digitized by eGangotri 


Ý 


£ವೊಪ್ಪಿ!ಕೊಟ್ಟಿರಿ.! 


Il COO ॥ 








Ke ಗ 





೧೦೧ 


ಆ ದಲ್ಲಿ ಒಂದು ಭೇದಕ ನುಡಿಯುತ್ತದೆ. 

ಅದು ಅನೇಕ ಗೀತವಾದ್ಯ ನೃತ್ಯಂಗಳಿಂದ 

ಎನ್ನಾಟವ ನೋಡ ವರಿಲ್ಲ ಎಂದು ನೇತಿಗಳೆಯಿತ್ತು ತನ್ನಂಗವ. 
೦ ನಿರ್ಜಾತನವೊಲುಮೆ, 


ೇಶ್ರರಲಿಂಗವನಹಶಿವುದಕ್ಕೆ ತೆಜಪಾಗಿರಣ್ಣಾ. 


ಕಲ್ಲು ಬೆಂಕಿ ಕೂಡಿ ಉರಿವಾಗ ಹುಲ್ಲು ಕತ್ತಿಹುದಿಲ್ಲ. 


ಮೆಲ್ಲನೆ "ಉರುಹುವಾತನ ಸೊಲ್ಲಿನ ಬಲ್ಲ ತನ ಅಲ್ಲಿಯೆ ಬೆಂದಿತ್ತು. 


E 
ರ್ಕ್ಕೇ 


ಶ್ವ ರಲಿ ಲಿಂಗವನಜ್‌ಯಿರಣ್ಣಾ. 
೧೦೩ 


ಕಾಡಿನೊಳೆಗಣ ವರಹನ ಊರ ಕುಕ್ಕುರ ಕೊಲುವಾಗ, 
ಊರಿಗೂ MAND Ose ಹಗೆ? 
ಅದಿ ಭೇದ ಅಲ್ಲಿಯೆ ಅಡಗಿತ್ತು. 
ಅರ್ಕ ೇಶ್ವರಲಿಂಗವನಅೌಯಿರಣ್ಣಾ 


೧೦೪ 


ಬೆಲ್ಲವ ಮೆಲುವಾತನ ಹಲ್ಲು ಕಹಿಯಾಗಿ, 
ಹಲ್ಲು ಕಲ್ಲಿನೊಳಗಾಗಿ ಅಲ್ಲಿಯೆ ಅಡಗಿ ನೋಡುತ್ತದೆ. 
ಅದ ನಾವು ನೀವು ಎಲ್ಲರೂ ಅಟ್‌ವ ಬನ್ನಿ, 
ಅರ್ಕೈೇಶ್ವರಲಿಂಗವ ಬಲ್ಲವರಹರೆ. 


CC-0. Jangamwadi Math Collection. Digitized by eGangotri 


IOI 


॥ ೨॥ 


1೩॥ 


ILẸ i 







ಹುಟ್ಟುವ ಬೀಜವನಜ್‌ತು ದೃಷ್ಟವ ಕಂಡು ಹೊತ್ತಾಡಿ 
ಆರ್ಕೇಶ್ವರಲಿಂಗವನಜ್‌ವುದಕ್ಕೆ. 


ಆಕಾಶದ ಮಳೆಯನೆಜ್‌ತು, ಭೂಮಿಯ ಬೆ 
ma] 


೧೦೮ 


ನೊಣ ರಣವ ಹೊಕ್ಕು ಶೋಣಿತವ ಭುಂಜಿಸುವಾಗ, 
ಕೆಣಸರದ ಭಟರೆಲ್ಲರೂ ನೊಣದ ಜಾವಡಿಗಂಜಿ ಹೇಳದೆ ಹೋದರು 


ಆರ್ಕೈೇಶ್ವರಲಿಂಗವನಲ್‌ಯಿರಣ್ಣಾ. 


ಬಲೆಯ ವೂಜ್‌ದ ಮೃಗ ಸತ್ತಿತ್ತು. 
ಕೊಲಹೋದಾತ ಹಲವು ಅರಿದ ತಲೆಯ ಕಂಡು ಹೊಲಬುದಪ್ಪಿದ. 
ಆರ್ಕೇಶ್ವರಲಿಂಗವನಜ್‌ಯಿರಣ್ಣಾ. 
೧೧೦ 


ಕಣ್ಣ ಕಾಡುವ ಗುಂಗುಅ ತಿಂದು, ಬಾಯ ಕಾಡುವ ಕೈಯ ತಿಂದು, 


 ಆಪ್ಯಾಯನವಡಸಿದ ಹೊಟ್ಟೆಯ ತಿಂದು 


'ಮತ್ತಿವರ ಹುಟ್ಟು ಮೆಟ್ಟನಟ್‌ಯಲೇಕೆ ಆರ್ಕೈೇಶ್ವರಲಿಂಗವನಟ್‌ಯಿರಣ್ಣಾ 


1a il 


nell 


le ll 


1 ೧೦॥ 





ಮಧುವಯ್ಯಗಳ ವಚನ ೩೫ 
೧೧೧ 


ಹಾವನೂ ಹದ್ದನೂ ಕೂಡೆ = ದ್ದು ಬೇವನೂ ಬೆಲ್ಲವನೂ ಕೊಡೆ ಕಲಸಿ, 


ಆರ್ಕೇಶ್ವರಲಿಂಗವನಜ್‌್‌ ವುದಕ್ಕೆ. I CO Il 
ದ 
೧೧೨ 
ಜಾತಿ ಜಾತಿಯ eae ನಿಹಿತ ಅನಿಹಿತವ ಕೆಡಿಸಿ, 


ಪ್ರರಲಿಂಗವನಜಿ೨ವುದಕ್ಕ. "Od Il 


ಗುಬ್ಬಿ ಗುಂಭವನೊಡೆದು ಒಬ್ಬುಳಿಯಾಯಿತ್ತು. 
a ಸಿಬ್ಬು ದಿಯ ಬಿಟ್ಟು ಕಬ್ಬಕ್ಕಿಯ ಹಿಂಡನೊಲ್ಲದೆ 


ಯಾಗಿ ಅಲ್ಲಿಯೆ ಹೋಯಿತ್ತು, ಅರ್ಕೈಶ್ವರಲಿಂಗವನಜ್‌ ॥ ೧೩ ॥ 
೧೧೪ 


ಕಂಗಳ ಸೂತಕವ ಯೋನಿ ತಡೆದು, ಬಾಯಿ ಬಸುಜಾಗಿ ಕೈ ಬೆಸನಾಯಿತ್ತು. 
ಕೈಯ ಶಿಶುವ ಕಂಗಳ ತಾಯಿ ಎತ್ತಿ ಭಾವದ ದಾದಿಯ ಕೈ ಯ ಲ್ಲಿ ಕೊಟ್ಟು 
Care ಶ್ವರಲಿಂಗನ ತೊಟ್ಟಿಲಲ್ಲಿ ಬೆಳೆವುತ್ತದೆ. lIl OF? Il 


೧೧೫ 
ಅಣ್ಣನ ಮೂಜು ಕುತ್ತಿನಲ್ಲಿ ಆಕ್ಕ ಮೂಜು ಮಕ್ಕಳ ಹೆತ್ತು ಅಪ್ಪನ ಕೈಯ್ಯಲ್ಲಿ ಕೊಟ್ಟಳು. 
ಅಣ್ಣ ಹಣ್ಣಿರ ದ ಜಗಳ ಅಕ್ಕನ 2 ಹೊಟ್ಟೆಯ ಕೇಡು. 


s) = 


ORA ನ ಕೂಸು ಅಪ್ಪನ ತಿಂದು ಎತ್ತ ಹೋಯಿತ್ತೆಂದಣ*ಯೆ, 
ಅರ್ಕೇಶ್ವರಲಿಂಗವ ಕೇಳುವ ಬನ್ನಿ. ॥ ೧೫ ॥ 


೧೧೬ 


ಬ್ರಹ್ಮನ ಹರಿದಾಟ, ವಿಷ್ಣುವಿನ ಕಾಲಾಟ, ರುದ್ರನ ಬಾಯಾಟ, 
ಈ ತ್ರಿವಿಧ ಸಿಬ್ಬುದಿ ಹಟ್‌ದು ಅಕ್ಕ ೈನ ಗುಕ್ಕಿ ಸನೊಳಗಾಗಬೇಡ 
ಆರ್ಕೇಶ್ವ ರಲಿಂಗವನಲಯಿರಣ್ಣಾ. ॥ ೧೬॥ 


CC-0. Jangamwadi Math Collection. Digitized by eGangotri 


೩೬ ಸಕಲ ಪ್ರರಾತನರ ವಚನಗಳು-೧ 
೧೧೭ 


ಮಚ್ಚ ಹೊಳೆಯ ನುಂಗಿ, ಮೊಸಳೆ ಮಡುವ ನುಂಗುವಾಗ ಅಡಗಿದ್ದು ನೋಡಿ ಕಂಡೆ 
ಕೊಡಗೂಸು ಅಡಗುವ ಠಾವ ಒಡೆದಲ್ಲದೆ ಕಾಣಬಾರದು, 
ಅರ್ಕೇಶ್ವರಲಿಂಗವನಣಿವುದಕ್ಕೆ. ॥ ೧೭॥ 


೧೧೮ 


ಕುದುರೆಯ ನರಿ ಕೊಂದು, ನರಿಯ ಇಹಖುಹೆ ತಿಂದು, 
ಆ ಇರುಹೆ ತನ್ನ ತಾ ಸತ್ತಿತ್ತು ಆರ್ಕೇಶ್ವರಲಿಂಗವನಜ್‌ ವುದಕ್ಕೆ. ॥ ೧೮॥ 


೧೧೯ 


DMD ಲೋಕದ ಹುಟ್ಟಿನಲ್ಲಿ ಒಂದು ವಾರಣ ಬಂದು ಊರೆಲ್ಲರ ಬಜ್‌ಕೈವುತ್ತದೆ. 
ಅದಾರಿಗೂ ಅಶಕ್ಕ, ಆ ವಾರಣವ ವಾರಿಸುವರಿಲ್ಲ. 
ಆರ್ಕೇಶ್ವರಲಿಂಗವನಟ್‌ತವರಿಗಲ್ಲದೆ ಆಗದು. ॥೧೯॥ 


೧೨೦ 


ನಾಯಿಗೆ ಕಾಲ ಕೊಟ್ಟು, ತೋಳಗೆ ಹೊಟ್ಟೆಯ ಕೊಟ್ಟು, ಹುಲಿಗೆ ತಲೆಯ ಕೊಟ್ಟು, 
ಮೆಲಿಸಿಕೊಂಬವರೆಲ್ಲಕ್ಕು ಬಲವಂತತನವೆ TIC ಸಲೆ ಬಲುಮೆ. 
ಅರ್ಕೇಶ್ವರ ಲಿಂಗವನಟಿತವರಿಗಲ್ಲದೆ ಆಗದು. ॥ ೨೦॥ 


050 


ಆಜು ಕಂಬದ ಮಾಳಿಗೆಯ ನಡುವೆ ಒಂದು 
Bowe ಮುಖದ ಹೆಗ್ಗಣ ತೋಡಿ ಕಂಡಿತ್ತು. 
ತೋಡೊಲೆಗಳೆವ ಸಾಗರದ ಮಂದಿರವ ಅದು 
ತನ್ನಿರವ ತೋಟುವುದಕ್ಕೆ ಮೊದಲೆ ಮಾಳಿಗೆ ಜಾಜೀತ್ತು 
| ಅರ್ಕೇಶ್ವರಲಿಂಗವ ಕೇಳಿಕೊಂಬ ಬನ್ನಿ. ॥ ೨೧ ॥ 






೧೨೨ 


.... ಅಂಗಜನ ಮನೆಯಲ್ಲಿ ಬಂದಬಂದವರೆಲ್ಲರೂ 
ಮಿಂದು, ಉಂಡು, ಉಟ್ಟು, ಸಂದಣಿಗೊಳುತ್ತಿದ್ದರೆ, 
ಗಜನ ಬಾಗಿಲ ಕಾವ ಕಂದ ಲೆಂಕರಿಗೇಕೆ ಅರ್ಕೈೇಶ್ವರಲಿಂಗದ ಒಲುಮೆ? ॥ ೨೨ ॥ 





ಮಧುವಯ್ಯಗಳ ವಚನ 


೧೨೩ 


ಸೂನೆಗಾಜನ ಮನೆಯಲ್ಲಿ ಮೂವಜು ಹಂದೆಗಳು ಹೊಕ್ಕು 
ಹೇಳಹೆಸರಿಲ್ಲದೆ ಕೊಂದರೆಲ್ಲರ. 
ಸೂನೆಗಾಜ ಏನೂ ಎನ್ನದೆಯಿದ್ದ, 
ಕೇಳುವ ಬನ್ನಿ ಆರ್ಕೇಶ್ವರಲಿಂಗವ. 


೧೨೪ 


ಸತ್ತವನ ಮನೆಯಲ್ಲಿ ಹೊತ್ತವರೆಲ್ಲರು ಅಳುತ್ತಿದಾರೆ. 


m 


ಮತ್ತೊಬ್ಬನ ಮದುವೆಗೆ ದಿಬ್ಬಣಕ್ಕೆ ಬಂದು 


™ 
ಮದುವಳಿಗನ ಕಾಣದೆ ಮನೆಮನೆಯ ಹೊಕ್ಕು ಸುತ್ತುತ್ತೈದಾನೆ. 
ಕೇಳುವ ಬನ್ನಿ ಆರ್ಕೇಶ್ವರಲಿಂಗವ. 


೧೨೫ 


ಊರೆಲ್ಲರೂ, ಕೂಡಿ ಬೇಟೆಗೆ ಹೋಗಿ ಹಾರುವನ ಕೊಂದರು. 


ತಲೆ!ವುಳಿದು! ಕಾಲ ಕಂಡಿಸಿ ಕರುಳಡಗಿತ್ತು ಬೇಟೆ ಬೆಲೆಯಾದುದಿಲ್ಲ. 


ಕೇಳುವ ಬನ್ನಿ ಆರ್ಕೇಶ್ವರಲಿಂಗವ. 
೧೨೬ 
ಆಡಿನ ಕಾಲ ಕಡಿದು, ಕೋಡಗದ ಹಲ್ಲ ಕಿತ್ತು, 
ಉಡುವಿನ ನಾಲಗೆಯ ಒಡಗೂಡಿ ಕೂಡಿ ತಿಂದು 
ಮತ್ತೊಡೆಯನನಜ್‌ ಯಬೇಕು, ಆರ್ಕೇಶ್ವರಲಿಂಗವ. 
೧೨೭ 
ಮೂಖಯಿ ಸುರೆಯ ಕುಡಿದು ಅಡಗಿಸಿದವ ಎನ್ನ ಗುರು. 
ಕಾಳಾಡ ಕಣ್ಣ ಕಿತ್ತು ಎರಳೆಯ ತಿರುಳ ತಿಂದು 
ದಿನವ ಕಳಿದುಳಿದವ ಎನ್ನ ಗುರು. ' 
ಆತ ಆರ್ಕೇಶ್ವರಲಿಂಗಕ್ಕೆ ಸಿಕ್ಕದವ. 


೧೨೫: 1 ಯಳಿದು (ಕೋ ೧೫೧). 


CC-0. Jangamwadi Math Collection. Digitized by eGangotri 


೩೭ 


॥ ೨೩ ॥ 


॥ ೨೪ I 


॥ ೨೫ ॥ 


॥ ೨೬ ॥ 


॥ ೨೭ ॥ 


೩೮ ಸಕಲ ಪುರಾತನರ ವಚನಗಳು-೧ 
೧೨೮ 


ಬೆತ್ತಲೆಯ ಹುತ್ತದಲ್ಲಿ ಕತ್ತಲೆಯ ಹೆಡೆಯ ಸರ್ಪ ತೆಕ್ಕೆ ಮಡಿಯಲಜಿಿಯದೆ ಸಿಕ್ಕಿ, 


ವಂ 


ಅದೇ ಹುತ್ತದ ಬಾಯಲ್ಲಿ ಕಪ್ಪೆ ಹರಿದು ಬಂದು ಸರ್ಪನ ನುಂಗಿತ್ತು; 


ಹುತ್ತ ಬಚ್ಚ ಬಯಲಾಯಿತ್ತು ಆರ್ಕೇಶ್ವರಲಿಂಗನ ಗೊತ್ತು. ॥ ೨೮ ॥ 


೧೨೯ 
ಕಂಜನಾಭಿಯಲ್ಲಿ ಕುಂಜರ ಬಂದು ಮಂದಿರದವರೆಲ್ಲರ ಕೊಂದಿತ್ತು. 


ಕುಂಜರನ ಬೆಂಬಳಿಯವರಲ್ಲದೆ ಕುಂಜರನ ಸಂದ ಮುಜ್‌ವರಿಲ್ಲ. 
ಅರ್ಕೈಶ್ವರಲಿಂಗನ ಒಲುಮೆಯಿದ್ದವರಿಗಲ್ಲದೆ ಸಾಧ್ಯವಾಗದು. ॥ ೨೯॥ 


೧೩೦ 


ಬಂದುವ ಹೊಂದದೆ ತಾನೊಂದೆ ಹೊಂದಿತ್ತು. 


3 ಪಂಜರದ ಕೋಳಿ ಮಾರ್ಜಾಲನ ಕೊಂದು ತಿಂದು 
3 ಪಂಜರ ಹೊಣಗೆ ಆರ್ಕೈೇಶ್ವರಲಿಂಗವನಜ್‌ದ ಕಾರಣ. Il ೩೦ Il 
: 


೧೩೧ 










MND ಲೋಕದ ದೈತೆ ಊರೆಲ್ಲರ ಕೊಂದುತಿಂದು 
ಜೇಜಕೊಂದು ಠಾವಿನಲ್ಲಿ ಅಯಿದಾಳೆ. 
ಠಾವನಜೌತು ದೈತೆಯ ದಾತ ಮುಜೀದು, ಅನಿಹಿತವ ನೇತಿಗಳೆದು, 
ನಿಹಿತವು ತಾನಾದಡೆ ಆರ್ಕೈೇಶ್ವರಲಿಂಗವ ಕೂಡಿದ ಕೂಟ. ao ll 


೧೩೨ 


ಕೋಟಿ ಮಾತನಾಡಿದಡೂ ವಸ್ತುವಿನ ಕೂಟವೊಂದೆ ಭೇದ. 
ನಾನಾ ಕ್ರೀಯ ಭಾವಿಸಿದಡೂ ಸದ್ಭಾವವೊಂದೆಯಾಗಬೇಕು. 

ಓರ ಸುತ್ತಿದಡೂ ಬಾಗಿಲಲ್ಲಿ ಬರಬೇಕು; ಮಣ*ಯ ಮಾತು ಬೇಡ 
ೈರಲಿಂಗವನಅೌತಲ್ಲದಾಗದು, Maoi 





ಮಧುವಯ್ಯಗಳ ವಚನ ೩೯ 
೧೩೩ 


ಮನೆಯಲಿ ಅಟೆ ನೆಂದಡೆ ಹೊಟ್ಟೆ ತುಂಬಿದುದುಂಟೆ? 
೦ಬ ಮಾತಿಗೆ ಘಾಯವೊಡಲಾದುದುಂಟಿ? 
ಮಾತಿನ ಮಾಲೆಯ ನುಡಿದು ಅರ್ಕ ೇಶ್ವರಲಿಂಗವನಣಕಿದವರುಂಟೆ? I ೩೩ ॥ 


3 
$ 
Q 


೧೩೪ 
ಪೂಜೆ ಪೂಣ್ಯ, ಮಾಟ ಭವದ ಕೂಟ, ಅಜ್‌ವು ಸಂದೇಹ. 
ಅಜ್‌ ಯದೆ ಮಜಕೆಯದೆ ಕಜಿಗೊಂಡಿರು ಆರ್ಕೇಶ್ವರಲಿಂಗವನಜ್‌ವುದಕ್ಕೆ. a? il 


೧೩೫ 


ead, ಕಯ್ಯಲ್ಲಿ ಅಜಿಯಿಸಿಕೊಂಬಲ್ಲಿ ಅದೇನು ಭೇದ? 
ನ'ಮಾಯೆ, ನೀನೆಂದಡೆ ನನ್ನ ಸುತಿ, 3 ಮಾಯೆ. 
ತ್ತು ಆರ್ಕೈೇಶ್ವರಲಿಂಗನ ee? Has il 


3 
g 
EL 
Eli 
2) 
2. 
09 
Lt AJ 


೧೩೬ 


ಓಗರ ಹಸಿದು, ಆಪ್ಯಾ ಯನವನುಂಡುದನಾರೂ ಅಜಕಿಯರು. 
ನೀರು ಬಾಯಾಜ್‌ಾ ಭೂಮಿಯ ಕುಡಿದುದನಾರೂ ಅಜ ಯರು. 
ದೇವರು ರೂಪಾಗಿ ಸಕಲರೊಳಗೆ ಗತಿಗೆಡುವುದನಾರೂ ಅಜ್‌ಯರು. 
ವಿಪರೀತ ಕುಜುಹಾಯಿತ್ತು, ಆರ್ಕೈಶ್ವರಲಿಂಗನ ಗೊತ್ತಿಗೆ ಬಂದ ಕಾರಣ. ॥ Aè Il 


೧೩೭ 


ನಾನೆಂದಡೆ ಸ್ವತಂತ್ರಿಯಲ್ಲ; ನೀನೆಂದು ಇದಿರಿಟ್ಟ 
ನಾನೆನಬಾರದು 'ನೀನೆನಬಾರದು, 
ಆರ್ಕೆ ಶ್ವ ರಲಿಂಗವ ಏನೂ ಎನಬಾರದು. 1೩೭॥ 


36 
ತ 
i 
xd 
ol 


೧೩೮ 
seag, ವನಂತೆ ಭವದಲ್ಲಿ ಜಾಹರ ಭವನವ ಕಾವನೆ, 
3, ಭಾವನೆಯ ಬಲ್ಲವನಂತೆ : ತುತ್ತಿನಾಸೆಗಾಗಿ ಬೆಕ್ಕಿ ನಂತೆ ಧ್ಯಾನಿಸುತ್ತಿ ಪ್ಪನೆ, 
n ಮತ್ಯ FO } ಸಿಕ್ಕಿಸುವ ಕೂಟ; ಆರ್ಕೈೇಶ್ವ ರಲಿಂಗನ ಕೂಟವಲ್ಲ. Had il 


CC-0. Jangamwadi Math Collection. Digitized by eGangotri 


೪೦ ಸಕಲ ಪ್ರರಾತನರ ವಚನಗಳು-೧ 
೧೩೯ 


ಮನ ಮಹದಲ್ಲಿ ನಿಂದು, ತನುವಿನ ವಿಕಾರವ ಬಿಟ್ಟ ಮತ್ತೆ 
ಭವಬಂಧದವರ ಒಲವರವೇಕೆ? 


ಅದು ಸಲೆ ನೆಲೆಯಲ್ಲ, ಆರ್ಕೇಶ್ವರಲಿಂಗವನಜ್‌ವುದಕ್ಕೆ. I àF I 
೧೪೦ 


ಸಾಕು ಬಹುಮಾತಿನ ಮಾಲೆ, 
ಸ್ಥಾಣುವ ತಿರುಗುವ 'ಪಶುವಿ'ನಂತೆ, ವೇಣುವ ಹಿಡಿದ ಶುಕನಂತೆ! 
ಅದು ಪ್ರಾಣಕ್ಕೆ ಬಂದಾಗ ಅಜದ ಇರವು. 
ಭಾಳಲೋಚನರಿಗೆ ಹೀಗಾಯಿತ್ತು, ಆರ್ಕೇಶ್ವರಲಿಂಗವನಜವರಿನ್ನಾರು? ॥ ೪೦॥ 


೧೪೧ 


ಶಿಲೆಯೊಳಗಣ ಉರಿ ಅಡಗಿಪ್ಪಂತೆ, 
ಬಲುಗಯ್ಯನ ಕೊಲೆ ಉಡುಗಿಪ್ಪಂತೆ, 
ಸಲೆ NOY ಕೊರಳೊಳಗೆ ಹೊಳಹೊಮ್ಮದಂತೆ 
ಅರ್ಕೈೇಶ್ವರಲಿಂಗನ ತೊಡಿಗೆ ಹೀಗಾಗಬೇಕು. ॥ ೪೧॥ 


೧೪೨ 


ಪರಮಾರ್ಥಿಯಾದಡೆ ಪರಮನ ಸಂಚವನಜ್‌ಯಬೇಕು, 
ವಿರಕ್ತನಾದಡೆ ಇಹಪರ ನಾಸ್ತಿ ಪರಮ ಪರಿಣಾಮಿಯಾಗಿರಬೇಕು, 
ಜ್ಞಾನಿಯಾದಡೆ ಸರ್ವ ಜೀವದ ಚೇತನವನಜ್‌ಯಬೇಕು. 
ಸಾಕು ಮಾತಿನ ಮಾಲೆಯ ನೀತಿಯ ನುಡಿ, 
ಅರ್ಕೈೇಶ್ವರಲಿಂಗನ ಬೆಚ್ಚ oS ಇರಬೇಕು. I ೪೨॥ 


೧೪೩ 
ಇದಿರಜದಹರೆಂದು ಮಜ ಯ ಮಾಡಿ ಗೂಢವ ನುಡಿಯಬಹುದೆ ವಸ್ತುವ? 
ಅಟುಟೆ್‌ಯಲ್ರಿ ಕೆಂಡವ ಕಟ್ಟಿದಡೆ ಅಡಗಿಹುದೆ ses? ವಸ್ತು? 
ಒಬ್ಬರಿಗೆ ಒಡಲೆಡೆವುಂಟೆ? ಆರ್ಕೇಶ್ವರಲಿಂಗ ಅಜೌವರ ಮನ ಭರಿತ ಸಂಪೂರ್ಣ; ॥೪೩॥ 


A ೧೪೦: 1 ಎತ್ತಿ (ಕೋ ೧೫೧). 
x ೧೪೩: 2 ಅರುಟೆ (ಕೋ ೮೨, ಕೋ ೩೦೦, ಕೋ ೪೪೮). 
ಇ CC-0. Jangamwadi Math Collection. Digitized by 6೮5೩/0001 





ಮಧುವಯ್ಯಗಳ ವಚನ ೪೧ 
೧೪೪ 


ಯ ಕುಕ್ಕೆಯೊಳಗಿಕ್ಕಿ ಮಾಜಬಹುದಲ್ಲದೆ ಮತ್ತಗಜವ ಮಾಜಬಹುದೆ ಅಯ್ಯಾ? 


ಆರ್ಕೇಶ್ವರನ ಕೂಡುವುದಕ್ಕೆ ತತ್ಕಾಲವುಂಟೆ? I ೪೪॥ 


ನೆನಹು ನಿಜದಲ್ಲಿ ನಿಂದಲ್ಲಿ ಸುರುಳಿನ ತೊಡಕು ಗಂಟುಂಟೆ? 
ಅಂಬರವನಡರಿದವಂಗೆ ಬೇಜ3ೊಂದಿಂಬ ಮಾಡಲುಂಟೆ? 
ವಸ್ತುವಿನ ಅಂಗದಲ್ಲಿ ಸರ್ವವು ಹಿಂಗಿದಲ್ಲಿ 


ಆರ್ಕೇಶ್ತರಲಿಂಗವ ಕಟ್ಟುವುದಕ್ಕೆ ಬೇಜಕೊಂದು ಠಾವುಂಟೆ? Il ೪೫ Il 


ಸರ್ಪನಿಪ್ಪುದಕ್ಕೆ ಠಾವಲ್ಲದೆ ತಪ್ಪಿ ವಿಷ ಹತ್ತಿದ ಮತ್ತೆಗೊತ್ತಿಂಗೆ ನಿಲುವುದೆ? 
ಅದಜಕೊಪ್ಪಕ್ಕೆ ಕಡೆಯೆ ಲಿಂಗಸಂಗ ಸಂಯೋಗ? 
ಅರ್ಕೈೇಶ್ವರಲಿಂಗದಲ್ಲಿ ಅಚ್ಚೊತ್ತಿದಂತಿರಬೇಕು. ॥ ೪೬॥ 


ಕವಿಯ ಕಾಳಗದಲ್ಲಿ ರವಿ ಬಂಟನಾಗೆ ಸಸಿ ದೆಸೆಗೆಟ್ಟು ಅರಸು ಬಂಟರ ಬಿಟ್ಟೋಡಿದ. 
ರವಿ ರಥವ ತುಡುಕಿ ಅವಿರತವಾದ. 
ಆರ್ಕೇಶ್ವರಲಿಂಗದಲ್ಲಿಗೆ ಕವಿ ಕವಲಾಯಿತ್ತು. ॥ ೪೭॥ 


೧೪೮ 


ಮೂವರು ಸಮಗಾಜಿರ ಬಾಗಿಲಲ್ಲಿ ಆಯಿವರು ಹಾರುವರು ಹರಸುತ್ತೈದಾರೆ. 
ಒಬ್ಬನಿಗೆ ಕೊಂಬ ಕೊಟ್ಟು, ಒಬ್ಬನಿಗೆ ಕೊಳಗ ಕೊಟ್ಟು, ಒಬ್ಬನಿಗೆ ಕರುಳ ಕೊಟ್ಟು, 
ಒಬ್ಬನಿಗೆ ಗರ್ಭವ ಕೊಟ್ಟು, ಒಬ್ಬನಿಗೆ ಏನೂಯಿಲ್ಲದೆ ತಬ್ಬಿಬ್ಬಿಯಾಯಿತ್ತು. 
ಆ ಮಾದಿಗನ ಮನೆಯ ಹೊಕ್ಕು ಮಾದಗಿತ್ತಿಯ ಅದ ತಿಂದ, 
ಅರ್ಕೇಶ್ವರ ಲಿಂಗವನಜ್‌ದ ಕಾರಣ. ॥ ೪೮ ॥ 


CC-0. Jangamwadi Math Collection. Digitized by eGangotri 





೪೨ ಸಕಲ ಪುರಾತನರ ವಚನಗಳು-೧ 
೧೪೯ 


ಊರೊಳಗಣ ದೇವಾಲಯದಲ್ಲಿ ಐವರು 
ಹೊಲೆಯರು ಹೊಕ್ಕು ದೇವರ ಪೂಜಿಸುತ್ತೈ ದಾರೆ. 
ಹೊಲೆಯರು ಮುಟ್ಟಿ ದೇವಾಲಯ ಹೊಜಗಾಯಿತ್ತು; ದೇವರೊಳಗದೆ. 
ಕುಲಜರು ಹೊಲಯುದಪ್ಪಿ ಹೊಲೆ ಒಳಗಾಯಿತ್ತು, 
ಆರ್ಕೇಶ್ವರಲಿಂಗವನಜ್‌ದ ಕಾರಣ. 


ರ್ಳ Il 
೧೫೦ 


ಕಂಗಳ ಮಧ್ಯದ ಮಲೆಯಲ್ಲಿ ಒಂದು AG oN cf ಮೇವುತ್ತದೆ. 
ಅಂಬೊಂದು, ಹಿಳುಕು ಮೂಡು, ಅಲಗಾಟು, ಮೊನೆ ಆಯಿದು ಕೂಡಿದಲ್ಲಿ 
ಧನು ನಾಲ್ಕ ಹಿಡಿದು ನಾರಿಯೆಂಟ ಕೂಡಿ ಶರಸಂಧಾನದಲೆಸೆಯೆ 
ಶೃಂಗಿ ಬಿದ್ದಿತ್ತು, ಅಸು ಬದುಕಿತ್ತು, ಅರ್ಕೇಶ್ವರಲಿಂಗವನಜ?ದ ಕಾರಣ. i #೫೦ ॥ 


೧೫೧ 


ಅಂಗಯ್ಯಲ್ಲಿ ಬೇಜು ಹುಟ್ಟಿ, ಮುಂಗಯ್ಯಲ್ಲಿ 
ಮೊಳೆದೋಟ್‌ಿ, ಹಿಂಗಾಲಿನಲ್ಲಿ ಮರ ಬಲಿಯಿತ್ತು. 
ಮುಂಗಾಲಿನಲ್ಲಿ ಫಲ ಮೂಡಿ ಆಂಗಯ್ಯಲ್ಲಿ ಹಣ್ಣಾಯಿತ್ತು. 
ಕಂಗಳ ಕೂಸು ಹಣ್ಣ -ಮೆದ್ದಿತ್ತು; 
ಕೂಸಿನ ಅಂಗವನಟ್‌, ಅರ್ಕೈೇಶ್ವರಲಿಂಗದ ಸಂಗವ ಮಾಡು. AO I 


೧೫೨ 


ವನದ ಬಾಳೆಯ ಗೊನೆಯ ಹೊಯಿದ ಕಳ್ಳನ ಅಡಿವಜ್ಜೆಯಲ್ಲಿ ಹೋಗಿ. 
ಹೆಡಗುಡಿಯ ಕಟ್ಟಿ ಬಾಧಿಸಿ, ಗೊನೆಯ ತೋಟಕಿಂದಡೆ, ಗೊನೆ ಮನೆಯೊಳಗದೆಯೆಂದ. 
ಮನೆಯಾಕೆಯ ಕೇಳಿದಡೆ ಗೊನೆಯ ನಾ ತಿಂದೆ ಕಳ್ಳನ, 
ತಲೆಯ ಕುಟ್ಟಿ ಎನ್ನದ ಕೊಯಿದುಕೊಳ್ಳಿಯೆಂದಳು, - 
ಅರ್ಕೈಶ್ವರಲಿಂಗವ ಬಲ್ಲಡೆ. ॥ ೫೨ ॥ 


೧೫೩ 


ಬಂಧುಗಳ ಬೆಂಬಳಿಯ ಕಳ್ಳನ ಹೆಂಡತಿಗೆ 
ಭಗ ಮೂಯಿ, ಬಾಯಾಯು, ಪೃಷ್ಠ ಎಂಬತ್ತನಾಲ್ಕು ಲಕ್ಷ, ರೋಮ ಎಂಟು ಕೋಟಿ, 


CC-0. Jangamwadi Math Collection. Digitized by eGangotri 





ಮಧುವಯ್ಯಗಳ ವಚನ ೪೩ 


ಹಲ್ಲು ಹದಿನಾಜು, ನಾಲಗೆ ಏಳು, ಕಿವಿ ಇಪ್ಪತ್ತೈದು, ನಾಡಿ ಶತದಶ, 
ಮೂಗು ಮೂವತ್ತೇಳು, ಕಾಲೆಂಟು, ಭುಜವೆರಡು, ಕೈವೊಂದೆ, 
ಹಿಂದೆ ಮುಂದೆ ನೋಡುವ ಕಣ್ಣು ಅಭಿಸಂಧಿಯೊಳಗೆ ಒಂದೆ ಅದೆ 


ಅರ್ಕೈೇಶ್ವರಲಿಂಗವ ಕಾಣಬಾರದು. ॥ ೫೩ ॥ 


? ಪಾಷಾಣದ ಪಾವಕ ಅದೇತಜ್‌ಂದ ಕ್ರೋಧ? 


ಅಪ್ಪುವಿನ ಸಂಚಾರದ ರೂಪು ಅ 
s, ೨ ಹೆ 
ಅಜಿನದಜ್‌ಹಿಸಿಕೊಂಬ ಅರ್ಕೈೇಶ್ವರಲಿಂಗನ ಇರವು ಅದೇತಹತಿಂದ? I BP I 
w 
೧೫೫ 
ನ 


EL 


ಂರವಾಣಿಯ ಉದರದಲ್ಲಿ ಒಂದು ನಿಜ ಕುಕ್ಕುಟ ಕೂಗುತ್ತದೆ. 
ಮೂವರ ಮೊಲೆಯನುಂಡು ಮಜಕಿದೊಜಗಬೇಡಾ ಎಂದು 


ಬೆಳಗಾಯಿತ್ತು, ಆರ್ಕೇಶ್ವರಲಿಂಗವ ನೋಡುವ ಬನ್ನಿ 
ಎಂದು ಕೂಗುತ್ತಿದ್ದಿತ್ತು. 1 ೫೫ ॥ 
೧೫೬ 


೪ $ 
ಕುಕು ರನ ಬೆಕ್ಕ ಕಾಲಜ್ಞಾನಿ ಎಚ್ಚತ್ತು ಅರ್ಕೇಶ್ವರ ಲಿಂಗವನಜಿದ ಕಾರಣ... ॥ ೫೬ ॥ 


೧೫೭ 


ಭವಸಾಗರವೆಂಬ ಸಮುದ್ರದಲ್ಲಿ, 
ಸಾಕಾರವೆಂಬ ಹಡಗು ಚೇತನವೆಂಬ ಅಶ್ವ ಕಟ್ಟಿ ಬರುತ್ತಿರಲಾಗಿ, 
ತ್ರಿವಿಧದ ಬಲುಗಿರಿಯ ಹೊಯಿದು ಹಡಗೊಡೆಯಿತ್ತು. 
ಲಾಯದ ಅಶ್ವ ನೀರನೊಡಗೂಡಿತ್ತು. 
ಹಡಗಿನ ಸೆಟ್ಟಿ ಪರಪತಿಗಡಹಿಲ್ಲಾಯೆಂದು ಕುದುರೆಯನೊಡಗೂಡಿದ. 
ಅರ್ಕೈಶ್ವರಲಿಂಗವ ಕೇಳುವ ಬನ್ನಿ. ॥೫೭॥ 


CC-0. Jangamwadi Math Collection. Digitized by eGangotri 


೪೪ ಸಕಲ ಪುರಾತನರ ವಚನಗಳು-೧ 
೧೫೮ 
ಕುಕ್ಕೊಂಬಿನ ಕಾಗೆಯಂತೆ ಜೀವ ಎತ್ತ ಹಂಬಲಿಸಿದಡೂ 
ಆಸೆಯೆಂಬ ಗೊತ್ತಿಗೆ ಬಹವರೆಲ್ಲರು ನಿಶ್ಚ 3 ಯವನಚಯಬಲ್ಲರೆ? ? 


ತುತ್ತು ಕುತ್ತಿಗಾಗಿ ವೇಷವ ತೊಟ್ಟಿಹ ಹ ಚಿತ್ತಶ ಶುದ್ಧಾತ ವಿಲ್ಲದವರ 
ಅರ್ಕೈೇಶ್ವರಲಿಂಗನೊಪ್ಪನವರ. I AS I 


ORE 
ಸಾಧನೆಯಲ್ಲಿ ಬೆಳೆದ ವಿಹಂಗನಂತೆ, ದೀಹವಾದ ಮೃಗದಂತೆ, 


ಜಾತಿ ಜಾತಿಯ ಕೊಂದು ಭೂತಹಿತವುಂಟೆ? 
ಸಮಯ ಸಮಯವ ಕೊಂದು ಬಲ್ಲಹ ಬಲ್ಲವನ ಸೊಲ್ಲು ಒಳ್ಳಿ ೈತ್ತಲ್ಫಾ ಯೆಂದು 


~~ ™ 
ಎಲ್ಲರೊಳಗೆ ಹೇಳುವ ಕುಲ್ಲನ ಬಲ್ಲತನವನೊಲ್ಲ ಆರ್ಕೇಶ್ವರಲಿಂಗ. ॥೫೯॥ 
೧೬೦ 


ಜಾತಿಜಾತಿಯ ಕೂಡಿದಲ್ಲದೆ ನಿಹಿತ ಸುಖವಿಲ್ಲ. 
ಬಲ್ಲವ ಬಲ್ಲವನಲ್ಲಿಯಲ್ಲದೆ ಒಳ್ಳೆಯ ಗುಣವಿಲ್ಲ. 
ಭಟ ಮುಗ್ಗಿದಡೆ ತಿಳಿದ ಭಟ ಕೈ ಹಿಡಿದೆತ್ತಿ 
ಇದಿರಾಗೆಂದಡೆ ಊಣೆಯವೆಲ್ಲಿ ಅಡಗಿತ್ತು? 
ಕೇಳುವ ಬನ್ನಿ ಅರ್ಕೈಶ್ವರಲಿಂಗವ. ॥೬೦॥ 


೧೬೧ 


ತರು ಕುಲಿನ(ಶ?)ದಲ್ಲಿ ಹೊಕ್ಕು ತನ್ನಯ ಕುಲವ ಛೇದನವ ಮಾಡುವಂತೆ 
ಸಮಯವ ಹೊಕ್ಕು ಸಮಯವ ನೇತಿಗಳೆವ ಶ್ರಮವಿಲ್ಲದವರನೊಲ್ಲ 
ಅರ್ಕೈಶ್ವರಲಿಂಗ. eo I 


೧೬೨ 


ಬಾಹ್ಯ ರಚನೆಯಲ್ಲಿ ಸತ್ಕಿ)ಯಾಮಾರ್ಗ, 
ಅಂತರಂಗ ಮಾರ್ಗದಲ್ಲಿ ಕರಣಂಗಳ ಸಂಚ ವಿಸಂಚವನಟೌಯಬೇಕು 
ಇದು ವಸ್ತುವ ಮುಂಚುವ ಭೇದ, ಅರ್ಕೈಶ್ವರಲಿಂಗನ ಸಂಚಿತದ ಅಂಗ... ॥ ೬೨ ॥ 
CC-0. Jangamwadi Math Collection. Digitized by eGangotri 








೪೫ 


ಮಧುವಯ್ಯಗಳ ವಚನ 
೧೬೩ 


ea ॥ 


I ೬ 


1೬೫ I 


೧೬೭ 


ಕತನೆ. 


ದ 


t 


ಭೇ 


) ಅಡಗಿದಡೆ ಆದು 


> 
ೂಂದಣಲ್ಲಿ 


ಪತಿಯಾದಡೆ, 


ನಿ 


ಇಸಿ 
w 
ವಿಯಲ. 


೧೨ 


ಅಜಶಿದು ಕುಖುಹಿನಲಿ ಮಲ 


॥ ೬೭ ॥ 


m 


ಭಾ 


7 
SS 


ಎ 


reg gon 


ಷೆ 
ಅಕ್ಕ 


1 ಸಂಚಾರ (ಕೋ. ೮೨). 


೧೬೩ 


CC-0. Jangamwadi Math Collection. Digitized by eGangotri 


ಲ ಸಕಲ ಪ್ರರಾತನರ ವಚನಗಳು 


೧೬೮ 
ಮ ~ ಕ್ಸ್‌ 2 ೧ 
ಕುಲವೆರಡಲ್ಲದೆ ಹಲವಿಲ್ಲ, ದಿನವೆರಡಲ್ಲದೆ ಸಪ್ತದಿನವಿಲ್ಲ. 
ಅಜಾವು ಮಜಿವೆಯೆರಡಲ್ಲದೆ ಬೇಜಕೊಂದು ತೊಡಿಗೆಯಿಲ್ಲ. 
ಅರ್ಕೇಶ್ವರಲಿಂಗ ಏಕರೂಪನಲ್ಲದೆ ಬಹುನಾಮದವನಲ್ಲ. ॥ ೬೮॥ 
೧೬೯ 


ಕಾಳಿಂಗನ ಮಡುವ ಕಲಕಿದವನ 
ನಾಭಿಯ ಕೂಸಿನ ಶಿರಪಾಣಿಯಲ್ಲಿ ಬೇಡುವ 
ಆತನ ಶಕ್ತಿಯ ಸಮರಸದಲ್ಲಿ ಓಲಾಡುವ ಮುಕ್ತಿವಂತರೆಲರೂ 
ಕೇಳುವ ಬನ್ನಿ, ಆರ್ಕೈೇಶ್ವರಲಿಂಗವ. Hee 


೧೭೦ 


ಮುಕ್ತಿಯ ಪಥದಲ್ಲಿ ನಿಂದು ಸುಚಿತ್ತವನಜ*ದು, 
ಸುಚಿತ್ರ ನೆಲೆಗೊಂಡು ನೆಲೆವಾಸ ಬಲಿದು 
ವಿರಕ್ತಿ ನಿರ್ವಾಣಪದವಾಗಿ ಪಥನಾಮ ರೂಪು ನಿರ್ಲೇಪವಾಗಿ 
ಆರ್ಕೇಶ್ವರಲಿಂಗವನಜ್‌ಯಬೇಕು. ॥ ೭೦॥ 
೧೭೧ 


ಕಂಡು ಕಾಬುದು ಕಾಣದೆ ಅಜ್‌ವುದು, 
ಭಾವಿಸಿ ಪ್ರಮಾಣಕ್ಕೆ ಬಾರದಿಪ್ಪುದು ಭಾವವೋ ಭ್ರಮೆಯೊ? 
ಅದೇನೆಂಬುದ ಕೇಳುವ ಬನ್ನಿ ಆರ್ಕೇಶ್ವರಲಿಂಗವ. I 20 1 


೧೭೨ 


ಮಾತಿನಲ್ಲಿ ನಿಪ್ಪಣರೆಲ್ಲರೂ ಸೋತು ಕುಳಿತರು ಅವಳ ಪೀಠಕ್ಕಾಗಿ. 
ಪೀಠದ ಆಟದವರು ಆರ್ಕೇಶ್ವರಲಿಂಗನ ಕೂಟವ ಬಲ್ಲರೆ? ॥ ೭೨॥ 


೧೭೩ 


ಬ್ರಹ್ಮನ ಬಾಯಲ್ಲಿ ಅದೆ, ವಿಷ್ಣುವಿನ ಕಯ್ಯಲ್ಲಿ ಅದೆ, ರುದ್ರನ ಶಿರದಲ್ಲಿ ಅದೆ. 
ತೆಲೆ ಬಾಯ ನುಂಗಿ ಕೈ ತಲೆಯೊಳಗಡಗಿ ಕಣ್ಣು ಕಾಲಾಯಿತ್ತು, 
ಆರ್ಕೇಶ್ವರಲಿಂಗನನಜೌವ ಭೇದದಿಂದ. I 22 Il 


CC-0. Jangamwadi Math Collection. Digitized by eGangotri 





೪೭ 


ಸ್ಯಾ 


ಮಧುವಯ್ಯಗಳೆ ವಚನ 
೧೭೪ 


nev 
I 23 Il 
nt I 
He 


೧. ಬ 
À, 
f i 
G fd 
pL B os 
ಣೂ i pe qo: 
OE B (1) 
; a 8 gas ae) 
nl © ೧೬ ಡಿ ODE G 
8 2 ಜದ f pe 2 Re 
9 wB B Di w 3 0 y 3 B 
B w? 8 3 nB 1 ತ ಗ 3% 
ಲ್ಲ BISS 4 3 Bo ok 
US p g ¢ 6) - 4 A 5 K 
ABg ಕ್ರ gSB8 ಕ oroa 
3 3 8 2D C gax C BRS C oo BÖ 
B PB p SBR Ë 2 BL BR B 
gl D R ೪೫% 2 a B 2% gË 
ವ SUB. ಇಟ್ಟ ಭಖ W e B 9%. DE aps? 
BALER ದೆ ae p B BB oc 3B 
9 ೧% Bek B B B 1 B RBP, 
wW B ಇ 0 5 B [3 (3 Sy a 3 ಬ ಸ್ಪ 
Qe BP wwe, ೫ 0೪ ot 8 BS BMG 
B 3 RE ork BG B 2B 2 LRG 
(೩ ಶಿ an? _ Bs 4 13 w 3 1»? B- ೧ BB D 
ew KC OE 4) Wm ot te Ww 1 > D ಲಿ 8 3 ಗ್ದ 
G B 4 K Q K ಬಗ ಟೃ QE ap 2 B. Oe 
ಜಟ ಚ 8 B B ORB 3 a3 ag BE n aN 
ಗ್ರ § fe) 1 g Bn B 6 9D O B ಇನಿ SOB 
apl S O B 1k. B Pe [d LB 63 QE (3 72 ee (3. (2 
RY dee ಟ್‌ ತ 3 RP RB ans 
3. ೧ kl. 2 € 6 6 rs 
WRB Ss a Dp h DD g NENA 
89598 D DBD » ೫ DRD 


ನೋಡುವ ಆಲಿ ಮೇಲಕ್ಕೆ ಸಿ 


೧೨ 


೧೭೮ 


೦ತಿ ವರ್ತಮಾನಂಗಳಲ್ಲಿ 


CC-0. Jangamwadi Math Collection. Digitized by eGangotri 


ಉರಿ ಸಿರಿ ಭೂತ ಭವಿಷ್ಯ! 
ಭಾವ ಅಂಗವ WS, 





೪೮ ಸಕಲ ಪ್ರರಾತನರ ವಚನಗಳು-೧ 


ಧ್ಯಾನವೆ ಮೂರ್ತಿ ಜಪ, ಪಂಚಾಕ್ಷರಿಯ ಪ್ರಣವ ಏಕೀಕರಿಸಿದಲ್ಲಿ 
ಸಂದಿತ್ತು ಜಪ ಆರ್ಕೈಶ್ವರಲಿಂಗಕ್ಕೆ. I ೭೮॥ 


೧೭೯ 


ಕ್ರಿಯಾಭಾವದಲ್ಲಿ ನಿಂದು ಮಾಡುವನ ಅರ್ಚನೆ 
ಕಾರ್ಪಾಸದಂತಿರಬೇಕು. ಕಲ್ಪದ್ರುಮದ ಬಿತ್ತಿನ ಸಿಪ್ಪೆಯಂತಿರಬೇಕು, 
ವರುಣಕಿರಣದ ಸಂಚಾರ ಸಂಚಾರಿಸುವಂತಿರಬೇಕು. 
ಇದು ಕ್ರೀಶುದ್ಧತೆ, ಆರ್ಕೇಶ್ವರಲಿಂಗವನಖ್‌ವುದಕ್ಕೆ. Wee i 


೧೮೦ 
ಬಾಹ್ಯದಲ್ಲಿ ಶ್ರದ್ಧೆ ಭಾವ ಭಾವದಲ್ಲಿ ಬಳಕೆ ನಾಸ್ತಿಯಾಗಿ, 
ಆಮಳಕ : ಫಲ ಕರದಲ್ಲಿದ್ದಂತೆ ಕಲೆ ದೋಜದಿರು, ಆರ್ಕೇಶ್ವರಲಿಂಗವನಜ್‌ ವುದಕ್ಕೆ. ॥ ೮೦॥ 
೧೮೧ 
ಒಸರಿ ತುಂಬಿ ಮೇಲಕ್ಕೊಸರದಂತೆ 
ಆ ಘಟದ ಮುಖದಲ್ಲಿಯೆ San ತೆಗೆದಡೆ ಕಟ್ಟಣಕೆ ಕ 


ನಾನಾ ಸತಿ ೀಮಾರ್ಗದಲ್ಲಿದ್ದು ನಿಜನಿಶ್ಚಯವನಮ್ಮ ಬೇ ಕು 
ಅರ್ಕೈಶ್ಚರಲಿಂಗದಲ್ಲಿ. ॥ ೮೧॥ 


af 
ಶ್ಶಿ 
eel 
O 
GL 


೧೮೨ 
ನುಡಿಯಿಉೌದಡೆ ಪಡಿಕೈದೇಕೆ? 
ಕೆಯ್ಯಲ್ಲಿ ere} ವಸ್ತು, aE! ಬೇಜಕೊಂದು ಕುಯುಹೇಕೆ? 
ಕೆಯ ಲ್ಲಿ ಕುಜುಹು ಕುಜುಹಿಂಗೆ ಬೇಕು, 
ಅಟಾ ವು ಅಜ್‌ವಿಂಗೆ ಬೇಕು 
ಅರ್ಕೈೇಶ್ವರಲಿಂಗವನಣಶಿವುದಕ್ಕೆ ಕುಯಿಹಿನ ಮಚಬೇಕು. ॥೮೨॥ 


೧೮೩ 
ಘಟದ ಮಜಕಯಲ್ಲಿ 'ಅಸು'ವಿಪ್ಪಂತೆ, ಫಲದ ಮಜಕಿಯಲ್ಲಿ ರಸವಿಪ್ಪಂತೆ 
ಶಿಲೆಯ ಮಜಕಯಲ್ಲಿ ಕಾಲ ಲಯನ ಲೀಲೆ ತೋಹುತ್ತದೆ. 


ಲೀಲೆ ನಿರ್ವಯಲಾಗಿ ಆ ಬಯಲ ಬಂಧನವನಜ್‌ 
ಅರ್ಕೈಶ್ವರಲಿಂಗವನಣಿವುದಕ್ಕೆ. ॥ ೮೩॥ 


೧೮೩: 1 ಅಪ್ಪು (ಕೋ ೧೫೧, ಕೋ ೩೦೦). 
CC-0. Jangamwadi Math Collection. Digitized by eGangotri 


I S? Il 


ಭಾವ ಕಾಂಡ 


ò 
erca 


ಯ್ಡಗಳೆ ವಚನ 
೧೮೫ 


೧೮೪ 


“4 
ಬ 


ಮಧು! 


ಜ್ಞಾನಕಾಂಡ 


ದಲ್ಲಿ 


A 
ಆ! 

ಮ 
w 


ನುಮು 
arm ಲ 


ವಾಗಿ ನಿ 


NS) 
O 


© 


m 
WN SULLY, 


ಕಾಳ್‌ s. 
20D ಧು 
೫ 


née 


ಯಲೆ 


bod 


ಖಿ, 
ರಣ 
€ 
€ಎn 
wu 


eno? 


ಕ F 
5 5 
yl 

S N 
J j 3 
6 13- g 
B a 9 
A O 7 B 
ಎ KOS Sp 
Ẹ P ಗೀ e ಕು 
L) a” g ಳ್ಳಿ 2 Be oJ 33 
ಇಟ್ಟಿ @ 9 6B e 8 
3 B ys? ಬ %) 
R B B as? B B 
13,13 3 cel g 13 
ಗ 8 Ye sn a 
B d » 3 3 xe B B 
ನಲ © oog & 
Or 9 b- w 3 5 ೨ 3 
% Bp RES 3 
3 5° 3 T 3 He R 
ಇ. 2 B O © 
Bb ep BRO ೧ 
೧ KJ ap” ae 2 ಲಿ 
W B Y ee ca La B 
8 É N A Y 3 
PSB EC i 
9 33” = p S @ Te 

BB $y 


1 Se il 


೧೨ 


೧೨ 


ಶ್ರಮಿಸಿ, 
ಬ- ತ್ರಿವಿಧ ಲೇಪವಾಗಿ 


ನಲ್ಲಿವಿ 
೧೨ 
few 
ಎಂ 


ನಂ 


ಲಿ ತನುವಿನ ಸಂಚಾರವ ಮಣಿದು, 


“= 
ಬಲ 


— 
GJ 


CC-0. Jangamwadi Math Collection. Digitized by eGangotri 


ರಿಸಿ, ಅಜಾ್‌ವಿ 


ಶಯನನಾಗಿ 
ವಸ್ಥೆ ಯಲ್ಲಿ ಜಾಗ್ರದಿರವನಟ್‌್‌ವಂತೆ, 


ಪ್ಪಾ 


೦ 


ಯಲ್ಲಿ ಆಚ 
ವಿ" 
ಆತ್ಮ 


ಸ್ಪ 
"ಹ 


z 


ತುರೀಯ, ಆತುರ, ಸಮ 


ಕ್ರೀ 


೫೦ ಸಕಲ ಪ್ರರಾತನರ ವಚನಗಳು-೧ 


ಸ್ವಪ್ನದ ಭೇದವ ಸುಷುಪ್ತಿಯಜ್‌ದು ವಿಶ್ರಮಿಸುವಂತೆ 
ಕಾಯದ ಇಷ್ಟದ ಭೇದವನಣಶ 
ಆರ್ಕೈಶ್ವರಲಿಂಗವನಜೀವುದಕ್ಕೆ ಉಳುಮೆಯ ಗೊತ್ತು. 


ಜೀವಜೀವದಲ್ಲಿ ಹುಟ್ಟಿ ಜೀವರ ಲಯವ ಮಾಡುವಂತೆ 
ಅಟ್‌ವು ಜ್ಞಾನದಲ್ಲಿ ನಿಂದು ಕುಜುಹನವಗವಸಿತ್ತು 


ಆರ್ಕೇಶ್ವರಲಿಂಗವನಜೀತು. 


ಲಿಂಗವನಜೌಿತು ಅಂಗ ಲಯವಾಗಬೇಕು 
ಅಂಕುರ ತೋಟಿ ಬೀಜ ನಷ್ಟವಾದಂತೆ 
ಸ್ವಯಂಭು ತೋಟ್‌ ಪ್ರತಿಷ್ಠೆ ನಷ್ಟವಾದಂತೆ 
ಅರ್ಕೈಶ್ವರಲಿಂಗವ CPD ಗೊತ್ತಿ 


ಧಾರೆ ಮೊನೆ ಕಟ್ಟಿದಂತೆ ವೂಜಕಿ ತಾಗಬಲ್ಲವೆ ಅಸಿಕೂರಲಗು? 
ನಿಪುಣ ಕ್ರೀಭಾವಶುದ್ಧವಾಗಿಯಿದ್ದವಂಗೆ 
wees? ಇಂದ್ರಿಯಂಗಳು ಗತಿಗೆಡಿಸಬಲ್ಲವೆ? 
ಅವು ಅರ್ಕೇಶ್ವರಲಿಂಗನ ಗೊತ್ತ, ಮುಟ್ಟಲಜ*ಯವು. 


೧೯ 


lo 


I SS Il 


Il OF Il 


I ೯೧॥ 


ಕಾಯದ ಸೂತಕವ ನೋಟದಿಂದ ಕಳೆದು, ನೋಟದ ಸೂತಕವ ಭಾವದಿಂದ ಕಳೆದು, 


ABBE BOOKS ಮುಟ್ಟಿದ ಮುಟ್ಟು... 


AREA SES ಜ್ಞಾನದಿಂದ ಕಳಿದ್ದು ಜ್ಞಾನದ ಬಳಗು ನಿಂದಲ್ಲಿ 





*CC-0. Jahgamwadi Math Collection. Digitized by eGangotri 


I ೯೨॥ 


foe 


1 ೯೩॥ 


ಟು, 


a 
e 


ಉಂಟೆಂದಡು 


= i z J 
ಈ ly, ಗ್ದ 
ಜ್‌ 
8 Be 
1 6, 2 a5 
5 3 2 B 
&) £ a $ 
D 33 B 3 
13 4 B ೨ 
E, i ~ B 
ap 12 [7 
aj D 15 Bue 
B RON De 
3 g ಟ್ರ 3 & 3 5 3 a9! 
R B A W B SR 
6 B ಖರ A B 2 g 1 
B B Sut G4 SR 
Sia BB ಐ E RB 
By B ; 13 oo 5p OE ಸ ot G 
one te ab s 
% g RS RHE 
q í ಗ 8 è 1 B sh B A 
3) B B 9 © “MA B 
24 © 6 PB oR GB B 
y+ A 13 R 1 K 5 ವನಿ 15 $. 
ಚ > 2 or? E Sm É B 
d 43 ೧ % 0 Q , 38 ಛೈ B 
h. B BY DA ೧ BBM 
n B B RBB P, BP Pee 
D B a B R D 3 12 B (ವ 
2 1. 3 lL. p l 4) 19 ಕೆ l 
ಟ್ರಿ U F IS aP AT e sl 
ಇ © KB? ನಿರಖಿ D 





Ni 


DA 


॥೯೭॥ 
Varanasi 


SBI JAGADGURU -VISHWARA DHS: 


ri 
ಕ 


Mee Jeet) 


LIBRARY 
Mawai MaA 


mea 


? 


ಟ್ರಿ 


A 
(e; 


-2 
Je 


JNANA SIMHASAN JNANAMANS: < 


Acc. No. 


೧೨ 


ದಿ ಸುಡುವುದಕ್ಕೆ ಬೇಳ ಭಿನ್ನವು 
೯ಶ್ವರಲಿಂಗವನಣ್‌1ದುದಕ್ಕೆ ಎಲ್ಲಿಯೂ ತಾ 


-= 


ಅ 
CC-0. Jangamwadi Math ೧೦% 


ಗಡಿವಜೆಯು 


> 


Sn, 
, ಬುಡ ತುದಿಯಿಲ 


J 


೧೯೭: ವು (ಕೋ ೧೫೧, ಕೋ ೪೪೮). 


ಅನಲಂಗೆ ತಾಳು 
ಸುಗಂಧಕ್ಕೆ 
ಅಕ್ಕೆ 


ಯ್‌, 





ಸಕಲ ಪುರಾತನರ ವಚನಗಳು-೧ 


೧೯೮ j 





ಊರ ಸುತ್ತಿ ಬಂದಡೆ ಬಾಗಿಲಲ್ಲಿ ಹೋಗುವ ತೆಜನಂತೆ, 

ಅಜ್‌ದು ಓಡಲಾಗದವಂಗೆ ಬೇಜೊಂದು ತೆಜನಿಲ್ಲ. 

ಉರಿ ಧರಿಸಿದ ಸರದಂತೆ ಅಲ್ಲಿಯೇ ಲೇಪ 

... ಅರ್ಕೈಶ್ವರಲಿಂಗದಲ್ಲಿಯೇ. NES I 


೧೯೯ 


ಕುಂಜನಾಭನ ಸುತನ ರಂಜಿಸಿದಲ್ಲಿಯೆ, ಕಾಯ - ಗುಣ ಕೇಡಾಯಿತ್ತು. 
ಮನಸಿಜನ ಪಿತನ ಹಾಯವ ಬಿಟ್ಟಾ yi, ಸುಖ 
ಚಿತ್ತ ವಿಶ್ರಾಂತಿಯನೆಯ್ದಿದಲ್ಲಿ, ಸುಳಿದಾಡುವನಲಯ ಕೆಟ್ಟಿತ್ತು 
ತ್ರಿವಿಧ ಲೇಪವಾದಲ್ಲಿಯೆ, ಆರ್ಕೇಶ್ವರಲಿಂಗನ ಭಾವದ ಬ್ರಹ್ಮಕ್ಕೊಳಗಾಯಿತ್ತು. ॥೯೯॥ 











3 500 
ಬಣ್ಣ ನುಂಗಿದ ಬಂಗಾರದಂತಾಯಿತ್ತು ಈ ಆಂಗ 
`` ಶಿಥಿಲವನವಗವಿಸಿದ ಸುರಾಳದಂತಾಯಿತ್ತು ಈ ಆಂಗ 
pc wees ಗಿರಿಯ ಉರಿನೆರೆದಂತಾಯಿತ್ತು, ಈ ಅಂಗ 
 ಸರಸಮಾಧಾನವನೆಯ್ದೆ ಬೆರೆದು ನೆರೆದಂತಾಯಿತ್ತು ಈ ಅಂಗ 
ಬಯಲು ಬಯಲೊಳಗಡಗಿ, ವಸ್ತು ವಸ್ತುವ ಕೂಡಿ, 
ei ಶ್ವ: BONG ಒಪ್ಪಿ ಹೋಯಿತ್ತು ಈ ಆಂಗ. ॥ ೧೦೦॥ 














200 


ಓಂಕಾರ ಪ್ರಥಮದಲ್ಲಿ ದಿವ್ಯ ನಿರಾಲಂಬಮೂರ್ತಿ, ಜಗಹಿತಾರ್ಥವಾಗಿ ತತ್ತಾದಲ್ಲಿ 
ಪಂಚಬ್ರಹ್ಮ ಸಾಕಾರಮೂರ್ತಿ, ಲೀಲಾಸಂಭವವಾದಲ್ಲಿ 
ಅಣುವಿಂಗಣು, ಮಹತ್ತಿಗೆ ಮಹತ್ತಾದಲ್ಲಿ, ಆ ೦ಗಕರಂಡ ಆತ್ಮಸುಗಂಧ ನೀನಾದೆಯಲ್ಲಾ 


ಮಾಮಿ 3-2 A, 
NMDOSHO ಸೋಮೇಶ್ವರಲಿಂಗ. lot 
505 
5 e, ಪರಿ ವ್‌ ~ 
ಪೃಥ್ವಿಯೆಂಬ ಅಂಗದ ಧರೆಯಲ್ಲಿ, ಅಪ್ಪುವೆಂಬ ಅಸು ಹರಿವುತ್ತಿರಲಾಗಿ 
ವ 


ಬಹು ಚಿತ್ತವೆಂಬ ಜನರು ನೆರೆದು, ಅಜುವೆಂಬ ಹಜುಗೋಲು ಲು ಕೆಟ್ಟದೆ. 
ಕುಜುಹಿನ 'ಜಲ್ಲೆಯ ಹಿಡಿದು ಒತ್ತುವರಿಲ್ಲದೆ ತಡಿಯಲ್ಲಿ ಕೂಗುತ್ತೈದಾರೆ 


೧೨ m 
ಏಣಾಂಕಧರ ಸೋಮೇಶ್ವರಲಿಂಗವನಜಿಯದೆ. ॥ ೨॥ 
೨೦೩ 


ಚಿತ್ತವಸ್ತುವಿನಲ್ಲಿ ನಿಂದು, ತನ್ನಯ ಗುಣದ ಭಿತ್ರಿಯನಜ್‌್‌ಯಬೇಕೆಂಬರು. 


-9 
588273 ಮತ್ತೆ ಹೊಜಗಾದವ, ಬೇ ಕುಣುಹಿಡಲೇಕೆ? 


v ೧೧ 
SS ನಿಶ್ಚ ಯವಾದವಂಗೆ ಬೇಜಕೊಂದೆಡೆಯುಂಟೆ? 
ಏಣಾಂಕಧರ ಸೋ ಮೇಶ್ವರಲಿಂಗಕ್ಕೆ ಪಡಿಪುಚ್ಚವಿಲ್ಲ. la 
೨೦೪ 


ಅಂಗಕ್ಕೆ ಲಿಂಗ ಸಂಬಂಧ, ಆತ್ಮಂಗೆ ಅಜ್‌ವು ಸಂಬಂಧ, 
ಅಜಾವಿಂಗೆ ನಿಶ್ಚಯ ಸಂಬಂಧ, ನಿಶ್ಚಯ ನಿಜದಲ್ಲಿ ನಿಂದಲ್ಲಿ 
ಇಷ್ಟಲಿಂಗದ ತೃ 3 ಪ್ಲೆ ಅಡಗಿತ್ತು, 
ಏಣಾಂಕಧರ ಸೋಮೇ ಶ್ವರಲಿಂಗವನಜಿಿಯಲಾಗಿ. nen 


೨೦೨: 1ಬ (ಕೋ ೩೦೦). 


CC-0. Jangamwadi Math Collection. Digitized by eGangotri 


r ತು 


ಸಕಲ ಪುರಾತನರ ವಚನಗಳು-೧ 





೨೦೫ 


= 
= ಸತ್ತ ಶ್ರವಕ್ಕೆ ತಟ್ಟುಮುಟ್ಟು ಕೇಳಲೇಕೆ? 

CEPI ನಿಜಕ್ಕೆ ಬೇಜಕೊಂದ ಬಿಡೆಂದು ಗದಿಯಲೇತಕ್ಕೆ, 

ತನ್ನಿರವ ತಾನಟ್‌ದ ಮತ್ತೆ, ಇದಿರಿಂಗೆ ಅನ್ಯ ಭಿನ್ನವ ಹೇಳಲೇತಕ್ಕೆ? 


£36 ಸುಮನ ಮನ್ನಣೆಯಲ್ಲ, ಏಣಾಂಕದರ ಸೋಮೇಶ್ವರಲಿಂಗಕ್ಕೆ. 1% l 
` ೨೦೬ 
= 
= ಕೈ ಬಾಯಾಡುವಲ್ಲಿ ಕುಣುಹಿನ ಭೇದವನಟ್‌ದು, ಒಡಗೂಡಬೇಕು 
Ši ಆ ಗುಣವಡಗೆ, ಬೇಜಕೊಂದಿದಿರೆಡೆಯಿಲ್ಲದಿರೆ ಏನೂ ಎನಲಿಲ್ಲ. 


ಕುಟುಹಿಂಗೆ ಕುಜುಹ Gyoces?, ಅಬ್‌ ವಿಂಗೆ ಅಜವ ಕೊಟ್ಟು, 
ನಿಜವೆ ತಾನಾಗಿದ್ದಲ್ಲಿ 
ಉಭಯ ನಾಮವಡಗಿತ್ತು ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ. ॥೬॥ 


೨೦೭ 
ಇಷ್ಟಲಿಂಗಕ್ಕೆ ದೃಷ್ಟಾರ್ಪಿತ, ಪ್ರಾಣಲಿಂಗಕ್ಕೆ ತೃಪ್ತಿ ಅರ್ಪಿತ, 
ಮಹಾಜ್ಞಾ ನ ಘನಲಿಂಗಕ್ಕೆ ಪರಮ ಪರಿಣಾಮವೆ ಅರ್ಪಿತ 


ಇಂತೀ ತ್ರಿವಿಧ ಅರ್ಪಣದಲ್ಲಿ ಸುಚಿತ್ತನಾಗಿರಬೇಕು 
ಏಣಾಂಕಧರ ಸೋಮೇಶ್ವರಲಿಂಗವನ್‌ವುದಕ್ಕೆ. 


೨೦೮ 


ಇನಿ ಏಣಾಯಧರ. ಸೋಮೇಶ್ವರಲಿಂಗಕ್ಕೆ. 





ಬಿಬ್ಬ ಬಾಚಯ್ಯಗಳ ವಚನ ೫೭ 


೨೦೯ 


m 
ಉಭಯ ಭಾವ ಅಳವಟ್ಟಲ್ಲಿ, ಮುಂದಕ್ಕೊಂದು ಕುಜುಹು ಏನೂ ಎನಲಿಲ್ಲ. 


w v 
ಏಣಾಂಕಧರ ಸೋಮೇಶ್ವರಲಿಂಗವನಟ್‌ವುದಕ್ಕೆ ಕುಟುಹಾಗುತ್ತಿದ್ದಿಹಿತ್ತು. Wa 
} 


ratata, ಧರ ಇದ ದಾ 
VUE ಅಯ್ಯು 
ಟಿ 


ಏಣಾಂಕಧರ ಸೋಮೇ 


ಲಿಂಗದಲ್ಲಿ. ॥ ೧೦॥ 


ಕಾಳೆ, _ —_ 
ಏಣಾಂಕಧರ ಸೋಮೇಶ್ವರಲಿಂಗವ ಪೂಜಿಸಬೇಕು. ILOQ Il 


ನಿರ್ಮಲ ಜಲ ಪಂಕವ ಬೆರಸಿದಲ್ಲಿ, ತನ್ನಯ ಸಾರದಿಂದ ಕೆಸಜಹ ಹಾಂಗೆ 
ಅದು ಅಜಿಯೆ ಮುನ್ನಿನಂತೆ ಅಜಶಿವು. 
ನಿಂದು ಕುಜುಹಾಯಿತ್ತು ಪಂಕವಾರಿಯಂತೆ 
ಏಣಾಂಕಧರ ಸೋಮೇಶ್ವರಲಿಂಗವ ಭಾವಿಸಬೇಕು. 105 Il 


೨೧೩ 
ವಾಯು ಬಯಲೆಂದಡೆ, ತರುಗಿರಿಗಳನೊದಣುವ ಪರಿಯಿನ್ನೆಂತೊ? 
ನಾದ ಬಯಲೆಂದಡೆ. ಶಬ್ದ ಬಯಲಾಹ ಪರಿಯಿನ್ನೆಂತೊ? 
ತನ್ಮಯವೆಲ್ಲವೂ ರೂಪು, 


ಏಣಾಂಕಧರ ಸೋಮೇಶ್ವರಲಿಂಗಸ್ವರೂಪಾಗಿ ಜಗದಲ್ಲಿ ಇಹನ್ನಬರ. ॥ ೧೩ ॥ 


CC-0. Jangamwadi Math Collection. Digitized by eGangotri 







೫೮ ಸಕಲ ಪುರಾತನರ ವಚನಗಳು-೧ 
೨೧೪ 


ಧರೆ ಆಕಾಶದ ಮಧ್ಯವನಜಿಕಿವನ್ನಕ್ಕೆ, ಕುಜುಹಾದ ತೆಜನಜ್‌ಯಬೇಕು 
ಅದು ತನ್ಮಯ ತೆದ್ರೂಪಾಗಿಯಿಹುದು 
ಏಣಾಂಕಧರ ಸೋಮೇಶ್ವರಲಿಂಗವು ಭಾವಕ್ಕೆಯ್ದಿದ ಕಾರಣ. I OY Il 


೨೧೫ 


ಕಾಯದ ಮಿಯ ಜೀವ ಹೇಗಿಹುದೆಂಬುದನಜ್‌. 
ಜೀವದ ತ್ರಾಣದ ಕಾಯ ಹೇಗಳಿವುದೆಂಬುದನಜ್‌. 
ಇಂತೀ ಉಭಯ ಸ್ಥ ಲ. 
ಕ್ರೀ ನಿಃಕ್ರೀಯೆಂಬಲ್ಲಿ ಅದೊಂದೆ ಭೇದ. 
ಏಣಾಂಕಧರ ಸೋಮೇಶ್ವರಲಿಂಗವು ಸ್ವರೂಪನಾದ ಕಾರಣ. ॥ ೧೫ ॥ 


೨೦೬ 


ಚಿತ್ತು ಕುಚಿತ್ತವ ಹೊತ್ತು ತಿರುಗುವ ದೆಸೆಯಿಂದ, 
ವಸ್ತುವೆಂದು ಮುಟ್ಟಬೇಕು. 
ಅವ, ಸ್ವರೂಪನಾಗಿ ಸಂಪದಕ್ಕೆ ಸಮ ಪದನಾದ ದೆಸೆಯಿಂದ, 
ಏಣಾಂಕಧರ ಸೋಮೇಶ್ವರಲಿಂಗವಾಯಿತ್ತು. I OL I 


೨೧೭ 


ಕ್ಷೀರ ಎಡೆಗೊಟ್ಟು ನಿಂದಲ್ಲಿ, ತನ್ನಯ ಗುಣ ಬಲಿದು ಕ್ಲಾರವಾಯಿತ್ತು. 
ಅದು ತನಗೆ ಅನ್ಯ ಭಿನ್ನವಲ್ಲ 
ಪುರುಷ ಸತಿ ಕೂಡೆ ವಿಶೇಷ ರೂಪಾದಂತೆ 
ಕ್ರೀಜ್ಞಾನ ಸಂಭಾಸನದಿಂದ ಚಿದ್ಧನದೊದಗು 
ಏಣಾಂಕಧರ ಸೋಮೇಶ್ವರಲಿಂಗವು ತಾನೆ. 1 ೧೭॥ 


೨೧೮ 


ಹುಳಿ ಬೆಳೆದು ಸಿಹಿ ಅಹತೆಜನುಂಟು. 

 ಸಿಹಿಬಲಿದು ಹುಳಿಯಹ ತೆಜಿನುಂಟು. 

ಇಂತೀ ಉಭಯ ಸ್ಥಲ ಭೇದ ತದ್ಭಾವವಲ್ಲದೆ ಅನ್ಯವಲ್ಲ 

ಏಣಾಂಕಧರ ಸೋಮೇಶ್ವರಲಿಂಗಕ್ಕೆ. ॥ OS ॥ 


_ CC-0. Jangamwadi Math Collection. Digitized by eGangotri 


lee 
¢' 


ಬಿಬ್ಬ ಬಾಚೆಯ್ಯಗಳೆ ವಚನ 


49! 


B 


€ I 


BB 


1) 


೨೨೦ 


॥ 20 Il 


ನ E 
£8 
WY ast D 
B 13 W 
ye fz. ಛೀ 
3% 
12 ಖಿ ಬ 

WF q 
4 te 
B S 
eR PR 
° ap 
1) ap R 
OE wi o 
Be! 
B FÈ 
E 
I> Fe ಬ್ರ 
BARIS 
13 op 

KX B 


॥ 20 Il 


9 

Q 
4 
1 
B 9 B 
ಖ 13 B 
5 3 1) 
QE 8 ೧ $ ] 
W QE p: QE 
Be ZB 
a 
3) B 4) 
ಬ. FE 
13 W 9 B ಛ್‌ 
B ™ ó B 
suk gy 
Hie 
BG, by 

ವೌ Y 

BB Se 3° $ 
f2 Smo 
RAGES 
BNV EZ 


೨೨೨ 


ಏನ ಇರವು, ಮ 


= 
ತನು 


೨೨೩ 


ಸಲುಂಟೆ ಆಯ್ಕ? 


ತಾರಕ ನುಂಗಿದ ಜಲವ ewees? ಶೋಧಿ: 


ರಿ 


ae 
[೧% 

೧. 
B a. 
D oP 
1 
ಲ 
B B 
1 

pB 
BS 
R Dp 
D 6 
B 2 
DR 
fE 

B 
Q ಎ೫ 
88 


CC-0. Jangamwadi Math Collection. Digitized by eGangotri 


೬೦ ಸಕಲ ಪುರಾತನರ ವಚನಗಳು-೧ 


ಇಷ್ಟ ವಸ್ತುವಿನಲ್ಲಿ ಲೇಪವಾಗಿ, ಮತ್ತೊಂದು ಕುಯುಹಿಲ್ಲ 
ಏಣಾಂಕಧರ ಸೋಮೇಶ್ವರಲಿಂಗಕ್ಕೆ. 


೨೨೪ 
ಉರಿಯ ಮೊನೆಯ ಮೇಲೆ ಅರಗಿನ ಬೊಂಬೆ ತಿರಿಗಾಡುತ್ತದೆ 
ಉರಿ ಕರಗಿ ಬೊಂಬೆ ಉಳಿಯಿತ್ತು 
ಏಣಾಂಕಧರ ಸೋಮೇಶ್ವರಲಿಂಗವ ಇದಿರಿಟ್ಟುಕೊಂಡು. 
೨೨೫ 
ರವಿಯ ಶಶಿ ನುಂಗಿ, ಉಕ್ಕಿನ ಘಟ್ಟಿಯ ಮೃತ್ತಿಕೆಯ ಚೇಣ ಕಡಿಯಿತ್ತು 
ಕಪ್ಪೆಯ ವಿಷ ತಾಗಿ ಹಾವು ಸತ್ತಿತ್ತು 
ಏಣಾಂಕಧರ ಸೋಮೇಶ್ವರಲಿಂಗವನಜ್‌ೀತು. 
೨೨೬ 
ನೊಣ ಲೋಕವ ನುಂಗಿ, ತ್ರಿಣಯನನ ಗುಂಗುಜು ಕೊಂದು 
ಗುಂಗುಜು ಗಾಳಿಯಲ್ಲಿ ನೊಂದಿತ್ತು, ಗಾಳಿ ಘಟ ಹೇಳದೆ ಹೋಯಿತ್ತು. 
ಏಣಾಂಕಧರ ಸೋಮೇಶ್ವರಲಿಂಗವನಜ್‌ವುದಕ್ಕೆ. 
೨೨೭ 
ಬೆಳಗಿನ ಘಟವ ತಮದ ಕುಡುಕೆ ನುಂಗಿತ್ತು. 
ಉಭಯದ ಘಟವ ಕೊಡಗೂಸಿನ ಕೂಸೊಡೆಯಿತ್ತು. 
ಏಣಾಂಕಧರ ಸೋಮೇಶ್ವರಲಿಂಗವನಜ್‌್‌ತು. 
೨೨೮ 
ಒಂದು ಎರಡ ನುಂಗಿ ಮೂಹು ಐದ ನುಂಗಿ 


 ಐದರೆಯಾಗಿ ಒರೆದಲ್ಲದೆ 
 ಏಣಾಂಕಧರ ಸೋಮೇಶ್ವರಲಿಂಗವನಟ್‌'ಯಬಾರ(ದು)'. 







2೨೮: 1 ತೆಹೆನೆಂದು (ಕೋ ೮೨, ಕೋ ೧೫೧, ಕೋ ೩೦೦). 


w 


Ss ತ (Rs CC-0. Jangamwadi Math Collection. Digitized by eGangotri 


॥ ೨೩ ॥ 


Il ೨೪॥ 


॥ ೨೫ Wl 


॥ ೨೬ Il 


॥ ೨೭॥ 


॥ ೨೯॥ 


ಬಿಬ್ಬ ಬಾಚಯ್ಯಗಳ ವಚನ 


೨೨೯ 


ಹಲವು ಬಲೆಯೊಳಗಾದ ಎರಳೆ ಕೊಲುವನ ಅಲಗ ನುಂಗಿತ್ತು. 
ಅಲಗರಗಿ ಬಲೆಯಳಿಯಿತ್ತು. 


ಹುಲ್ಲೆಯ ಹೊಲಬು ಲೇಸಾಯಿತ್ತು 
ಏಣಾಂಕಧರ ಸೋಮೇಶ್ವರಲಿಂಗವನಜ್‌ತು. 


೨೩೦ 


ನಿ ವಿ. 
ಕಣ್ಣಿ ಮೊಳೆಗ 


3 ಣ ಕವಲು ಮೂವರು ಅಣ್ಣದಿರ ಮನೆಯಾಯಿತ್ತು 
ಮನೆಯ ಮರುಳು ನುಂಗಿ, ಕವಡಿಕೆಯ ಕವಲು ಹಿಸಿದು 

ಕಣ್ಣು ಕಂಡಲ್ಲಿಯೆ ಅಡಗಿತ್ತು 

ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ. 


॥ ೩೦॥ 


೨೩೧ 
ಮರನ ಹೂನುಂಗಿ, ಆಡಿಯೊಳಗಡಗಿ ಹಣ್ಣಾಯಿತ್ತು. 
ಹಣ್ಣ ಎಳೆಗಾಯಿ ನುಂಗಿ, ಹೂ ಮರನ ಉಗುಳಿತ್ತು. 
ಮರ ಮರಣಕ್ಕೆ ತೆಜಿಹಿಲ್ಲ, 
ಏಣಾಂಕಧರ ಸೋಮೇಶ್ವರಲಿಂಗವನಜ್‌ತೆಹೆನೆಂದು. ॥೩೧॥ 


೨೩೨ 


ಆರೂ ಇಲ್ಲದ ಅಡವಿಯಲ್ಲಿ ಬೇಜಕೊಂದು ಮನೆಯ ಮಾಡಿ, 
ಐವರು ಹಾರವರು ಕೂಡಿ, ಮೂವರು ಗೆಯ್ವರು ಕೂಡಿ, 
ಆರಂಬಗೆಯಿವುತ್ತಿರಲಾಗಿ ಬೆಳೆ ಬೆಳೆಯಿತ್ತು. 
ಮೃಗ ಫಲವಾಗಲೀಸವು. ಬೇಡರ ಆಗಡ ಘನವೆಂದು ಬೀಡ ಬಿಟ್ಟಿತ್ತು. 
ಏಣಾಂಕಧರ ಸೋಮೇಶ್ವರಲಿಂಗಕ್ಕೆ ಹೇಳಿಹೆನೆಂದು. ॥೩೨॥ 


೨೩೩ 

ಆಕಾಶದುರಿ; ನೆಲದ ಮಡಕೆಯಲ್ಲಿ ಬಯಲ ನೀರ ತುಂಬಿ, 
ಇಲ್ಲದ ಅಕ್ಕಿಯ ಹಾಕಿ, ಜಾ 
ಮೂಡು ನೆಲೆಯಲ್ಲಿ ಕುದಿವುತ್ತಿದ್ದಿತು. ಬ 


CC-0. Jangamwadi Math Collection. Digitized by eGangotri 






೬೨ ಸಕಲ ಪುರಾತನರ ವಚನಗಳು-೧ 


ಪಾಕವನಜ*ಿದು ನೀರಹೊಯಿದು ಗಂಜಿ ಅಲ್ಲಿಯ ಇಂಗಿತ್ತು. 
ಏಣಾಂಕಧರ ಸೋಮೇಶ್ವರಲಿಂಗಕ್ಕೆ ಓಗರ ಬೇಕೆಂದು. 


೨೩೪ 


ಬಾರದವನುಂಡು ಬಂದವ ಹಸಿದಿದ. 
ಬೇಯದದು ಬೆಂದು ಬೆಂದದು ಬೇಯದೆ, 
ಉಭಯವ ಹಿಂಗಿದದು ಸಂದು 
ಏಣಾಂಕಧರ ಸೋಮೇಶ್ವರಲಿಂಗಕ್ಕೆ ಓಗರವಾಯಿತ್ತು. 


ಎಲೆಯಿಲ್ಲದ ವೃಕ್ಷದಲ್ಲಿ ಹೂವಿಲ್ಲದ ಕಾಯಾಗಿತ್ತು. 
ಕಾಯಿ ಉದುರಿ ಹಣ್ಣು ಬಲಿಯಿತ್ತು. 
ಕಣ್ಣಿಗೆ ಹಣ್ಣಲ್ಲದೆ ಮೆಲುವುದಕ್ಕಲ್ಲ. 
ಏಣಾಂಕಧರ ಸೋಮೇಶ್ವರಲಿಂಗಕ್ಕೆ ಅರ್ಪಿತವಾಯಿತು. 


೨೩೬ 


ಏರಿಯಿಲ್ಲದ ಕೆಅಕಿಯಲ್ಲಿ, ನೀರಿಲ್ಲದ ತಡಿಯಲ್ಲಿ ನಿಂದು, 
ಮಡಕೆಯಿಲ್ಲದೆ ಮೊಗೆವುತ್ತಿದ್ದರು. 
ಮೊಗೆವರ AG ಕೇಳಿ ಒಂದು !ಹರದ! ಮೊಸಳೆ ಅವರೆಲ್ಲರ ನುಂಗಿತ್ತು. 
ಏಣಾಂಕಧರ ಸೋಮೇಶ್ನರಲಿಂಗದಲ್ಲಿ ಭಾವವೇನೆಂದು ಅಜ್‌ ಯೆ. 


೨೩೭ 
ರು 


ಸರ್ಪನ ಕಪ್ಪೆಯ ಮಕ್ಷಿಕ ನುಂಗಿತ್ತು. ಆ ಮಕ್ಷಿಕವ 
ಅದೇನು ಚೋದ್ಯವೆಂದಜಯೆ, ಏಣಾಂಕಧರ ಸೋಮೇಶ್ವರಲಿಂಗ. 


ಹುತ್ತದೊಳಗಣ ಹಾವ ಕೆಜಕಯೊಳಗಣ ಕಪ್ಪೆ ನುಂಗಿತ್ತು. 
ಗ್ಗೆ 
ಬ್ರ 


೨೩೮ 


ಯೋನಿಯಿಲ್ಲದ ಆಕಳಿನಲ್ಲಿ ಬಾಯಿಲ್ಲದ ಕಯಿ ಹುಟ್ಟಿತ್ತು. 
ಮೊಲೆಯಿಲ್ಲದ ಹಾಲ ಕುಡಿದು, ಒಡಲಿಲ್ಲದೆ ತಿರುಗಾಡುತ್ತದೆ. 
ಏಣಾಂಕಧರ ಸೋಮೇಶ್ವರಲಿಂಗ, ಇದೇನು ಸೋಜಿಗವೆಂದಜ್‌ಯೆ. 


೨೩೬: 1 ಹಾರದ (ಕೋ ೮೨). 
CC-0. Jangamwadi Math Collection. Digitized by eGangotri 


ಹಗಾಹಿ ನುಂಗಿತ್ತು. 


॥ ೩೩ Il 


॥ ೩೪॥ 


॥೩೫॥ 


nat Il 


1 26 Il 


ಬಿಬ್ಬ ಬಾಚೆಯ್ಯಗಳ ವಚನ 


27 ಮಾ ದ ನೌ ಐಪಿ pe) 3, 2. os 

ಕಲ್ಲಿನ ಕಂಬದಲ್ಲಿ ಹುಲ್ಲಿನ ಬೇರು ಹುಟ್ಟಿ, ಬೇರು ಕಲ್ಲ ತಿಂದಿತ್ತು. 
ಹಳದ ಲ ಕಿ 9ನ ಲಗ earn AT 
SYN ದಳ್ಳುರಿ ಹ್ತ ಬೇರು ಅ್ಲಯ ಅಡಗಿ ನಿ. 

ctr; Sear) ~ ಮಃ ಮ ಎ. 
ಏಣಾಂಕಧರ ಸೋಮೇಶ್ವರಲಿಂಗ, ಏನು ಚೋದ್ಯವೆಂದಜಕಿಯೆ. 
ವ 
೨೪೦ 

ಹೊ ಮೆ cone. WD 

ಕಂಬವಿಲ್ಲದ ಮನೆಯಲ್ಲಿ ಅಂಗವಿಲ್ಲದ ಗರತಿ, 

[= 2 ಹೆ ಕ್ಮ ವ — ತ್ಕ 
ಉರಿಯಿಲ್ಲದ ಹೊಗೆ ತಾಗಿ ಕಣ್ಣಿಗೆ ಬಾಧೆಯಾಯಿತ್ತು 

=) ವಿ a at y 
ಓಗರ ಬೆಂದು ಆಕ್ಕಿಯಾಯಿತ್ತು. 
ಇ 


೨೪೧ 
ಐಕ್ಷಾ ನುಭಾವಲಿಂಗಸ್ಥ ಲ: 


ಆಂಗ ಲಿಂಗ ಸಂಬಂಧವಾದಡೆ ವೇಧನೆ ಅಂಗದ ನೋವಿನಂತಿರಬೇಕು. 
ಹೇಮದಂಗ ಅಗ್ನಿಯ ಸಂಗದಲ್ಲಿದ್ದು 
ರೂಪಳಿದು ನೀರಾದಂತೆ 
ಅಂಗಲಿಂಗ ಸಂಬಂಧ, 


ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ. 
೨೪೨ 
ಅಗ್ನಿ ಲೋಹದಂತೆ, ಫಲ ರಸದಂತೆ, 
ಕಾಯ ಜೀವದ ಪರಿಯಂತೆ, ಅಂಗ ನೆಳಲಿನಂತೆ 
ಅಂಗಲಿಂಗ ಸಂಬಂಧವಾಗಬೇಕು, ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ. 
೨೪೩ 
ಮುಕುರ ಬಿಂಬದಂತೆ, ಉರಿ ದ್ರವ್ಯದಂತೆ, 


ಧರೆ ಸಲಿಲದಂತೆ, ಕುಜುಹು ಸಂಬಂಧಯೋಗದ ತೆಜದಂತೆ 
ಅಂಗಲಿಂಗ ಸಂಬಂಧವಾಗಬೇಕು, ಏಣಾಂಕಧರ ಸೋಮೇಶ್ನರಲಿಂಗದಲ್ಲಿ. 


CC-0. Jangamwadi Math Collection. Digitized by eGangotri 


ae Il 


li 9O Il 


ll YO Il 


॥ ೪೨॥ 


I ೪೩ ॥ 


... ಏಣಾಂಕಧರ ಸೋಮೇಶ್ವೆರಲಿಂಗದಲ್ಲಿ. ಸನಿ WOE I 







೬೪ ಸಕಲ ಪುರಾತನರ ವಚನಗಳು 
೨೪೪ 


ಸುಳಂಕಮೃತ್ತಿಕೆಯ ಕುಪ್ಪಿಗೆಯಲ್ಲಿ ತೋಜುವ ಎಣ್ಣೆ ಜಲದಂತೆ, 
ಇಂದುವಿನಲ್ಲಿ ಸಂದಿಲ್ಲದೆ ಒಂದಿ ತೋಣುವ ರಂಜನೆಯಂತೆ 


ಅಂಗಲಿಂಗ ಸಂಬಂಧಿಯಾಗಬೇಕು, ಏಣಾಂಕಧರ ಸೋಮೇಶ್ವರಲಿಂಗ ॥ ೪೪॥ 


el 
3G 


೨೪೫ 


ಕಾಲೆ =) EEFE ತ > s ಕಾಜ A 
ಶಾಖೆಯ ಸುತ್ತಿದ ಲತೆಯಂತೆ, ನೆಕೆಯಲ್ಲಿದ್ದ ಶಿಸುವಿನಂತೆ, ಲೆಪ್ಪದಲ್ಲಿದ್ದ ಬಣ್ಣದಂತೆ 
ಹಿ 
=. 


ಅಂಗಲಿಂಗ ಸಂಬಂಧ ಹೀಗಾಗಬೇಕು ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ. ॥ ೪೫ ॥ 
೨೪೬ 
ಗುಳಿ ನುಂಗಿದ AD, ಣುವಿನಂತೆ, ಬಲವ 
ನುಂಗಿದ ರತಿಯಂತೆ, ಗತಿಯ ನುಂಗಿದ ನಾದದಂತೆ 


ರೂಪು ಭಾವಕ್ಕೆ ಎರವಿಲ್ಲದಂತಾಗಬೇಕು, ಅಂಗ ಲಿಂಗ ಸಂಬಂಧ, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ. ॥ ೪೬ ॥ 


ಘಟ ಬಯಲಂತೆ, ಪಟವಾಯುವಂತೆ ಸ್ಪುಟಿತ ಸುಟಿಯಂತೆ 
ಘಟಿತವಾಗಿರಬೇಕು ಅಂಗಲಿಂಗ ಸಂಬಂಧ, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ. ॥ ೪೭॥ 


ಕರ್ದಮ ಕಮಲದಂತೆ, ವೇಣು ದ್ವಾರದಂತೆ ನೇಣು ಬಂಧದಂತೆ, 
ಬಿಡುವಿಲ್ಲದಿರಬೇಕು ಅಂಗಲಿಂಗ ಸಂಬಂಧ, ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ॥೪೮॥ 


೨೪೯ 
ಫಲ ತರುವಿನಂತೆ, ತಿಲ ಸಾರದಂತೆ, ' 


ಮಧುರ ದಂಡದಂತೆ, ಶರಧಿಯಲ್ಲಿ ಇರುವ ಲಘುವಿನಂತೆ 
ಭಿನ್ನಭಾವವಿಲ್ಲದಿರಬೇಕು ಅಂಗಲಿಂಗ ಸಂಬಂಧ, 


CC-0. Jangamwadi Math Collection. Digitized by eGangotri 





ಬಿಬ್ಬ ಬಾಚಯ್ಯಗಳ ವಚನ 
೨೫೦ 


೧೭೫ ನ್‌್‌ ತಗ ಬರಿ 
ne ಬ್ರಷ್ಟ ದಂತೆ, ಚಂದನ ಲೀಲೆಯಂತೆ, 


ಏಣಾಂಕಧರ ಸೋಮೇಶ ರಲಿಂಗದೇ i ೫೦ Il 
ದ m 


ಜಾಗ್ರದಲಿ ಕಂಡಿರವ ಸ್ಪಪ್ತ್ಪದಲಿ ಸುಖದುಃಖಾದಿಗಳು ತೋಜ್‌ದಾಗ, 
4 ವ್‌ 
ne. 
ಲ್‌ 


ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ತಾನಜಿದು ಲಿಂಗವನಜ್‌ಯಬೇಕು. I KO Il 


ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಪ್ರಾಣಲಿಂಗ ಸಂಬಂಧಿಯಾಗಬಲ್ಲಡೆ. i ೫೨ ॥ 
೨೫೩ 


ತನುವಿನಲ್ಲಿ ಹಿಡಿದು, ಮನದಲ್ಲಿ ಅಜದು, ಜ್ಞಾನದಲ್ಲಿ ಕಂಡು, 
ಮಹಾಪ್ರಕಾಶದಲ್ಲಿ ಕೂಡಿ ಭೇದಭಾವವಿಲ್ಲದಿರಬೇಕು. 


ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಪ್ರಾಣಲಿಂಗ ಸಂಬಂಧಿಯಾಗಬಲ್ಲಡೆ. I ೫೩॥ 
೨೫೪ 


ತನುವಿನ ಇಷ್ಟವ ಬಿಟ್ಟಾಗ PDD, ಕಟ್ಟಿದಾಗ ಮಟಕಿದು, 
ಮತ್ತೆ ಸೋಂಕಿದ ಸುಖವ ಅರ್ಪಿಸುವ ಪರಿಯಿನ್ನೆಂತೊ. 
CC-0. Jangamwadi Math Collection. Digitized by eGangotri 


೬೬ ಸಕಲ ಪ್ರರಾತನರ ವಚನಗಳು-೧ 


ಒಟಿಕೆಯ ಮಜಿಯ ಕೈದಿನಲ್ಲಿ ಕಡಿದಡೆ ಹಜಿಳದುದುಂಟೆ? 
ಕುಯುಹಿನ ಮಜಕಿಯಲಿದ್ದಾತನ ಎರಡಳಿದು ಅವಧಿಯಿಲ್ಲದಿರಬೇಕು. 
m 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಪ್ರಾಣಲಿಂಗಿಯಾಗಬಲ್ಲಡೆ. ॥೫೪॥ 


ಸ 
pv) Mm 


9525 
AA) 


ಇಷ್ಟಲಿಂಗ ಪ್ರಾಣಲಿಂಗವೆಂದು ಭಿನ್ನಭಾವದಿಂದ ಹಿಂಗಿಸುವ ಪರಿಯಿನ್ನೆಂತೊ? 
ಕಾಯದಲ್ಲಿ ನೋವಾದಡೆ ಜೀವಕ್ಕೆ ಭಿನ್ನವೆ? 
ಜೀವ ಹೋದಲ್ಲಿ ಕಾಯ ಉಳಿಯಬಲ್ಲಾದೆ? 
ಈ ಉಭಯದ ಭೇದವನಜ! 


ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಪ್ರಾಣಲಿಂಗಿಯಾಗಬಲ್ಲಡೆ FH I 
೨೫೬ 
ಇಕ್ಟುದಂಡಕ್ಕೆ ಹಣ್ಣುಂಟೆ? ಕಾಮಧೇನುವಿಗೆ ಕಜುವುಂಟೆ? 
ಕಲ್ಪತರುವಿಂಗೆ ತತ್ಕಾಲವುಂಟೆ? 
ಸರ್ವಜ್ಞಂಗೆ ಇಷ್ಟ ಪ್ರಾಣ ಜ್ಞಾನ ಭಿನ್ನ ನಾಸ್ತಿ, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಪ್ರಾಣಲಿಂಗಿಯ 3ಲಿಂಗ?ಸ್ಥಲ, ॥ ೫೬॥ 
೨೫೭ 
ತಿಲದ ಮಣಿಯ ತೈಲವ ಅರೆದು ಕಾಬಂತೆ, 
ಚಂದನದ 32892032 ಗಂಧವ ಬಂಧಿಸಿ ಕಾಬಂತೆ. 
ಸಂಗಿಯ ನಾದವ ಖಂಡಿಸಿ ಅಜವಂತೆ - ಇಷ್ಟಜ್ಞಾನವನಜೀವುದಕ್ಕೆ ಇದೆ ದೃಷ್ಟ. 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಪ್ರಾಣಲಿಂಗಿಯ *ಲಿಂಗ*ಸ್ಥಲ. ॥೫೭॥ 


೨೫೮ 


ಬೀಜವಿಲ್ಲದೆ ಬಿತ್ತು ಹುಟ್ಟುವ ತೆಜಿನಾವುದು? 
ತೊಟ್ಟಿಲ್ಲದೆ ಹಣ್ಣು ಇಪ್ಪ ತೆಜನಾವುದು? 
ಇಷ್ಟವಿಲ್ಲದೆ 
ಚಿತ್ತ ಅಪ್ಪುವ ಠಾವಾವುದು? 









೨೫೫: 14 ತಡೆ (ಕೋ ೮೨. 

೨೫೬: 2 x (ಕೋ ೪೪೮). 

೨೫೭: 3 x (ಕೋ ೪೪೮). 

=- CC-0. Jangamwadi Math Collection. Digitized by eGangotri 











ಬಿಬ್ಬ ಬಾಚಯ್ಯಗಳ ವಚನ 


€ ಭೇದದಲ್ಲಿ ಭೇದಕನಾಗಿ ಎರಡಳಿದು ವೇಧಿಸಿ ನಿಂದಲ್ಲಿಯೆ 
ಬಾಯ ಸೋಮೇ ಶ್ವರಲಿಂಗದಲ್ಲಿ ಪ್ರಾಣಲಿಂಗಿಯ ಸ್ಥಲ. 


೨೫೯ 


ಅಲ್ಲ ಅಹುದೆಂದೆನಬಾರದು. 

ಇದಿರೇಜ Ieee! ತೊಡಪಿನ ಅಸಿ ಎದೆಯಲ್ಲಿ ಸಿಕ್ಕಿದಂತೆ. 

ಆ ಉಭಯವ ಹಿಂಗಿರಬೇಕು. 

ಏಣಾಂ ಕಧರ ಸೋಮೇಶ್ವರಲಿಂಗದಲ್ಲಿ ಪ್ರಾಣಲಿಂಗಿಯ ಲಿಂಗೈಕ್ಕನಾಗಬಲ್ಲಡೆ. 


ಬಳ 
ಸರ್ವಗುಣಸಂಪದ ಪ್ರಾಣಲಿಂಗಿಯ ಲಿಂಗಸ್ಥಲ 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ನಿರ್ಲೇಪವಾಯಿತ್ತು 
೨೬೧ 


ಕುಯಿಹಿನ ಕುಖುಹಿನಲ್ಲಿ, ಅಟ್‌ವಿನ ಅಜವಿನಲ್ಲಿ, ಜ್ಞಾ 2,8 ಜಾ ನದಲ್ಲಿ, 
ಇಂತೀ ಸಲೆ ಸಂದ ಭೇದಂಗಳಲ್ಲಿ ನಿಂದು ನೋಡು, 
ಹಾಂಕಧರ ಸೋಮೇಶ್ವರಲಿಂಗದಲ್ಲಿ ಅಜವಿನ ಅಜಕವು ಬೆಳಗಾಯಿತ್ತು. 


೨೬೨ 
ಭಕ್ತನ ಭಕ್ತಿಭಾವ, ಮಾಹೇಶ್ವರನ ಮಾಹೇಶ್ವರ ಭಾವ, 
ಪ್ರಸಾದಿಯ ಪ್ರಸಾದ ಭಾವ, ಪ್ರಾಣಲಿಂಗಿಯ ಪ್ರಾಣಲಿಂಗ ಭಾವ, 
ಶರಣನ RONG, ಭಾವ, ಐಕ್ಕನ ಐಕ್ಕ ಭಾವ, 


೨೫೯: 1 ಇಳಿದ (ಕೋ ೮೨, ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 


te 


1 ೫೮ I 


i Ae ॥ 


I&O Il 


ll ೬೧॥ 


೬೮ ಸಕಲ ಪುರಾತನರ ವಚನಗಳು-೧ 


ಇಂತೀ ದ್ವಾದಶ ಸ್ಥಲಂಗಳಲ್ಲಿ ಸಾಗಿಸಿ ನಿಂದ ಅನಾಗತ ಸಿದ್ದ. 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಉಭಯ ಭಾವ ಭಿನ್ನವಿಲ್ಲದ ಶರಣಂಗೆ. ॥ ೬೨ ॥ 


೨೬೩ 


ಅಟ್‌ಿದು ಅಟಚುಹಿಸಿಕೊಂಬುದಾದ ಕಾರಣ ಉಭಯ ನಾಮವಾಯಿ 
BBE ಭೇದದಿಂದ ತಿಳಿಯೆ ಮೂಖಾಯಿತ್ತು. 
ಮೂಡು ಮುಮ್ಮೊಖದಲ್ಲಿ ತಿಳಿಯೆ ಆಜಯಿತ್ತು. 
ಇವೆಲ್ಲವು ಒಡಗೂಡಿ ನೋಡೆ ನೂಜಕೊಂದಾಯಿತ್ತು. 
ಭಿನ್ನಭಾವಿಯ ಭೇದದಿಂದ ಸೂತ್ರದ ದಾರನಾಳವೊಂದಜಿಲ್ಲಿ ಆಡಗಿಪ್ಪಂತೆ. 
ಸ್ಥಳ ಕುಳಂಗಳು ವಸ್ತುವಿನಲ್ಲಿ ಅಡಗಿ ತೋಹುವವು. 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಉಭಯ ನಾಮ ನಷ್ಟವಾದವಂಗೆ. ॥ ೬೩॥ 


3 


೨೬೪ 


ಲತೆ ಹಲವು ಶಾಖೆಯಲ್ಲಿ ಹರಿದು ಸುತ್ತಿದಡೆ. 


ಮೂಲವ ಕಿತ್ತಲ್ಲಿಯೆ ಹಲವು ಬಳ್ಳಿ ಒಣಗುವಂತೆ, 

ಸ್ಥ ಲ ಕುಳಂಗಳು ಭಿನ್ನಭಾವವಾಗಿ ತೋಹುವ ಇರವು ಅಜ್‌್‌ತಲ್ಲಿಯೆ ನಷ್ಟವಾಯಿತ್ತು. 

ಏಣಾಂಕಧರ ಸೋಮೇಶ್ವರಲಿಂಗವು ತಾನು ತಾನೆ. ॥ ೬೪॥ 
೨೬೫ 


ಉದಕ ಹಲವು ತೆಜಿದಲ್ಲಿ ಏರಿಯ ಕೂಡಿ ದ್ವಾರವೊಂದಣಲ್ಲಿಯೈದುವಂತೆ. 
ನಾನಾ ಭವಂಗಳಿಂದ ಇಷ್ಟದ ಗೊತ್ತಿನಲ್ಲಿ ನಿಂದು ನಿಶ್ಚಯವನಬ್‌ದು, 
ಮತ್ತಾ ಗುಣ ಬಚ್ಚಬಯಲು. ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ. ॥ ೬೫॥ 


೨೬೬ 







"A NAN | 


ಪಟುಭಟಂಗೆ ಪ್ರಳಯ ಒಂದೆಯೆಂದು ಪ್ರಮಾಣಿಸಿದಲ್ಲಿ ಅಂಗದಾಸೆ ಮಜಿತಯಿತ್ತು. 
ಸರ್ವಗುಣ ಸಂಪದಭೇದವ ಒಂದು ಮಾಡಿ ದ್ವಯ ಗುಣವ ಹಿಂಗಿದಲ್ಲಿ | 
ಸ್ಥಲ ಅಲ್ಲಿಯೇ ಲೇಪವಾಯಿತ್ತು, ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ. ॥ ೬೬ ॥ 
CC-0. Jangamwadi Math Collection. Digitized by eGangotri 





ce 


ಬಿಬ್ಬ ಬಾಚಯ್ಯಗಳ ವಚನ 
೨೬೭ 


-2 
ವ ತೆಜದಂತೆ. 


ಶಾಖೆ ಹಲವಹ ತೆಜದಂತೆ. 


Wee ॥ 


೦ಗಳಾಗಿ ತೋಜು 


ತೆ 


ವ 


ನಿಂದು ರೂಪು ದೋಟು 


kac] 
ಸಲದಿಂದ ಹಲವಾಯಿತು. 


mMm 


— 
w 
ಕಧರ ಸೆ 


2) masea 
ಲ್ಲಿ ಮುಟ್ಟು 


೧೨ 


ಒಂದಾದಡೆ ಅವಯವಂಗಳಲಿ ಬಣ್ಣ 
ಸ್ತಿಿಏ 


ತ್‌ ತಿ 2 

ದ ಬೂಂಬ 
—— — M 
ಇವವೂಂದಾ 





1 ೬೮॥ 
ee I 
1 20 Il 


= 


ಮೆ 
ಲ ಏಕಿಕರವಾಯಿತ್ತು. 
೨೭೧ 


ಇ 
೨೬೯ 


ಲ್ಲ 


ವಶು 


ಹಾ 
See 


ಭಾ 


ಇರಟಿತ್ತು. 


ನ 
ಲು 


ಲ: 
a 
e; 


ದಾ 


Ne 


ಗ 
CC-0. Jangamwadi Math Collection. Digitized by eGangotri 


ವ 
ಯ 


ಈ 


ಹುತ್ತದೊಳಗಣ ಉಡುವಿನ ಕಣ್ಣ 
ಬೆಟ್ಟದ ತುದಿಯಲ್ಲಿಹ ಕಾಗೆ ಕುಡಿಕಿಹೆನೆಂದು ಹುತ್ತದ ಬಾಯ ನೋಡುತ್ತದೆ. 


ಸರ್ವಭಾವಸ್ನ್ಥಲ ಸಮರ್ಪಣ 


ಉಡು ತಪ್ಪಿ ಹಾವು 





20 ಸಕಲ ಪುರಾತನರ ವಚನಗಳು 


ಹಾವಿನ ಕಣ್ಣ ಕಾಗೆ wes , ಹಾವು ಕಾಗೆಯ ಕಚ್ಚಿ 

ಎರಡೂ ಸತ್ತವು ಏಣಾಂಕ ae ಸೋಮೇಶ್ವ ರಲಿಂಗದಲ್ಲಿ ಲಿ. I ೭೧॥ 
೨೭೨ 

ಮಂಜಿನ ಮನೆಯಲ್ಲಿ ಸಂದೇಹದ ಸತಿ ಬಂದ ಬಂದವರ ಕೊಂದು ತಿನ್ನುತ್ತೈದಾಳೆ 
ಒಲ 
ಅವಳಿಗೆ ಗಂಡನಾಗಲಮ್ಮರು, ಏಣಾಂಕಧರ ಸೋಮೇಶ್ವರಲಿಂಗವಲ್ಲದೆ. ॥ ೭೨॥ 
= ವ 

522, 


ಬಿಲದೊಳಗಣ ಇಲಿ ಹುತ್ತದೊಳಗಣ ಹಾವು, 
ಇತ್ತಂಡವು ಕೂಡಿ ಮನೆಯೊಳಗಣ ಬೆಕ್ಕ ಮುಜ್‌ತಿಂದವು. 
ಮಿಕ್ಕಡಗ ನರಿ ತಿಂದು ನಾಯಿಗೆ ಸಿಕ್ಕದೆ ಹೋಯಿತ್ತು. 


~ =~, 2. 2~~ Par ವ ae 
ಎತ್ತಲೆಂದಜ್‌ ಯೆ, ಏಣಾಂಕಧರ ಸೋ ಮೇಶ್ವರಲಿಂಗವು ತಾನೆ ಬಲ್ಲ. ॥ ೭೩॥ 
೨೭೪ 


ಮರನಿಲ್ಲದ ಮನೆಯ ಮಾಡಿ. ನೆಲನಿಲ್ಲದ ಒಲೆಯಲ್ಲಿ 
ಉರಿಯಿಲ್ಲದ ಬೆಂಕಿಯಲ್ಲಿ ಮೊಲೆ ಯೋನಿಯಿಲ್ಲದವಳು ಆಡುತ್ತೆ,ದಾಳೆ. 


ಓಗರವಾಗದು, ಮಡಕೆ ! ಕರಗಿತ್ತು. ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ. ॥ ೭೪॥ 


೨೭೫ 
ಹುತ್ತದೊಳಗಣ ಹಾವ. ಮಡುವಿನೊಳಗಣ ಮಚ್ಚವ, 
ಮಹಾಕಾನನದ ವಾನರವ ಹಿಡಿವ ಪರಿಯಿನ್ನೆಂತೊ? 
ಹುತ್ತ ವನಗೆದು, ಮಡುವ Bey, ಹ! ತಅಶಿದು ಇಂತಿವ ಲಿ 
ಯು 


ಸಕಲೇಂದ್ರಿಯದೊಳಗಿರ್ದು ಪಸ್ತುವನಬ್‌ದೆನೆಂಬ ಮಿಟ್ಟಿ ಡರನೊಪ್ಪ,. 
ಏಣಾಂಕಧರ ಸೋಮೇಶ್ವರಲಿಂಗವು. 1೭% 


೨೭೬ 


ಮಚ್ಚದ ಕಣ್ಣು, ಸರ್ಪನ ವಿಷ, ಹುಲಿಯ ಕಾಲುಗುರು 
ನಡೆವಲ್ಲಿ ಅಡಗುವಂತೆ, ಕೊಲುವಲ್ಲಿ ಬಿಡುವಂತೆ. 
ಇಂತೀ ವಿಗಡತ್ರಯವ Ge, ಅಸುವಿನ ಭೇದವ 
ಏಣಾಂಕಧರ ಸೋಮೇಶ್ವರಲಿಂಗವ ಬಲ್ಲಡೆ. Weel 
CC-0. Jangamwadi Math Collection. Digitized by eGangotri 


೭೧ 
Wee ॥ 
೮॥ 


J 


=) 


ಚಃ 


ಇಳೆ 
Wi 


ಬಾಚಯ್ಯಗಳ 
೨೭೭ 
೨೭೮ 
೨೭೯ 


೨ 


ಡಂ 
We 


ಹಿಂಡಿನೊಳಗಣ ಕ 


we 





? 


ಭಕಿ 


Il SO Il 


ಸ್ರ ಎ 
ಸ್ಥ ಲಭೇದ. 


ಲೇಪವಾದುದು, 


ಉಭಯ 


~ 


ವ 


ಇ 


m 


ನಇ.ನಾಜಚ 
nx 
೦ಗದಲ್ಲಿ 
೧ 


om 


=> 
w 
ಶರ 


O27 

550 
~~ 
anr, 
ಆತ್‌ 


ನಿಂದಿಹ ಭೇದ, 
ನೀರು ಮಣ್ಣಿನಂತೆ, ಬೇರು ಸಾರದಂತೆ, ಗಂಧ ತರುವಿನಂತೆ. : 


ಟದಲ್ಲಿ 


e. ಣಿ 
ಆತ್ಮ ಘ 


CC-0. Jangamwadi Math Collection. Digitized by eGangotri 









೭೨ ಸಕಲ ಪುರಾತನರ ವಚನಗಳು-೧ 


ಒಂದ ಬಿಟ್ಟೊಂದ ಹಿಂಗಿರವಾಗಿ, 
ಅಂಗಲಿಂಗ ಪ್ರಾಣಯೋಗ ಸಂಬಂಧ ಸಂದಿಲ್ಲ. 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ. 1 GO I 


೧೬9೦ 
ತ) 


ಘಟ ಪೃಥ್ವಿಯಲ್ಲಿ ಸಿಕ್ಕಿ, ಆತ್ಮ ಭವದುಃಖಕ್ಕೊಳಗಾಗಿ 
Boner ಲಿಂಗಕ್ಕೆ ಎಲ್ಲಿ ಆಶ್ರಯವಾಯಿತ್ತು? 
ಉಭಯಗೂಡಿ ಪ್ರಾಣಲಿಂಗಯೋಗ, ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ॥ ೮೨ 


೨೮೩ 


ಹಸಿವು ತೃಷೆ ಚೇತನ ಅಚೇತನಾದಿಗಳಿಗೆ ಉಂಟು, 
ಸ್ಥಾ ವರ ಚರಾದಿಗಳಿಗೆಲ್ಲಕ್ಕೂ ಉಂಟು. 
ಅತ್ಮನಟ್‌ ವಿನ ಸಂಬಂಧ ಎಳ್ಳಂತುಟು ಇಲ್ಲ. 
ಅದುಪಕಾಯದಂತೆ Sees? ಅಡಗುವ ಭೇದ, 


ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ. Il Sa I 
೨೮೪ 


ಭ್ರಾಂತಳಿದು ನಿಂದಲ್ಲಿ ಅರ್ಚನೆ, ವಿಕಾರವಳಿದಲ್ಲಿ ಪೂಜೆ. ಸಮತೆ ನಿಂದಲ್ಲಿ ನೈವೇದ್ಯ, 
ಸಕಲವನಟ್‌ದು ಮಜದಲ್ಲಿ ಪರಿಪೂರ್ಣ, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ. I SP I 


೨೮೫ 


ನಾಲಗೆಯ ಹಿಡಿದು ನುಡಿಯಬಹುದೆ ಅಯ್ಯೂ? ಕೈ ಸಿಕ್ಕಿದಲ್ಲಿ ಓಡಬಹುದೆ ಆಯ್ಯಾ? 
ಕ್ರೀಯ ಮಟಕದು ಅಜ ವನಟ್‌ಯಬಹುದೆ ಅಯ್ಯಾ? 
ಕುಸುಮವ ಬಿಟ್ಟು ಗಂಧವ ಮುಡಿಯ'ಬಹುದೆ ಅಯ್ಯಾ? 
ಇಂತೀ ಉಭಯವನಲ್‌ತಡೆ ಪ್ರಾಣಲಿಂಗಯೋಗ, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ. ॥೮೫॥ 


೨೮೫: 1ನಟಯ (ಕೋ ೧೫೧). 


CC-0. Jangamwadi Math Collection. Digitized by eGangotri 







f 
ಆ 
| 


ಬಿಬ್ಬ ಬಾಚಯ್ಯಗಳ ವಚನ ೭೩ 


೨೮೬ 


ಸ್ವಾದವಿಲ್ಲದ ಹಣ್ಣು. ಸೌರಭವಿಲ್ಲದ ಕುಸುಮ, ಸಾರವಿಲ್ಲದ ದ್ರವ್ಯ ಆದಾರಿಗೆಯೋಗ್ಯ? 
ಅಜ್‌ವಿಲ್ಲದವನ ಇಷ್ಟದ ಬಳಿಯ ಡಂಬಕದ ಪೂಜೆ, 
ಅಡಿಯಿಡಲಿಲ್ಲ ಏಣಾಂಕಧರ ಸೋಮೇಶ್ವರಲಿಂಗಕ್ಕೆ. I G& Il 


೨೮೭ 


ಕುರುಡ ಕನ್ನಡಿಯ ಪಿಡಿದಲ್ಲಿ ಅದೇನ ಒಡಗೂಡುವ? 
ಬಧಿರಂಗೆ ಗಾಂಧರ್ವವಿರಲಿ ಸರಸಂಚವುಂಟೆ? 
SRI ಹೀನಂಗೆ ಘಟಧರ್ಮದ ಪೂಜೆಯಲ್ಲದೆ 


ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಅಜ್‌ವು ಸನ್ನದ್ಧವಾಗಬೇಕು. ॥೮೭॥ 


೨೮೮ 


noe ಉಭಯ sree, ಚ ಕ್ರೀಜ್ಞಾನ ಸಂಬಂಧ. 
ನ ಶರಣಂಗೆ. ॥ SS it 


&5 
J 
C 

ct 
EL 
೫ 
2 
tt 
a 
ಛು 
O 
a 
a 
2 
og 


೬ 
೨೮೯ 


ಹೊಳೆಯನೀಸುವನಂತೆ ಧರೆಯ ಒಲವರವುಂಟೆ? 
ಸಂಸಾರಸಂಬಂಧಿಯಾದಲ್ಲಿ ಅವಿರಳನ ಗುಣವ ವೇಧಿಸಬಲ್ಲನೆ? 
ನೆಲಹೊಲವನಜ್‌ಯದವ ಕಳವಿಗೆ ಹೋದಂತಾಯಿತ್ತು. 
ಸ್ಥ ಸ್ಲಲಕುಳವನಜ್‌ಯದವನಿಗೆ ಕ್ರೀಯ ನೆಲ ಶುದ್ಧಿ ಯೇಕೆ? 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಉಭಯ ಭಾವವನಜ್‌ಯಬೇಕು. Il Of I 


೨೯೦ 


ಉರಿ ಕುಡಿದ ಎಣ್ಣೆಯಂತೆ, ತಾರಕ ಕೊಂಡ ವಾರಿಯಂತೆ, 
ಯಾತನೆ ಕೊಂಡ ವ್ಯಾಪ್ತಿಯಂತೆ, ಮಹಾ"(ರ್ಣವ)' ಕೊಂಡ ಮಣ್ಣಿನಂತೆ, 
ಭಾವರೂಪು ಕ್ರೀಯಲ್ಲಿ ಅಡಗಿ ಆ ಕ್ರೀ ಉರಿ ಕರ್ಪುರದಂತೆ ಉಭಯ ನಾಮವಡಗಿ, 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ ಸುಳುಹು ದೋಣದಿದಿದ್ದಿತ್ತು. ॥ EO I 


೨೯೦: 1ರ್ನ್ನ (ಕೋ ೮೨, ಕೋ ೧೫೧, ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 






















ಸಕಲ ಪ್ರರಾತನರ ವಚನಗಳು-೧ 
೨೯೧ 
ಅಂಗಭಾವಜ್ಞಾನಲೇಪಸ್ಥ ಲ: 
ಲಿಂಗವೆಂದು ಹಿಂಗಿ ಭಾವಿಸುವಾಗ ಅಜಕಿವು ಲಿಂಗಕ್ಕೆ ಹೊಣಗೆ. 
ಆ ಲಿಂಗ ಚಿತ್ತದ ಕೈಯಲ್ಲಿ ಪ್ರಮಾಣಿಸಿಕೊಂಬಾಗ 
ಅಣೋರಣಿಯಾನ್‌ ಮಹತೋಮಹಿಯಾನ್‌ ಎಂದು ಪ್ರಮಾಳಿಸಿಕೊಂಬುದು ಹುಸಿಯೆ? 


ತೊ೫ಯುದಕ ಮಳಲ ಮಜಕಿಯಲ್ಲಿ ಬಂದು ಸಂದೇಹವ ಬಿಡಿಸುವಂತೆ. 
ಎಲ್ಲಿಯೂ ನೀನೇ ಏಣಾಂಕಧರ ಸೋಮೇಶ್ವರಲಿಂಗವೆ. ॥೯೧॥ 


೨೯೨ 
ನಾನಾ ವೇಷವ ತೊಟ್ಟು ಆಡುವನಂತೆ 
ಬಹುರೂಪು ಬೇಜಲ್ಲದೆ ಆಡುವ ತಾನೊಬ್ಬನೆ. 
ಎಲ್ಲಿ ಅರ್ಪಿತ ಮುಖ ಅಲ್ಲಿಯೂ ನೀನೆ, ಏಣಾಂಕಧರ ಸೋಮೇಶ್ವರಲಿಂಗವೆ. ॥ ೯೨ ॥ 
೨೯೩ 
ಮನಕ್ಕೆ ಸಾಹಿತ್ಯವಾದಲ್ಲದೆ ಕಾಯಕ್ಕೆ ಸಾಹಿತ್ಯವಾಗಬಾರದು. 
ಆತ್ಮಘಟದಲ್ಲಿ ನಿಂದಲ್ಲದೆ ಚೇತನ ರೂಪಾಗಿ ನಡೆಯಬಾರದು. 
ಇಂತೀ ದ್ವಯ ಘಟಿಸಿ ನಿಂದಲ್ಲಿ ಏಣಾಂಕಧರ ಸೋಮೇಶ್ವರಲಿಂಗವು ತಾನೆ. ॥ ೯೩ ॥ 
೨೯೪ 


ಅಂಗಕ್ಕೆ ಲಿಂಗ, ಮನಕ್ಕಟ್‌ವಾಗಬೇಕೆಂಬ ಸಂದೇಹವೆಂತುಟೊ? 
o ಜೀವನವ 'ಹಂಗಿದ ಘಟ ಜೀವಿಸಬಲ್ಲುದೆ? 

ಭಾವಕ್ಕೆ ಇದಿರಿಟ್ಟು Boes ಅಭಿಮುಖವಾಗಿ ಅಜೀವುದಕ್ಕೆ ತೆಜನಿಲ್ಲ, 
 ಏಣಾಂಕಧರ ಸೋಮೇಶ್ವರಲಿಂಗವು ತಾನಾಗಿ. Le? il 


೨೯೫ 





ಬಿಬ್ಬ ಬಾಚಯ ಗಳೆ ವಚನ ೭೫ 


j 
ಲ್ಲ 
tg 
CL 
EL 
2l 
+ 
(9 
EL 
Eat 
el 
oO 
J 


Il eu Il 


— 
WS 
ಹಿಂ ಗ ಉದಕ ಮಜ್ಜನದಲ್ಲಿ ನಿಂದು, 
ಲ್ಲಿ ಐಕ್ಕವಾಗಿ, ಬಿಬ್ಬಿನ ಮನದಲ್ಲಿ ಒಬ್ಬುಳಿಯಾಯಿತ್ತು. 
ಣಾ ay ಖಿ = 
ಏಣಾಂಕಧರ ie A nee il 
we 


ಬೆಣ್ಣೆ ಕೆಚ್ಚಲ ನುಂಗಿ, ಕಣ್ಣು ತಲೆಯ ನುಂಗಿ, ತುದಿ ಬೇರಿನಲ್ಲಿ ಅಡಗಿತ್ತು; 
ಏಣಾಂಕಧರ ಸೋಮೇಶ seers ೦ಬುದು ಅಲ್ಲಿಯೆ ಅಡಗಿತ್ತು. ॥೯೮॥ 


ಕಾಣಿ ಕಡವರವ ಕಂಡು, ಶ್ರೇಣಿ ಸೇನೆಯ ನುಂಗಿ, ಕಳ್ಳ ಬೆಳ್ಳನ ಒಡಗೂಡಿದ, 
ನರ: ಸೋಮೇಶ್ವ ರಲಿಂಗವೆಂಬುದು ಎಲ್ಲಿಯೂ ಇಲ್ಲ. Il EE I 


೧೨ 


೩೦೦ 


ತಾನರಿದಲ್ಲಿ ಸಕಲವೆಲ್ಲವು ತನ್ನೊಳಗಡಗಿತ್ತು; 
ತಾ ಮಲದಲ್ಲಿ ಸಕಲ ವ್ಯಾಪಾರ ತನ್ನಿರವಾಯಿತ್ತು. 
ನಿಂದ ವಾರಿಯಲ್ಲಿ ಹಾವಸೆ ತನ್ನಿಂದ Hanos, 
ಚರಿಸೆ ಪಾಂಶೆ ಹಜದು ನಿರ್ಮಲವಾದಂತೆ, 
Sees) ಮಜವೆ ಸರಯ 
ಎಲೆ ಗಿಡು ಮುಳ್ಳಿನ 2 NOS, ಉರಿ ಮಥನ ಕಾಷ್ಠದಂತೆ, 
ಶಿಲೆ ಕುಜುಹು ರೂಪಿನಂತೆ, ಫಲ ಖಲದಂತೆ, 
ನಿರುತ ನಿಳಯದಂತೆ, ಭರತ ಶಬ್ದದಂತೆ, (ಅ)ಜಿನ ನಾದದಂತೆ, ಉಭಯ ಭಿನ್ನವಿಲ್ಲ, 
ಏಣಾಂಕಧರ ಸೋಮೇಶ್ವರಲಿಂಗವೆಂಬುದು ಅಲ್ಲಿಯೆ ಭಾವವಿರಹಿತವಾಯಿತ್ತು. ॥೧೦೦॥ 


CC-0. Jangamwadi Math Collection. Digitized by eGangotri 











ಇಚ್ಛಾಶಕ್ತಿ ರೂಪಾಗಿ ಬ್ರಹ್ಮಪದವಾಯಿತ್ತು. 
ಕ್ರಿಯಾಶಕ್ತಿರೂಪಾಗಿ ವಿಷ್ಣುಪದವಾಯಿತ್ತು. 
ಜ್ಞಾನಶಕ್ತಿರೂಪಾಗಿ ರುದ್ರಪದವಾಯಿತ್ತು 
ತ್ರಿವಿಧ ಪದ ಕೂಡಿ ಕಾಮ ನಾಸ್ತಿಯಾಯಿತ್ತು, 
ಐಘಟ ದೂರ ರಾಮೇಶ್ವರಲಿಂಗವನಜಕಿಯದೆ. ॥೧॥ 


೩೦೨ 


ಕಾಮವ ಬ್ರಹ್ಮಂಗಿಕ್ಕಿ. ಮೋಹವ ವಿಷ್ಣುಂಗಿಕ್ಕಿ, 
ಲೋಜಭವ ರುದ ದ್ರಂಗಿಕ್ಕಿ, “ಮದವ ಮದನಂಗೆ ಕೊಟ್ಟು, 


ಮಚಲಿ ಇವ s ತ 
ಕಳಿದುಳಿಯಬೇಕು ಐಘಟದೂರ ರಾಮೇಶ್ರರಲಿಂಗವನಟವುದಕ್ಕೆ, ॥೨॥ 
t ಇ 
೩೦೩ 


ಮೋಹದ ಸವ ದ್ರದಲ್ಲಿ ಮುಳುಗಿ, ನಾನಾ ಭ ಪುರಸಂಗಳನುಂಡು ಘೋರಸರಾಗಬೇಡ, 
a tl 


೩೦೪ 
ಪೃಥ್ವಿ ಸದ್ಮೋಜಾತನ ಹಂಗು; ಜಲ ವಾಮದೇವನ ಹಂಗು; ಅಗ್ನಿ ಅಘೋರನ ಹಂಗು 
ವಾಯು ತತ್ಪುರುಷನ ಹಂಗು; ಆಕಾಶ ಈಶಾನ್ಯನ ಹಂಗು. 
ಪಂಚಬ್ರಹ್ಮವ ಮಜಕಿದು ಓಂಕಾರಬ್ರಹ್ಮವನಳ್‌, 
ll 


ಐಫಟದೂರ ರಾಮೇಶ್ವರಲಿಂಗವ. 


CC-0. Jangamwadi Math Collection. Digitized by eGangotri 







5o ಸಕಲ ಪ್ರರಾತನರ ವಚನಗಳು-೧ 
೩೦೫ 


ಶರೀರ ಬೆಳೆದು ಪ್ರಳಯಕ್ಕೊಳಗು; ಬುದ್ಧಿ ಬೆಳೆದು ಸುಖಕ್ಕೊಳಗು; 
ಸುಖ ಬೆಳೆದು ವಿಕಾರಕ್ಕೊಳಗು; ವಿಕಾರ ಸಕಲ ಮರಣಕ್ಕೆ ಒಳಗಾಯಿತ್ತು. 
ಇಂತಿವಕ್ಕೆ ಹೊಜಗಾಗು ಐ ಐಘಃ ಟದೂರ ರಾಮೇಶ್ವ ರಲಿಂಗವನಲ್‌ವು ದಕ್ಕೆ. 


೩೦೬ 


ಧನವ ಗಳಿಸಿದವ ಹೆಣನಾದ; ಧರೆಯ ಗಳಿಸಿದವ cerns ಒಡಲಾದ: 
ಕನ್ಯೆಯ ಗಳಿಸಿದವ ಕುಕ್ಕುರ ಯೋನಿಯಲ್ಲಿ ಸಿಕ್ಕಿದಂತಾದ. 
ಅಟ್ಟು ವ ವಾಸಿಯಲ್ಲಿ ಕುಕ್ಕುಳಗುದಿಯಬೇಡ; 
ಸತ್ಯಕ್ಕೆ ಹೊಜಗಾಗು, ಅಸತ್ಯಕ್ಕೆ ಒಳಗಾಗು, 
ಐಘಟದೂರ ರಾಮೇಶ್ವರಲಿಂಗವನಣಿಿವುದಕ್ಕೆ. 


೩೦೭ 


ಅತೀಂದ್ರಿಯರೆಲ್ಲರು ಮದನನ ಮನೆಯ ಬೆಸಕುಡಿಕೆಯ ನೀರೆಅಕಿವುದಕ್ಕೆ ee 
ವ್ರತಿಗಳೆಲ್ಲರು ಹೊಗೆ ಆಚಾರವನಿರಿಸಿ ಒಳಗೆ ॥ ಭವಿಸಂಗದಲ್ಲಿ ಬಳಲುತ್ತೆ ಕ್ರ್ರೈದಾ 


ನಿರಾಸೆವಂತರು ಕೊಡುವರ ಬಾಗಿಲಲ್ಲಿ ಇಕ್ಕುವರ ಮಂದಿರದಲ್ಲಿ ಸಿಕ್ಕಿ ಆಯಿದಾರೆ. 


ಇವಕ್ಕೆ ಹೊಜಿಗಾಗು. ಐಘಟದೂರ ರಾಮೇಶ್ವರಲಿಂಗಕ್ಕೆ. 
೩೦೮ 


ತನ್ನವರನ್ಯರಹರು ಹೆಣ್ಣು ಹೊನ್ನು ಮಣ್ಣ ಹಿಡಿದು ಹೋರಲಾಗಿ. 
ಆ ಮೂಲ ಬಿಟ್ಟಡೆ ¢ ಅನ್ಯ ರು ತನ್ನ ವರಹರು. 
ಅಚದವಂಗೂ ೫ ಸರಿ, ಜಗದ ಯಾರಾ ಸರಿ, ಆಸೆವೊಂದೆ ಭೇದ. 
ಉಭಯಕ್ಕೆ ಹೊಜಗಾಗು, ಐಘಟದೂರ ರಾಮೇಶ್ವರಲಿಂಗವನಟ್‌ವುದಕ್ಕೆ. 


೩೦೯ 


ಆಸೆ ತ್ರಿವಿಧದ ಗೊತ್ತು, ನಿರಾಸೆ ಏಕಮಯನ ಗೊತ್ತು, 

ಅಲ್ಲ ಅಹುದೆಂಬುದು ಬಲ್ಲವನ ಮತವಲ್ಲ. 

ಎಲ್ಲಿಯೂ ಸದ್ಗುಣ ಎಲ್ಲರಲ್ಲಿ ನಿಜಭಾವ ಪರಿಪೂರ್ಣ ತಾನಾಗಿರಬೇಕು. 
ಐಫಟದೂರ ರಾಮೇಶ್ವರಲಿಂಗವನಲ್‌ವುದಕ್ಕೆ. 

CC-0. Jangamwadi Math Collection. Digitized by eGangotri 


1೫॥ 


I&i 


॥೯॥ 


wes 


59 


ಮೆಜಿಕಿಮಿಂಡಯ್ಯಗಳೆ ವಚನ 


I CO Il 


೩೧೧ 


1 CO I 


ed 
We 


ಶ್ಲರಲಿಂಗ 
w 


ರ ರಾಮೇ 


Oo Il 


Š.. 
Gd 


ವುದ 


ವಿ 
ಶ್ರರಲಿಂಗವನಣ* 


2 
ರ ರಾಮೇ 


೩೧೪ 


ve 9 
3 ae 
R ಈ 
G 
a ೫ 
re 
B 43 B 
Ye 5P 
BES 
BS a 
g%4 
ERB 
ಇಲಿದ 
Bae B 
ye 
D Bw 
® n° 3 
A) 
ಸೆ 


I OP Il 


ಐಘಟದೂರ ರಾಮೇಶ್ವರಲಿಂಗ. 


೩೧೪: | ಹಡು (ಕೋ ೩೦೦, ಕೋ ೧೫೧). 


CC-0. Jangamwadi Math Collection. Digitized by eGangotri 


65 ಸಕಲ ಪ್ರರಾತನರ ವಚನಗಳು-೧ 
೩೧೫ 


ಭಾಷೆ ತಪ್ಪಿದ ಬಂಟ, ನಿಹಿತವಿಲ್ಲದವನ ಅಜಶಿವು, 
[ದಾ]ತನಜ*ದವನ ದೊರೆತನ, 
ತೂತಕುಂಭದ ಏತದ ಘಾತದಂತೆ, 
ಐಘಟದೂರ ರಾಮೇಶ್ವರಲಿಂಗ. ॥ ೧೫॥ 


೩೧೬ 


ಕರ್ತೃ-ಭೃತ್ಯಭಾವವಾದಲ್ಲಿ ಸರಸ'ಪರಿಹಾಸಕ! ಸುರತಸಂಗ ಪರಿಹಾಸಕಂಗಳಿಂದ 
ಮಾಡುವುದು ಮಾಡಿಸಿಕೊಂಬುದು ಉಭಯದ ಕೇಡು. 
ಅದು ನಿರಸವಾಗಿರಬೇಕು. 
ಇಐಘಟದೂರ ರಾಮೇಶ್ವರಲಿಂಗವನಜವುದಕ್ಕೆ. I OŁ Il 


೩೧೭ 


ಠಕ್ಕುರಂಗೆ ವಾಚಕ, ಭೂಪತಿಗೆ ದೆಸೆ, ಅಜಾತಂಗೆ ನಿಶ್ಚಯ, 
ನೇಮಂಗೆ ಖಂಡಿತಭಾವ ನಿರ್ಧರವಾಗಬೇಕು, 
ಐಘಟದೂರ ರಾಮೇಶ್ವರಲಿಂಗವನಜಕವುದಕ್ಕೆ. ॥೧೭॥ 


೩೧೮ 


ನಾನಾ ಫಲವ ಸಲಹುವಲ್ಲಿ ಮೂಲದ ಬೆಳೆಯನಜ್‌ತು ನೀರನೆಜಯಬೇಕು. 
ಪ್ರತನೇಮ ಕೃತ್ಯನಿತ್ಯವ ಮಾಡುವಲ್ಲಿ ಅತಿಶಯನಾಗಿರಬೇಕು. 
ಪಟುಭಟನಾದಲ್ಲಿ ಉಭಯದಳ ಪಿತಾಮಹನಾಗಿರಬೇಕು. 


ತ ಗತಿಬಟ್ಟೆಯ ತೋಜುವ ಚರಗುರುದ್ವಯ ಗತಿಮಹನಾಗಿರಬೇಕು, 
i ಐಘಟದೂರ ರಾಮೇಶ್ವರಲಿಂಗವನ ವುದಕ್ಕೆ. 1 ೧೮ ॥ 











೩೧೯ i 
ಪಾದತೀರ್ಥವ ಕೊಂಡಲ್ಲಿ ತೃಷೆಯಜಅತು. ಪ್ರಸಾದವ ಕೊಂಡಲ್ಲಿ ಹಸಿವಜಿತು, ''. 


ಭೃತ್ಯಭಾವವಾದಲ್ಲಿ ನಾನೆಂಬುದಿಲ್ಲದೆ ಅಹಂಕಾರ ವಿಸರ್ಜನವಾಗಿರಬೇಕು, 
ಐಘಟದೂರ ರಾಮೇಶ್ವರಲಿಂಗವನಟೀವುದಕ್ಕೆ. ॥೧೯॥ 


೩೧೬: 1 x (Bre ೪೪೮). 
~  CC-0. Jangamwadi Math Collection. Digitized by eGangotri 


at RS ae 


೮೩ 


ಗಳ ವಚನ 


ತಾಪಿ: 
Od 


ನಜಕಿಮಿಂಡಯ್ಯ 
೩೨೦ 


8 è 
#8 
19 “3 
13 
೧ 
w 
ep) 
B 
È 
೨ h 
5 3 
l Y 
ti 8 
Us: Ba ; 
€೭ 3 38 ವೇ 
B B x3 B 
k Bes e K 
a) WwW Q 
&) 43 ಲ್ಪ ws 9 
2, “Bb 3 
a) Boa» B 
೧ ಎ.ಟಿ D 
3 13 
B f} 
Qt 8 g 
g i 
rh) te ky 
D AEF B B3 


೩೨೨ 


೨॥ 


ಮಿ 
ಕ್ರನ೦ಂದಡ ಒಪ್ಪು 


sy 


೩೨೩ 
ರ್ಥರ 
ಶ್ವರಲಿಂಗವನಜ*ಯ 


ರ 


z 


mMm 


ಐಘಟದೂರ ರಾಮೆ 


e 


ಕೆಯಲ್ಲಿ ಮಾಡುವ ವ 


॥ ೨೩. ॥ 


—_ 
We 


ಇ 
X 


೩೨೪ 


ಅಶನದಾಸೆಗಾಗಿ ಆಚಾರವ ತಪ್ಪಿ, ವಿಷಯದಾಸೆಗಾಗಿ ವಿರಕ್ತಿಯ ಬಿಟ್ಟು, 


ಸಕಲರ ಕೂಟದಲ್ಲಿ ವಿಕಳತೆಗೊಂಬ ಪ್ರಕೃತಿಭಾವಿಗುಂಟೆ ನಿಜಭಕ್ತಿ 


ಐಫಘಟದೂರ ರಾಮೇಶ್ವರಲಿಂಗವನಜವುದ 


ಕ್ಷ? 


3 


w 


CC-0. Jangamwadi Math Collection. Digitized by eGangotri 


Q 
a 


ಸಕಲ ಪ್ರರಾತನರ ವಚನಗಳು-೧ 
೩೨೫ 
ಅಸಿಯಾಗಲಿ ಕೃಷಿಯಾಗಲಿ ವಾಚಕ ವಾಣಿಜ ಮಸಿಯಾಗಲಿ 
ಮಾಡುವಲ್ಲಿ ಹುಸಿಯಿಲ್ಲದಿರಬೇಕು 


ಅದು ಅಸಮಾಕ್ಷನ ಬರವು, ಪಶುಪತಿಯಯಿರವು. 
ಐಘಟದೂರ ರಾಮೇಶ್ವರಲಿಂಗವು ತಾನೆ. 


ಪ್ರಸಾದವ ಕೊಂಡಲ್ಲಿ ಪ್ರಾಣದಾಸೆಯಿಲ್ಲ one: 


ಭಕ್ತಿಯ ಹೊತ್ತಲ್ಲಿ EAB, ಯವಿರಬೇಕು; ಅ ದು ಸಚ್ಚಿತ್ತದ ನಿಚ್ಚಟದಿರವು, 


(4 
ದಂ s 
ದಜ 


ಐಫಘಟದೂರ ರಾಮೇಶ ರಲಿ boride, 
೩೨೭ 


ರಾಜರ ಬಾಗಿಲಲ್ಲಿ ನಿಂದು ಕೂಗಿ ಮೊಜತಯಿಟ್ಟು 
ನೀನಾರೊ ಎಂದು ಕೇಳಿದಡೆ, ನಾನೊಡೆಯರು ಎಂದಡೆ 
ಅಡಗದೇಕೆ ನಿನ್ನ ಬಾಯಿ? 
ತಡೆಯಿಸಿಕೊಂಡು ಒಡೆಯತನವುಂಟೆ ನಿನಗಲ್ಲಿ? 
ಇಂತೀ ಬಿಡು ಹೋರಿಗಳ ಬುಡ ಅಡಗದೇಕೆ 
ಐಘಟದೂರ ರಾಮೇಶ್ವರಲಿಂಗವನಜಶಿಯದೆ? 


೫ Act 
=A 


aes 


॥ ೨೫ 


॥ ೨೭ 


ತಡೆವನ ಬಾಗಿಲಲ್ಲಿ ನಿಂದು ಕರೆಯಿಸಿಕೊಂಡು ಹೋದೆಹೆನೆಂಬ ಒಡೆಯತನವೇಕೆ? 


ಇವೆಲ್ಲವನಣಾದುಬಿಟ್ಟು ತಿರುಗಲ್ಲಿಗೆ ಬಹ 
ಸ್ಥಾಣುವಿನ ಮಿಯ DOYS ಹಸುವಿನಂತಾಯಿತ್ತು. Dado, D, 
ಐಘಟದೂರ ರಾಮೇಶ್ವರಲಿಂಗವನಜಿಿಯದೆ. 


ar 
2S 


ae ವಾಹನದ ಕೀಳಾಗಿ ತಿರುಗುವ ಚೂಣಿಯಲ್ಲಿ ಹೋಹ. 
೫ k ವೇಳೆಯ ಕಾವ ಕಾಳು ಗುಡಿಹಿಗೇಕೆ ಭಾಳೇಕ್ಷಣನ ಭಾವ? 
A ಕೀಳುಜೀವವೇಕೆ ಅಡಗದು? ಮತ್ತೆ ನಾನೆಂಬುದೇಕೆ ಅಡಗದು, 


.. ಅಘಟದೂರ ರಾಮೇಶ್ವರಲಿಂಗವನಜೌ್‌ಯದೆ? 


CC-0. Jangamwadi Math Collection. Digitized by eGangotri 





ಮೆಚಿಕಮಿಂಡಯ್ಯಗಳ ವಚನ ೪% 
೩೩೦ 
3 po —_ — at ತೆ, — 7 
ಬೋಧೆಯ ಹೇಳಿ ಉಂಬವಂಗೆ ಆಗುಚೇಗೆಯ ಮಾತೇಕೆ? 
ಕಾಳ — “ ಪ A noo = 
ಅವ ಮಾತ ಕಲಿತ ಮಾಗತನಂತೆ, ಆಟವ ಕಲಿತ ಕೊ ಲಾಟಿಕನಂತೆ. 
a ~~, —_, — pe aa — e 
ಚೀ ಅದೇತಜ ಅಜ್‌ವು, ಐಘಟದೂರ ರಾಮೇಶ್ತರಲಿಂಗಕ್ಕೆ ಮುನ್ನವೆ ದೊರ! ॥ ೩೦॥ 
೩೩೧ 


— = SS ಇಲೆ = ; 
ಮಣ್ಣು ಬೆಂದು ಮಡಕೆಯಾಗಿ ಒಡೆದಡೆ ಮುನ್ನಿನಂತಾದುದಿಲ್ಲ. 


ಕ್ಷೀರ ಬಲಿದು ನಿಂದು ಮುನ್ನಿನ ಪಿಸಿತವ ಸಾರಿದುದಿಲ್ಲ. 
ಮೂಜಖನಜನದು ಹಜೌದು ಮೂಜನೊಡಗೂಡುವ 
ಡಾಗಿನ ಪಶುಗಳಿಗೇಕೆ ನೆಅ3'ನಿಅನ!' ಹೊಲಬು, 
ಐಫಘಟದೂರ ರಾಮೇಶ್ವರಲಿಂಗವನಜ್‌ಯರಾಗಿ? 


>) 
cil 
CL 
ತ್ರೆ 


ಬೇಕೆಂದು ಮುಂದೆ ನಿಂದು, ಕೇಳಬೇಕೆಂದು ಕೂ 
ಈ ಜಡ ಜಾಣತನದ ಗುರುವೇಕೆ? 
ಸುಡು ಒಡಲ, ಬಿಡು ಅಸುವ, ನಿನಗೆ ಒಡೆಯತನವೇಕೆ? 
ಸುಖದಡಗಿಂಗೆ ಸಿಕ್ಕಿ ಹಿಡಿಮೊಲ! ಕ್ಕೆ ಗಿಡುವಿನ ಹಂಗಿಲ್ಲ. 
ಬಿಡುವನವರ ಐಘಟದೂರ ರಾಮೇಶ ್ರರಲಿಂಗವು. 


೩೩೩ 


ಹೆಜುವ ಹೆಂಗೂಸು ಕೂಸು ಸಿಕ್ಕಿ ತನ್ನ ಉಡಿಯ ತೋಹುವಂತೆ, 
ಅದು ಕೂಸಿನ ಆಸೆಯೊ ತನ್ನ ಅಪ ಪಮಾನದಾಸೆಯೊ, ತನ್ನ ಅಸುವಿನ ಆಸೆಯೊ? 
ಮಾತ ಕಲಿತು ವೇಷವ Goce? ಘಾತಕತನದಲ್ಲಿ ಉಂಬ 
ಪಾಶಧಾರಿಗಳಿಗೇಕೆ ನಿರ್ಜಾತನ ಮಾತು? 


ಅದು ನೀತಿಯಲ್ಲ, ಐಘಟದೂರ ರಾಮೇಶ್ವರಲಿಂಗವು ಅವರ ಒಲ್ಲನಾಗಿ. 





೩೩೧: 1ನಿಜ್‌ನ (ಕೋ ೮೨); ವರನ (ಕೋ ೧೫೧). 


CC-0. Jangamwadi Math Collection. Digitized by eGangotri 


1 20 Il 


1 asd il 


1 ad Il 


= 
YK 









ಇರುಳಿಗೆ ಮೊಲೆ ಯೋನಿ ಅಧರ; ಹಗಲಿಗೆ ಸಂಪುಟ ಲೇಖ, 
ಮಾತಿನ ಮಾಲೆಯ ಸರಕು ವೇಷದ ಪುಣ್ಣ; 
ಸುಡು! ಭ್ರಾಂತರ ಮಾತು ಸಾಕು ನಿಲ್ಲು, 
ಐಘಟದೂರ ರಾಮೇಶ್ವರಲಿಂಗವು ಅವರ ಒಲ್ಲನಾಗಿ. ॥೩೪॥ 


೩೩೫ 


ಗುರುವಿಗೆ ಲಿಂಗ ಸಾಕ್ಷಿ, ಲಿಂಗಕ್ಕೆ ಜಂಗಮ ಸಾಕ್ಷಿ, ಆ ಜಂಗಮಕ್ಕೆ ಅಜಿವು ಸಾಕ್ಷಿ. 
ಇಂತೀ SH? ಮದು ನರಗುಜ*ಿಗಳ ಬಾಗಿಲಲ್ಲಿ ನಿಂದು ತಡೆಯಿಸಿಕೊಂಬ 
ಅಜುಿಗುಖ್‌ಗೇಕೆ SI ಮಾತು? 
ಐಘಟದೂರ ರಾಮೇಶ್ವರಲಿಂಗಕ್ಕೆ ಅವರ ಇರವು ಹೊಜಗಾಗಿಹುದು. ॥ ೩೫ ॥ 


೩೩೬ 


ನರದೇಹವ ತೊಟ್ಟು ತಾ ಗುರುವೆಂದು ಇದಿರಿಗೆ ಇಷ್ಟವ ಕೊಟ್ಟು. 
ಅವರ ಮನೆಯಲ್ಲಿ ಒಲ್ಲದೆ ಅಕ್ಕಿ ತುಪ್ಪವ ನೀಸಿಕೊಂಡು ಆಟ್ಟುಕೊಂಡು ಉಂಬ 
ಮಿಟ್ಟೆಯ ಭಂಡರ ಕೈಯಲ್ಲಿ ಕಟ್ಟಿಸಿಕೊಂಡ ಲಿಂಗ ದೃಷ್ಟದಿ ಶ್ರವ ಕಾಯ. 
ಇದನಜಕತು ಅಲ್ಲಿ ಹೊಕ್ಕು ಉಂಡವಂಗೆ ಕರಟನ ಕೈಯ ಕೀಟಕ ಆ 'ಕಾಕೂಳು! 
ಘಟಿತಮಯ ಐಘಟದೂರ ರಾಮೇಶ್ವರಲಿಂಗವು ಅವರ ಒಲ್ಲನಾಗಿ. [ERR] 


೩೩೭ 


ಕಾಲ ವಿರಹಿಶ ಗುರುವಾಗಬೇಕು, ಕರ್ಮವಿರಹಿತ ಲಿಂಗವಾಗಬೇಕು, 
ಭವ ವಿರಹಿತ ಜಂಗಮವಾಗಬೇಕು. 
ಮೂಜನಜ್‌ತು ಛೇದಿಸಿ ವಿರಕ್ತನಾಗಬೇಕು, 
ಐಫಘಟದೂರ ರಾಮೇಶ್ವರಲಿಂಗವನಟ್‌ವು ಕ್ಕೆ. ॥೩೭॥ 


೩೩೬: 1 ಕೂಳು (ಕೋ ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


ಮೆಚಕಿವಿ ಮಿಂಡಯ್ಯ ಗಳ ವಚನ ೮೭ 


೩೩೮ 
ಬೀಜ ಗುರುವಾಗಿ, ಅಂಕುರ ಲಿಂಗವಾಗಿ, ಅದಜಿ ಫಲರಸಕಳೆ ಜಂಗಮವಾಗಿ, 
— =. > 
ಮೂಜನುಳಿಯೆ ನಿಂದುದು ನಿಜತತ್ವವಾಗಿ 
— AA — 
ವಿರಕ್ರಭಾವದಲ್ಲಿ ನಿಂದುದು ಜ್ಞಾನಜಂಗಮ. 
— h pe ಕಾ ಇನ 
ಆ ಭಾವ ಐಘಟದೂರ ರಾಮೇಶ್ರರಲಿಂಗವು ತಾನೆ. ॥ ೩೮ Il 
Ce 


೩೩೯ 


ಅಂಗವ ಕಳೆದು ನಿಂದ ವಿಹಂಗವೈ ಸ one, ಅಸು ಹೊಜತೆಯಾಗಿ ನಿಂದುದು 


ತ್ರಿವಿಧವ ಹಿಡಿದ ಚ z3 e ಸರೆ ರಾಮೇಶ್ವರಲಿಂಗವನಜ್‌ವುದಕ್ಕೆ. ॥೩೯॥ 
೩೪೦ 
ಅಜಿದವನಿರವು ಕಮಠನ ಆಂಗದಂತೆ, 
ಲಂಪಟನುಲುಹಿನ ಬೆಂಬಳಿಯ ಅಂಗವಾಸಿಯಂತಿರಬೇಕು. ಅದು ಲಿಂಗಾಂಗಿಯ ಬೆಡಗು, 
ಐಘಟದೂರ ರಾಮೇಶ್ವರಲಿಂಗವನಜ್‌ವುದಕ್ಕೆ. ಅದೆ ಸದ್ಭಾ ದ ಗೊತ್ತು. ॥ ೪೦॥ 
2೩೪ 
ಹುಡಿಹತ್ತದ ಗಾಳಿಯಂತೆ, ವಾಚಹತ್ತದ ಸರ್ವಸಾರ ಸಂಬಂಧಿಯಂತೆ. 
ಭಸ್ಮದಲ್ಲಿದ್ದ ಸುಘಟಿಯ ಬೀಜದಂತೆ, ಘೃತಕಿಸಲಯದಂತೆ 
ಏತಅಲ್ಲಿಯೂ ಬಂಥವಿಲ್ಲದೆ ಕಟಿತ್ವ ವಕ್ಷದಲ್ಲಿದ್ದ ಮಧುಪಾನದಂತಿರಬೇಕು 
ಐಘಟದ Note} ರಾಮೇಶ್ವರ ರಲಿಂಗವನ ಸಚವುದಕ್ಕೆ. 1 YO I 
೩೪೨ 


ಕಾಳಿಕೆ BD ಹೇಮದಂತೆ, ನಾಳಿಕೇರಫಲವ ನುಂಗಿದ ವಾರಣದಂತೆ 
ಬೆರಸಿ ಬೆರಸದಂತಿರಬೇಕು. 
ಅದು ನಾಲಗೆಯ ಹುಣ್ಣಿ ನಂತೆ ಮೊಜಬಾರದು, ಅಂಗೀಕರಿಸಬಾರದು. 
ಕ್ರೀಜ್ಞಾನ ಸಂಪದದಲ್ಲಿ ಕಾಬವಂಗೆ ಭಾವಶುದ್ಧವಾಗಿರಬೇಕು, 
ಐಘಟ ದೂರ ರಾಮೇಶ್ವರಲಿಂಗವನಲ್‌ವುದಕ್ಕೆ: _॥೪೨॥ 


CC-0. Jangamwadi Math Collection. Digitized by eGangotri 







೮೮ ಸಕಲ ಪ್ರರಾತನರ ವಚನಗಳು-೧ 
೩೪೩ 


ಅಂಬುಜಾತ 'ದ್ವಾರ'ವಳಿವೆಳವಾದಡೆ ನಾದಕ್ಕೆ ಸಿಕ್ಕುಂಟೆ ಅಯ್ಯಾ? 
ಶರೀರ ಸಂಪದದಲ್ಲಿ”ದ್ದಡೆ? ಅಜವು ಮಹದಲ್ಲಿ ನಿಂದು, 
3ನೆಆ83 ವಸ್ತು ತಾನಾದಲ್ಲಿ ಬೇಜಿಕೊಂದೆಡೆಯುಂಟೆ? 
ಕರಣಂಗಳ ಹಿಂಡಿಗೆ ಉರಿಯೆದ್ದ ನೆಲೆ ನಷ್ಟವಾಗಿಯಲ್ಲದೆ ಬೇಜಿಸೊಂದ ಹಿಡಿಯಲಿಲ್ಲ. 
ಅದು ಘಟಿಸಿ ನಿಂದಲ್ಲಿ ಐಘಟದೂರ ರಾಮೇಶ್ವರಲಿಂಗವು ತಾನೆ. ॥ ೪೩ ॥ 


೩೪೪ 


ಕುಯಿಹಿಟ್ಟಲ್ಲಿ Gera) ನಷ್ಟವಾಯಿತ್ತು. 
ಅವ ನುಂಗಿದ ಕುಜುಹು ಇದಿರ ಭಾವಕ್ಕೊಡಲಾಯಿತ್ತು. 
ತನ್ಮಯ ನಷ್ಟವಾಗಿ ಉಭಯದೋಯದೆ ನಿಂದಲ್ಲಿ ಆ ನಿಲವು ತಾನೆ, 
ಐಘಟದೂರ ರಾಮೇಶ್ವರಲಿಂಗವು. ॥ ೪೪ ॥ 


೩೪೫ 


ನೀರೊಳಗಳ ಕಿಚ್ಚಿಗೆ ನೀರೆ ತಾಯಿ; ಕಲ್ಲೊಳಗಳ ಕಿಚ್ಚಿಗೆ ಕಲ್ಲೆ ತಾಯಿ; 
ಮರದೊಳಗಣ ಕಿಚ್ಚಿಗೆ ಮರನೆ ತಾಯಿ. 
ಅವು ಹೊಳಿಹೊಮ್ಮಿದಾಗ ತಾಯ ತಿಂದು ತಾವು ತಲೆದೋಹಖುವಂತೆ, 
ಕುಟಿಹಿಂದ ಅಜಿಿವನಜ್‌ತು ಅಜಕವು 'ಕುಜುಹು' ನಷ್ಟವ ಮಾಡಿ ನಿಂದಲ್ಲಿಯೆ, 
ಇಐಫಘಟದೂರ ರಾಮೇಶ್ವರಲಿಂಗವು ಅಂಗವ ಅರಿತು ನಿಂದ ನಿಲವು. ॥ ೪೫ ॥ 


೩೪೬ 


ನೀರೊಳಗಣ ಕಿಚ್ಚು ತಾಯಲ್ಲಿ ಅಡಗಿತ್ತು; 
ಶಿಲೆಯೊಳಗಳ ಕಿಚ್ಚು ತಾಯನುಳುಹಿ ಇದಿರ ಸುಟ್ಟಿತ್ತು; 
ಮರದೊಳಗಳ ಕಿಚ್ಚು ಮರನನೂ ಸುಟ್ಟು ಇದಿರನು ಸುಟ್ಟು ಪರಿಸ್ಪಂದಕ್ಕೆ ಹರಿಯಿತ್ತು. 
ಇಂತೀ ತ್ರಿವಿಧ ಭೇದದಿಂದ ಜ್ಞಾನದ ಭೇದವನಜ್‌ಾ, 
ಐಘಟದೂರ ರಾಮೇಶ್ವರಲಿಂಗವನಟ್‌ವುದಕ್ಕೆ. ॥ ೪೬॥ 


೩೪೩: ದಾರ (ಕೋ ೪೪೮); ದ್ವಾರಾ (ಕೋ ೧೫೧). 2 ಧ್ವಡೇನು (ಕೋ ೧೫೧). 
ನೇಕ (ಕೋ ೮೨). 
೩೪೫: | ಕುಚುಹ (ಕೋ ೪೪೮). 


CC-0. Jangamwadi Math Collection. Digitized by 65೩/0001 


ಎ 


ಮೆಜಿಕಿಮಿಂಡಯ್ಯಗಳೆ ವಚನ ೮೯ 
೩೪೭ 
ಲದಿಂದ ಕಾಬುದು. ಸೂಕ್ಷ್ಮದಿಂದಜ್‌ವುದು. ಕಾರಣದಲ್ಲಿ ಮಾಡುವುದು. 


— 
GJ 
ಐಘಟದೂರ ರಾಮೇಶ್ತರಲಿಂಗವ ಏನೂ AND, AD. ॥೪೭॥ 
3 


3 ದ್‌ೆ ರಾಗ್‌ ದಾ °F 
ಟದೂರ ರಾಮೇಶ್ವರಲಿಂಗನ ನಿಲವು 'ಅಸಾಧ್ಯ.! ॥ ೪೮॥ 
w 


ಕಂಡೆನೆಂದಡೆ ಮುಂದಕ್ಕೊಂದನಹತಠಿವು 


ಐಘಟದೂರ ರಾಮೇಶ್ವರಲಿಂಗವು 3ಸಾಧ್ಯವು. I XE Il 


ಅಪ್ಪಮಯ ಬಲಿದು ಜಗಸಾಕಾರವಾಗಿ ನಿಂದಲ್ಲಿ 
ಧರೆ ಸಲಿಲ ಅನಲ ಕುಜುಹಾಗಿ ನಿಂತಿತ್ತು. 
ಅವು ನಿಳಯಾಂತವಾಗಿ ವಾಯು ಘಟಿಸಿತ್ತು. 
ಇಂತಿವು ಪಂಚ ಬ್ರಹ್ಮಮೂರ್ತಿ ಐಘಟವಾಯಿತ್ತು. 
ಇಂತಿವು ಪ್ರಳಯಕ್ಕೊಳಗೆಂದು ಹೊಟಿಗಾಗಿನಿಂದ 
ಐಘಟದೂರ ರಾಮೇಶ್ವರಲಿಂಗವು. ॥೫೦॥ 


೩೪೮: | ಸಾಧ್ಯ (ಕೋ ೮೨, ಕೋ ೩೦೦). 
ave: 2 | ಅ (ಕೋ ೪೪೮). 


CC-0. Jangamwadi Math Collection. Digitized by 65೩/0001. * 





















ಸಕಲ ಪುರಾತನರ ವಚನಗಳು-೧ 
೩೫೧ 


ಇಷ್ಟಲಿಂಗ ಸಂಬಂಧ ಮುಕ್ತಿಪದ; 
ಭಾವಲಿಂಗ ಸಂಬಂಧ ಭವಕ್ಕೆ ಬೀಜ; 
ಪ್ರಾಣಲಿಂಗಸಂಬಂಧ ಪ್ರಣವದ ಗೊತ್ತು. 
ಇಂತೀ ತ್ರಿವಿಧ ಭೇದ'ವಜತು' ನಿಂದುದು ಐಕ್ಕಲಿಂಗಸಂಬಂಧ, 
ಐಘಟದೂರ ರಾಮೇಶ್ವರಲಿಂಗದಲ್ಲಿ. ॥೫೧॥ 





೩೫೨ 


ಪಂಚೇಂದ್ರಿಯಂಗಳಲ್ಲಿ ಲಿಂಗಮುಖವಾಗಿ ಕೊಳ ಬೇಕೆಂಬರು. 
ಆ ಇಂದ್ರಿಯಂಗಳು ಲಿಂಗಕ್ಕೆ ಹೊಜಿತೆಯೆ? 
ಲಿಂಗದ ಮುಖದಲ್ಲಿ ಇಂದ್ರಿಯಂಗಳು ಬಂದು ನಿಂದು ಸ 
ತಮ್ಮ ಸಂದೇಹವ ಬಿಡಿಸಿಕೊಂಬವಲ್ಲದೆ, é 
ಇಂದ್ರಿಯಂಗಳ ಮುಖಕ್ಕೆ ಲಿಂಗವಿಲ್ಲ. 4 
ಲಿಂಗಮುಖದಲ್ಲಿ ಇಂದ್ರಿಯಂಗಳು ನಿವೃತ್ತಿ ಐಘಟದೂರ ರಾಮೇಶ್ವರಲಿಂಗದಲ್ಲಿ. Nis ॥ 
೩೫೩ 


ಮನೆಯಲ್ಲಿ ಮನುಜರು ಅಡಗುವರಲ್ಲದೆ ಮನುಜರಲ್ಲಿ ಮನೆ ಆಡಗಿದುದುಂಟಿ? 
ಮಾಡುವುದಕ್ಕೆ ಕರ್ತನಲ್ಲದೆ ಆ ಘಟವ ಘಟಿಸುವುದಕ್ಕೆ. 
ಅಗೋಚರ ಐಘಟದೂರ ರಾಮೇಶ್ವರಲಿಂಗವು. ॥೫೩॥ 


॥೫೪॥ 
ವಿನ ರಜ್ವು Nore? ಎಯ್ದದೆ ಆಡಿ ತನ್ನಯ ಸ್ಥಾನಕ್ಕೆ ಬಹಂತೆ 


I ೫೫ ॥ 







igitized by eGangotri 


೯೧ 


? 


ಇ 
2 


ಟಿಗೆ ನಿಶ್ಚಯವೆ 


ಎಂ 
ಲಿಂಗಕ್ಕೆ 


2 
° 


ವಾಗಿರಬೇಕು. 


oa 
21 


2s 


ನಿಶ್ಚಯ 


Q 


aS I 


iD 

4 

) 

oO 

B 

G 

13 
ಇ a” 
91> 1) 
pe B 
B V3 Re 
PAR B 
fH 
- OPE 
ORDS 
uS B 32 


1 yl 4 
1 > Fè 
BB B 


lo» 
iS 
W 
Y3 
5 
5) 
B 
ದೆ 
Sp 3" 
G 85 ವ 


d 

B 83 B 
DEDIN! 
Babe 


ಗಟಟ 
2 mt Fy 
89H 


m 
CC-0. Jangamwadi Math Collection. Digitized by eGangotri 


1 ದಲ್ಲಿ (ಕೋ ೮೨, ಕೋ ೧೫೧, ಕೋ ೩೦೦). 


೯೨ ಸಕಲ ಪ್ರರಾತನರ ವಚನಗಳು-೧ 


೩೬೦ 


ಮನಮುಟ್ಟದ ಪೂಜೆ, ಮಣ್ಣ ಗೋಡೆಯ ತೊಳೆದು ನಿರ್ಮಲವನಜಸುವನಂತೆ. 


ವಸ್ತುವ ಮುಟ್ಟದ ದ ಅರ್ಪಿತ ಕುಕ್ಕೆ ರ SA Oo ಕಡಿದು 
ತನ್ನಯ ಶೋಣಿತಕ್ಕೆ ಚಪ್ಪ erated, 
ಇದು ನಿಶ್ಚಯದ ಮುಟ್ಟಲ್ಲ ಐಘಟದೂರ ರಾಮೇಶ್ವರಲಿಂಗವನಜಕವುದಕ್ಕೆ. 


೩೬೧ 


ವಾಯುವೆದ್ದು ಪರ್ಣ ತೃಣ ಘಟವನೆತ್ತುವಂತೆ. 
ಮನ ನೆನೆದು ಘಟವ ಕೊಂಡು ಹೋದಂತೆ, 
ಚಿತ್ತ ನೆನೆದು ಇಷ್ಟದಲ್ಲಿ ನಿಂದು ಇಷ್ಟವ ಕೊಂಡು ಎಯ್ದಬೇಕ 
ಇದು ನಿಶ್ಚಯದ ಗೊತ್ತು, ಐಘಟದೂರ ರಾಮೇಶ ್ರ ರಥಗವನಬ್‌ವುದ ದಕ್ಕೆ. 


೩೬೨ 


ಪಶುವಾಹನವ ಕಟ್ಟುವುದಕ್ಕೆ ನೆಟ್ಟಗೊತ್ತಿಲಲ್ಲದೆ ಕಟ್ಟಲಿಲ್ಲ. 
ಅಸು ಆತ್ಮನ ಕಟ್ಟುವ ಗೊತ್ತು. 
ಇಷ್ಟದ ನಿಷ್ಠೆಯಿಂದ ಸ್ಥಾಣು ಕಟ್ಟುವಡೆಯಬೇಕು. 
ಇದು ನಿಶ್ಚಯವೆಂದಟ್‌, ಐಘಟದೂರ ರಾಮೇಶ್ವರಲಿಂಗವನಜಿವುದಕ್ಕೆ 


೩೬೩ 


ವಾಯು ಪಟವಾಡುವಲ್ಲಿ ಹಿಡಿದವನ ಕಯ್ಯಲ್ಲಿ ನೂಲು ಸಿಕ್ಕಿ ಆಡುವಂತೆ, 


ತನ್ನಯ ಅಜಿಿವು ಕುಯುಹಿನಲ್ಲಿ ಸಿಕ್ಕಿ ಎಡೆಬಿಡುವಿಲ್ಲದಾಡಬೇಕು, 
ಐಘಟದೂರ ರಾಮೇಶ್ವರಲಿಂಗವನಜೀವುದಕ್ಕೆ. 


೩೬೪ 


ಮೊನೆಯಿಟವಡೆ ಕರವಿಡಿಯಲ್ಲಿ ಇಆಕದಲ್ಲದಾಗದು. 
ಡ್ಯ ಮನ ಅಬಾವಡೆ ಕುಣುಹಿನ ನೆಟ್‌ಗೆಯಲ್ಲಿ ಸಲೆ ಸಂದು ನಿಂದಲ್ಲದಾಗದು. 
೫. ಕ್ರೀ ಭಾವಶುದ್ಧ ಐಘಟದೂರ ರಾಮೇಶ್ವ ರಲಿಂಗವನಲೀವುದಕ್ಕೆ. 


CC-0. Jangamwadi Math Collection. Digitized by eGangotri 





॥ ೬೧॥ 


॥ ೬೨॥ 


॥ ೬೩ Il 


॥ ೬೪॥ 


ಸೋಡಿ ಬಾನ. 


ಮೆಚಿಮಿಂಡಯ್ಯಗಳ ವಚನ ೯೩ 


ಕುಂಭ ಘಟದಂತೆ ಕುಜುಹಾಗಿ, ತುಂಬಿದ ಜಲದಂತೆ ಮನವಾಗಿ. 


ತಂಡುಲದಂತೆ ಚಿತ್ತಶುದ್ಧವಾಗಿ, ಮಾಡುವ ಕ್ರೀ ಆಗ್ನಿಯಂತಾಗಿ. 
ಇಂತಿವು ಕೂಡಿ ಘಟಿಸಿ ಕ್ರೀ ಜ್ಞಾನ ಶುದ್ಧ ವಾಗಿ ಅಜ್‌ಯಬೇಕು. 
ಐಘಟದೂರ ರಾಮೇಶ್ವರಲಿಂಗವನಜ್‌ವುದಕ್ಕೆ. 1 ೬೫॥ 
w 
೩೬೬ 

ದ್ವೈತವಳಿದು ಅದ್ವೈತವಾಗಬೇಕು 

z 4 

—— 


m 
ವಿ — ಎಷು 
ಆದು ಹೊತ್ತುವುದಕ್ಕೆ ವಾರಿನಿಂದಂತಾಗಬೇಕು, 
3 
A — -ð Prat —— ವಿ 311 
ಐಘಟದೂರ ರಾಸ ಶ್ರರಲಿಂಗವನಜ್‌ವುದಕ್ಕೆ. ॥ ೬೭೬ Il 
೩೬೭ 


ಪಾಕವನಜತು ಮಾಡುವ ಗರತಿಯಂತೆ, 


ಆ ಕುಜುಹಿನಲ್ಲಿ ಐಘಟದೂರ ರಾಮೇಶ್ವರಲಿಂಗವನಣಿವುದಕ್ಕೆ. ॥ ೬೭ il 
೩೬೮ 
ಮೇಘವೊಸರಿ ಧರೆಯಲ್ಲಿ ನಿಂದು, ಆ ಧರೆಯ ತೋಡಿ ತೆಗೆಯೆ, 
ನ 


೧೨ 


ಐಘಟದೂರ ರಾಮೇಶ್ವರಲಿಂಗವನಜ್‌ವುದಕ್ಕೆ. ॥ ೬೮ ॥ 
೩೬೯ 


ಮಣ್ಣಿನಲ್ಲಿ ನೀರ ಬೆರಸಿ ಮಧಿಲಾಗಿ ನಿಂದು ನಿಲಿಸಿ ತೋಟಿ ಮುನ್ನಿನಂತಾಯಿತ್ತು. 
ಅಪ್ಪು 'ಸಂಗವನೆಯ್ದಿದಂತೆ ಇರಬೇಕು ಇಷ್ಟಪ್ರಾಣ ಯೋಗಸಂಬಂಧ, 
ಐಘಟದೂರ ರಾಮೇಶ್ವರಲಿಂಗವನಲ್‌ವುದಕ್ಕೆ. ‘en 


೩೬೯: 1 4 ಸಂಗ (ಕೋ ೧೫೧, ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 


೯ ಸಕಲ ಪುರಾತನರ ವಚನಗಳು-೧ 


೩೭೦ 


ಅಪ್ಪುವಾಸವ ತುಂಬುವ ತಿಪ್ಪಣದಂತೆ 

ತುಂಬುವಲ್ಲಿ ಕಟ್ಟಿಲ್ಲ ಸೂಸುವಲ್ಲಿ ಪ್ರಮಾಳಾದಂತೆ GPO ಭೇದ. 

ಇಷ್ಟದ ಮುಟ್ಟು ಕಳೆಯಗೊತ್ತನಜ್‌ಯಬೇಕು, 

ಐಘಟದೂರ ರಾಮೇಶ್ವರಲಿಂಗವನಜ್‌ವುದಕ್ಕೆ. leon 


೩೭೧ 


ಕೈಕಾಲಿನಲ್ಲಿ ಕೊಂಡಡೇನು, ಬಾಯಿಗೆ ಬಂದಲ್ಲದೆ ಒಡಲೆಡೆಯಿಲ್ಲ. 
ಮಾತಿನಲ್ಲಿ ಆಡಿದಡೇನು, ಮನದಲ್ಲಿ ಅಟ್‌ದಡೇನು, ಆ ಇರವು ಆತನ ಮುಟ್ಟಬೇಕು, 
ಐಘಟದೂರ ರಾಮೇಶ್ವ ರಲಿಂಗವನಜಳಿವು ದಕ್ಕೆ. ॥೭೧॥ 


೩೭೨ 


3 ಇಚ್ಛಾಶಕ್ತಿ ಸ್ವರೂಪ ವರ್ತುಳವಾಗಿ, ಕ್ರಿಯಾಶಕ್ತಿ ಸ್ವರೂಪ ಗೋಮುಖವಾಗಿ, 

E esp) 2 ae, ಸ್ವರೂಪ ಸಲಾಖೆ ರೂಪಾಗಿ, 

; ತ್ರಿವಿಧ ಭೇದವ ಒಡಗೂಡಿ ತ್ರಿವಿಧ ಶಕ್ತಿ ಕ್ತಿ ಲಿಂಗವಾಯಿತ್ತು. 

ಇಚ್ಛಾಶಕ್ತಿಗೆ ಕ್ರೀ, ಕ್ರಿಯಾಶಕ್ತಿಗೆ ಜ್ಞಾ ನ, ಜ್ಞಾನಶಕ್ತಿಗೆ ಸರ್ವಭಾವ ಕೂಟ, 

ಭಾವ ಇಷ್ಟದಲ್ಲಿ ನಿಂದು ತ್ರಿವಿಧದ ತೊಟ್ಟು ಬಟ್ಟು, 

ಐಘಟದೂರ ರಾಮೇಶ ರಲಿಂಗವನಜಾವುದಕ್ಕ ಇದೆ ಗೊತ್ತು. ॥೭೨॥ 


೩೭೩ 


Be ಉಂಟೆಂಬುದು ಭಾವದ ನೆಮು ಗೆ ಇಲ್ಲಾ ಎಂಬುದು ಚಿತ್ತದ ಪ್ರಕ 
ಚಿತ್ತದ ಪ್ರಕ್ಷತಿ. 
ಉಭಯ ನಾಮ ನಷ್ಟ ್ಚವಾಗಿ ನಿಂದುಳುಮೆ 2 
ಐಘಟದೂರ ರಾಮೇಶ ಶ್ರರಲಿಂಗ ಇಕ್ಕಿ 3,03 ಗೊತ್ತು. 











॥ ೭೩ Il 
೩೭೪ 


ಮೆಟ್ಟಿದ ಅಡಿಯ ದೃಢವಾಗಿ ಮೆಟ್ಟಿ ಆಚೆಯ 
| ಮುದ ಒದಗು ಹಿಂದಕ್ಕೆ ದೂರವಾಯಿತ್ತು. 
SABE ಚಿತ್ತ ನಮ್ಮಿ ಮತ್ತೆ ಪ್ರಾಣನ ಪಥ್ಯವನಣ್‌ಯಬೇಕು, 


ಫಲವ ತೊಡಪು ಕ ಗೆ ತಾಹಂತೆ ಫಟ 
d ನಕ್ಕೆ 
ಟದೂರ ರಾಮೇಶ್ನ ಶ ರಲಿಂಗವನ ಚ ಭಿನ್ನವಲ್ಲ, 


© ಕಿತ್ತಡಿಯಿಡಬೇಕು, 


I ೭೪॥ 
gamwadi Math Collection. Digitized by eGangotri 





ಮೆಚಮಿಂಡಯ್ಗಗಳ ವಚನ 
ಡಯ್ಕಗಳ ವಚನ en 


೩೭೫ 


೧೨ 
=) = P 
ಉಭಯದ ಭೇದ, ಇಷ್ಟಲಿಂಗ ಸಂಬಂಧಯೋಗ; 
ಐಘಟದೂರ ರಾಮೇಶ ರಲಿಂಗವನಜ್‌ವದಕ 
ಐಘಟದೂರ ರಾಮೇಶ್ವರಲಿಂಗವನಜ್‌ವುದಕ್ಕೆ ಇದಿರಿಟ್ಟ ಭೇದ. 1೭೫॥ 


೩೭೬ 


ಅಂಗಲಿಂಗ ಸಂಬಂಧದಿರವು ಬೀಜವೊಡೆದು ಮೊಳೆದೋಟುವಂತೆ; 
ಕುಸುಮ ಬಲಿದು ದೆಸೆಗೆ ವಾಸನೆ ಪಸರಿಸುವಂತೆ; 
ಭೂಜಲವುಣ್ಮಿ ಪರಿವಂತೆ. 
ಘನಲಿಂಗ ಘಟ ಕುಜುಹಿನಲ್ಲಿ, ನಿಜದೋಯುತ್ತದೆ. 
ಐಘಟದೂರ ರಾಮೇಶ್ವರ'ಲಿಂಗವು' ಮೂರ್ತಿ ಅಮೂರ್ತಿ ಆಗುತ್ತದೆ. Hee il 


೩೭೭ 


ಬೀಜ ಕೊಳೆತಾಗ ಅಂಕುರ ನಷ್ಟವಾಯಿತ್ತು. 
ಸಸಿಯಿಲ್ಲದೆ ಫಲವುಂಟೆ ಅಯ್ಯಾ? 
ಇಷ್ಟದ ಅರ್ಚನೆ ಅಜತು ಚಿತ್ತ ದೃಷ್ಟವ ಕಾಬುದಕ್ಕೆ ಗೊತ್ತಾಗುವುದು ಹೇಳಯ್ಯಾ. 
ಅದು ಮುಟ್ಟಿದ ಮುಟ್ಟಿನಲ್ಲಿ ಒದಗು, 
ಐಘಟದೂರ ರಾಮೇಶ್ವರಲಿಂಗವನಟ್‌ವುದಕ್ಕೆ ॥೭೭॥ 


೩೭೮ 
ಮರದ ಘಟಕ್ಕೆ ತೊಗಲ ಬಿಗಿದು ಹೊಡೆಯೆ ಅದು ಒಡಗೂಡೆ ನಾದವಾಯಿತ್ತು. 


ಈ ತೊಡಕಿನ ಭೇದ ಒಡಗೂಡುವ ಲಿಂಗದ ಭಾವ. 
ಕುಟುಹಿನ ನೆಮ್ಮುಗೆಯನಜ್‌ ಐಘಟದೂರ ರಾಮೇಶ್ವರಲಿಂಗವನಟೀವುದಕ್ಕೆ. 1 26 il 


೩೭೬: 1 x (ಕೋ ೧೫೧, ಕೋ ೩೦೦, ೪೪೮). 


CC-0. Jangamwadi Math Collection. Digitized by eGangotri 





















ಸಕಲ ಪುರಾತನರ ವಚನಗಳು-೧ 


೩೭೯ 


l ಕುಸುಮ ಒಣಗಿದಾಗ ಸೌರಭವಡಗಿತ್ತು; ಸಾರವಜಿತಾಗ ಸಸಿಹೊಂದಿತ್ತು. 
 ಕುಟುಹ ಮಣಕದಾಗ ಅಣಿವು ನಿಂದಿತ್ತು. 
ಐಘಟದೂರ ರಾಮೇಶ್ವರಲಿಂಗವು ಭಜನೆಗೊಳಗಾಗಬೇಕು. nen 


೩೮೦ 


ಅಪ್ಪುವಿಲ್ಲದ ಏರಿ, ಚಿತ್ತವಿಲ್ಲದ ಘಟ, 
ನಿಜತತ್ವವನಟ್‌ಯದ ಪೂಜೆ. 
ವೃರ್ಥವಾಯಿತ್ತು ಅವನಿರವು, ಐಘಟದೂರ ರಾಮೇಶ್ವರಲಿಂಗವನಜಿಯದೆ. ॥ ೮೦ ॥ 


೩೮೧ 


ಮೀವನ್ನಕ್ಕ ಲಿಂಗಕ್ಕೆ ಮಜ್ಜ ಸನ; ತಾನುಂಬನ್ನಕ್ಕ ್ಯ ಲಿಂಗಕ್ಕೆ ನೈ ವೇದ್ಯ; 
= = ಗವ ಮಾಡುವನ್ನ ಕ್ಕ ಲಿಂಗಾರ್ಪಿತವಾಗಬೇಕು 


ದೃಕ್ತಮಾರ್ಗದಿರವು, ಐಫಟದೂರ ರಾಮೇಶ ್ರರಲಿಂಗವನಟ್‌ವು ದಕ್ಕೆ. ॥ ೮೧॥ 


ನ 


೩೮೨ 






ಸಶ್ಕಿನಯೆಂಬುದೆ ಜ್ಞಾ ನ, ಜ್ಞಾನದೊಡಲೆ ಕ್ರೀ, 
ಗಂಥಾರಿಸಕೊಂಡಿವ ಕರಂಡದಂತೆ. 


ಪಿ: ಗಂಧವಿರಬಲು ದೆ? 
'ಟದೂರ ರಾಮೇಶ್ವ ಲಿಂಗವು ಕುಜುಹಾಗಿ ಅಟವ ಇರಿಪಿಕೊಂಡಿತ್ತು. ॥೮೨॥ 











ಗಿ, ಅಟ್‌ವೆ ಆತ್ಮನಾಗಿ, ಉಭಯವನಜಶಿವುದು ಆಚಾರದಂಗವಾಗಿ, 


॥೮೩॥ 


ಮೆಜಿಕಮಿಂಡಯ್ಯಗಳ ವಚನ ೯೭ 


೩೮೪ 


ಮನೆಯ ಹೊಟಿಗಿದ್ದವನ ಮನೆಯ ಒಳಗಿದ್ದವ ಕರದಡೆ ವಿರೋಧವುಂಟಿ ಅಯ್ಕಾ? 
ಕ್ರೀ ಹೊಣಗಾಗಿ ಆತ್ಮನೊಳಗಾದಲ್ಲಿ 
ನಾನೆಂಬನ್ನಕ್ಕ ಕ್ರೀ ಶೂನ್ಯವಿಲ್ಲದಿರಬೇಕು, 
ಐಘಟದೂರ ರಾಮೇಶ್ವರಲಿಂಗವನಣಿವುದಕ್ಕೆ. ॥ ೮೪ ॥ 


೩೮೫ 


ಫಲ ರಸವ ಇರಿಸಿಕೊಂಡಿದ್ದಂತೆ, ನೆಲ ನಿಧಾನವನಿರಿಸಿಕೊಂಡಿದ್ದಂತೆ, 
ತಾಯಿ ಗರ್ಭದ ಶಿಸುವ ಆರೈಕೆಯಲ್ಲಿ ತಾಳಿಕೊಂಡಿಪ್ಪಂತೆ, ಇದ್ದೆಯಲ್ಲಾ ನೀ ಕುಜುಹಾಗಿ. 
Ss ಆತ್ಮನ ಮಣಿಯ ಮಾಡಿಕೊಂಡಿದ್ದೆಯಲ್ಲಾ ಅಜ್‌ವನಜೀ್‌ವುದಕ್ಕೆ. 
ಕುಜುಹಿನ ಮೂರ್ತಿಯಲ್ಲಿ ಅಂಗವ ಮಜಕದು ವಸ್ತುವ ಹಿಂಗದಿರು, 


ಐಘಟದೂರ ರಾಮೇಶ್ವರಲಿಂಗವನಖೌವುದಕ್ಕೆ. ॥೮೫॥ 
೩೮೬ 


ಕ್ರೀಭಾವಶುದ್ಧ ತೆ ಆದವನಿರವು ಬೆಂಕಿ ಕಾಷ್ಠವ ಕೂಡಿ 
ದ್ವಂದ್ವವಾಗಿ ಉರಿದು ಹಿಂಗಿ ನಂದಿದಂತಿರಬೇಕು. 
ಹುಳಿ ಸಿಹಿಯ ಕೂಡಿ ಕೂಟಸ್ಥದಿಂದ ಉಳುಮೆಯ ಫೃತದಂತಿರಬೇಕು. 
ವಿಷ ಶರೀರದಲ್ಲಿ ವೇಧಿಸಿ ದೆಸೆಯನಳಿದಂತಿರಬೇಕು. 
ಅಗ್ನಿಯಲ್ಲಿ ಅಜತ ಉದಕದಂತೆ, ಬಯಲೊಳಡಗಿದ ಶಬ್ದದಂತೆ ಇರು, 
ಐಘಟದೂರ ರಾಮೇಶ್ವರಲಿಂಗವನಜೀವುದಕ್ಕೆ. Il Sè Il 


೩೮೭ 


ಅದ್ರಿಯಲ್ಲಿ ಕರೆಯೆ ಆ ಶಬ್ದ ತನ್ನ ಒಡಗೂಡಿ ಕರೆದಂತೆ, 
ಚಿತ್ತ ನೆನೆದು ತಾ ಹೊತ್ತಿದ್ದ ಘಟವಯೆತ್ತಿಕೊಂಡು ಹೋಹಂತೆ, 
ವಿಹಂಗನ ಅಟ್ಟೆಯಲ್ಲಿ ಮರಳುವ ಸಂಚಾರದ ಒಳುಪಿನಂತೆ, 
ಮಿಂಚಿನ ಸಂಚ ತೋಟ ಹಿಂಚು ಮುಂಚಿಲ್ಲದಂತಿರಬೇಕು, 
ಐಘಟದೂರ ರಾಮೇಶ್ವರಲಿಂಗವನಟೌವುದಕ್ಕೆ. ॥ ೮೭ ॥ 


CC-0. Jangamwadi Math Collection. Digitized by eGangotri 


























ಸಕಲ ಪುರಾತನರ ವಚನಗಳು-೧ 
೩೮೮ 


| ಮರುತಸಂಗವ ಮಾಡಿದ "ಉರಿ, ವಾರಿ ಗಂಧದಂತೆ, 
ವಾಳುಕ ಸಂಬಂಧಿಯಾದ ಜಲದ ಇರವಿನಂತೆ, 

ಶಿಲೆ ತೈಲದ ಒಲುಮೆಯಂತಿರಬೇಕು. 

ಐಫಟದೂರ ರಾಮೇಶ್ವರಲಿಂಗವನಜ್‌ವುದಕ್ಕೆ. Lede 


೩೮೯ 


ವಿಷದೇಹಿಗೆ ಆಹಾರವೊದಗದೆ ನಸು ಸುಳುಹ ಭುಂಜಿಸುವಂತೆ, 
ಕ್ರೀ ಶುದ್ಧತೆಯಲ್ಲಿ ಒದಗಲಜ್‌ಯದಿರೆ 
ಮಾಡುವ ಆಚರಣೆ ಮಾರ್ಗವಾಗಬೇಕು. 
ಎಯ್ದ ದಿರೆ ಮಾನ್ಯ ರ ಕಂಡು ಮನ್ನಣೆಯಾಗಿರಬೇಕು. 
ಈ ಭಾವವೇನೂ ಇಲ್ಲದಿರೆ ಐಘಟದೂರ ರಾಮೇಶ್ವರಲಿಂಗಕ್ಕೆ ದೂರ. l OF Il 


೩೯೦ 


ಕ್ರೀಯ ತೆಜನಟ್‌ಯೆನೆಂದು ಬಿಡಬಹುದೆ ಆಚಾರವ? 
ಆಚಾರದ ತೆಣನನಟೀಯೆನೆಂದು ಮಜಕಿಯಬಹುದೆ ಮಾರ್ಗವ? 
ಇಂತಿ ನಾನಾ ಭೇದಂಗಳಲ್ಲಿ ಅಜಕಿದು ವಿಚಾರಿಸಿ, ಮಣಿ ನಲ್ಲಿ ಕೆಡಿಸಿ ಮಣ್ಣಿ ಕ್ಲ ನಲ್ಲಜಿಸುವಂತೆ, 
ಮನೆಯಲ್ಲಿ ಇರಿಸಿದ ಒಡವೆಯ ಮಜದು ನೆನೆವಂತೆ ಅಟ, 
ಇಷ್ಟ ಲಿಂಗದ. ಪ್ರಾಣಲಿಂಗದ ಗೊತೆ ಶಂಬುಭಯ ಬೇಡ. 
s: ಅದು ನಿಶ್ಚಯ ಒಂದಲ್ಲದೆ ಬೇಣಕ ನಾಮವಿಲ್ಲ. 


; ಐಪಟಗಿ ಣರ ರಾಮೇಶ್ವ ್ವರಲಿಂಗಕ್ಕೆ, ILEO I 


೩೯೧ 


ಆಟೌವೆಂಬುದೆ ಕ್ರೀ, ಕ್ರಿಯೆಂಬುದೆ ನಿರವಯ. 
ತೆಂದಡೆ: 


ರಿಯ ವಾಯು ಆಕಾಶಕ್ಕೆ oes ಸುರಿವಂತೆ, 
ರ ಭಾಜನ ತಂದು ಕೊಡುವಂತೆ, 
ನಿಷ್ಠೆ ದೃಷ್ಟವಾದಲ್ಲಿ ವಸ 





eo tl 








ಮೆಚಿಕಿಮಿಂಡಯ್ಯಗಳ ವಚನ ೯೯ 
೩೯೨ 


ಚಿನ್ನ ವಿಶೇಷ, ಮಣ್ಣು ಅಧಮವೆಂದಡೆ, 
ಅದು ನಿಂದು ಕರಗುವುದಕ್ಕೆ ಮಣ್ಣಿನ ಕೋವೆಯೆ ಮನೆಯಾಯಿತ್ತು. 
= = agm = 
ಇಷ್ಟವನಜಿವ ವಸ್ತುವ ನೆ ನೆಮ್ಮುವುದಕ್ಕೆ ಇದೆ ದೃಷ್ಟ, 
ಐಘಟದೂರ ರಾಮೇಶ್ವ ರಲಿಂಗವನಜ್‌ ವುದಕ್ಕೆ. ॥೯೨॥ 


೩೯೩ 


ಇಷ್ಟದ ಪೊಜೆಯನಟ್‌ವುದಕ್ಕೆ ಕೆ ಕೋಲ ಸುತ್ತಿದ ನೂಲಿನಂತಿರಬೇಕು. 
ಭಾವದ ಭ್ರಮೆ ಹಿಂಗುವುದಕ್ಕೆ 
ಸಾವಧಾನ ಸಾಯವವಾದ ಸಾವಿನಂತೆ ಭಾವ ಎಯ್ದಬೇಕು. 
ಣದ ದಲ್ಲಿ ಉರಿ ಅರಗಿನ ಯೋಗದಂತೆ ಕೀಯಲ್ಲ ಕ ಕರಗಬೇಕು. 
ce  ಐಘಟದೂರ ರಾಮೇಶ್ವರಲಿಂಗವನಜ್‌ವುದಕ್ಕೆ ea I 


೩೯೪ 


ಕ್ರಿಯಾಸಂಪದನಾದಲ್ಲಿ ಉರಿ ಕಾಷ್ಠವ ವೇಧಿಸಿದಂತಿರಬೇಕು. 
ಆ ಚರಪರಃ ವೊಡಗೂಡಿದಂತಿರಬೇಕು. 
ಜಲ ಜಲವ ಕೂಡಿದಂತೆ ಹೆಣ * ಹಿಂಗುವುದಕ್ಕೊಡಲಿಲ್ಲ. 
ವಾರಿಯ ಶಿಲೆ ಬಲಿದು ನೋಡ ನೋಡ ನೀರಾದಂತಿರಬೇಕು 
ಇಷ್ಟಲಿಂಗ ಸಂಬಂಧದ ನಿಷ್ಠೆ ಪ್ರಾಣಕೂಟ ಉಭಯ ಮೋಸವಿಲ್ಲದಿರಬೇಕು, 
ಐಘಟದೂರ ರಾಮೇಶ್ವರಲಿಂಗವನಜಿ್‌ವುದಕ್ಕೆ. ॥೯೪॥ 


೩೯೫ 


ಇಷ್ಟಲಿಂಗ ವಸ್ತುವನಟಿಸುವುದಕ್ಕೆ ದೃಷ್ಟವಿಲ್ಲ. 
ವಸ್ತು ತಾನೆ ಕುಣುಹಿನಲ್ಲಿ ನಿಂದಟೀಹಿಸಿಕೊಳ್ಳಬೇಕು. 
ಅದೆಂತೆಂದಡೆ: 
ಮಣಿ ದಾರವನೊಳಕೊಂಡು ತಾ ಕುಟುಹಿಗೆ ಬಂದು ನಿಲುವಂತೆ, 
ವಸ್ತುವನೊಳಕೊಂಡು ಕುಟುಹಿನ ರೂಪು ಮಣಿದಾರದಂತೆ. 
ಇಂತೀ ಉಭಯದ ಭೇದ; ಎಡೆ ತೆಜಿಪಿಲ್ಲ. 
ಐಫಘಟದೂರ ರಾಮೇಶ್ವರಲಿಂಗವು ತಾನೆ. ॥೯೫॥ 


CC-0. Jangamwadi Math Collection. Digitized by eGangotri 










ಸಕಲ ಪುರಾತನರ ವಚನಗಳು-೧ 


೩೯೬ 


ಮೊದಲು ರೂಪಾದ ಬಿತ್ತು ಭೂಮಿಯಲ್ಲಿ ಬಿತ್ತಿ 
ಅದು ಬೀಜ! ನಾಮ ನಿಂದು ಸಸಿಯೆಂಬ ನಾಮವಾಯಿತ್ತು. 
ಸಸಿ ಬಲಿದು ಬೆಳೆದು ಉಂಡಿಗೆಯ ಬೀಜವೆಂಬ ಉಭಯ ನಾಮವ ತಾಳಿದುದು. 
ಬೀಜವೊಂದೊ ಎರಡೊ ಎಂಬುದನಜಿಶದಲ್ಲಿ, 
ಕ್ರೀ ಶೂನ್ಯವೆಂಬ ಉಭಯನಾಮವಡಗಿತ್ತು. 
ಐಫಟದೂರ ರಾಮೇಶ್ವರಲಿಂಗವು ಉಭಯ ನಾಮ ನಿಂದಿತ್ತು. ॥ ೯೬ 1 


೩೯೭ 


ಇಷ್ಟಪ್ರಾಣಸಂಬಂಧ ಯೋಗಭೇದದ ಪರಿಯಾವುದೆಂದದಡೆ: 
ಅಕ್ಷಿಯ ಮುಚ್ಚಿದಲ್ಲಿ ನಿರೂಪಾಯಿತ್ತು, ತೆಜಕಿದಲ್ಲಿ ರೂಪಾಯಿತ್ತು. 
ತನ್ನಯ ea ಮಜಿವೆಯಿಂದ ಕ್ರೀ ನಿಃಕ್ರೀಯೆಂಬ ಸಂದೇಹವಾಯಿತ್ತು. 
ನಿಂದ ನೀರ ನೆಳಲು ಚರಿಸಿದಲ್ಲಿ ಅಡಗಿತ್ತು. 


ಆ ತೆಣದದ್ದ ೈಷ್ಟವನಟ, ಐಫಟದೂರ ರಾಮೇಶ್ವರಲಿಂಗವು ಕಸ್ತರೂಪು. ॥೯೭॥ 


£ 


೩೯೮ 


ಒಂದು ಬಿಟ್ಟೊ 9,003 ಹಿಡಿದಿಹೆನೆಂಬಲ್ಲಿ ಸಿಕ್ಕಿತ್ತು 
ಅಟಾವು ತಮಂಧವೆಂಬ ಮಂದಿರದಲ್ಲಿ.” 
o RRI ಬಿಟ್ಟು ವಾರಿಯಲ್ಲಿ ಹೊಳಹು TANIT ಮಚಕ್ಕೆ 
ಹೋದ ಶಿವಬುದಿ ್ರಿಯಂತಾಗಬೇಡ. ಘಃ 
y ಲ್ಲಿ ಕಂಡು, ಕಂಡಲ್ಲಿ ನಿಂದು, ನಿಂದಲ್ಲಿ ಕೂಡಿ 
ಲಿಯೆ ಉಭಯ. ಬಯಲಾಯಿತ್ತು. 


ಐಘಟದೂರ. ರಾಮೇಶ್ನ ಶ್ರರಲಿಂಗವು ತಾನು ತಾನೆ. IES 





ANSI NASAL Td nial 






ಮೆಣಮಿಂಡಯ್ಯಗಳ ವಚನ ೧೦೧ 


ತಾನು ದೃಷ್ಟದ ಅಂಗವ ಹೊತ್ತು ಹೋರುತ್ತಿದ್ದು ಮತ್ತೆ 

ಕ್ರೀಯ್ಯಲಾ ಎಂಬುದಕ್ಕೆ ತೆಜಪಾವುದು? 

ಅಲ್ಲ ಅಹುದೆಂದು ಗೆಲ್ಲಸೋಲಕ್ಕೆ ಹೋರುವುದು ಕ್ರೀಯೊ ನಿಃಕ್ರೀಯೊ? 

ಮಂದಿಯ ನಡುವೆ ನಿಂದಿರ್ದ ಉಡುವಿನಂತೆ, 

ಕಣ್ಣ ಮುಚ್ಚಿ ಗೆದ್ದೆನೆಂದು ಬಡಿಯಿಸಿಕೊಂಬ Sad ಮಾತಿನ ಮಾಲೆ ಬೇಡ. 

ನೂಲ ಹಿಡಿದು ಬೆಟ್ಟವನೇಟುವಂತೆ, 

VAN ಬಾಲನಹಿಡಿದು ಬದುಕುವಂತೆ, 

ಕೂಷ್ಮಾಂಡವ ಹಿಡಿದು ಎಯ್ದುವ ಜಲದಲ್ಲಿ ಚರಿಸುವನಂತೆ, 

ಕಡೆಯಾಗಬೇಡ, ನೆಟಿ3ನಂಬು. 

ಮಾಡುವ ಕ್ರೀಯಲ್ಲಿ ಅಜ್‌ವು ಹೀನವಾಗಬೇಡ. 

ಮಡುವಿನ ನಡುವೆ ಕಟ್ಟಿದ ಪಾಲದ ಹಾದಿಯಂತೆ ಅಡಿತೊಲಗಿದಡೆ ಕುಡಿವಿರಿ ನೀರ. 
ಬಿಡದಿರು ಮಾಡುವ ಸತ್ಕಿಫೀಯ 

ಇದನಅಿದು ಒಡಗೂಡು. 

ಐಘಟದೂರ ರಾಮೇಶ್ವರಲಿಂಗವ ಉಭಯ ಭಾವಳಿದು. ॥೯೯॥ 


೪೦೦ 


ಅಂಗದಲ್ಲಿದ್ದು ಕೈಗೆ ಬಂದೆ, ಕೈಯಿಂದ ಮನಕ್ಕೇಕೆ ಬಾರೆಯಯ್ಯಾ? 
ನಾ ಹಾಡಿ ನೀ ಕೇಳಿ ಬಾಯಿ ಕಿವಿ ನೋವಿಲ್ಲವೆ ಅಯ್ಯಾ? 
ನೀ ಸಾವ ದಿನವಿಲ್ಲ, !ನಾನುಳಿವ' ದಿನವಿಲ್ಲ. 
ನಿನ್ನಂಗವಡಗದು, ಎನ್ನ ಮನವುಡುಗದು. 
ಕ್ರೀಯೆಂಬ ಹಾವಸೆಯಲ್ಲಿ ಸಿಕ್ಕಿ ಮೇಲನಜಯದೆ ತೊಳಲುತ್ತೈಧೇನೆ. 


ಐಘಟಕ್ಕೆ ಠಾವ ಹೇಳಾ, ಐಘಟದೂರ ರಾಮೇಶ್ವರಲಿಂಗವೆ. ॥ OOO ॥ 


3C 


೪೦೧ 


ಅಂಗದಲ್ಲಿ ಕಟ್ಟಿದ ವಸ್ತ್ರವ ಬಿಟ್ಟು ನೋಡಲಾಗಿ ಲಿಂಗದ ಕುಜುಹು ಇಲ್ಲದಿರೆ, 


ಇದೇನು ಅಂಗನಾಸ್ತಿಯಾದೆ, ಐಘಟವ ಬಿಟ್ಟು ಘಟ! ನಾಸ್ತಿಯಾದೆ, ದಜ 
ಎಂಬುದಕ್ಕೆ ಮೊದಲೇ ಅಂಗ ಬಯಲಾಯಿತ್ತು ರಾಮೇಶ್ವರಲಿಂಗದಲ್ಲಿ. ಸ 28 l 
č = 
$ 
ಸ 
ಕಸ 
೪೦೦: 1 ನಾನಳುವ (ಕೋ ೧೫೧, ಕೋ ೪೪೮); ನಾನುಳುವ (ಕೋ ೮೨). > = < 
m ದು 
೪೦೧: 14ವೊ (ಕೋ ೩೦೦, ಕೋ ೪೪೮); 4+ ದೊ (ಕೋ ೧೫೧). & ೪ ದಿ 
ಅ E ~ 
CC-0. Jangamwadi Math Collection. Digitized by eGangotri o Z 
ಟ್ರ 
s$ 


, VARANASE, 


gamwadi Math 


Ace: No, 15.15 234 











೪೦೨ 


ODN ನೇಮವ ಮಾಡಲಿಲ್ಲ; ಉಚಿತವನಟ್‌ತು ಕೃತ್ಯವ ಮಾಡಲಿಲ್ಲ. 
ಮನನೆನೆದಂತೆ ತನುವಾಡಲಿಲ್ಲ; ಆ ನೆನಹೆ ಘನಲಿಂಗ ಮೂರ್ತಿ. 
ಕುಜುಹು ಅಟೀವಿನಲ್ಲಿ ನಿಂದಿತ್ತು; ಆ Sess ಕುಜುಹಾಗಿ ಬೆಳಗುತ್ತದೆ, 
ಸದಾಶಿವಮೂರ್ತಿ ನೀಕಲಲಿಂಗವು ತಾನಾಗಿ. [WoW 


೪೦೩ 


ಬಾರದಿರು ಬ್ರಹ್ಮನ ಅಂಡದಲ್ಲಿ; ಬೆಳೆಯದಿರು ವಿಷ್ಣುವಿನ ಕುಕ್ಷಿಯಲ್ಲಿ; 
ಸಾಯದಿರು ರುದ್ರನ ಹೊಡೆಗಿಚ್ಚಿನಲ್ಲಿ. 
ಹುಟ್ಟಿದ ಅಂಡವನೊಡೆ; ಬೆಳೆದ ಕುಕ್ಷಿಯ ಕುಕ್ಕು; 
ಹೊಯಿವ ಹೊಡೆಗಿಚ್ಛ ಚ್ಚ ಕೆಡಿಸು. 
ಮೂಜು ಬಟ್ಟೆಯ ಮುದಿಡು, ಒಂದಟಿಲ್ಲಿ ನಿಂದು ನೋಡು. 
ಆವೊಂದಜಲ್ಲಿ ಸಂದಿಲ್ಲದ ಅಂಗವೆ ನೀನಾಗು, ಸದಾಶಿವಲಿಂಗಮೂರ್ತಿ ಲಿಂಗಕ್ಕೆ. ॥ ೨॥ 


೪೦೪ 
ಲ್ಲು ಮರ ಮಣ್ಣಿನ ಮಣಿಯಲ್ಲಿ, ಪೂಜಿಸಿಕೊಂಬುದು ವಸ್ತುವೆ 
ತನ್ನ ಮನಸ್ಸಿ ನ ಗೊತ್ತ ಲ್ಲದೆ? 91 
ಅಲ್ಲಿಪ್ಸುದನಜ್‌ವ ಅಟಿವು ತಾನೆ ನಿಜ ವಸ್ತುವಾಗಿ ಬೆಳಗುತ್ತದೆ, 
ಸದಾಶಿವಮೂರ್ತಿ?ಲಿಂಗವೆಸಯಾಗಿ. Wa 
೪೦೫ 
ಕಲ್ಲಿನೊಳಗಳ ಜ್ಯೋತಿ, ಉರಿಯೊಳಗಳ ಉಷ್ಣ, ಹಣ್ಣಿ ಕ್ಲೈನೊಳಗಳ ಸಾರದ ಸವಿಯಂತೆ 


ಸವಿಲೇಪವಾದ ಚಿತ್ತದ ವಿಲಾಸಿತದಂತೆ ಬೆಳಗುತ್ತದೆ, 
ಸದಾಶಿವಮೂರ್ತಿಲಿಂಗದಲ್ಲಿ. 1? 


೪೦೪: 1 ಗೊತ್ತದೆ (ಕೋ ೮೨, ಕೋ ೧೫೧, ಕೋ ೩೦೦). 2 x (Ge ೧೫೧, ಕೋ ೩೦೦, 
ಕೋ ೪೪೮). 


CC-0. Jangamwadi Math Collection. Digitized by eGangotri 


ಸಕಲ ಪ್ರರಾತನರ ವಚನಗಳು-೧ 


೪೦೬ 






ಆಕಾಶದಲ್ಲಿ ತೋಣುವ ಮೋಡದ ಮುಗಿಲಿನಂತೆ, 
ಶಶಾಂಕನ ಕಾಬ ಅಂಬುಧಿಯಂತೆ, 
ವಿಷಧರನ ಕಾಬ ವಿಷಜದಂತೆ ಹೆಚ್ಚುಗೆಯಾಗಿ 





F- ಆತ್ಮಭೇದದಲ್ಲಿ ಕುಜುಹಿಟ್ಟುದ ಕಂಡು 
ee ಮನವುಣ್ಮಿ ತನು ಕರಗಿ ನಿಶ್ಚಯ ನಿಜ ತತ್ವದಲ್ಲಿ ಬೆಳಗುತ್ತದೆ; 
= ಸದಾಶಿವಮೂರ್ತಿ ಲಿಂಗದಲ್ಲಿ. wad 
i 
ಸ ; 
a ೪೦೭ 
be 


ಮಲಯಜದ ಮಧ್ಯದಲ್ಲಿ ವಂಶಪುದಿದಿರೆ ಮುಚ್ಚದು ಗಂಧ ಅದೇಕೆ? 
ಮಧ್ಯದ ದ್ವಾರದ ಲಕ್ಷಣದಿಂದ, 'ಪಾದಪದ! ಜಾತಿಭಿನ್ನದಿಂದ. 
ಆ ತೆಣನನಣಶಿದಲ್ಲಿ ಇದಿರಿಟ್ಟು ಕುಜುಹು ಭಿನ್ನವಾಯಿತ್ತು. 
ಆತ್ಮಂಗೆ ಅಜಶಿವು ಸೂಜಿಯ ಮೊನೆಯಂತೆ, ಕುಜುಹು ಹಿಂಗಿಯ ದ್ವಾರದಂತೆ. 
ಉಭಯವ ಭೇದಿಸಿ ಆ ದ್ವಾರದಲ್ಲಿಯೆಯ್ದುವ 
ನೂಲು ಮುಂದಳ ?ಹರಿಯ”? ಮುಚ್ಚುವಂತೆ, 
ಕುಟುಹಿನ ಭಿನ್ನ ನಾಮ ನಷ್ಟವಾಗುತ್ತದೆ; 
ನಿಜತತ್ವದ ಬೆಳಗು ತೋಹುತ್ತದೆ ಸದಾಶಿವಮೂರ್ತಿ ಲಿಂಗದಲ್ಲಿ. ॥೬॥ 












© ee 


೪೦೮ | 


TSOR! ಕಿರಣ ಮಂದಿರದ ಕಂಡಿಯಲ್ಲಿ ತೋರುತ್ತದೆ. 
ಆ ಘಟದಲ್ಲಿ ಎಡೆಯಾಡುವ ಅಣೋರಣಿಯಂತೆ, ಅಂಗ ಮಧ್ಯದ ಚಿತ್ತದ ದ್ವಾರದಲ್ಲಿ. | 
| ಅಜಡಡೆ'ತಾಕುವ ಜ್ಞಾನ ಅಣೋರಣೆಯಲ್ಲಿ | 

ತನ್ನಯ ಅಳವು ನಿಂದ ಘಟದಲ್ಲಿ ಬೆಳಗುತ್ತದೆ. ; 


ದಾಶಿವಮೂರ್ತಿಲಿಂಗದಲ್ಲಿ. nen 


ದೋದಕೆದ (ಕೋ ೮೨); ಪಾದುಕದ (ಕೋ ೪೪೮). 2 ಹಳಯ (ಕೋ ೮೨, 


ಸ್‌ x 


ed by eGangotri 


sg 
ಕ್‌ ಕ 


ನಾರಿತಂದೆಗಳೆ ವಚನ 


G 
a 
S 
el 


ವ ey = > | 
ಉದಕ ನಿಂದಲ್ಲಿ ಪ್ರತಿಬಿಂಬ ನಿಶ್ಚಯವಾಯಿತ 


ಆ ಜಲ ಸಂಚಾರದಿಂದ ಕದಲೆ ಮತ್ತೆ ಪ್ರತಿರೂಪಿಂಗೆ ಎಡೆಯುಂಟೆ? 


~ A ~. N - -9 ಎಳ me, 
ಚಿತ್ತ ಸಂಚಾರಿಸುವಲ್ಲಿ ಕುಜುಹಿನ ಗೊತ್ತಿ? ಒಡೆತನವುಂಟೆ? 
a =A — a — = ಹ pS ಉಾವಿ 
ಇಂತೀ ವುಭಯದ ಸಕೀಲ ನಿಂದು ಕಳೆ ಬೆಳಗುತ್ತದೆ, 
ಕಾವ ರಾ ಕಾರ್ಯಾ ಗಿ 
ಸದಾಶಿವಮೂರ್ತಿ Cor ದ. 
goo 

22. ಜಾನ = 22 ರ 

ಚಕ್ಬ್ಪುಮಯನಾಗಿ, ಚಕ್ಷು ರೂಪನಾಗಿ. 

22 ಇವೆ ಮು 252-7 ಇ 
ಚಕ್ಷು ವಿಮುಕ್ಷನಾಗಿ, ವಿಮುಕ್ಟು ಸುಕ್ಷೇತ್ರವಾಸವಾಗಿ, 
—- ಇ 
ವಾಸ ತ 


ಮಹಾವಾರಿಧಿಯ ತೆರೆಯ ಮಧ್ಯದಲ್ಲಿ ಹುಟ್ಟುವ 
ಹೊಂದುವ ದಿನಮಣಿಯ ಭೇದದಂ 
ತನ್ನ ಚಿತ್ತದ Sara) ಮಣವೆ ಕುಜುಹೆಂದು ಪ್ರಮಾಳಿಸದೆ, 
ಅಟಶಿವೆಂದು ನಿರ್ಧರಿಸದೆ ಎರಡಜಿ ಭೇದದಲ್ಲಿ ಕಂಡು ನಿಂದ ಉಳುಮ 


ಬೆಳಗುತ್ತದೆ ಸದಾಶಿವಮೂರ್ತಿ ಲಿಂಗದಲ್ಲಿ. 


೪೧೨ 


ಮಂಜಿನ ಉದಕ ವಾಯು ಸಂಚಾರ ಮೋಡವಿಲ್ಲದೆ 3333303, 


IY 
ಕಲೆದೋಣಿದ ಕುಜುಹಿನಲ್ಲಿ ಸಲೆ ಸಂದು ನಿಂದುಭಯವಳಿದು, 


ಉಳುಮೆ ತಲೆದೋಟಿನಿ, ತಲೆ! ಅಳಿದು ಬೆಳಗು ತೋಚಯುತ್ತದೆ, 
ಸದಾಶಿವಮೂರ್ತಿಲಿಂಗದಲ್ಲಿ. 





೪೧೨: 1ಕಲೆ (ಕೋ ೧೫೧). 


CC-0. Jangamwadi Math Collection. Digitized by eGangotri 


20೭ 


1S il 


IE 


1 OO Il 


I CO I 





















ಸಕಲ ಪುರಾತನರ ವಚನಗಳು-೧ 
೪೧೩ 


ಕಲ್ಪತರುವಿಂಗೆ ಅಪ್ಪು ಎಯ್ದುವಂತೆ, 
ಇಕ್ಸುದಂಡಕ್ಕೆ ಮಧುರರಸ ಬೆಚ್ಚಂತೆ, 
ಕ್ಷೇರವಿರೋಧಿಗೆ ಹಗೆ ಸ್ನೇಹವಾದಂತೆ, ಆ ಉಭಯದ ಭೇದ. 
ಇದಿರಿಟ್ಟು ಕುಜುಹು VES ಮನಎರಡ'ಳಿದ!ಲ್ಲಿಯೆ, 
ಕುಟುಹಳಿದು ನಿಂದುಳುಮೆ ಬೆಳಗು ತೋಟುತ್ತದೆ, ಸದಾಶಿವಮೂರ್ತಿಲಿಂಗದಲ್ಲಿ ॥೧೨॥ 


೪೧೪ 


ಕಲ್ಲು ಕಲ್ಲು ತಾಕಿದಲ್ಲಿ ಕಿಚ್ಚಿನ ಕಿಡಿಯಲ್ಲದೆ, ಹೆಂಟೆ ಶಿಲೆ ಹೋರಿದಲ್ಲಿವುಂಟೆ? 
ಅಜಿ*ದವನಲ್ಲಿ ಒಡಗೂಡುವ ಸುಖವಲ್ಲದೆ, 
ಬ್‌ಿಯ?ನಲ್ಲಿ ಅಟೌವು ಹೀನನಲ್ಲಿ, ಅಜ್‌ವಿನ ಕುಜುಹ ಮಣ*ದಾಡುವನಲ್ಲಿ, 
ಸುರೆಯ ಮಡಕೆಯ ಪೂಜಿಸಿ ಕುಡಿವವನಂತಾಗಬೇಡ. 
ಬಜನಿಯ ವಾಚಾಸಿದ್ದಿಯಲ್ಲಿ ಅಜದೆಹೆನೆಂದು 
ಅವ ಕೊಟ್ಟಟ್‌ವಿನ ಕುಜುಹ ಮಟಕಿಯಬೇಡ. 
ಆ ಮಜಕೆಯಲ್ಲಿ ಬೆಳಗು ತೋಟುತ್ತದೆ, ಸದಾಶಿವಮೂರ್ತಿಲಿಂಗದಲ್ಲಿ. ॥ ೧೩ ॥ 


೪೧೫ 


ಶಿರಪಾದದೊಳಗಾದ ಅಂಗದ ಸುಖದುಃಖವ ಆತ್ಮನಟಕಿವಂತೆ, 
GR ಕುಟುಹಾಗಿ ನಿಂದಲ್ಲಿ ಆ ಉಭಯದ ಅಳಿವುಳಿವನಟಿಯಬೇಕು. 


= 3 ಭೇದವನಟ್‌ದಲ್ಲಿ ಆ ಅಣಿವಿನ ಕುಜುಹು ಚಿದ ್ಭನದಲ್ಲಿ ನೆಲೆನಿಂದು ಉಳಿದ ಬೆಳಗು 
 ಕಳೆದೋಳುತ್ತದೆ, ಸ ಸದಾಶಿವಮೂರ್ತಿಲಿಂಗದಲ್ಲಿ. 


೪೧೬ 
3 et ಘಟಕ್ಕೆ pooner ಹಸ್ತ ್ರವಾಯಿತ್ತು ; 


ಚಃ Te Berio ತೋಟುತ್ತದೆ, ಸದಾಶಿವಮೂರ್ತಿಲಿಂಗದಲ್ಲಿ. OAI 


j igitized by eGangotri 





ಅಜವಿನ ಮಾರಿತಂದೆಗಳ ವಚನ 
೪೧೭ 


ಮರನ ತಾಳುವುದಕ್ಕೆ ಪ್ಲ ೈಥ್ವಿ ಆಧಾರವಾಗಿ ಶಾಖೆಯ ತಾಳುವುದಕ್ಕೆ ಮರನಾಧಾರವಾಗಿ 
ಲತೆಯ ತಾಳುವುದಕ್ಕೆ ಶಾಖೆ ಆಧಾರ ಲತೆಯ ಬಿಡುಮುಡಿಯಲ್ಲಿ ಕುಸುಮತೋಟಾ 
eee ತೊಟ್ಟಿ ನಲ್ಲಿ ಕುಸುಮವಳಿದು ಕಾಯಿ ಬಲಿದು ರಸ ಬಲಿದು ಹ ಹಣ್ಣಾದಂತೆ, 
ತೊಟ್ಟು ಬಿಡುವನ್ನಕ್ಕ ಕ್ಕ ಕಾಯ ಶಿಲೆಯ ಪೂಜೆ; ಆತ್ಮ SPAS ಪೂಜೆ. 
ಉಭಯಸ್ಥ ಲ ನಿರುತವಾಗಿ ಬಿಟ್ಟು ನಿಂದುದು ವಸ್ತು: ವಿನ ಉಳುಮೆ 
ಆ ಉಳುಮು ಲೇಪವಾಗಿ ಬೆಳಗು. ತೋಯುತ್ತದೆ, ಸದಾಶಿವಮೂರ್ತಿಲಿಂಗದಲ್ಲಿ. ॥೧೬॥ 


೪೧೮ 


ಬೇರಿಗೆ ನೀರನೆಣಕಿದಲ್ಲಿ 
ಆ ಗಿಡುವಿಗೆ ಕಡೆನಡು ಮೊದಲೆನ್ನದೆ 
ಸರ್ವಾಂಗವ ವೇಧಿಸಿ ಸಂಪನ್ನಿಕೆಯ ದೃಕ್ಕಿಂಗೆ ತೋಣುವಂತೆ, 
ಚಿತ್ತುವಿನ ಎಜಿಕ ನಿಜತತ್ವದ ಕುಣುಹಿನಲ್ಲಿ ಪರಿಪೂರ್ಣವಾಗಿ ಸಂಪದ ತೋಟುತ್ತದೆ. 
ಕುಣಿತ ಕುಟುಹಿನ ಮಟಿಕಿಯಲ್ಲಿ ಅಜೀವು ನಿಂದು 
ಕುಯಿಹು ನಿಷ್ಟತಿಯಾಗುತ್ತದೆ ಎಂಬ ಸಂದೇಹ ನಿಂದಿತ್ತು. 
ಎಂಬುದನಜ್‌ೌತಾಗ ಬೆಳಗು ತೋಟುತ್ತದೆ ಸದಾಶಿವಮೂರ್ತಿಲಿಂಗದಲ್ಲಿ. I ೧೭॥ 


೪೧೯ 


ಅಕ್ಷಿಯ ಮಧ್ಯ ದ ಕಾಳಿಕೆಯ ನಟ್ಟ ತ್ವಿನಡುವಳ 
ಸೂತ್ರ. ತೋಜುವ ಚಿ ಚಿಹ್ನ ಉಡುಗಿದೆ ಮತ್ತೆ 
ಅಕ್ಷಿಯ ತೆಜಪು ಎಷ್ಟಾ ದಡೇನು' ? 
ಆ "ಅದಂತೆ, ಲೌಃಕದಲ್ಲಿ ಮಾಡುವ ವರ್ತಕ ವಸ್ತುವನಜಿ*ಯದ ಜ್ಞಾ ನ. 
ಧನಕನಕ ವಾಜಿವಾಹನಂಗಳಿಂದ, ಲೇಪನ ಅಂಬರ ದಿವ್ಯಾನ್ನ' 
ತಸ್ಯಾಂತರ ನಿಳಯಗಳಿಂದ. 
ಕೀರ್ತಿಭೂಷಣಕ್ಕೆ ಮಾಡಿದಡೇನು? 
ಇದನಳಿದು « ಅದನಜ್‌ೌತು ಉಭಯ ತನ್ಮಯ ನಷ್ಟವಾಗಿ 
CHS ಮಣೆಯಲ್ಲಿ ಬೆಳಗು ತೋಕುತ್ತದೆ ಸದಾಶಿವಮೂರ್ತಿಲಿಂಗದಲ್ಲಿ. OS I 





೪೧೯: 1 (ಕೋ ೮೨, ಕೋ ೩೦೦). 


* CC-0. Jangamwadi Math Collection. Digitized by 658/0011 





















ಸಕಲ ಪುರಾತನರ ವಚನಗಳು-೧ 
೪೨೦ 


ಹರಿವ ಸಕಟಿಂಗೆ ಕಡೆಗೀಲು ಕಡೆಯಾದಲ್ಲಿ ಆ ಗಾಲಿ ಅಡಿಯಿಡಬಲ್ಲುದೆ? 
ಕುಟುಹಿನ ಮೂರ್ತಿಯಲ್ಲಿ ಅಜಟ್‌ವು ಒಡಗ ೧ಡದಿರೆ 
ಆ ಜ್ಞಾನ ಹಿಂದ ಮಣಿದು ಮುಂದಕ್ಕಡಿಯಿಡಲಿಲ್ಲ. 
ತಡಿಯಲ್ಲಿ ನಿಂದು ಮಡುವಿನಲ್ಲಿದ್ದ ಹಜುಗೋಲಕ್ಕೆ ಅಡಿಯಿಟ್ಟು 
ಅದುವೊಡಗೂಡಿ ಎಯ್ದುವಂತೆ, 
ಕುಟುಹಿನ ತಡಿ ಮಜವೆಯ ಮಡು, ಮಾಡುವ ವರ್ತಕ ಹಣುಗೋಲಾಗಿ | 
ಅಣೆ ಅಂಬಿಗನಾಗಿ ಸಂಸಾರ ಸಾಗರವ ದಾಂಟಿ, | | 
ಆ ತಡಿಯ ಮಜಕಿಯಲದೆ ನಿಜನೆಮ್ಮುಗೆಯ ಕಳೆ'ಬೆಳಗು! ಬೆಳಗುತ್ತದೆ, 
ಸದಾಶಿವಮೂರ್ತಿಲಿಂಗದಲ್ಲಿ. OF tt 





೪೨೧ 


ಮಣಿಯ ವೆಜ್ಜದಲ್ಲಿ ಎಯ್ದುವ ರಜ್ಜು ಮೊನೆ ವ ಪುಣಿದಲ್ಲಿ ನಿಂದಿತ್ತು. 
ಅದಟಕಿರವು ಲಕ್ಷಿಸುವ . ಲಕ್ಷದಲ್ಲಿ ಅಲಕ್ಷಮಯ 
ಅಭಿಮುಖವಾಗಲಾಗಿ ಸಿಕ್ಕಿತ್ತು, ಮಾಡುವ ಸತ್ತಿ 2, Je ವಸ್ತುವ ಮುಟ್ಟಲಿಲ್ಲದೆ 
ಇಂತೀ ಯುಗಳ ನಾಮವಳಿದು ಲಕ್ಷ ಅಲಕ್ಷಕ್ಕೆ ಬಜ ಕ್ವಂತಿರಬೇಕು. 
ಬೆಸಿಗೆಯ ನಡುವೆ ಬೆಳಗುತ 303 ಸದಾಶಿವಮೂರ್ಶಿಲಿಂಗದಲ್ಲಿ. ॥೨೦॥ 
೪೨೨ 


ಕಸುಗಾಯಲ್ಲಿ ಹಣ್ಣಿನ ರಸವನಜಸಿದರುಂಟಿ ಆಯ್ಕ? 4 
; dsp ಗರ್ಭದಲ್ಲಿ ಬಲಿವುದಕಿ [ ಮೊದಲೆ ಅಸು ಘಟಿಸಿದುದುಂಟೆ ಆಯ್ಕಾ ? 
"ಮಾಡುವ ಆಚರಣೆ ವ one ಭಾವಶುದ ವಾಗಿ ನೆಲೆಗೊಳ್ಳ ದೆ 
ದಲ್ಲಿ ಕಾಮ್ಕಾ ರ್ಥ ನೆಲೆಗೊಂಬ ಪರಿಯಿನ್ನೆ ಕ್ಲಂತೊ? 
ಸೂಜಿಯನಜಸುವಂತೆ, 
ಯಿಲ್ಲದೆ ಕ ಕಚ್ಚು ರವ ತೆಬನ ನೋಡಾ, ಅಯ್ಯಾ ! 
ದ ಕಡೆಯೆ ನಿಮ ಮಯ SEDs ಭೇದ? 


ತೋುತ 3,03, ಸ ಸದಾಶಿವಮೂರ್ತಿಲಿಂಗದಲ್ಲಿ. ॥ 20 Il 






















y. eGangotri — 


CHAR ಮಾರಿತಂದೆಗಳ ವಚನ 


೧೧೧ 
952. 
ಹೃದಯದಲ್ಲಿ ತೋಜುವ cera) ತನ್ಮಯವಾಗಿ 
ಇದಿರಿಟ್ಟು ಭಾವಕ್ಕೆ ನೆಲೆಗೊಂಡು ಭಾವ ತುಂಬಿ 
ಕಂಗಳ ಮಧ್ಯದಲ್ಲಿ ಹಿಂಗದೆ ನಿಶ್ಚೈಸಿ 
ಅನಿಮಿಷನಂಗದಂತೆ, ಕೂರ್ಮನ ಸ್ನೇಹದಂತೆ, ಅಂಬು ಅಂಬುಜದಂತೆ 
ಭಯದ 'ಸಂಗದಲ್ಲಿ ನಿಸ್ಸಂಗನ ಬೆಳಗು ತೋಟುತ್ತದೆ, 
ಸದಾತಿವಮೂರ್ತಿಲಿಂಗದಲಿ 
AWIONNWIOYGE ಲಿಂಗದಲ್ಲಿ 1 ೨೨ ॥ 
೪೨೪ 
ಶಶಿಕಾಂತದ ಶಿಲೆ ಒಸರುವಂತೆ, ಕುಸುಮ ಖುತುಕಾಲಕ್ಕೆ ದೆಸೆಗೆ ಪಸರಿಸುವಂತೆ, 
ಅಂಗ ಸಂಬಂಧಕ್ಕೆ ಆತ್ಮನ ಅಜಕಿವಿಂಗೆ ಮಾಡುವ ತತ್ಕಾಲಕ್ಕೆ, 
ಆ ಭಾವದಲ್ಲಿ ಭಾವಿಸಿ ನಾನೆಂಬುದನಳಿದು ನೀನೆಂಬುದಕ್ಕೆ ಠಾಎಲ್ಲದೆ 
ಆ ಭಾವವೆ ಬೆಳಗುತ್ತದೆ ಸದಾಶಿವಮೂರ್ತಿಲಿಂಗದಲ್ಲಿ. ॥ ೨೩ ॥ 


೪೨೫ 


ಭೂಮಿಯ ಬಡತನಕ್ಕೆ ಗೆಯ್ದರುಂಟೆ? ತಳಿಗೆ ಹಸಿಯಿತ್ತೆಂದು ಇಕ್ಕಿದರುಂಟೆ? 
ಲಿಂಗಕ್ಕೆ ಉಪಚಾರವ ಮಾಡುವಾಗ ಆ ಅಂಗಏಿತಜೌಂದವೊದಗೆಂಬುದನಟ್‌. 
ತನ್ನ ಕುಜಶಿತು ಮಾಡುವ ಸುಖಭೋಗಂಗಳಿಗೆ ಲಿಂಗಕ್ಕೆಂದು ಪ್ರಮಾಳಿಸಲಿಲ್ಲ. 


ಆ 
Oe, WS ಸಕಲ ಚೇತನವುಂಟೆ? 
_ ಮಿ 
ದೃಷ್ಟವನೆ ಕಂಡು ಸಿ see ಕೇಳಿ 


3 
Hi 
el 
F 
[E] 
a 
Y 
g 
Fi 
F 
oie 
೫ 
Clk 
L9 
ಎ 
+ 9 
{Ge 
by 
ಲಿ 
el 
El 
G 
el 


ಅಜೀದ ಮಜಿಕೆಯಲ್ಲಿ wen fe e030 a ee, ॥ ೨೪॥ 
೪೨೬ 


ಕಾಮಧೇನುವೆಂದಡೆ ಇಹುದಕ್ಕೆ ತೆಲೆ ಬೇಕು. 
ಕಲ್ಪತರುವೆಂದಡೆ ಹುಟ್ಟುದಕ್ಕೆ ಭೂಮಿ ಬೇಕು. 





೪೨೩: 14 ಸಂಗದ (ಕೋ ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 








೧೧೨ ಸಕಲ ಪುರಾತನರ ವಚನಗಳು-೧ 


ಚಿಂತಾಮಣಿಯೆಂದಡೆ ತಾನೊಂದ ಚಿಂತಿಸಿ ಬೇಡಿಯಲ ಲದೆ ಕೊಡದೊಂದುವ. 
ಇವಕ್ಕೆಲಕ್ಕೂ ಒಂದೊಂದು ನಿಂದ ನೆಲೆ ವಾಸವಾಯಿತ್ತು. 
ಮನದಹಿಶವಿಂಗೆ, 5, ಯ ಕುಣುಹಿಂಗೆ ವಿಚಾರದಿಂದ ಒಳಹೊಕ್ಕು ನಿಂದು ನೋಡಲಾಗಿ 


ಹಿಂದಳ ಕತ್ತಲೆಯ 'ಮುಂದಳ ಬೆಳಗಿನ ಉಭಯದ ಸಂದಿಯಲ್ಲಿ ಸಲೆಸಂದು ತೋ ಜುತ್ತದೆ. 


ನಿಜದ ಬೆಳಗು ತೋಟುತ್ತದೆ, 
ಸದಾಶಿವಮೂರ್ತಿಲಿಂಗದಲ್ಲಿ. ॥ ೨೫॥ 


೪೨೭ 


ಅಂಬರದಲ್ಲಿ ತೋಟುವ ಚಾಪದ ಬಹುವರ್ಣದ ಸಂಭ್ರಮ 
ಕುಂಭಿನಿಯ ಜಲದಲ್ಲಿ ತೋಹುತ್ತಿರೆ, ಉಭಯದಲ್ಲಿಯೂ ಬಯಲು. 
ಆ ರಂಜನೆಯಂತೆ ಚಿತ್ತದ ಕಲೆ, ಚಿತ್ಯಕ್ತಿಯ Seay ಮರ್ತ್ಯರಿಗೆ ಅಗೋಚರ. 
ಚಿತ್ತಜನ ಬಿಲ್ಲನೆತ್ತುವಾತ ಅನಿತ್ಯದ ಗೊತ್ತಿನಲೈಧಾನೆ. 
ನಿತ್ಯದ ಗೊತ್ತ ಮುಟ್ಟಿ ಯುದ ಗೊತ್ತು ಬಚ್ಚಬಯಲಾಯಿತ್ತು. 
ಬಯಲ ಬೆಳಗಿನಲ್ಲಿ ಹೊಳಹು ದೋಟುತ್ತದೆ, ಸದಾಶಿವಮೂ 


೯ಲಿಂಗದಲ್ಲಿ. ॥ St il 


೪೨೮ 


ರೂಪಿಗೆ ನಿರೂಪೆಂದು ಕುಣುಹಿಟ್ಟುಕೊಂಡಿಪ್ಪರು, 

ರೂಪಿನೊಳಗೆ ತಿರುಗಾಡುವ ನಿರೂಪೆಂದಟಿಿಯದೆ. 
ರೂಪ ತಗಿದಲ್ಲಿ ಹಿಡಿದೆ ಬಿಟ್ಟೆನೆಂಬ ಸಂದೇಹವಡಗಿತ್ತು. 
ಅಡಗುವನಬರ ತಾನೆ ಕುಜುಹೆ? 
ಬೇವಿಂಗೆ ಕಹಿ, ಬೆಲ್ಲಕ್ಕೆ ಸಿಹಿ ಇವೆರಡಳಿದಲ್ಲಿ 
ನಾನೀನೆಂಬನ್ನಕ್ಕ ಏನೂ ಎನಲಿಲ್ಲ. 

ಅದು ನಾಮ ನಷ್ಟವಾಗೆ, ಆದಲ್ಲಿ ಅದೆ ಕಳೆಬೆಳಗು ಶೋಟುತ್ತದೆ 
ಸದಾಶಿವಮೂರ್ತಿಲಿಂಗದಲ್ಲಿ. ॥ ೨೭ ॥ 


೪೨೯ 


ಅಂಗವ ಮಣಿದು ಲಿಂಗವನಣಕಿಯಬೇಕೆಂಬರು; 
ಕರಣಂಗಳಅತು ಘನಲಿಂಗವನಜಕಯಬೇಕೆಂಬರು. 
ಅದು ನಾನಿಕ್ಕಿದ ತಡೆ ಕೇಳಿರಣ್ಣಾ. 
ಆಕಾಶ ಬಯಲಾದಡೆ ಮುಗಿಲು ರೂಪ ತೋಟಿ ಅಳಿವ ಪರಿಯಿನ್ನೆಂತೊ? 
ನಕ್ಷತ್ರ ಚಂದ್ರ ಸೂರ್ಯಾದಿಗಳು ಗ್ರಹ ಪ್ರವರ್ತನವಹ ಪರಿಯಿನ್ನೆಂತೊ? 
CC-0. Jangamwadi Math Collection. Digitized by eGangotri 


for; 


ಅವು ವಾಯುಮಯ ಆಧಾರವಾಗಿ ತೋಹುತ್ತಿಹನೆಮ್ಮುಗೆಯ ಇರವು. 
ಅದು ಕಾರಣದಲ್ಲಿ. ಅಂಗವಿದ್ದಂತೆ ಲಿಂಗವನಅಿಯಬೇಕು; 
ಕರಣಂಗಳಿದ್ದಂತೆ 'ಘನಲಿಂ ವ ಭೇದಿಸಬೇಕು. 

ಹೀಗಲ್ಲದೆ ಮಜಿಕಿದಆಿಯಲಿಲ್ಲ: Serco ಮಣಕಿಯಲಿಲ್ಲ. 


ae - ಇ. 4 - 2 
ಉಭಯದ ಅಭಿಸಂಧಿಯಲ್ಲಿ ಬೆಳಗು ತೋಲುತ್ತದೆ, ಸದಾಶಿವಮೂರ್ತಿಲಿಂಗದಲ್ಲಿ ॥೨೮॥ 


೪೩೦ 


ನಾರಿಯಲ್ಲಿ ಕೋಲ ಹೂಡಿ ಅಟ್ಟಿ ಕೆಯ ಮಾಡಿ 


ಮರ ಬಾಗಿ ನಾರಿಯ್ಸೆದಿ ಬಾಣ ಸರಸಂಧಾನವಾಗಿ ತಾಗಿದಂತೆ, 
ಚಿತ್ತಹಸ್ತದಲಿಂಗದ ದೃಷ್ಟ. 
ಮನ ವಚನ ಕಾಯ ತ್ರಿಕರಣದಲ್ಲಿ ಕರಣಂಗಳಿಂದ ಅಜಿೀಿತು 


ಕಾಯದ ಹ ಯಲ್ಲ SP ಕಾ ಬೇಕು: 
Hastert ಕಳಕಳಿಸುತ 3,03, ಸದಾಶಿವಲಿಂಗದಲ್ಲಿ. 12೯ I 
೪೩೧ 


ಕಾಯವಿದ್ದು ಕಾಬುದು ವಿಜ್ಞಾನ ಜೀವವಿದ್ದು ಕಾಬುದು ಸುಜ್ಞಾನ. 
ಎರಡಳಿದು ತೋಜ*ಕೆಯಲ್ಲಿ ಕಾಬುದು ಪರಂಜ್ಯೋತಿಜ್ಞಾನ. 
ಮೂಟು ಮುಖ ಮಾಡಿ ಬೇಜಕೊಂದು ಕಾಬುದು ಪರಮ ೩ ಪ್ರಕಾಶಜ್ಞಾನ. 
ಇಂತೀ ಅಂತರ ಪಟಂತರದಲ್ಲಿ ನಿಂದು ನೋಡುವ ಸಂದೇಹವ Berd ಸಂದಿನಲ್ಲಿ, 
ಕುಂದದ ಬೆಳಗು ಶೋನ ಸದಾಶಿವಮೂರ್ತಿಲಿಂಗದಲ್ಲಿ. ॥೩೦॥ 


೪೩೨ 


ಅಗ್ನಿ ಅಂಗವಾಗಿ. ವಾಯು ಪ್ರಾಣವಾಗಿ, 
ಉಭಯ ಸಂಗದಂತಿರಬೇಕು, ಅಂಗಲಿಂಗ ಪ್ರಾಣಯೋಗ ಸಂಬಂಧ. 
ಅಗ್ನಿಮಜಕಿದಿರೆ ವಾಯು ವೆಚ್ಚಟಿ*ಕೆಯ ಮಾಡುವಂತೆ, 
ಅಗ್ನಿ ಮುಟ್ಟಿದ ಕಾಷ್ಠ ದೊಳಗಾದ ದ್ರವ್ಯಂಗಳು, ಹಿಂದಳ ನಾಮವುಂಟೆ? 
ವಸ್ತು ಲೇ ಪವಾದ ಅಂಗಪ್ರಾಣ ಬೇಟಿಸೊಂದಿದಿರಿಡಲಿಲ್ಲ. 
ಅಂಗಭಾವ ನಿಶ್ಚಯವಾಯಿತ್ತು, ಸದಾಶಿವಮೂರ್ತಿಲಿಂಗದಲ್ಲಿ ಲೀಯವಾಗಲಿಕ್ಕೆ ॥ ೩೧ ॥ 


CC-0. Jangamwadi Math Collection. Digitized by eGangotri 


a 


ರ 
ಕೃ 
= 











ಎನ್ನ ಸದಾಶಿವಮೂರ್ತಿಯನಟ್‌ತ ನಿರಂಗ? ॥೩೫॥ 


೧೧೪ ಸಕಲ ಪ್ರರಾತನರ ವಚನಗಳು-೧ 
೪೩೩ 
ಕಾಯವಳಿಯಲಾಗಿ ಜೀವನ ಚೇತನಕ್ಕೆ ಸ್ಥಾಪ್ಯವಿಲ್ಲ. 
ಆ ಲ 


ಜೀವ ಹಿಂಗೆ ಘಟವೊಂದು ದಿನಕ್ಕೆ ಆಶ್ರಯಿಸಿ ನಿಲಲಜಿಿಯದು. 

ಒಂದ ಬಿಟ್ಟೊಂದ ಹಿಡಿವುದಕ್ಕೆ ಎಡೆ ತೆಜಪಿಲ್ಲ. 

ಇದು ಕಾರಣದಲ್ಲಿ, ಇಷ್ಟಕ್ಕೂ ಪ್ರಾಣಕ್ಕೂ ಬೆಚ್ಚಂತಿರಬೇಕು. 

ನಿಂದ ಇರವಿನಲ್ಲಿ ಸಂದು ಮತ್ತೊಂದ ವಿಚಾರಿಸಿಹೆನೆಂಬ ಸಂದೇಹವಳಿದಲ್ಲಿ 


ತೋಯುತ್ತದೆ ಬೆಳಗು ಸದಾಶಿವಮೂರ್ತಿಲಿಂಗದಲ್ಲಿ. ॥ ೩೨॥ 
೪೩೪ 


ಚಿತ್ತದಲ್ಲಿ ನೆನೆದ ಲೆಕ್ಕವ ಇದಿರಿಟ್ಟು ಬರೆದಲ್ಲದೆ ಅಜಿಯಬಾರದು. 
ಅಜಿವು ಘನದಲ್ಲಿ ನಿಂದೆನೆಂದಡೆ ದೃಷ್ಟವಾದ ಲಿಂಗದಲ್ಲಿ ನಿಂದಲ್ಲದೆ ಕಾಣಬಾರದು. 
ಹೀಗಲ್ಲದೆ, ಅಧ್ಯಾತ್ಮದಲ್ಲಿ ಹೊದ್ದಿ ನೋಡಿ ಕಂಡೆನೆಂಬ WHS ಮಾತ ಹೊದ್ವದಿರಬೇಕು, 


ಸದಾಶಿವಮೂರ್ತಿಲಿಂಗವನಜ್‌ವುದಕ್ಕೆ. ॥ 22 Il 


ಉಂಟು ಇಲ್ಲಾ ಎಂಬುದನಜ್‌ತು ನುಡಿವುದು ಕ್ರೀಯೊ ನಿಃಕ್ರೀಯೊ. 
ಇವೆಲ್ಲವನಟತು ನುಡಿವುದು ಘಟದೊಳಗಳ ಮಾತಲ್ಲದೆ ಅದು ಮಾಯಾವಾದದ ಇರವು. 
ಭಾವ ಕಾಯದಲ್ಲಿ ಸಿಕ್ಕಿ ಸಕಲವನೊಡಗೂಡಿ ಭೋಗಂಗಳನುಣುತ 
ನಾನಲ್ಲ ಎಂಬ ಮಾಯಾವಾದಿಗಳ ಮಾತು 
ಕನ್ನದ ಬಾಯಲ್ಲಿ ಸಿಕ್ಕಿದ ಕಳ್ಳನ ಬಾಯಾಲಿನಂತೆ ಬಲ್ಲವರು ಮಚ್ಚುವರೆ? 
ಶರೀರವುಳ್ಳನ್ನಕ್ಕ ಇಷ್ಟ ಪ್ರಾಣ ಮುಕ್ತನಾಗಬೇಕು. 
ಇದೆ ನಿಶ್ಚ ಯ, ಸದಾಶಿವಮೂರ್ತಿಲಿಂಗವನಜಶಿವುದಕ್ಕೆ. ॥ ೩೪॥ 


el 


೪೩೬ 


ತಲೆಯೊಳಗಳ ಬಾಯಲ್ಲಿ ಹಲವು ರುಚಿಯಲ್ಲದೆ 

ಕೆಳಗಳ ದ್ವಾರದಲ್ಲಿ ಉಣಬಹುದೆ ಅಯ್ಯಾ? 

ಹಿಡಿವುದನಟೀತು, ಹಿಡಿದು ಬಿಡುವುದನಣಿಕಿತು, 

ಬಿಟ್ಟು ಇಷ್ಟ ಪ್ರಾಣವನೊಡಗೂಡಬೇಕಲ್ಲದೆ, 

ಇಷ್ಟವಿಲ್ಲದೆ ಪ್ರಾಣವಸ್ತುವೆಂಬ ಮಿಟ್ಟೆಯ ಭಂಡರ ಮೆಚ್ಚುವನೆ, 


'೮೦-0. Jangamwadi Math Collection. Digitized by eGangotri 3 


‘Ti 
ಬು. 


ರಿತಂದೆಗಳೆ ವಚನ 


ಗ್ದ 


೪೩೭ 


a 
ಹ 
77 
B 
B 
ಆ 
as? D 
B B 
ಡಿ a 
fe f [0 
ab pD e 
Go Bu ಲ 
e ke we r2 
Be B18 
€ > WM D? ei) : 
B G WP? 
F EA ie SOE E 
es, 8 9 BP 
BRYA Ss 
DBR (oR te 
a3 0 ae & BoB 
HER ಚಿ BE 
53438 OB RO 
BRO 
D * Oe W OE lL. 
Pc eB BBLS 
> 3 ee) G 
BRE SEER 
B30 RR 7B 
ರಜ ಇ eA RB? 
35 8 6 ws k 
BD ce 8 OD Te te 


al x 
Wa = 
6) as? 
3 B 
ys Te 
fa 1 
1 É 
೧ 

B ವಿ 
w i 
og” 
ot 3 2 
2೭ B . 
Z ಎ ಫೆ 
B 12 ; 

193 ೧ § @ B A 
2B 6% ಳು “3 B 
9 3% B wD R 
DB B 484 


BBS BD Dd G 3 
ನಿ J Ye 9 ap 5 B E 
Bohn ilar 


2 8 n B (0 13 
N DW 8 u 
PY 


3 a) 4 HE 49! D ತೆ 
O B r 
E HHH 


೪ರ 


॥ aS I 


» QE 
BB E 
Bo x 
cok 
aes 
8 
BuES 
ac B RB B 
Z 13 R R 
G Gm pa 
pha 
3 i QE B “5 
BER SB 
fa ) op BP 
OE 3 ೫ 9% 
33 Bw Ve 
>- BBB 
jy 
BIH 2 
ಗ್ರಇ ಕಹ ಗಳೆ 
ರ Q @ WL G 
A g R G 
RBRB 


B aY R 733 d 
BDD g 


ಪ್ರಾಣಕ್ಕೆ ಉಪದೇಶವ ಮಾಡಿ ಕಾಯಕ್ಕೆ ಲಿಂಗವ ಕೊಡಬೇಕು. 


ಮಾಡಿ ಪ್ರಾಣಕ್ಕೆ ಅಜವ ತೋಜಬೇಕು. 


ು ಶುದ್ಧವ 


ಕಾಯ 


CC-0. Jangamwadi Math Collection. Digitized by eGangotri 










೧೧೬ ಸಕಲ ಪ್ರರಾತನರ ವಚನಗಳು-೧ 


ಇಷ್ಟನಟಿ೨ಯದೆ ದೀಕ್ಷೆಯ ಮಾಡಬಾರದು. 

ಕುರುಡನ ಕಯ್ಯಲ್ಲಿ ಕೂಳ ಕಲಸಿ, ಪ್ರತಿ ಕುರುಡಂಗೆ ಊಡಿಸಿದಂತಾಯಿತ್ತು. 
ಮಲಭಾಂಡ ಜೀವಿಯ ಕಯ್ಯಲ್ಲಿ ಅನುಜ್ಞೆಯಾದ ಶಿಷ್ಯಂಗೆ ಉಭಯದ ಕೇಡಾಯಿತ್ತು 
ಇದನಣಕಿತು ನಡೆಯಿರಣ್ಣಾ  ಸದಾಶಿವಮೂರ್ತಿಲಿಂಗವನಣಿಶಿವುದಕ್ಕೆ. ॥೩೯॥ 


=. 
5, 


೪೪೧ 


ಗುರುಮಾರ್ಗವನಜಔಿಯದೆ ಆತ್ಮತೇಜದಿಂದ ಪೀಳಿಗೆ ಶುದ್ಧ ವೆಂದು, 
ಆಗುಚೇಗೆಯನಟಯದೆ ಉಪದೇಶವ ಮಾಡುವುದಕ್ಕೊಡಲೋಹ 
ಕಂಬಳಕ್ಕೆ ಅಪಯವಲೆಂಬ, ದುರ್ಗುಣ ಕಾಯ ವಿಕಾರಿಗಳನೊಲ್ಲ, 
ಸದಾಶಿವಮೂರ್ತಿಲಿಂಗವನಜ್‌ದ ಶರಣ. ॥ ೪೦॥ 


೪೪೨ 


ಲಿಂಗ ಹೊಳತೆಯಾಗಿ ವಿಭೂತಿ ರುದ್ರಾಕ್ಷಿಯ ಕೊಟ್ಟು ಗುರುವಾಗಬಹುದೆ ಅಯ್ಕಾ? 
ಬೀಜವಿಲ್ಲದೆ ಅಂಕುರವಾಗಬಲ್ಲುದೆ? 
ಗಂಡನಿಲ್ಲದ ಮುಂಡೆಗೆ ಗರ್ಭ ನಿಂದಡೆ ಅವಳಾರಿಗೆ ಯೋಗ್ಯ? 
ಆ ಉಭಯವು ಕೇಡಾಯಿತ್ತು. 


ROBES ಮಾಡಿ, ಸದಾಶಿವಮೂರ್ತಿಲಿಂಗವನಜಿಶವುದಕ್ಕೆ. ॥ ೪೧॥ 
೪೪೩ 
ತನ್ನ ಕಯ್ಯಲ್ಲಿ ಲಿಂಗವಿದ್ದು ತಾನಿದಿರಿಗೆ ಸ್ಮಶಾನದೀಕ್ಷೆಯ ಮಾಡಬಹುದೆ ಅಯ್ಯಾ? 
ಇಂತೀ ಉದರ ಘಾತಕ ಗುರು, ಶರೀರದಹನ ಶಿಷ್ಯ 
ಇಂತೀ ಉಭಯ ಪಾತಕರು ಸದಾಶಿವಮೂರ್ತಿಲಿಂಗಕ್ಕೆ ಸ್ವಪ್ನದಲ್ಲಿ ದೂರ. ॥೪೨॥ 
VVV 


ಆಂಗದ ಮೇಲೆ ಲಿಂಗವಿಲ್ಲದೆ ವಿಭೂತಿ ರುದ್ರಾಕ್ಷಿಯ ಧರಿಸಲಾಗದು. 
ಅದೆಂತೆಂದಡೆ : 
ಸತಿಪುರುಷರಿಗೆ ಸಂಯೋಗವಲ್ಲದೆ. 
ಸತಿ ಸತಿಗೆ, ಪುರುಷ ಪುರುಷಗೆ ಸಂಯೋಗವುಂಟೆ? 
ಅಂಗಹೀನಂಗೆ ಹಿಂಗದ ನವರಸವುಂಟೆ ಅಯ್ಯಾ? 
ಇಂತೀ ಲಿಂಗ ಬಾಹ್ಯಂಗೆ ವಿಭೂತಿಯ ಪಟ್ಟವಂದು ಕಟ್ಟಿದ ಗುರು 
ಕುಂಭೀಘೋರಕ್ಕೆ ಒಳಗು; ಸದಾಶಿವಮೂರ್ತಿಲಿಂಗಕ್ಕೆ ದೂರ. ॥ ೪೩ Il 


CC-0. Jangamwadi Math Collection. Digitized by eGangotri 


W 


ಅಜಿವಿನ ಮಾರಿತಂದೆಗಳೆ ವಚನ ೧೦೧೭ 
೪೪೫ 


ವೀರಶೈವ ಗುರುವಾಗಿ ಶುದ್ಧ ಶೈವಕ್ಕೆ ಹೊಣಗಾಗಬೇಕು. 
ಶುದ್ಧಶೈವ ಗುರುವಾಗಿ ಮಾರ್ಗಶೈವಕ್ಕೆ ಹೊಜಗಾಗಬೇಕು. 
ಮಾರ್ಗಶೈವ ಗುರುವಾಗಿ ಪೂರ್ವಶೈವಕ್ಕೆ ಹೊಜಗಾಗಬೇಕು. 
ಇಂತೀ ಶೈವಂಗಳಲ್ಲಿ ಸಂನದ್ಧವಾಗಿ ತಿಳಿದು, 
ಅಂಗಲಿಂಗ ಆತ್ಮನಲ್ಲಿ ನಿಂದು ಸಂಯೋಗವ ಮಾಡಬೇಕು. 
ಮಾಡಿದಲ್ಲಿ ಕೂಡಿದ ಕಾರಣ ವೀರಶೈವವೆಂಬ ಹೆಸರಾಯಿತ್ತು, 
ಸದಾಶಿವಮೂರ್ತಿಲಿಂಗವನಟ್‌ತಲ್ಲಿ. 1 ೪೪॥ 


— 


ಸ್ಥಾವರಲಿಂಗ ಶುದ್ಧ ಶೈವಮಾರ್ಗ 'ಶೈವ' ಲಿಂಗಪೂಜೆ ಸಿಂಹಾಸನ, 
ಪೂರ್ವಶೈವ ಲಿಂಗಪೂಜೆ ಸಂಕಲ್ಪ ನಿರಾವರಣ, 
ವೀರಶೈವ ಲಿಂಗಪೂಜೆ ಅಂಗದ ಮೇಲೆ ಹಿಂಗದೆ ಧರಿಸಿಹುದು. 
ಇವೆಲ್ಲವು ಸರಿ; ಶೈವಪೂಜೆ ಅದೆಂತೆಂದಡೆ: 
ಇಷ್ಟಲಿಂಗ ಜೀವನ ಅಂಗ ಉಭಯವ ಕೂಡಿ ಲೀಯವಾಗಿದ್ದುದು. 
ಶೈವ ಭೇದಂಗಳಿಗೆ ಹೊಣಗು, 
ಸದಾಶಿವಮೂರ್ತಿ ಲಿಂಗಕ್ಕೆ ಒಳಗು. 1 ೪೫॥ 


೪೪೭ 


ಅಜೀವ ಮಣದ ಪೂಜೆ ಸ್ಥಾವರಲಿಂಗಕ್ಕೆ ಸರಿ. 
ಅಣಸಿಯದೆ ಮಣಿಯದೆ ಕಟಗೊಂಡ ನೆನಹು, 
ಅದು ಪರಿಪೂರ್ಣ ಪ್ರಾಣಲಿಂಗ ಸಂಬಂಧ. 
ಇಂತಿವಜಲ್ಲಿ ಭೇದಂಗಳನಟೀತು ಪರತತ್ವವ ಕೊಡುವ ಪರಮಗುರುವಾಗಬೇಕು, 


ಸದಾಶಿವಮೂರ್ತಿಲಿಂಗವು ತಾನಾಗಬೇಕು. ॥ ೪೬ ॥ 
೪೪೮ 


ಪ್ರಥಮ ದೀಕ್ಷೆ. ಪರಬ್ರಹ್ಮದೀಕ್ಷೆ. ಅಂಗಲಿಂಗ ದೀಕ್ಷೆ, ಪುನರ್ದೀಕ್ಷೆ: 
ಇಂತಿ ದೀಕ್ಷೆಗಳಲ್ಲಿ ತಿಳಿಯಬೇಕು. 


೪೪೬: 1ಲಿಂಗ (ಕೋ ೮೨, ಕೋ ೩೦೦). 2 x (ಕೋ ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 






೧೧೬ ಸಕಲ ಪ್ರರಾತನರ ವಚನಗಳು-೧ 


ಇಷ್ಟನಟಿಿಯದೆ ದೀಕ್ಷೆಯ ಮಾಡಬಾರದು. 
ಕುರುಡನ ಕಯ್ಯಲ್ಲಿ ಕೂಳ ಕಲಸಿ, ಪ್ರತಿ ಕುರುಡಂಗೆ ಊಡಿಸಿದಂತಾಯಿತ್ತು. 
ಮಲಭಾಂಡ ಜೀವಿಯ ಕಯ್ಯಲ್ಲಿ ಅನುಜ್ಞೆಯಾದ ಶಿಷ್ಕಂಗೆ ಉಭಯದ ಕೇಡಾಯಿತ್ತು. 


ಇದನಜೀತು ನಡೆಯಿರಣ್ಣಾ, ಸದಾಶಿವಮೂರ್ತಿಲಿಂಗವನಚಿತವುದಕ್ಕೆ. ॥೩೯॥ 
೪೪೧ 


ಗುರುಮಾರ್ಗವನಟಜಿಯದೆ ಆತ್ಮತೇಜದಿಂದ ಪೀಳಿಗೆ ಶುದ್ಧವೆಂದು, 
ಆಗುಚೇಗೆಯನಟಿಯದೆ ಉಪದೇಶವ ಮಾಡುವುದಕ್ಕೊಡಲೋಹ 
ಕಂಬಳಕ್ಕೆ ಅಪಯವಲೆಂಬ, ದುರ್ಗುಣ ಕಾಯ ವಿಕಾರಿಗಳನೊಲ್ಲ, 
ಸದಾಶಿವಮೂರ್ತಿಲಿಂಗವನಜದ ಶರಣ. ॥ ೪೦॥ 


೪೪೨ 


ಲಿಂಗ ಹೊಳತೆಯಾಗಿ ವಿಭೂತಿ ರುದ್ರಾಕ್ಷಿಯ ಕೊಟ್ಟು ಗುರುವಾಗಬಹುದೆ ಅಯ್ಕಾ? 
ಬೀಜವಿಲ್ಲದೆ ಅಂಕುರವಾಗಬಲ್ಲುದೆ? 
ಗಂಡನಿಲ್ಲದ ಮುಂಡೆಗೆ ಗರ್ಭ ನಿಂದಡೆ ಅವಳಾರಿಗೆ ಯೋಗ್ಯ? 
ಆ ಉಭಯವು ಕೇಡಾಯಿತ್ತು. 


ಇದನಜಿಳತು ಮಾಡಿ, ಸದಾಶಿವಮೂರ್ತಿಲಿಂಗವನಜಿತಿವುದಕ್ಕೆ. ॥ ೪೧॥ 
೪೪೩ 
ತನ್ನ ಕಯ್ಯಲ್ಲಿ ಲಿಂಗವಿದ್ದು ತಾನಿದಿರಿಗೆ ಸ್ಮಶಾನದೀಕ್ಷೆಯ ಮಾಡಬಹುದೆ ಅಯ್ವಾ? 
ಇಂತೀ ಉದರ ಘಾತಕ ಗುರು. ಶರೀರದಹನ ಶಿಷ್ಯ 
ಇಂತೀ ಉಭಯ ಪಾತಕರು ಸದಾಶಿವಮೂರ್ತಿಲಿಂಗಕ್ಕೆ ಸ್ವಪ್ನದಲ್ಲಿ ದೂರ. I ೪೨ Il 
೪೪೪ 


ಅಂಗದ ಮೇಲೆ ಲಿಂಗವಿಲ್ಲದೆ ವಿಭೂತಿ ರುದ್ರಾಕ್ಷಿಯ ಧರಿಸಲಾಗದು. 
ಅದೆಂತೆಂದಡೆ: | 
ಸತಿಪುರುಷರಿಗೆ ಸಂಯೋಗವಲ್ಲದೆ, 
ಸತಿ ಸತಿಗೆ, ಪುರುಷ ಪುರುಷಗೆ ಸಂಯೋಗವುಂಟೆ? 
ಅಂಗಹೀನಂಗೆ ಹಿಂಗದ ನವರಸವುಂಟೆ ಆಯ್ಯಾ? 
ಇಂತೀ ಲಿಂಗ ಬಾಹ್ಕಂಗೆ ವಿಭೂತಿಯ ಪಟ್ಟವೆಂದು ಕಟ್ಟಿದ ಗುರು 
ಕುಂಭೀಘೋರಕ್ಕೆ ಒಳಗು; ಸದಾಶಿವಮೂರ್ತಿಲಿಂಗಕ್ಕೆ ದೂರ. ॥ ೪೩ Il 


CC-0. Jangamwadi Math Collection. Digitized by eGangotri 


SDS ಮಾರಿತಂದೆಗಳೆ ವಚನ ೧೧೭ 
೪೪೫ 


ವೀರಶೈವ ಗುರುವಾಗಿ ಶುದ್ದ ಶೈವಕ್ಕೆ ಹೊಣಗಾಗಬೇಕು. 
ಶುದ್ಧಶೈವ ಗುರುವಾಗಿ ಮಾರ್ಗಶೈವಕ್ಕೆ ಹೊಣಿಗಾಗಬೇಕು. 
ಮಾರ್ಗಶೈವ ಗುರುವಾಗಿ ಪೂರ್ವಶೈವಕ್ಕೆ ಹೊಣಗಾಗಬೇಕು. 
ಇಂತೀ ಶೈವಂಗಳಲ್ಲಿ FONT, ವಾಗಿ ತಿಳಿದು, 
ಆಂಗಲಿಂಗ ಆತ್ಮನಲ್ಲಿ ನಿಂದು ಸಂಯೋಗವ ಮಾಡಬೇಕು. 
ಮಾಡಿದಲ್ಲಿ ಕೂಡಿದ ಕಾರಣ ವೀರಶೈವವೆಂಬ ಹೆಸರಾಯಿತ್ತು, 
ಸದಾಶಿವಮೂರ್ತಿಲಿಂಗವನಟ್‌ತಲ್ಲಿ. ॥ ೪೪ ॥ 


೪೪೬ 


ಸ್ಥಾವರಲಿಂಗ ಶುದ್ಧ ಶೈವಮಾರ್ಗ 'ಶೈವ' ಲಿಂಗಪೂಜೆ ಸಿಂಹಾಸನ, 
ಪೂರ್ವಶೈವ ಲಿಂಗಪೂಜೆ ಸಂಕಲ್ಪ ನಿರಾವರಣ, 
ವೀರಶೈವ ಲಿಂಗಪೂಜೆ ಅಂಗದ ಮೇಲೆ ಹಿಂಗದೆ ಧರಿಸಿಹುದು. 
ಇವೆಲ್ಲವು ಸರಿ; ಶೈವಪೂಜೆ ಅದೆಂತೆಂದಡೆ: 
ಇಷ್ಟಲಿಂಗ ಜೀವನ ಅಂಗ ಉಭಯವ ಕೂಡಿ ಲೀಯವಾಗಿದ್ದುದು. 
ಶೈವ ಭೇದಂಗಳಿಗೆ ಹೊಣಗು, 
ಸದಾಶಿವಮೂರ್ತಿ ಲಿಂಗಕ್ಕೆ ಒಳಗು. Il OB Il 


ಭಳ 
ಅಜ್‌ವ ಮಣದ ಪೂಜೆ ಸ್ಥಾ ವರಲಿಂಗಕ್ಕೆ ಸರಿ. 
ಅಜ್‌ ಯದೆ ಮಣಕಯದೆ ಕಜ್‌ಗೊಂಡ ನೆನಹು, 
ಅದು ಪರಿಪೂರ್ಣ ಪ್ರಾಣಲಿಂಗ ಸಂಬಂಧ. 
ಇಂತಿವಅಲ್ಲಿ ಭೇದಂಗಳನಟೀತು ಪರತತ್ವವ ಕೊಡುವ ಪರಮಗುರುವಾಗಬೇಕು, 
ಸದಾಶಿವಮೂರ್ತಿಲಿಂಗವು ತಾನಾಗಬೇಕು. ॥ PE Il 


೪೪೮ 


ಪ್ರಥಮ ದೀಕ್ಷೆ. ಪರಬ್ರಹ್ಮದೀಕ್ಷೆ. ಅಂಗಲಿಂಗ ದೀಕ್ಷೆ, ಪುನರ್ದೀಕ್ಷೆ: 
ಇಂತಿ ದೀಕ್ಷೆಗಳಲ್ಲಿ ತಿಳಿಯಬೇಕು. 


೪೪೬: 1ಲಿಂಗ (ಕೋ ೮೨, ಕೋ ೩೦೦). 2 x (ಕೋ ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


೧೧೦೮ ಸಕಲ ಪುರಾತನರ ವಚನಗಳು-೧ 


ಪ್ರಥಮ ದೀಕ್ಷೆಯ ಮಾಡುವಲ್ಲಿ ಬ್ರಹ್ಮನ ಪಾಶವ ಹಟೌ್‌ಯಬೇಕು, 

ಪರಬ್ರಹ್ಮ ದೀಕ್ಷೆಯ ಮಾಡುವಲ್ಲಿ ವಿಷ್ಣುವಿನ ಪಾಶವ ಹಜೀಯಬೇಕು; 

ಅಂಗಲಿಂಗ ದೀಕ್ಷೆಯ ಮಾಡುವಲ್ಲಿ ರುದ್ರನ ಪಾಶವ ಹಣೌಯಬೇಕು; 

ಪುನರ್ದೀಕ್ಷೆಯ ಮಾಡುವಲ್ಲಿ 'ಆ ಘಟದಲ್ಲಿದ್ದ' ಆತ್ಮನ ಕಳೆದು 

ಪುನರಪಿಯ ಮಾಡಿ ಪುನರ್ದೀಕ್ಷೆಯ ಮಾಡಬೇಕು. 

ಅದೆಂತೆಂದಡೆ: ಅದಕ್ಕೆ ದೃಷ್ಟ: 

ದ್ವಿಜರ ಗರ್ಭದಲ್ಲಿ ಜನಿಸಿದ ಪಿಂಡಕ್ಕೆ 

ಮಂತ್ರೋಚ್ಚರಣೆ ಮುಂಜಿಯಿಂದಲ್ಲದೆ ಭೂಸುರಕುಲವಿಲ್ಲ. 

ಇದನಟೀ್‌ತು ವಿಚಾರವ ಮಾಡಿ ಕೇಳಿ ಕಂಡು ಉಪದೇಶ ಗುರುವಾಗಬೇಕು, 
ಸದಾಶಿವಮೂರ್ತಿಯಲಿಂಗವನಟೀವುದಕ್ಕೆ. I ೪೭ ॥ 


೪೪೯ 


ಲಿಂಗಕ್ಕೆ ಜಂಗಮದ ಪ್ರಸಾದವ ಕೊಡುವಲ್ಲಿ 
ಹೆಣ್ಣು ಹೊನ್ನು ಮಣ್ಣಿನ ಹಂಗಿಲ್ಲದಂತಿರಬೇಕು. 
ಗುರುವಿಂಗೆ ತನುವ ಸವೆದು ಮಾಡುವಲ್ಲಿ ಕೆಣಸರ ಆತ್ಮತೇಜವಿಲ್ಲದಿರಬೇಕು. 
ಲಿಂಗಕ್ಕೆ ಮನವ ಮುಟ್ಟಿಸುವಾಗ ಸರ್ವಮಯದಾಸೆಯ ಪಾಶ ತಲೆದೋಜದಿರಬೇಕು. 
ಇಂತೀ ನಿಶ್ಚಯವನಣಕಿತವಂಗೆ ಸದಾಶಿವಮೂರ್ತಿಲಿಂಗದಂಗವೆ ಆಶ್ರಯ ॥ ೪೮॥ 


೪೫೦ 


4 ಸಹಪಂಶಿಯಲ್ಲಿ ತನ್ನ ಗುರುವೆಂದು ವಿಶೇಷವ ಮಾಡಲಾಗದು. 





ಅದೆಂತೆಂದಡೆ: 
2 ಆ ನಿಗ ಈ ಶಿಷ್ಯಂಗೂ ಎರಡಿಟ್ಟು ಮಾಡುವುದಕ್ಕೆ ದೃಷ್ಟವ Boers ಮತ್ತೆ, 
= ದ್ರವ್ಯಂಗಳಲ್ಲಿ ವಿಶೇಷವಾಗಿ ಕೈದುಡುಕಿದಡೆ ಮನ ಕೂರ್ತಡೆ, 
= ಅದೆ ಕಿಲ್ಬಿಷ ಸದಾಶಿವಮೂರ್ತಿಲಿಂಗಕ್ಕೆ DMN, ॥೪೯॥ 









೪೫೧ 


ಮಾಡುವ ಭಕ್ತನ ವಿವರ: 

. ತ್ರಾಸಿನ ನಾಲಗೆಯಂತೆ ಹೆಚ್ಚು ಕುಂದನೊಳಕೊಳ್ಳದೆ, 
ಗುರುಲಿಂಗಜಂಗಮ ಶ್ರಿವಿಧಮುಖವು ಒಂದೆಯೆಂದು ಪ್ರಮಾಳಿಸಿ, 
99ರ: 1 x Boe ಳಳಲು 


೬ 





F ~CC-0. Jangamwadi Math Collection. Digitized by eGangotri ` 








ಅಜಶಿವಿನ ಮಾರಿತಂದೆಗಳ ವಚನ 


ಮಾಡುವ ದ್ರವ್ಯ ಕೇಡಿಲ್ಲದ ದಂತೆ ಮಾಡುವುದು ಸದ್ಭ ಕ್ರಿ RO. 


ಹೀಗಲ್ಲದೆ ಗುರುವಿನ GB ಸ್ಯಕ್ಕಂಜಿ, z 
ಜಂಗಮದ ಸಮೂಹದ ಬೆಗ್ಗಳವ ಕಂಡು ಅಂಜಿ ಮಾಡಿದಡೆ, 
ಭಕ್ತಿಗೂಣೆಯ, ದ್ರವ್ಯದ ಕೇಡು, ಸತ್ಯಕ್ಕೆ ಹೊಟಗು 


ರ 3, ದೂರ. 
Il KO I 


೪೫೨ 


ಗುರುಮೂರ್ತಿಯ ಕಳೆ ಜಂಗಮದಲ್ಲಿಪ್ಪುದು; 
ಜಂಗಮಮೂರ್ತಿಯ ಕಳೆ ಲಿಂಗದಲ್ಲಿಪ್ಪುದು; 
ಆ ಲಿಂಗದ ಕಳೆ ಅಜ್‌ದು ಮಾಡುವ ಭಕ್ತನಲ್ಲಿ ನಿತ್ಯ ನಿರಂಜನವಾಗಿ gies ಪ್ರದ 


ಅಬ್ಬ ದು, 


ಸದಾಶಿವಮೂರ್ತಿಲಿಂಗದ ಹೃದಯವು ತಾನಾಗಿ. 0 ॥ 


೪೫೩ 


Si 
ಕ್ಷ 
ಲ 
ತ್ರೆ 
ತ 


ಆ ಜದೆ ಪ a ತ್ಯಾ x ಯನಾಗಿರಬೇಕು. 
ದೋಷ ಸರ್ವೇಂದ್ರಿಯ 'ನಾಶನಾಗಿರಬೇಕು. 


ಸರ್ವ 
ಇಟು ಮೊಲಾ ಬೇಟಿ ೊಂದಲೆಲಿ ನಂದು 


gL 
Cc 
z 
cit 
>L 
Q 
CL 
Si 
y 

ಲಿ. 
2 


3 
oO 
(9 
rò | 
ತ 
D 


ಆ ಗುರುವಿನ ಕೈಯ ಅನ ಜ್ಞ ಪರಂಜ್ಯೊ ತಿ ತಾಃ 


ಅದು ನಿರವ ತತ್ವ, ಸದಾಶಿವಮೂತಿ ನಲಿಂಗವು ತಾನೆ. ॥ ೫೨॥ 
೪೫೪ 


ಕಾಯಕ್ಕೆ ಕರ್ಮ ಗುರುವಾಗಬೇಕು; ಜೀವಕ್ಕೆ ಮೋಕ್ಷ ಗುರುವಾಗಬೇಕು, 
ಉಭಯ ವೇಧಿಸಿ ನಿಂದಲ್ಲಿ ಸ್ವಾನುಭಾವ ಸ ಸನ್ನದ್ಧನಾ ವಾಗಿ ಗುರುವಾಗಬೇಕು. 


ಅತನನುಜ್ಞೆಯಿಂದ ಬಂದ ಚಿತ್ತದ ಗೊತ್ತಿನ ಕುಜುಹು, ಅದೆ ವಸ್ತು ನಿಶ್ಚಯ, 
ಸದಾಶಿವಮೂರ್ತಿಲಿಂಗವು ತಾನಾಗಿ. ॥ ೫೩ I 
೪೫೫ 


ಇಷ್ಟಲಿಂಗ ಪ್ರಾಣಲಿಂಗವೆಂದು ಬೇಜಕೊಂದು ಕಟ್ಟಳೆಯ ಮಾಡಬಹುದೆ ಅಯ್ಯಾ? 


ಬೀಜವೊಡೆದು ಮೊಳೆ ತಲೆದೋಹುವಂತೆ, 
ಬೀಜಕ್ಕೂ ಅಂಕುರಕ್ಕೂ ಭಿನ್ನವುಂಟೆ ಅಯ್ಯಾ? 


CC-0. Jangamwadi Math Collection. Digitized by eGangotri 







050 ಸಕಲ ಪ್ರರಾತನರ ವಚನಗಳು-೧ 


ಇಷ್ಟದ ಕುಯಿಹಿನಲ್ಲಿ ಚಿತ್ತ ನಿಂದು ಮಿಕ್ಕ ಗುಣಂಗಳನಜಯಬೇಕು. 
ಇದೆ ನಿಶ್ಚಯ ಸದಾಶಿವಮೂರ್ತಿಲಿಂಗೆವು ತಾನಾಗಿ. ॥೫೪॥ 


೪೫೬ 


ತನ್ನ ಶರೀರದ 'ಗುರು!ವನಳಿದು, ಕರಣೇಂದ್ರಿಯದ ಗುಲ್ಮದ ಗಲಗ ಕಿತ್ತು. 
ಉಚ್ಚೆಯ ಬಚ್ಚಲ ಕೊಚ್ಚೆಯ ಕೊಳಕ ತೊಡೆದು. 
ತ್ರಿಸಂಧಿಯಲ್ಲಿ ತ್ರಿಗುಣದ ತ್ರಿಕಾಲವ ಭೇದಿಸುತ್ತ 
ತನ್ನಯ ಕರಕಮಲದಲ್ಲಿ ಒದಗಿದ ಶಿಷ್ಯವರ್ಗದ 
ಅಸ್ತಿ ನಾಸ್ತಿಯನಟೀತು ಬಿಡುಮುಡಿಯಲ್ಲಿ ಇರಬೇಕು. 
ಹೀಗಲ್ಲದೆ, ತೆಂಗನೇಟ್‌ದ ಲಂಡನಂತೆ ಎಲ್ಲವು ತನಗೆ ಸರಿಯೆಂದಡೆ, 
ಬಲ್ಲವರೊಪ್ಪುವರೆ ಅಯ್ಯಾ ಅವನ ಗುರುತನದ ಇರವು? 
ಬಟ್ಟೆಯ ಬಡಿದು ಉಂಬವಂಗೆ ಸತ್ಯರ್ಮದ ಜೀವದ ದಯವುಂಟೆ ಅಯ್ಯಾ? 
ಇದು ಕಾರಣದಲ್ಲಿ, ಸದ್ಭಾವ ಗುರುವಾಗಬೇಕು, ನಿರ್ಮಲಾತ್ಮಕ ಶಿಷ್ಯನಾಗಬೇಕು. 
ಇಂತೀ ಉಭಯವನಟ್‌ತಲ್ಲಿ ಉರಿ ಕರ್ಪುರದಿರವಿನಂತಾಗಬೇಕು, 
ಸದಾಶಿವಮೂರ್ತಿಲಿಂಗವನಜ್‌ವ ಭೇದಕ್ಕೆ. ॥ ARM 


೪೫೭ 


ಗುರುವಾದಲ್ಲಿ ಭವಂ ನಾಸ್ತಿಯಾಗಬೇಕು; ಚರವಾದಲ್ಲಿ ಆಚಾರ ಮೂರ್ತಿಯಾಗಬೇಕು 
ಲಿಂಗವಾದಲ್ಲಿ ನಿರಂಗಮಯ ಅವಿರಳ ತತ್ವಸ್ವರೂಪವಾಗಬೇಕು. 
ಇಂತಿ ಮೂಜು ಗುಣ ಭಾವಶುದ್ಧ ವಾದಲ್ಲಿ ಭಾವಿಸಿ ಅಜ್‌ವ ಸದ್ಭಕ್ತನಾಗಬೇಕು. 
ಆತನಂಗದಿರವು ಸದಾಶಿವಮೂರ್ತಿಲಿಂಗವು ತಾನೆ. I BL I 


೪೫೮ 


ಉಪಾಧಿ ಉಳ್ಳನ್ನಕ್ಕ ಗುರುವಲ್ಲ; 
ವೇಷವ ಹೊತ್ತು ಬಾಗಿಲ ಕಾಯವನ್ನಕ್ಕ ಜಂಗಮವಲ್ಲ; 
ಶಕ್ತಿಸಮೇತವುಳ್ಳನ್ನಕ್ಕ ಲಿಂಗವಸ್ತುವಲ್ಲ. 
ಅದೆಂತೆಂದಡೆ : 
ಏತರಲ್ಲಿದ್ದಡೂ ಅಹಿ ಶರೀರವ ಬಲಿದು ತದ್ರೂಪ ಹಾಕಿದಂತಿರಬೇಕು. 
ಇದು ಅಟಕಿವಿನ ಒಡಲು, ಸದಾಶಿವಮೂರ್ತಿಲಿಂಗದ ಇರವು. ॥೫೭॥ 


೪೫೬: 1 ಗುಣ (ಕೋ ೧೫೧). 


CC-0. Jangamwadi Math Collection. Digitized by eGangotri 


ಅಜ ವಿನ ಮಾರಿತಂದೆಗಳ ವಚನ ೧೨೧ 


ಗುರುಚರಪರದ ಇರವು ಹೇಗಿರಬೇಕೆಂದಡೆ: 
ಉರಿಯನೊಳಕೊಂಡ ಕಲ್ಲಿನಂತಿರಬೇಕು; ತೈಲವನೊಳಕೊಂಡ ತಿಲದಂತಿರಬೇಕು 
ದ್ರವವನೊಳಕೊಂಡ ಅರಗಿನ ೦ತಿರಬೇಕು; ಬಯಲನೊಳಕೊಂಡ ಕರ್ಪರದಂತಿರಬೇಕು; 
ೋಡಿದಡಂಗವಾಗಿ. ಮಥನಕ್ಕೆ ಬಯಲಾಗಿ ತೋಟುತ್ತಿಹಮೂರ್ತಿ ತಾನೆ, 
ನಿರಂಗ ಸದಾಶಿವಮೂರ್ತಿಲಿಂಗವು ತಾನೆ. ॥೫೮॥ 


೪೬೦ 


ಹಾವು ಹುಲಿ ಕಳ್ಳರ ಭಯವೆಂದು ಹೇಳಿದವರ ಮೇಲೆ ನೋವುಂಟೆ? 
ನೋವಾದಡಾಗಲಿ, ಇದಜಕಿಂದ ಎನಗೆ ಕೇಡಿಲ್ಲ. 
ಕಂಡು ಸುಮ್ಮನಿದ BS, ಆ ಆ ಗುರುವಿನ ಸುಖದುಃಖ ಎನ್ನದಾಗಿ. 
ಸಮಯಕ್ಕಂಜಿದ್ದಡೆ ಎನ್ನ ಮಾಡುವ ಮಾಟ ಎನ್ನ ಕೇ ಡು. 
ಎನ್ನ sees ಮಜವೆಯಲ್ಲಿದ್ದಡೆ ಭವ ದುಃಖಕ್ಕೆ ಬೀಜ. 
ಲ್ಲಿ ಎನ್ನ ಸಂಗವ ತೊಳೆಯಬೇ ಕಲ್ಲದೆ ಅನ್ಯ ರಿಗೆ ಹೇ ೇಳಲೇಕಯ್ಯಾ ? 

ಇಂತೀ ಮೂಜಿ ಅಕೊದಗ ನಾ ಮಾಡಿ ಹಾನಿಯ ಪಡೆವುದಕ್ಕೆ ನು? 

೦ದಿಗೇನಾದಡಾಗಲಿ ಇಂದಿಗೆ ಶುದ್ಧ » ಸದಾಶಿವಮೂರ್ತಿಲಿಂಗದಲ್ಲಿ. 1೫೯॥ 


೪೬೧ 
ಬೈಚಿಟ್ಟ ಬಯಕೆಯ ಒಡೆಯ ಬೇಡಿದಡೆ ಕೊಡದಿರ್ದಡೆ ಸ್ಟಾ ಸಿಯ ಹಿಕೆಯಲ್ಲವೆ? 


ಅಟ್ಟ ಅಡಿಗೆಯ ಪತಿಗಿಕ್ಕದೆ ಸತಿ ಉಂಡಡೆ ನೆಟ್ಟನೆ ಕಳ್ಳೆಯಲ್ಲವೆ? 
ಕೊಟ್ಟಾತ ಒಡವೆಯ ಬೇಡಿದಡೆ 


ಕಟ್ಟಿ ಹೋರುವ ಕಷ್ಟಜೀವಿಗೇಕೆ ತ್ರಿವಿಧ ಭಕ್ತಿ, ಸಜ್ಜನ ಯುಕ್ತಿ? 
ಇಂತೀ AS ONY | oe ಬಲ್ಲನಾಗಿ ಸದಾಶಿವಮೂರ್ತಿ: ಲಿಂಗವು ಒಲ್ಲನು. 1&0 Il 


೪೬೨ 


ಗುರುಚರಮೂರ್ತಿ ಪೂಜಿಸಿಕೊಂಬಲ್ಲಿ ತಮ್ಮ ವಿವರವ ತಾವಜೌಯಬೇಕು. 
ಹೆಣ್ಣು ಹೊನ್ನು ಮಣ್ಣು ಹೊಣಿಗೆಂದು ಕೆಲವರಿಗೆ ಹೇಳಿ 
ಗನ್ನದಿಂದ ತಾವು ಗಳಿಸಿ ಕೂಡುವುದು, ಅದು ತಾನೆ ಅನ್ಯಾಯವಲ್ಲವೆ? 
ಬಿರಿದ ಕಟ್ಟಿದ ಬಂಟ ಭಾಷೆಗೆ ತಪ್ಪಿದಡೆ ರಾಜನ ಮುಖಕ್ಕೆ ಏಟ್‌'ದಡೆ ಅದೆ ಭಂಗ. 


೪೬೨: 1ಅಜ (ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 

















ಸಕಲ ಪುರಾತನರ ವಚನಗಳು-೧ 


ಇಂತಿವನಟ್‌ಯದೆ ಮೂಗ ಕೊಯಿದು ಮಾಜ? 
ಹಣ್ಣ ಮೆಲುವ ಅಣ್ಣ ಗಳಿಗೇಕೆ ಗುರುಚರಸ್ಥ ಲ? 
ಇಂತಿವರೆಲ್ಲರು ಸದಾಶಿವಮೂರ್ತಿಲಿಂಗಕ್ಕೆ ಹೊಜಿಗು. leoy 


೪೬೩ 


ತನ್ನ TANS) ಮಾಡುವಲ್ಲಿ, 
ತಾ ಬೇಡದೆ ಅನ್ಯರಿಗೆ ಹೇಳಿ ಈಸಿಕೊಂಬ ಡಾಳಕತನವೇಕೆ? 
ಅದು ಗುರುಚರಕ್ಕೆ ಅಜವಿನ ಮತವಲ್ಲ. 
ಇಂತಿವನಟೌದು ಮರಳಿ ಕಾಡುವ ಶಬರವೇಷಿಗಳು 
ಸದಾಶಿವಮೂರ್ತಿಲಿಂಗಕ್ಕೆ ಹೊಣಗು. ॥೬೨ 


. ೪೬೪ 
ಓಗರ ಹಸಿಯಿತ್ತೆಂದು ಉಂಬವರಿಲ್ಲ; ನೀರು ಬಾಯಾಜತ್ತೆಂದು ಕುಡಿವರಿಲ್ಲ; 
ಭೂಮಿಗೆ ಬಡತನವೆಂದು ಬಿತ್ತುವರಿಲ್ಲ. 
ತಮ್ಮ ಒಲವರಕ್ಕೆ ತಾವು ಮಾಡುವಲ್ಲಿ ಗನ್ನದ ಆಸೆ ಬೇಡ, ; 
ಸದಾಶಿವಮೂರ್ತಿಲಿಂಗವನಜ್‌ವುದಕ್ಕೆ. ॥ ೬3 


೪೬೫ 


ಇಜುಹು ಕಡೆ ಎಂಭತ್ತನಾಲ್ಕು ಲಕ್ಷ ಜೀವ,- 
ಅವು ಹುಟ್ಟುವಾಗಲೆ ಸುಖದುಃಖ ಭೋಗಂಗಳ ಕೊಂಡು ಹುಟ್ಟಿದವು. 
ROD ತಪ್ಪದದೃಷ್ಟ. 
| ಅಣುಹಿರಿಯರೆಲ್ಲರು ಮಜಕಿಯಬೇಡಿ, ಅಜೌವಿನ ಹೊ 
ವೇಷಕ್ಕೆ ತಪ್ಪದಂತಾಡಿ ಹೋಗಿ, 
ಪುರುಷ ಸತ್ತಡೆ ಸತಿ ಮುಂಡೆತನದಂತೆ ನೀಸಲಾಣಕ; 
ಕಳ್ಳನ ಹೆಂಡತಿಯಂತೆ ತಲ್ಲಳಿಸಲಾಣ*, 
ನಿಮ್ಮ ಆಜವಿನ ಹಾನಿ ಎನ್ನ ಇಹಪರದ ಕೇಡು. 

ಸದಕ್ಕೆ ನೋಯಬೇಡ, ನೊಂದಡೆ ಸದಾಶಿವಮೂರ್ತಿಲಿಂಗಕ್ಕೆ ಹೊಅಗು. ॥೬೪॥ 


ಲನ ನೋಡಿಕೊಳ್ಳಿ. 










2 ಷರಾ ವ 










CMDS ಮಾರಿತಂದೆಗಳ ವಚನ 


೧೨೩ 
ಸತ್ಯದ ಬಾಗಿಲು ಮುಚ್ಚಿತ್ತು. 
ಜಾ = ad ಇದು 5 
oe gist ಕ್ತಂಗೆ ಸತ್ಯವ ನಿತ್ಯದ ಬೆಳಗು. 
es 072 = mdme Brnon 
ಆ ಭಕ್ತನಂಗ ಸದಾಶಿವಮೂರ್ತಿಲಿಂಗದ ಘಟಸಂಭವ ಪ್ರಾಣ. ॥ ೬೫ ॥ 
೪೬೭ 

22 3 ರಿದ -A a. a ನಲ್ಲಿ A 

ತನ್ನ = ತು eee ಮಾಡಿಕೊಂಬಲ್ಲಿ ಅನ್ಯರ ಗುಣ ದೋಷವ ಸಂಪಾದಿಸಲಿಲ್ಲ 
ಸಣ ವಣ 
ಅದು ಒಡೆದ ಠಾವಿನಲ್ಲಿ ಒಸರುವುದಲ್ಲದೆ ಬೇಜೊಂದೆಡೆಯಲ್ಲಿಲ್ಲ. 
ಇದು ಕಾರಣ. ಉಭಯವ ಅಲ್ಲ ಅಹುದೆಂದೆನಲಿಲ್ಲ 


ಮಾಮು ಲ ಇಂ, 
ಸದ್ಭಕ್ತ ಮಾಡುವ ಸನ್ನದ್ದ ಭಕ್ತಿ ಸದಾಶಿವಮೂರ್ತಿಲಿಂಗದ ಕೈಲೆಡೆಯ ಪ್ರಾಣ. ॥೬೬॥ 


೪೬೮ 
ಭಕ್ತ ಗುರುಚರವ ನುಡಿದಲ್ಲಿ ನೋವುಂಟೆ ಆಯ್ಕಾ? 
ಪುರುಷ ಕಳ್ಳನಾದಲ್ಲಿ ಸತಿಗೆ Ate? ಉಂಟು 
ಸೂಳೆಯ ಮಿಂಡ ಸತ್ತಡೆ ಅವಳನಾರು ಸೆಜಕಿಯ ತೆಗೆವರುಂಟೆ? 
ಸಜ್ಜನ ಭಕ್ತ ಏನೆಂದಡೂ ಸದಾಶಿವಮೂರ್ತಿಲಿಂಗಕ್ಕೆ ಒಳಗು. ॥೬೭॥ 


೪೬೯, 
ಗಂಡ ತಪ್ಪಿ ನಡೆದಲ್ಲಿ ಹೆಂಡತಿ ಬಾಯಾಲುವುದೆ ಕಾರಣ. 
co — | 
ದೆಂತೆಂದಡೆ: 


ಪುರುಷನ ಬಾಧೆಗೆ ಸತಿ ಸೆಚಕಹಿಯೊಳಗಾದ ಕಾರಣ. 


ಸದಾಶಿವಮೂರ್ತಿಲಿಂಗದ ಪ್ರಾಣ. ॥೬೮॥ 
೪೭೦ 


ಸದ್ಭಕ್ತನ ಆಚರಣೆಯ ಕ್ರೀಯೆಂತುಂಟೆಂದಡೆ. 
ಜಂಗಮದ ಪಾದೋದಕ ಲಿಂಗಕ್ಕೆ ಮಜ್ಜನವ ಮಾಡುವಲ್ಲಿ 
ಜಂಗಮದ ಕುಂದು ನಿಂದೆಯ ಕೇಳಬಾರದು. 
ಜಂಗಮ ಪ್ರಸಾದವ ಲಿಂಗಕ್ಕೆ ಕೊಡುವಲ್ಲಿ ಅರ್ಥ ಪ್ರಾಣ 'ಅಭಿ'ಮಾನವ ಮುಟ್ಟಿದಲ್ಲಿ, 
ಚಿತ್ತದಲ್ಲಿ ಹೆಚ್ಚು ಕುಂದು ತೋಟ್‌ದಾಗಲೆ ಪ್ರಸಾದಕ್ಕೆ ದೂರ. 
_—_-q«“ 
೪೭೦: 1 ಅಪ (ಕೋ ೮೨, ಕೋ ೧೫೧, ಕೋ ೩೦೦, ಕೋ ೪೪೮). 
CC-0. Jangamwadi Math Collection. Digitized by eGangotri 


೧೨೪ ಸಕಲ ಪ್ರರಾಶನರ ವಚನಗಳು-೧ 


ಇದು ಕಾರಣ, ದೇಹಭಾವವಳಿದವಂಗಲ್ಲದೆ ಪಾದೋದಕ ಪ್ರಸಾದವಿಲ್ಲಾ ಎಂದೆ. 
ವಿಶ್ವಾಸವುಂಟಾದಲ್ಲಿ ಕುಜುಹಿನ ಮುದ್ರೆಯ ಬಯಕೆ ಉಂಟೆ ಆಯ್ಯಾ? 
ಅವಿಶ್ವಾಸವುಳ್ಳವಂಗೆ ಗುರುಚರದ ಮಾರ್ಗವಿಲ್ಲಾಯೆಂದೆ. 

ಸದಾಶಿವಮೂರ್ತಿಲಿಂಗವ ಹೀಗಜ?ವುದಕ್ಕೆ ಠಾವ ಕಾಣೆ. Wee il 


೪೭೧ 


ಗುರುಚರದ ಸೇವೆಯ ಮಾಡುವನ್ನಕ್ಕ ಮೂಜಕ್ಕೆ ಹೊಜಿಗಾಗಿರಬೇಕು. 
ಮೂಖ ಒಳಗ ಕಂಡು ಮೂಖ ಹೊಜಗನಜತಿತು, 
DES? ನೀರನಾಗಿರಚೇಕು. ಸದಾಶಿವಮೂರ್ತಿಲಿಂಗವ ಮೂಜಬೇಕು. u 20 ll 


೪೭೨ 


ಭಕ್ತಂಗೆ ವಿಶ್ವಾಸ, ಗುರುಚರಕ್ಕೆ ವಿರಕ್ತಿ. 
ಭಕ್ತಂಗೆ ತ್ರಿವಿಧ ಕೂಡಿದ ಮಾಟ, ವಿರಕ್ತಂಗೆ ತ್ರಿವಿಧ ಹೊಳಗಾಗಿ ಆಟ. 
ಭಕ್ತನ ನೆಮ್ಮುಗೆ ಗುರುಲಿಂಗ ಜಂಗಮದಲ್ಲಿ. 
ಗುರುಚರವಿರಕ್ತನ ನೆಮ್ಮುಗೆ ಸದಾಶಿವಮೂರ್ತಿಲಿಂಗದಲ್ಲಿ ಬೆಚ್ಚಂತಿರಬೇಕು. 


34 
oo 


೭0 Il 


೪೭೩ 


ದಿವರಾತ್ರಿ ಕೂಡಿ ದಿನ ಲೆಕ್ಕಕ್ಕೆ ಸಂದಂತೆ, 
ಭಕ್ತಜಂಗಮದ ಯೋಗ ಸಂಭವವಾಗಿ ವಸ್ತುವ ಮುಟ್ಟಿದಲ್ಲಿ, 
ಕರ್ತೃ ಭೃತ್ಯ ಸಂಬಂಧವಡಗಿತ್ತು ಸದಾಶಿವಮೂರ್ತಿಲಿಂಗದಲ್ಲಿ. ॥ ೭೨॥ 


೪೭೪ 


ಸಹಭೋಜನ ಮಾಡುವ ಸಾಧನೆವಂತರು ಕೇಳಿರೊ: 
ಲಿಂಗ ಕರ್ತ್ಪವಾಗಿ ನೀ ಭೃತ್ಯನಾಗಿದ್ದಲ್ಲಿ 
ಲಿಂಗ ಅಮಲ ನೀ ಮಲದೇಹಿ 
ನಿನಗೆ ಪ್ರಪಂಚು ಲಿಂಗವು ನಿಃಪ್ರಪಂಚು; 
ನೀ ಅಂಗಲಿಂಗವು ನಿರಂಗ; ಲಿಂಗಕ್ಕೂ ನಿನಗೂ ಸಹ ೋಜನವೆಂತುಟಯ್ಯಾ? 
ಜಾಗ್ರದಲ್ಲಿ ತೋ, ಸ್ವಪ್ನದಲ್ಲಿ ಕಂಡುದ 
ಲಿಂಗಕ್ಕೆ ಸಹಭೋಜನವ ಮಾಡುವ ಪರಿಯಿನ್ನೆಂತೊ? 
' ಸಾಕು ಕುಟಿಲದ ಊಟ, ಸದಾಶಿವಮೂರ್ತಿಲಿಂಗವು ಮುಟ್ಟದ ಅರ್ಪಿತ. ॥ ೭೩ ॥ 


> CC-0. Jangamwadi Math Collection. Digitized by eGangotri 





೪೭೫ 


ನ ಮಾರಿತಂದೆಗಳ ವಚನ 


ಆಜುವಿವ 


ದ್ರಿ 
ಎ 


೧೨ 
ಗ ನಿನ್ನಲ್ಲಿ ಸಹ'ಕೂಟದಿ! 


m 


le) 
(e; 


ಯಿ 
ಕಾಬಲಿ ಲಿಂಗದ ಕೂಟವೆಲಿ 


© 
ಪ್ನ 
ರಾಡುವಲ್ರಿ ಲಿ 


B 33473 


1 ೭೪॥ 


Il ೭೫॥ 


ನೆಯ ವಾರಿಯ ದೂಮದಂತೆ, 


೧೨ 
= 


ನ ರಂಜ 
ಆಲಿ ww 


Stent 


Wy 


— 


ಕ್‌ 
ಒಪ 


A 
À“ 


ಲಿಂಗ ಅಂಗದಿ 


೯ DDE 


ೋೋಹಿವ ತೋಜ್‌ಿಕೆಯಂತೆ, 


೦ದೆ. 


_— 
ಹುದೆ 


ನಗೂ ಸಹಭೋಜನ ಸಲು 


ರದೊಳಗಳ ಉರಿಯಂತೆ. 


ತೆ 
ಸದಾಶಿವಮೂರ್ತಿಲಿಂಗದಲ್ಲಿ. 


1 

[3 
— 
e 


ಗಳೂ 
» ಕಪ್ಪು 


Wet I 


ಕು, 


ದಿರಬೇ 


m 


ರ್ಮನ ಶಿಶುವಿನ ಸ್ನೇಹದಂತಿರಬೇಕು. 


ಅಯಃಕಾಂತದ ಶಿಲೆಲೋಹದಂತಿರಬೇಕು 


ಲಿಂಗಕ್ಕೆ ಸಹಭೋಜನವಾ 
ಶಶಿಶಿಲೆಯಂತೆ ಒಸರುವ ಅರ್ಪಿತ. 


೪೭೫: 1 ಕೂಡಿ (ಕೋ ೪೪೮); ಕೂಟ (ಕೋ ೧೫೧). 2 ಹಿಂಗ (ಕೋ ೮೨, ಕೋ ೩೦೦). 


CC-0. Jangamwadi Math Collection. Digitized by eGangotri 





೧೨೬ ಸಕಲ ಪ್ರರಾತನರ ವಚನಗಳು-೧ 


ಕೂಡುವ ಕೂಟ ಭ್ರಮರ ಚಂಪಕದಂತೆ ಒಡಗೂಡಿ ಲಿಂಗವ 


ಎಡೆ ತೆಜಿಪಿಲ್ಲದ ಸಹಭೋಜನಕ್ಕೆ ಕೊಡುವಾತನ ಅಡಿಗೆ ಕಡೆನಡುಮೊದಲಿಲ್ಲದೆಜಿಗುವೆ. 
ಆತ ಸದಾಶಿವಲಿಂಗವು ತ ॥೭೭॥ 


೪೭೯ 


ಭರಿತಾರ್ಪಣವೆಂಬುದು ಲಿಂಗಕ್ಕೊ ನಿನಗೊ? ಲಿ ಲಿಂಗಕ್ಕೆ ಸಂಕಲ್ಪ. ನಿನಗೆ ಮನೋಹರ. 
ಈ ಗುಣ "ಓಗರಮೇಲೋಗರ'ದ ದ ಅಪೇಕ್ಷೆಯಲ್ಲದೆ. 
ಲಿಂಗದ ಒಡಲಲ್ಲ ಸದಾಶಿವಮೂರ್ತಿ ಲಿಂಗಕ್ಕೆ... ॥ ೭೮ Il 


ಭರಿತಾರ್ಪಣವ ನೈವೇದ್ಯವ ಮಾಡಿದಲ್ಲಿ ಲಿಂಗಪ್ರಸಾದವ ಮಿಗಿಸಬಹುದೆ ಆಯ್ಕಾ? 


ಲ 


ಲಿಂಗಕ್ಕು ತನಗೂ ಭ ರಿತವಾದಲ್ಲಿ ಶರಣರ ನಡುವೆ ಸುರಿಸಿಕೊಂಡು, 


ಸೂಸಿದಡೆ ಸದಾಶಿವಮೂರ್ತಿ ಲಿಂಗಕ್ಕೆ Beno. Wee il 
950 


ಬಿಟ್ಟು ಕಟ್ಟಿ ಅರ್ಪಿಸಲಾಣದೆ ಗುಪ್ಸೆಯಾಗಿ ಸುರಿಯಿಸಿಕೊಂಡ 
ಲಿಂಗದಿಚ್ಛೆಯನಜಿಿಯದೆ ತನ್ನಂಗದ ಆ ರಜಕ್ಕಾಗಿ ಗಂಗಳ ತುಂಬಿ ನಔ 
ಲೆಂಗಿಗಳನೊಲ್ಲ ಸದಾಶಿವಮೂತಿ ಲಿಂಗ. 1 GO ll 


೪೮೨ 


ಎಲ್ಲವು ಲಿಂಗಕ್ಕೆ ಸಂದವೆಂಬುದ ಕೇಳಿ, 
ಸಂಕಲ್ಪವ ದು ಬಂದುದ ಲಿಂಗಾರ್ಚನೆಯ ಮಾಡುವುದು ನಿಜ ಭರಿತಾರ್ಪಣ, 
ಸದಾಶಿವಮೂರ್ತಿ ಲಿಂಗಕ್ಕೆ ತೃಪ್ತಿ. ॥೮೧॥ 


೪೮೩ 


ಎನಗೆ ಭರಿತಾರ್ಪಣವೆಂದು ಹೇಳಿದಾಗವೆ, 
ಲಿಂಗಕ್ಕೊ ತನಗೊ ಎಂಬುದ ನಿನ್ನ ನೀನಜ್‌. 
ಅನ್ಯರ ಕೈಯಿಂದ ಹೇಳಿಸಿ ಚೆನ್ನಾಗಿ ಇಕ್ಕಿಸಿಕೊಂಡು ಉಂಬುದು 
ಲಿಂಗಕ್ಕೊ ನಿನಗೊ ಎಂಬುದ ನಿನ್ನ ನೀನಜ್‌. 


CC-0. Jangamwadi Math Collection. Digitized by eGangotri 


Annn eee 


— -9 —— = ee) ಕಾಪಿ ಕಾ ಕಾಲೆ ತ ಇವೆ ed ತಾ 
ಸಂದುದನೆ ಪರಿಣಾಮಿಸಿ ಬಾರದುದಕ್ಕೆ ಸಂದೇಹವಿಲದೆ ಸಂದನಳಿದುದು ಭರಿತಾರ್ಪಣ; 
z 
`N- al 2 ಕ್ಲ 
ಸದಾಶಿವಮೂರ್ತಿಲಿಂಕಕ್ಕೆ ತೃಪ್ತಿ. ॥೮೨॥ 
ಕ್‌ 
VS? 
ಗಿ ವ ತ್‌ a ee ate ANA 14 
ಬಂದಿತ್ತು ಬಾರದೆಂಬ ಸಂದೇಹವನಳಿದು ನಿಂದುದು ಲಿಂಗಕ್ಕೆ ಭರಿತಾರ್ಪಣ. 
— x ಎ _ 
ಶರಣರ ಮುಖದಿಂದ ಸಂದುದು ಲಿಂಗಕ್ಕೆ ಭರಿತಾರ್ಪಣ. 


CL 


“ಇದ -> = wd —_ — — 
ತನ್ನಂಗಕ್ಕೆ ಕೊಜಿತೆಯಾಗಿ ಶರಣರ ಪಂತಿಯಲ್ಲಿ ಸಮಗ್ರವಾಗಿ ಸಂದುದು 


3 ೧೨ 
Pe =< -_ “a ಇದೆ —_ ) ed a 
ಲಿಂಗಕ್ಕೆ ಭರಿತಾರ್ಪಣ. ಜಗಭರಿತನ ತೃಪ್ತಿ ಇಹಪರದ ಮುಕ್ತಿ, 
ee ರ ಜ್‌ See ASH} - 
ಸದಾಶಿವಮೂರ್ತಿಲಿಂಗದ ಅರ್ಪಿತದ ಗೊತ್ತು. n ೮೩ I 
೪೮೫ 


-Sa — 9 EN = ಫ್ಯಾ aw 
ತನ್ನಯ ಕ್ಲುಧೆಯ ಮಜಿ*ದು ಲಿಂಗದ ಆಪ ವಯನದ ಮುಖವಾಗಿ. 


ದ 
ರೂಪು ರುಚಿಯಿಂದ ಅರ್ಪಿತಭೇದ ಮುಖದಿಂದ ನಿಶ್ಚಯವಾಗಿ ನಿಂದುದು, 
te 


ಲಿಂಗಭರಿತಾರ್ಪಣ, ಸದಾಶಿವಮೂರ್ತಿಲಿಂಗಕ್ಕೆ ಭಾವವಳಿದ ಭರಿತಾರ್ಪಣ. ॥ ೮೪ ॥॥ 


ಕಂಗಳಲ್ಲಿ ನೋಡಿ. ಕ 
ಜಿಹ್ವೆಗೆ ರುಚಿ ಮುಟ್ಟುವುದಕ್ಕೆ ಮುನ್ನ 
ಮೃದು ಕಠಿಣ ಕಠಿಣತ್ವ ತಾನಜಔವುದಕ್ಕೆ ಮೊದಲೆ, 
ಲಿಂಗ ಮುಂತಾಗಿ ಅರ್ಪಿಸಿಕೊಂಬುದು ಅರ್ಪಿತ 
ರಸಘಟಿಕೆಯ ಮಣಿ ಅಸಿಯ ಮೊನೆಗೆ ನಿಲುವಂತೆ, 
ಲಿಂಗ ಅರ್ಪಿತಕ್ಕೂ ಆಜಾೌವ ಚಿತ್ತಕ್ಕೂ ಎಡೆಬಿಡುವಿಲ್ಲದ 
ಪರಿಪೂರ್ಣವಾಗಿ ನಿಂದುದು ಭರಿತಾರ್ಪಣ, 
ಸದಾಶಿವಮೂರ್ತಿಲಿಂಗವು ತಾನಾಗಿ. ॥೮೫॥ 


ಹ 
3@ 
ಲ 
1 
Y 
G 
J 
2 
pA 
A 
el 
[13 
v 
gl 


ಭಕ್ತಂಗೆ ಕ್ರೀ, ಜಂಗಮಕ್ಕೆ ನಿಃಕ್ರಿಯೆಂದೆನಬಾರದು. 
ಜಂಗಮಕ್ಕೆ ಸದ್ಭಕ್ತಿ ಸದಾಚಾರ AY, je ಇಂತೀ ಆಚಾರದಲ್ಲಿ ಇರಬೇಕು. 





೪೮೬: 3 ಮೊದಲೆ (ಕೋ ೧೫೧). 


CC-0. Jangamwadi Math Collection. Digitized by eGangotri 









೧೨೮ ಸಕಲ ಪ್ರರಾತನರ ವಚನಗಳು-೧ 


ಜಂಗಮವಾದಡೆ ಪುರುಷನ ಆಚಾರ ಸತಿಗೆ ಕಟ್ಟಲ್ಲದೆ, 
ಜಂಗಮದ ಆಚಾರ 'ಭಕ್ತ'ಸಂಪದದ ಬೆಳೆ. 
ಅವತಾರಕ್ಕೆ ವೇಷ, ಅಜ್‌ವಿಂಗೆ ಆಚಾರ. 

ಆ ಜಂಗಮ ಭಕ್ತನ ಇರವು ಘಟಪ್ರಾಣದಂತೆ. 
ಸದಾಶಿವಮೂರ್ತಿಲಿಂಗವು ತಾನೆ. 


ಶಿವಭಕ್ತನಾಗಿ ಮುಂದೆ ಬಂದು ಮಂದಿರವ ಕಟ್ಟಿದ. 


ಶಿವ ಜಂಗಮವಾಗಿ ಕರ್ತುರೂಪ ತಾಳಿ ಹಿಂದುಳಿದು ಬಂದ. 


ಉಭಯವು ಒಂದಾಗಿ ಜಗಹಿತಾರ್ಥವಾಗಿ ಬಂದ ಅಂದ, 
ಸದಾಶಿವಮೂರ್ತಿಲಿಂಗವು ತಾನೆ. 


೪೮೯ 
ಪಾದವ ಕೊಡುವಲ್ಲಿ ಪದಂ ನಾಸ್ತಿಯಾಗಿರಬೇಕು. 
ಪೂಜಿಸುವಲ್ಲಿ ಮೂಜಅತು ಮೂಜಿನಣಿದು, 
ಆಜಟಿಲ್ಲಿ ಆಶ್ರಯಿಸಿ ತೋರಿಕೆ ಒಂದಜಿಲ್ಲಿ ನಿಂದು, 
ಆ ಒಡಲಳಿದು ಸದಾಶಿವಮೂರ್ತಿಲಿಂಗದ ಒಡಲಾಗಬೇಕು. 


೪೯೦ 


ಕೈ ಕಲಸಿ ಬಾಯಿ ಉಂಡಲ್ಲಿ ಅದಾವ ಹಂಗೆಂದೆನಬಹುದು? 


ಪೂಜಿಸಿಕೊಂಬಲ್ಲಿ ಕರ್ತು, ಪೂಜಿಸುವಾತ ಭೃತ್ಯನೆ? 


ಅದು ಜಗದ? ಆಗುಚೇಗೆಯನಜ್‌ವುದಕ್ಕೆ ಉಭಯ ನಾಮವಾಯಿತ್ತು. 


ಹಣ್ಣು ರಸದಂತೆ ಭಿನ್ನವಿಲ್ಲ, ಸದಾಶಿವಮೂರ್ತಿಲಿಂಗ ತಾನೆ. 


೪೯೧ 


ಆಚಾರವೆಂಬ ಭಕ್ತ ಘಟವಾಗಿ, ಅಜೌವೆಂಬಮೂರ್ತಿ ಜಂಗಮ ಪ್ರಾಣವಾಗಿ, 


ಉಭಯವು ಕೂಡಿ ಕಾಯಜೀವನಾಗಿ ನಡೆವಂತೆ, 


೪೮೭: 1 ಭಕ್ತಂಗೆ (ಕೋ ೧೫೧). 
೪೯೦: 2 ೬ (ಟೋ ೧೫೧). 


CC-0. Jangamwadi Math Collection. Digitized by eGangotri 


॥ ೮೬ ॥ 


॥೮೭॥ 


I ೮೮ ॥ 


I ೮೯ Il 


ty 


ಆಚಾರಕ್ಕೊಡಲಾಗಿ, SLD ಆಶ್ರಯವಾಗಿ, ಉಭಯಗೂಡಿಪ್ಪ ಅಂಗವು 
ಸದಾಶಿವಮೂರ್ತಿಲಿಂಗವು ತಾನಾಗಿ. I FO Il 


ಆ ಹಣ್ಣ ಮೇಲಣ ಜಡವ ಕಳೆದು ಒಳಗಳ ಬಿತ್ತ ಮುಂದಕ್ಕೆ ಹುಟ್ಟದಂ > 
ಉಭಯದಮಧ್ಯದಲ್ಲಿ ನಿಂದ ಸವಿಸಾರವ ಸದಾಶಿವವ ೂರ್ತಿಲಿಂಗಕ್ಕೆ ಅರ್ಪಿತವ ಮಾಡು. 
॥ FON 
೪೯ 


ಅಜ ಕೊಂಡ ಗ್ರಾಸದ ಮಲವ ಕುಕ್ಷಿಯಲ್ಲಿ ಹೊಕ್ಕು ಉರುಳಿಸಿದವರುಂಟೆ ಅಯ್ಯಾ? 


— ಈ > ಇಳಿ ಹುದೆ —— =l 
ಚೂರ್ಣ ಶಿಲೆಗೆ ಶ್ರೇತವ ಹೂಸಿದವರುಂಟೆ ಆಯ್ಕಾ? 


ಬ ಐ 
ಮುಳ್ಳಿಗೆ ಮೊನೆಯ ಎಳ್ಳಿಗೆ ಎಣ್ಣೆ ಯ ತಂದಿರಿಸಿದವರುಂಟೆ ಅಯ್ಯಾ? 
ಅವು ತಮ್ಮ ಗೋತ್ರದ ವರ್ತನದ ಇರವು. 
ಇವಕ್ಕಿಂದವು ಕಡೆಯೆ? 
ಗುರುವಾದಡೆ ಗುರುಸ್ಸ ಲಕ್ಕೆ ತಪ್ಪದಂತಿರಬೇಕು. 
ಜಂಗಮವಾದಡೆ ತನ್ನಯ ಇರವು ಇದಿರಿನ ಇಂಗಿತವನಜ್‌ದು. 


ಅಂಬುಜ ಪತ್ರದಲ್ಲಿದ್ದ ಬಿಂದುವಿನಂತೆ ಅಲೇಪವಾಗಿರಬೇಕು. 

ಭಕ್ತನಾಗಿದ್ದಲ್ಲಿ ಉಭಯದ ಮಾರ್ಗವ, ಗುರುವಿನ ಚೊಕ್ಕವಹ, ಆ ಜಂಗಮದ ಅಪೇಕ್ಷೆಯ 
ಇದಿರಿಟ್ಟು ಕಾಣಿಸಿಕೊಂಡು, ಅವ ತಾನಜ್‌ಯದಂತಿರಬೇಕು. 

ಅದು ಭಕ್ತಿಮಾರ್ಗಕ್ಕೆ ತಲೆದೋಅದ ಇರವು, 


-_ ಇ. — 
ಆಗುಣ A, ತಿಯ ಸಾಧನ, ಸದಾಶಿವಮೂರ್ತಿಲಿಂಗದ ಅಜ್‌ಕೆ ತಾನೆ. I 
ಕ 


1 
lo 


೪೯೪ 


ವಸ್ತು ತ್ರಿವಿಧ ರೂಪಾದ ಪರಿ ಎಂತೆಂದಡೆ: 
ಕಾಯದ ಕರ್ಮವ ಕಳೆವುದಕ್ಕೆ ಗುರು ರೂಪಾಗಿ, 
ಭಾವದ ಪ್ರಕೃತಿಯ ಕಳೆವುದಕ್ಕೆ ಚರರೂಪಾಗಿ, 
ಜೀವನಭಾವವ ಕಳೆವುದಕ್ಕೆ ಲಿಂಗರೂಪಾಗಿ, 
ಇಂತೀ ಮೂಜಅ ಗುಣವನಜ್‌ದು ಆಶ್ರಯಿಸುವ ಸದ್ಭಕ್ತನೆ, ny 
ಸದಾಶಿವಮೂರ್ತಿಲಿಂಗವು Sos. ॥ EA I 


CC-0. Jangamwadi Math Collection. Digitized by eGangotri 













ಸಕಲ ಪುರಾತನರ ವಚನಗಳು-೧ 
೪೯೫ 


1ಓಂದಂಗಕ್ಕೆ' ಮೂಜಿ ಯುಕ್ತಿ ಭಿನ್ನವಾದಂತೆ, 
ಭಿನ್ನವೊಂದಂಗದಲ್ಲಿ ಕೂಡಿ ಚಕ್ಷುವಿನಲ್ಲಿ ಕಂಡು ನಡವಂತೆ, 
ಅದೆಂತೆಂದಡೆ: 
ನಡೆವ ಚರಣ ಗುರುಮಾರ್ಗವಾಗಿ, ಕೊಡುವ ಕರ ಚರಮಾರ್ಗವಾಗಿ, 
ಕೊಂಬ ಜಿಹ್ವೆ ಲಿಂಗದ ಒಡಲಾಗಿ, 
ನೋಡುವ ಚಕ್ಷು BAGS ಕೂಡಿದ ಪರಮ ಪ್ರಕಾಶವಾಗಿ, 
ಇಂತಿವನೊಡಗೂಡಿ TOW ಸದ್ಭಕ್ತನಂಗ ಸದಾಶಿವಮೂರ್ತಿಲಿಂಗವು ತಾನೆ. ॥೯೪॥ 


೪೯೬ 


ಗುರುವಾದಲ್ಲಿ, ಶಿಷ್ಯನ ಅಂಗದಲ್ಲಿ ಶಿಲೆಯಲ್ಲಿ ಉರಿಯಡಗಿದಂತಿರಬೇಕು. 
ಜಂಗಮವಾದದೆ ಭಕ್ತ ಸಂಗದಲ್ಲಿ ಬಂಗಾರದಲ್ಲಿ'? ಬಣ್ಣ ವಡಗಿದಂತೆ ಅಡಗಿರಬೇಕು. 
ಲಿಂಗವಾದಡೆ ಭಕ್ತನ ಚಿತ್ತ ದಲ್ಲಿ ಅರಗಿನಲ್ಲಿ ಅ ಅಪು ವಡಗಿ 
ಉರಿಯ ತೋಟೀದಡೆ ಕರಗಿ ಉರಿಯಡಗಿ oo ಅಅತಂತಿರಬೇಕು 
ಇಂತೀ ಭೇದಂಗಳಲ್ಲಿ ಭೇದಿಸಿ ವರ್ಮವ ವರ್ಮದಿಂದಟ್‌ದು, 
ಕರ್ಮವ ಕರ್ಮದಲ್ಲಿ ಮಾಡಿ ಕ್ರೀಯ ಕ್ರೀಯಲ್ಬಿ ಕಂಡು, 
ಭಾವಶುದ್ಧವಾಗಿ ನಿಂದ ಸದ್ಭಕ್ತನಂಗವೆ, ಸದಾಶಿವಮೂರ್ತಿಲಿಂಗವು ತಾನೆ... ॥ ೯೫ ॥ 


೪೯೭ 
ಮಾಡುವ ಸೇವೆಯನಟ್‌ತು ಮಾಡಿಸಿಕೊಂಬುದು ಗುರುಸ್ಪ 10 
ನೆಮ್ಮಿ ದ ನೆಎಮ್ಮುಗೆಯನಜ್‌ತು ಚರಿಸುವುದು ಜಂಗಮಸ್ಥಲ. 


ಇಂತೀ ಉಭಯದ ಒಡಲನಭ್‌ತು ಮಾಡುವುದು ಸದ್ಧಕ್ಕಿಸ್ಸಲ. 
ಆ ಸದ್ಭಕ್ತನಂಗವೆ ಸದಾಶಿವಮೂರ್ತಿಲಿಂಗದ ಒಡಲು. ॥೯೬॥ 


೪೯೮ 
ಸ  ಹಣಿದು ಶಿಷ್ಯಂಗೆ ಅನುಜ್ಞೆ ಸ್ಲೆಯ ಮಾಡಿದಾಗವೆ ಬ್ರ ಬ್ರಹ್ಮಪಾಶ ಹಜ್‌ದುದು. 
BANG 8 Sasons ಬಿಟ್ಟು. 


೦, ಕೋ ೪೪೮). 
ion. Digitized by eGangotri 












' 
. 


ಅಜ್‌ವಿನ ಮಾರಿತಂದೆಗಳ ವಚನ ೧೩೧ 


ತೀ ಗುರುಚರದ ಉಭಯವನಟಕಿತ AG 3,5 ಶರೀರವೆ, 
ee ಲಿಂಗವು ತಾನೆ. I Fe Il 


೪೯೯ 


ತೆನ್ನಯ ವಿಶ್ವಾಸದಿಂದ ಗುರುವ ಮುಕ್ತನ ಮಾಡಿದ ಭಕ ಕಮ: 
ತನ್ನಯ ವಿಶಾ ಸದಿಂದ 2 ಚರವ ವಿರಕ್ತನ ಮಾಡಿದ ಭಕ್ತನು; 


ತನ್ನಯ ವಿಶ್ವಾಸದಿಂದ ಶಿಲೆಯ ಕುಲವನಳಿದು ಸದಮಲದ ಬೆಳಗ ತಂದಿಟ್ಟ ಸದ್ದಕ್ತನು, 
ಆ ಭಕ್ತನಂಗವೆ ಸದಾಶಿವಮೂರ್ತಿಲಿಂಗವು ತಾನೆ. eS 1 


ತನ್ನ ವಿಶ್ವಾಸ ಸಕ್ಕೆ ಗುರುವೆಂದು ಕಂಡಡೆ, ನಿನ್ನಯ ಗುರುತನದ ಹರವರಿಯೆಂತಯ್ಯಾ ? 


ಅಮೃತವ ಹೊ ಯಿದಿದ್ದ ಕುಡಿಕೆಯಂತಾಗಬೇಡ. 
ಗುರುತನವಳಿದ ಸ್ವಯ ಗುರುವಾಗು, ಸದಾಶಿವಮೂರ್ತಿಲಿಂಗವನಣಿವುದಕ್ಕೆ Wee I 
೫೦೧ 


ನಿಜ ಗುರುವಿನ ಇರವು ಹೇಗಿರಬೇಕೆಂದಡೆ: 
ನಿರ್ಮಲ ಸುಚಿತ್ತನಾಗಿ ತನ್ನ ಸೋಂಕುವ 
ಸುಖದುಃಖಗಳು ಬಂದಲ್ಲಿ ಆಗುಚೇಗೆಯನಜ್‌ಯದೆ, 
ಫಲವ ಹೊತ್ತ ತರುವಿನಂತೆ, ಕೆಚ್ಚಲ ಕ್ಷೀರದಂತೆ, ಕಪಿ LILO ಪಳ ಘಟ್ಟಿಗೊಂಡಂತೆ, 
ಹೊಜಗಳ ಇರವು ಒಳಗಳ ನಿಜ 
ಲೌಕಿಕಕ್ಕೆ ಗುರುವಾಗಿ ಪರಮಾರ್ಥಕ್ಕೆ ಸದ್ಗುರುವಾಗಿ 
ಡುಂಡಫಳದಂತೆ ಹೊಜಗಳ ೩.1. ಒಳೆಗಳ ಮಧುರಸಾರದಂತಿರಬೇಕು 
ಕರುಣಕಾರುಣ್ಯಾಂಬುಧಿ ಸ ಸದ್ಗುರುವಿನ ಇರವು ಸದಾಶಿವಮೂರ್ತಿಲಿಂಗವು ತಾನೆ. ॥೧೦೦॥ 


೫೦೨ 


ಗುರುಶಿಷ್ಯನ ಇರವಿನ A, ಲವೆಂತುಟೆಂದಡೆ: 
ಮಣಿ ದಾರವ ನುಂಗಿ ಸರವಾಗಿ ನಿಂದು ಕಾಣಿಸಿಕೊಂಡಂತಿರಬೇಕು. 
ರತ್ನಪುಂಜ ಕುಂದಣದ ಮೇಲೆ ನಿಂದು ಚಂದವ ಕಾಣಿಸಿಕೊಂಡಂತಿರಬೇಕು. 


CC-0. Jangamwadi Math Collection. Digitized by eGangotri 








೧೩೨ ಸಕಲ ಪ್ರರಾತನರ ವಚನಗಳು-೧ 


ಶಂಖದ ಮೇಲೆ ಸಂಭ್ರಮದ ಜಾತಿಉತ್ತರ ನಿಂದು ತೋಹಖಔಿದಂತಿರಬೇಕು, 

ಇಂತೀ ಭೇದ. 

ಘಟ ಗುರು ಆತ್ಮ ಶಿಷ್ಯನಾಗಿ ತೋಟುವ ಬೆಳಗು ತಾನೆ, 

ಸದಾಶಿವಮೂರ್ತಿಲಿಂಗವು. ॥ ೧೦೧ Il 


೫೦೩ 


ಗುರು ಜಂಗಮ ಲಿಂಗ ಭಕ್ತಿ ಮಾರ್ಗಸ್ಥಲ ಸಮರ್ಪಣ: 
ಪೃಥ್ವಿಜ್ಞಾನ, ಅಪ್ಪುಜ್ಞಾನ, ತೇಜಜ್ಞಾನ, ವಾಯುಜ್ಞಾನ, 
ಆಕಾಶಜ್ಞಾನ, ತಮಜ್ಞಾನ, ಪರಿಪೂರ್ಣಜ್ಞಾನ, ದಿವ್ಯಜ್ಞಾನ. 


P 


ಇಂತೀ ಜ್ಞಾನಂಗಳಲ್ಲಿ ಕಂಡು ದೇಹ ಧರ್ಮಂಗಳನಜಔಿತು, 
ಪಿಂಡಪ್ರಾಣ ಅಂಗಲಿಂಗ ಸಂಯೋಗ ಸಂಪದದಲ್ಲಿ ನಿಂದು ನೋಡು, 
ಸದಾಶಿವಮೂರ್ತಿಲಿಂಗದಲ್ಲಿ ಕಳೆ ಬೆಳಗುತ್ತದೆ. ॥ ೧೦೨ II 


೫೦೪ 


ಪೃಥಿ ಜ್ಞಾನ ಹಿಪೀಲಿಕಾ ಸಂಬಂಧವಾಗಿಹುದು. 
ಅಪ್ಪುಜ್ಞಾ ನ ಮರ್ಕಟ ಸಂಬಂಧವಾಗಿಹುದು. 
ತೇಜಜ್ಞಾನ ಅಗ್ನಿಸಂಬಂಧವಾಗಿಹುದು. ವಾಯುಜ್ಞಾ 20 ಗಂಧಸಂಬಂಧವಾಗಿಹುದು. 
ಆಕಾಶಜ್ಞಾನ ವಿಹಂಗಸಂಬಂಧವಾಗಿಹುದು. 
ತಮಜ್ಞಾನ ಮಾರ್ಜಾಲಸಂಬಂಧವಾಗಿಹುದು. 
ಪರಿಪೂರ್ಣಜ್ಞಾ ನ ಕೂರ್ಮಸಂಬಂಧವಾಗಿಹುದು. 
ದಿವ್ಯಜ್ಞಾನ ಸರ್ವಮಯ ನಾನಾಭೇದಂಗಳ ಭೇದಿಸುತ್ತಿಹುದು. 
ಇಂತೀ ಮನಜ್ಞಾನ ಭರಿತನಾಗಿ ದಶಗುಣ ಮರ್ಕಟನ ಮೆಟ್ಟಿ ನಿಂದು, 
ಬಟ್ಟಬಯಲ ತುಟ್ಟತುದಿಯ ಸದಾಶಿವಮೂರ್ತಿ ಲಿಂಗದ ಕಳೆ 
ಕಳಕಳಿಸುತ್ತದೆ ಚಿತ್ತದ ನೆನಹಿನಲ್ಲಿ. ॥ ೧೦೩ ॥ 


೫೦೫ 


ಉರಿಯ ಮಡುವಿನಲ್ಲಿ ಒಂದು ಜಲದ ಕುಸುಮ ಹುಟ್ಟಿ. 
ಹರಿಹರಬ್ರಹ್ಮಾದಿಗಳಿಗೆ ವಷವಲ್ಲ ನೋಡಾ. 
ಆ ಕುಸುಮದ ಎಸಳಿನ ಕೂಟಸ್ಥಲದಲ್ಲಿ ಕಪ್ಪು, 
ನಡುಮಧ್ಯದಲ್ಲಿ ತಮ ಕಪೋತವರ್ಣ, 
ಅದಣ ತುದಿಯಲ್ಲಿ ನಾನಾ ವರ್ಣದ ಛಾಯ ಕೂಡಿ ಅಳಿವುತ್ತಿಹುದಂ. 


CC-0. Jangamwadi Math Collection. Digitized by eGangotri 


SHAR ಮಾರಿತಂದೆಗಳ ವಚನ ೧೩೩ 


ಆ ಹೂವ ಒಂದೆ ಭೇದದಲ್ಲಿ ಕಿತು ಸದಾಶಿವಲಿಂಗದ ಪಾದದಲ್ಲಿರಿಸಲಾಗಿ, 


~ 

ಪದಕ್ಕೆ ಹೊಜಿಗೆಂದು ಮಕುಟದ ಮೇಲೇಜಶಿತ್ತು. 

ಇದು ಬಲ್ಲವರಾರು ಚೋದ್ಯವ ಹೇಳಿರಣ್ಣಾ. ॥ ೧೦೪ ॥ 
ae 
೫೦೬ 


ಊರ ಹೊಜಿಗಳ ಹೊಲತಿಯ ಹಾರುವ ನೆರೆದು ತನ್ನಯ ಸೂತಕ ಹೋಯಿತ್ತು. 


ಹೊಲತಿಯ ಕುಲ ಹಜಿದು ಹಾರುವ ಹೊಲೆಯನಾಗಿ, 
ಆ ಹಾರುವ ಹಾರದೆ ಸದಾಶಿವಮೂರ್ತಿಲಿಂಗಕ್ಕೆ ಒಳಗಾದ. I ೧೦೫ ॥ 
೫೦೭ 


ಧರೆಯ ಹಾವು ಆಕಾಶದೊಳಗಳ ಕಪ್ಪೆ ಒಳಗೂಡಿ ಒರುಮೆಯಾಗಿ, 


ಹಾವು ಗಾರುಡನ ನುಂಗಿ, ಕಪ್ಪೆ ಹಿಡಿವ ಜೋಗಿಯ ನುಂಗಿ, 

ಮತ್ತೆ ಕಪ್ಪೆಗೆ ಸರ್ಪಗೆ ವಿರೋಧವಾಗಿ, ಕಪ್ಪೆಜೋಗಿಯನುಗುಳಿ ಸರ್ಪನ ನುಂಗಿತ್ತು. 

ಕಪ್ಪೆಯ ವಿಷ ತಾಗಿ ಜೋಗಿ ಮತ್ತನಾದ 

ಇಂತೀ ಭೇದದಿಂದ ಅಜ್‌ ವುತಾನೆ;: ಸದಾಶಿವಮೂರ್ತಿಲಿಂಗವು ತಾನು ತಾನೆ. 11 ೧೦೬ Il 
೫೦೮ 


ಕೊಂಬಿನ ಮೇರ(ಗ)ಳ ಹಕ್ಕಿಯ ಆಕಾಶದ ಮೇರ(ಗ)ಳ ಗಿಡುಗ ಹಿಡಿಯಿತ್ತು. 
ಕೊಂಬು ಹಕ್ಕಿಯ ಕುಡದೆ ಗಿಡುಗನ ಕಡಿಯಿತ್ತು. 
ಹಕ್ಕಿಯ ಗಿಡುಗನ ಕೂಡಿ ಕಡಿವ ಕೊಂಬ ಚಿಟ್ಟೆಯ ಮಜ ನುಂಗಿತ್ತು, 
ಸದಾಶಿವಮೂರ್ತಿಲಿಂಗವನಜೀತು. ॥ ೧೦೭ ॥ 


೫೦೯ 


ಮೂಜು ಲೋಕವನೆಲ್ಲವ ಗಾಳಿಯಲ್ಲಿ ತೂಜ ಬಂದ ಗುಂಗುಜು ನುಂಗಿತ್ತು. 
ಮೂಜು ಲೋಕದ ರಾಯರು ಕೂಡಿ ಗುಂಗುಜಿ ಕೊಂದೆಹೆನೆಂದಡೆ, ಆರಿಗೂ ಅಸಾಧ್ಯ. 
ಆ ಗುಂಗುಜಿ ಬಾಯಲ್ಲಿ ಕತ್ತರಿವಾಣಿ, ಕಾಲಿನಲ್ಲಿ ಕಂಡೆಹ, 
ಆಂಡದಲ್ಲಿ ಕಾಳಕೂಟ, ಪಿಂಡವೆಲ್ಲವೂ ಅಸಿಯ ಬಳಗ. 
ಆದ ಕೊಂದು ನಿಂದವಗಲ್ಲದೆ ಸದಾಶಿವಮೂರ್ತಿ ಲಿಂಗದ ಬೆಳಗಿಲ್ಲ. ॥ ೧೦೮ ॥ 


CC-0. Jangamwadi Math Collection. Digitized by eGangotri 





೧೩೪ ಸಕಲ ಪುರಾತನರ ವಚನಗಳು-೧ 


೫೧೦ 


`ಕೋಣೆಯೊಳಗಳ ಮಿಂಡ, ನಡುಮನೆಯೊಳಗಳ ಗಂಡ; 


ಇವರಿಬ್ಬರ ಒಡಗೂಡುವಳ ಚಂದವ ನೋಡಾ! 
ಕಯ್ಯ o ಕಣ್ಣು ಹುಟ್ಟಿ, ಬಾಯಲ್ಲಿ ಬಸುಜು ಹುಟ್ಟಿ, ಮೊಲೆ ತಲೆಯಲ್ಲಿ, ಭಗ ಬೆನ್ನಿನಲ್ಲಿ ಲಿ 


ಈ ಹಾದರಗಿತ್ತಿ ಯ aes ಸದಾಶಿವಲಿಂಗವೆ ಬಲ್ಲ. ॥ OOF Il 
೫೧೧ 


ಪಂಚಾಕ್ಷರಿಯ ಮಣಿಮಾಲೆಯಲ್ಲಿ 
ಸಂಚಿತ ಪ್ರಾರಬ್ಧ ಕರ್ಮವೆಂಬ ದಾರ ನಡುವೆ ಸಿಕ್ಕಿ ಮಣಿಯ ತಿರುಗಾಡಿಸುತ್ತದೆ. 
ದಾರವ DHR ಮಣಿಯ ದ್ವಾರವ ಮುಚ್ಚಿ ಉಲುಹಡಗಿ ನಿಲಬೇಕು. 
ಸದಾಶಿವಮೂರ್ತಿಲಿಂಗವಸಜ್‌ವುದಕ್ಕೆ. I OCC I 


BOD 


ಕಂಗಳ ದೃಷ್ಟಿ ಪುರುಷನಾಗಿ, ಕಯ್ಯ ದೃಷ್ಟಿ ಸತಿಯಾಗಿ, 
ಕೂಡಿಹೆನೆಂಬ ತವಕ ಉಭಯದ ಬಿಂದುವಾಗಿ ನಿಂದುದು 


ಸದಾಶಿವಮೂರ್ತಿಲಿಂಗದ ತದ್ರೂಪು. I ೧೧೧॥ 
೫೧೩ 


ಊರ ಬಾಗಿಲ ಕಂಬದಲ್ಲಿ ಮೂಹು ಮುಖದ ಕೋಡಗ 
ಜ್‌ ನೆಂದು! ನೋಡುತ್ತ, 


ಮತ್ತೊಂದು ಮುಖ 3ನಿಂದವನ ಏಡಿಸುತ್ತ, ಮತ್ತೊಂದು ಮುಖ ಹಿಂದೆ 

ಒಂದಿದವನ ನೆನೆವುತ್ತ. 

ಇಂತೀ WED ಚಂದ, 

ಹಿಂದಳ ಅಧೋಮುಖಕ್ಕೆ » ನಡುವಳ ಅಭಿಮುಖಕ್ಕೆ, ಕಡೆಯ ಊದ ಮುಖಕ್ಕೆ. 
ಕುಂಡಲಿಯ ಹಾವೆದ್ದು ಕೋಡಗವ ಒಂದೆ ಬಾರಿ ನುಂಗಿತ್ತು, ; 
ಸದಾಶಿವಮೂರ್ತಲಿಂಗವನಟಾತ್ಲಿ OOD Il 


—_—_—_—_—_ 
೫೦೩: 1 ನಾರೆಂದು (ಕೋ ೪೪೮), 2 4. ಒಂದೆ (ಕೋ ೧೫೧). 


CC-0. Jangamwadi Math Collection. Digitized by eGangotri 


ಅಜ್‌ವಿನ ಮಾರಿತಂದೆಗಳ ವಚನ ೧೩೫ 
೫೧೪ 


ಉರಿಯ ಸಿರಿಯ ನಡುವೆ ಒಂದು ಸರೋವರದಲ್ಲಿ ನರಿ ತಿರುಗಾಡುತ್ತದೆ. 
ಬಾಲ ಉಡುವಿನಂದ, ನಡು ಬಳ್ಳುವಿನ ಚೊಲ್ಲೆಹದಂದ, ತಲೆ ಕೋಡಗದಂತೆ. 
ರೂಪು ನರಿಯಾಗಿ, ಆತ್ಮ ಕುಕ್ಕುರನಾಗಿ ಏತಕ್ಕೂ ಸಿಕ್ಕದೆ ಸರೋವರದಲ್ಲಿ ಹರಿದಾಡುತ್ತದೆ. 
ಅದು ಸದಾಶಿವಮೂರ್ತಿಲಿಂಗವನಜ್‌ದವರಿಗಲ್ಲ ಸಿಕ್ಕದು ಜೀವ. ॥ ೧೧೩ ॥ 


೫೧೫ 


ಹರಿವ ಹಾವು ಕೊಂಬಿನ ಕೋಡಗ ಸಂಧಿಸಿ, ಒಂದಕ್ಕೊ 
ಕೋಡಗ ನೋಡಲಮ್ಮದು, ಹಾವು ಹೋಗಲಮ್ಮದು. 
ಎರಡು, ನಿಂದು ಜೋಗಿಗೆ ಲೇಸಾಯಿತ್ತು, 


ಸದಾಶಿವಮೂರ್ತಿ ಲಿಂಗವ'ನಜಶಿತು.! I CO? ॥ 


೦ದಂಜಿ ನಿಂದೈದಾವೆ. 


ಕೋಡಗದ ಚೇಷ್ಟೆ ಉಡುಗಿ, ಹಾವಿನ ಹಲ್ಲು ಮುಜ್‌ದು, 
ಆಡಿಸುವ ಜೋಗಿಯ ನಾಮ ನಷ್ಟವಾಗಿ, 
ಸದಾಶಿವಮೂರ್ತಿಯ ಲಿಂಗದ ಇರವು ನಿರಾಳವಾಯಿತ್ತು. ॥ ೧೧೫ ॥ 


೫೧೭ 


ಬ್ರಹ್ಮಾನಂದಧರೆಯ ಮೇಲೆ ಅರಿಬಿರಿದಿನ ಮಂತಣದ ಗಿರಿ ಹುಟ್ಟಿತ್ತು. 
ಆ ದುರ್ಗಕ್ಕೆ ಮೂವರು ದೊರೆಗಳು ಹುಟ್ಟಿದರು. 
ಒಬ್ಬ ನರಪತಿ, ಒಬ್ಬ ಸುರಪತಿ, ಒಬ್ಬ ಸಿರಿವುರಿಗೊಡೆಯ. 
ಮೂವರ ದುರ್ಗವೊಂದೆಯಾಗಿ ಸಂದೇಹಕ್ಕೆ ಈಡಾಗುತ್ತದೆ. 
ಸದಾಶಿವಮೂರ್ತಿಲಿಂಗಸಂಗವಾಗಿಯಲ್ಲದೆ ಆಗದು. ॥ ೧೧೬ Il 


೫೧೮ 
ಆ ದುರ್ಗದಲ್ಲಿದ್ದ ದೊರೆಗಳ ವಿರೋಧವನಟ್‌ದು, 
ಇದೆ ದುರ್ಗಕ್ಕೆ ಸಾಧ್ಯವೇಳೆಯೆಂಬುದನಜ್‌ತು, 


ಮಾಯಾಮಲಂ ನಾಸ್ತಿಯೆಂಬ ಮನ್ನೆಯ ಕಾಳಗವ ಹಿಡಿದು ದುರ್ಗವ ಮುತ್ತಿ, 
ಕೈಯೊಳಗಾದರು ಮೂವರು ದೊರೆಗಳು. 


೫೧೫: 1ನಜಯಿತ್ತು (ಕೋ ೪೪೮). 


CC-0. Jangamwadi Math Collection. Digitized by 658/6011 


08% ಸಕಲ ಪುರಾತನರ ವಚನಗಳು-೧ 
ನರಪತಿಯ ಅಂಡವ ಕಿತ್ತು, ಸುರಪತಿಯ ಕಯ್ಯ ಕಡಿದು, 
ಸಿರಿವುರಿಯೊಡೆಯನ ಕಣ್ಣ ಕಳೆದು. 
ಅಜಿಗಳಿಲ್ಲಾ ಎಂದು ಅಭಿಮುಖವ ನಷ್ಟವ 
ಊರ್ಧ್ವಮುಖವಾದ ಮಾಯಾ ಕೋಳಾಹಳಮಲಂ ನಾಸ್ತಿ, 
ಸದಾಶಿವಮೂರ್ತಿಗಳಿಲ್ಲದೆ ನಿರಾಳವಾಯಿತ್ತು. 


೫೧೯ 


ನಿರಾಳದಲ್ಲಿ ನೀರಕೋಟೆಯನಿಕ್ಕಿ ಬಯಲ ಆಗಳ ತೆಗೆದು ವಾಯುವ ತೆ 


ಅಶ್ವರಾಜನೆಂಬ ಅರಸು ಪಟ್ಟಣಕ್ಕೊಡೆಯನಾಗಿ, 
ಸೋಮಸೂರ್ಯ ವೀಧಿಗಳಲ್ಲಿ BD, ಮ ಕೇರಿಯ ಪೊಕ್ಕು. 
ದಕ್ಷಿಣದಲ್ಲಿ ನಿಂದು ಪೂರ್ವದಲ್ಲಿ ಪರಸ್ಥಾ ನವ ಮಾಡಿ. 
ಉತ್ತರದ ಮಧ್ಯದಲ್ಲಿ ಸಿಂಹಾಸನಂ ಗೆಯಿದು, 


I ೧೧೭ ॥ 


ನೆ ಹೂಡಿ. 


ಸಕಲೇಂದ್ರಿಯ ನಾನಾ ವಿಷಯ ಪರಿವಾರದಲ್ಲಿ ಅರಿಗಳಿಗೆ ವಶವಲ್ಲದೆ ಸುಖಮಯನಾಗಿದ್ದ. 


ಸದಾಶಿವಮೂರ್ತಿಲಿಂಗವು ನಿರಾಳವಾಯಿತ್ತು. 


೫೨೦ 
ನಂಜಿನ ಭೂಮಿಯ ಮೇಲೆ ಸಂದೇಹದ ಕವರ ನೆಟ್ಟು, 
ಮಂಜುಳದ ಮೂಜಿಂಗದ ಮುಂಡಿಗೆಯ ನಟ್ಟು, 
ಸರಂಗದ ಸುಮನದ ಡೊಂಕಜತ ಬೆಮ್ಮರನ ಹಾಕಿ. 
ಗತಿಮತಿಯೆಂಬ ಇಕ್ಕೆಲದ ಸೂರಿಗೆ ನಿಶ್ಚ ಯವೆಂಬ ಹುಲುಬಡುವ ಹಾಕಿ, 


5 ಏರಿಸಿದ ಗಳು ಚಿತ್ತಶುದ್ಧವೆಂಬ ಮೂಗುತಿ ಕೋಲಿನಲ್ಲಿ ನಿಂದಿತ್ತು. 
ಗಳು ತೊಲಗದ ಕಟ್ಟು ವಿಶ್ವಾಸ ನಿಶ್ಚಯದಲ್ಲಿ ನಿಂದಿತ್ತು. 

S ಸಂದೇಹ ನಿಂದು ಹಂಜರವೇಇತಿತ್ತು. 

i, ಕಡೆನಡು ಮೊದಲೆನ್ನದ ತ್ರಿಗುಣದ ಕಂಥೆಕಟ್ಟಿ, 

ಫಾ HPD ಮಣಿಯದ ಹುಲ್ಲು ಕವಿಸಿತ್ತು, 

i ಮನೆಯಾಯಿತ್ತು, ಮನದ ಕೊನೆಯ ಬಾಗಿಲು ಬಯಲಾಯಿತ್ತು. 








ಸದಾಶಿವಮೂರ್ತಿಲಿಂಗವು ನಿರಾಳವಾಯಿತ್ತು. 
೫೨೧ 


ಕಣ್ಣಿನ ಮನೆಯಲ್ಲಿ ಗನ್ನದ ಗರತಿ ಹಡದುಂಬುತ್ತೈದಾಳೆ. 
ಅವಳ ಕೂಟವ ಕೂಡುವುದಕ್ಕೆ, 


CC-0. Jangamwadi Math Collection. Digitized by 6೮5೩/0001 


॥ OOS ॥ 


॥ ೧೧೯॥ 


x 


Bia: 
CPO t 


ಅಜವಿನ ಮಾರಿತಂದೆಗಳ ವಚನ ೧೩೭ 


ತಲೆ ಕೆಳಕಾಗಿ ಕಾಲು ಮೇಲಾಗಿ ಕೈ ಅಪ್ರದಕ್ಷಿಣವಾಗಿ, 

ತಕ್ಕೆಸಿಕೊಂಡು ಹಿಂದುಮುಂದಾಗಿ ಮುತ್ತನಿಕ್ಕಿ. 

ಶಕ್ತಿಯ ಸುಖ ಲೇಸಾಯಿತ್ತು, ಸದಾಶಿವಮೂರ್ತಿಲಿಂಗ ಬಚ್ಚಬಯಲು. ॥ ೧೨೦ Il 
೫೨೨ 


2s 
ww ~) 3 
5 —_ po 
ಸದಾವಿವಮೂರ್ತಿಲಿಂಗವನಜ್‌ದು. 1೧೨೧ ॥ 
೫೨೩ 


ಸಿರಿಶೈಲದ ಮಧ್ಯದಲ್ಲಿ ಒಂದು ಪರುಷರಸದ ಬಾವಿ ಹುಟ್ಟಿತ್ತು. 
ಆ ಬಾವಿಯೊಳಗೆ ಕಬ್ಬುನದ ಅದಿರು ಹುಟ್ಟಿ ಸಿದ್ದರಸವ ನುಂಗಿತ್ತು. 
ಇದ್ದವನ ಸುದ್ದಿಯ ಸತ್ತವ ಹೇಳಿ ಕಾಣದವ ಕೇಳಿ ಹೋದ: 


ಸದಾಶಿವಮೂರ್ತಿಲಿಂಗ ಬಚ್ಚಬಯಲು. 1 ೧೨೨ ॥ 


ಸೂಜಿಯ ಮೊನೆಯಲ್ಲಿ ದಾರವೇಜ್‌ ಹಿನ್ನೆಯ ಹಂಗ 'ಬಿಡಿಸಿತ್ತು.! 
ಎಂಬ ಹಂಗ ಕಣ್ಣು ಕಂಡು ಬಾಯ ಹಂಗ ಬಿಡಿಸಿತ್ತು. 
ಮನ ಕಂಡು ಕಯ್ಯ ಸಂದೇಹವ ಬಿಡಿಸಿತ್ತು. 
ಮನಘನದಲ್ಲಿ ನಿಂದು ಸದಾಶಿವಮೂರ್ತಿಲಿಂಗದ ಕುಜುಹಳಿಯಿತ್ತು. ॥ ೧೨೩ ॥ 


೫೨೫ 
ಕುಜ ಒಡೆಯ ಹಲಬರ ನಡುವೆ ನಿಂದಿರೆ ತನ್ನ ಒಡೆಯನಜೀಿವಂತೆ, 
ಸಕಲೇಂದ್ರಿಯ ಬಹುದುಃಖದಲ್ಲಿದ್ದಡೂ, 
ತತ್ಕಾಲಕ್ಕೆ ಅರ್ಚನೆ ನೇಮ ಕೃತ್ಯ ತಪ್ಪದೆ ಮಾಡಬೇಕು. 
ಇದು ನಿಶ್ಚಯದ ಇರವು; 
ಸದಾಶಿವಮೂರ್ತಿ ಲಿಂಗವನಟ್‌ವುದಕ್ಕೆ ಕಟ್ಟಿದ ಗೊತ್ತು. ॥ ೧೨೪ ॥ 
೫೨೪: 1 ಬಿಟ್ಟಿತ್ತು (ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 








೧೩೮ ಸಕಲ ಪುರಾತನರ ವಚನಗಳು-೧ 
೫೨೬ 


ಕ್ರೀಯಲ್ಲಿ ಕಾಬುದ ಕ್ರೀಯಲ್ಲಿ ಕಂಡು, ಅಜಕಕೆಯಲ್ಲಿ ಕಾಬುದ ಅಜಿವಿನಲ್ಲಿ ಕಂಡು, 
ಮುಳ್ಳು SONGS ಮುಳ್ಳಿನ ಮೊನೆಯಿಂದ ಕಳೆವಂತೆ, 
ತನ್ನಯ ಮಜವೆಯ ತನ್ನ ಅಜಿಿವಿನಿಂದ ಅಜ್‌್‌ದು. 
ಸದಾಶಿವಮೂರ್ತಿಲಿಂಗದ ಕುಜುಹಡಗಿತ್ತು. ॥ ೧೨೫ ॥ 


೫೨೭ 


ಮಹಾಮನೆಯೊಳಗೊಂದು ಮಂದಿರವಾಡ; 
ಅದಜಕೊಳಗೆ ಹದಿನಾಚು ಕೋಣೆ; 
ಒಂಬತ್ತು ಬಾಗಿಲು ಮುಚ್ಚಿ, ಒಂದು ಬಾಗಿಲು ತೆಗೆದಿಹುದು. 
ತೆಗೆದ ಬಾಗಿಲಲ್ಲಿ ಮೂಜು ಮುಖದ ಸರ್ಪ. ಊರ್ಧಮುಖವಾಗಿ ತಿರುಗಾಡುತ್ತಿಹುದು. 
ಮಿಕ್ಕ ಆಜು ಬಾಗಿಲಿನಲ್ಲಿ ಮೂಹು! ಬಾಗಿಲು ಕೀಳಾಗಿ, 
ಕೀಳಿನೊಳಗೆ ಅಧೋಮುಖದ ಸರ್ಪವುಡುಗಿಹುದು. 
ಮೇಲಣ ಮೂಖಯು ಬಾಗಿಲ ಊರ್ಧ್ವದ ತ್ರಿಗುಣದ ಸರ್ಪ 
ಬಾಲ ಮೊದಲು ತಲೆ ಕಡೆಯಾಗಿ ಎದ್ದು ನಿಂದಾಡುತ್ತಿರಲಾಗಿ, 
ವಿಶ್ವಮಯವೆಂಬ ಆಕಾಶದ ಹದ್ದು ಹೊಯಿದು ಎತ್ತಿತ್ತು. 
ಅದಜತೊಳಗೆ ಎರಡು ತಲೆಯ ಮಜಕದು, ಒಂದು ತಲೆಯೆ) 
ಹದ್ದಿನ ಕೊಕ್ಕ ತಪ್ಪಿ ಕಾಲುಗುರ ಹೆಜ್ಜೆಯ ಘಾಯವ ತಪ್ಪಿ 
ಗಣಿಯ ಅಡುಹತೊಲಗಿಸಿ ಹಿಡಿಯಿತ್ತು. 
ಅಡಿಹೊಟ್ಟೆಯ 5ನೋಡಿಯೇಟ್‌ಿತ್ತು ವಿಷ ಹದ್ದಿನ ಅಸುವ ಬಿಡಿಸಿತ್ತು; 
ಹದ್ದು ಹಾವು ಕೂಡಿ ಘಟಕರ್ಮಕ್ಕೊಳಗಾಯಿತ್ತು. 
ಕರ್ಮದ ಒಳಗಾದ ಜ್ಞಾನ ಸದಾಶಿವಮೂರ್ತಿಲಿಂಗವ ಮುಟ್ಟಿದುದಿಲ್ಲ. ॥ ೧೨೬ ॥ 


೫೨೮ 


ಹುವ್ಪಿನ'ಮೇರಳ ತುಂಬಿ ಹುವ್ವ ತಿಂದು ಗಂಧವನುಳುಹಿತ್ತು. 
ಉಳುಹಿದ ಗಂಧ ತುಂಬಿಯ ತಿಂದು ತುಂಬಿ ಗಂಧವೊಂದೆಯಾಯಿತ್ತು. 
ಅದು ನಿರಂಗದಿರವು, ಸದಾಶಿವಮೂರ್ತಿಲಿಂಗವು ತಾನೆ. I ೧೨೭ ॥ 


೫೨೭: 1 x (ಕೋ ೪೪೮). 2 ಎದ್ದಿತ್ತು (ಕೋ ೧೫೧); ಮೆತ್ತಿತು (ಕೋ (೪೪೮). 
3 ನೊಡೆ (ಕೋ ೧೫೧). 


CC-0. Jangamwadi Math Collection. Digitized by eGangotri 


RS 


Re 


೫೨೯ 
ಇನ್ನೇವೆ? ನಾ ತಂದ ಬೆಂಕಿಯಲ್ಲಿ ಸರ್ವಾಂಗ ವಿಷದ ಚೇಳು ಬಿದ್ದು ಬೇವುತ್ತಿದೆ. 
ಹಿಡಿದು ತೆಗೆದೆಹೆನೆಂದಡೆ ಉರಿ ತಾಗಿದ ಚೇಳು ಎನ್ನ ಹೊಯ್ದಿತ್ತು. 
ಸತ್ತಿತ್ತೆಂಬ ನೋವು ಬಿಡದು, ಎನಗೆ ವಿಷತಾಗಿತ್ತೆಂಬ ಆಸೆ ಬಿಡದು. 
ಬಿಟ್ಟಡೆ ಸಮಯಕ್ಕೆ ದೂರ, ಹಿಡಿದಡೆ ಜ್ಞಾನಕ್ಕೆ ದೂರ. 
ಉಭಯದ ಬೇನೆಯಲ್ಲಿ ಬೇವುದು ಸದಾಶಿವಮೂರ್ತಿಲಿಂಗಕ್ಕೆ ದೂರ. ॥ ೧೨೮ ॥ 


risa 

ಭೇಕ ಸಾಯದೆ ಡುಂಡುಕನ ಕರುಳ ತಿಂದು, 

ಡುಂಡುಕ ಸತ್ತು ಒಣಗಲಾಗಿ, ಆಂಗ ಬಿಗಿದು ಭೇಕನಲ್ಲಿಯೆ ಸತ್ತಿತ್ತು. 

ಎನ್ನ ಬಾವಿ ಕೆಟ್ಟಿತ್ತು, ಸದಾಶಿವಮೂರ್ತಿಲಿಂಗದ ಕುಜುಹಡಗಿತ್ತು. ॥ OSE Il 


೫೩೧ 


ಎನ್ನ ಮಡದಿ ಹಾಲ ಕಾಸುವಾಗ, ಹಾಲಿನ ಕುಡಿಕೆಯಲ್ಲಿ ಹಾವು ಬಿದ್ದು, ಸತ್ತಿತ್ತು. 
ಮಡದಿಯ ಬಿಡಬಾರದು, ಹಾಲ ಚೆಲ್ಲಬಾರದು. 
ಹಾವಿನ ವಿಷ ಹಾಲಿನಲ್ಲಿ ಸೋರಿತ್ತು, ಇದಕಿಂನಾವುದು ತೆಜ? 
ಕ್ರೀಯ ಬಿಡಬಾರದು, Ses? Do7i ಆಶ್ರಯ ಬೇಕು. 
ಅಜಶಿವನಜ್‌ದೆಹೆನೆಂದಡೆ ಪ್ರಪಂಚಕ್ಕೆ ಒಡಲಾಯಿತ್ತು. 
ಹುಲಿ ಬಾವಿ ಹಾವಿನ ಎಡೆಯಲ್ಲಿ ಸಿಕ್ಕಿದ ತೆಜಿ ಎನಗಾಯಿತ್ತು 


Dae 
ಈ ಸಂದೇಹವ ಬಿಡಿಸು. ಸದಾಶಿವಮೂರ್ತಿಲಿಂಗವೆ, ನಿನ್ನ ಧರ್ಮ! ॥ ೧೩೦ ॥ 
೫೩೨ 


ಬೀಜು ಹುಟ್ಟುವ ತಿರುಳು ಒಳಗಿದ್ದಲ್ಲಿ, 
ಮೇರಳ ಸಿಪ್ಪೆ ಮುಚ್ಚಿಯಲ್ಲದೆ ಅಂಕುರದ ತಿರುಳಿಗೆ ಆದಿಯಿಲ್ಲ. 
ತಿರುಳು ಅಂಕುರ ನಾಸ್ತಿಯಾದಲ್ಲಿ ಸಿಪ್ಪೆ ಹುಟ್ಟುವುದಕ್ಕೆ ಉಭಯದ ತತ್ತಿಲ್ಲದಾಗದು. 
ಅಲ್ಲಾ ಎಂದಡೆ ಕ್ರೀವಂತರೊಪ್ಪರು; ಅಹುದೆಂದಡೆ ಅಮಲಿನ ಮಲಿನವಾಗದು. 
ದಗ್ಗವಾದ ಪಟ ಸಾಭ್ರಕ್ಕೊದಗದು. 
ಒಂದೆಂದು ಎರಡ ಕೂಡಿ ಸಂದನಳಿದಲ್ಲಿ ಲೆಕ್ಕ ನಿಂದಿತ್ತು. 
ಸದಾಶಿವಮೂರ್ತಿಲಿಂಗವೆಂದಲ್ಲಿ ಉಭಯ ನಾಮ ಲೀಯವಾಯಿತ್ತು. ॥೧೩೧॥ 


CC-0. Jangamwadi Math Collection. Digitized by eGangotri 


೧೪೦ ಸಕಲ ಪುರಾತನರ ವಚನಗಳು-೧ 
೫೩೩ 


ಇಯಿಹೆ ಅಂಜದೆ, ಮದ ಸೊಕ್ಕಿದ ಆಯಿದಾನೆಯ ತನ್ನ ಕಡೆಗಾಲಿನಲ್ಲಿ ಕ 
ಸದಮದದಲ್ಲಿ ಎಳೆವುತ್ತದೆ. 
ಆನೆಯ ಕೊಂಬು ಮುಜೀದು, ಸುಂಡಿಲುಡುಗಿ, 
ಮದ ಸೋರಿ, ಗಜಘಟವಳಿದು ಹೋಯಿತ್ತು. 
ಇಯಿಹಿನ ಕಾಲು ಆಯಿಗಜಕೊಂದು ಮೂಜು ಹುಲಿಯ ಮುಜ್‌ೌದು, 
ನನಗಿನ್ನಾರೂ ಅಡಹಿಲ್ಲಾಯೆಂದು ಹೋಯಿತ್ತು; 
ಸದಾಶಿವಮೂರ್ತಿಲಿಂಗದಲ್ಲಿಗೆ ಎಯ್ದಿತ್ತು. 


೫.೪ 


ಎರಳೆಯ ಕೊಂಬಿನ ನುಲಿಕೆಯ ಬಳಸಿನಲ್ಲಿ 
ಅರುಹಿರಿಯರೆಲ್ಲರು ಬಳಸಿ ಆಡುತ್ತೈಧಾರೆ. 
ಎರಳೆ ಸತ್ತು ಕೋಡಳಿದು ಕೊಂಬಿನನುಲುಹು ನೇರಿತವಾಗಿ, 
ಬಳಸುವ ಅರು ಹಿರಿಯರೆಲ್ಲರು ಬ are ಸುಳುಹು ನಿಂದಾಗವೆ 
ಸದಾಶಿವಮೂರ್ತಿಲಿಂಗದ ಅಂಗದ! ವಾಯಿತ್ತು. 


ಕ್ಷೇರಕ್ಕೆ ವಾರಿ ಅಜತಲ್ಲದೆ ಮಧುರಗುಣವಿಲ್ಲ. 
ಶರೀರವಿಡಿದಿದ್ದಲ್ಲಿ ಅಂಗಕ್ಕೆ ಆಸೆ COZ, ರೋಷ ಹಿಂಗಿ, 
ಈಷಣತ್ರಯದ | ಲೇಸು ಕಷ್ಟವನಜ್‌್‌ತು, 
ಈಶನ ವೇಷದ ಭಾಷೆಗೆ ತಪ್ಪದೆ ಇಪ್ಪದು ಗುರುಚರಮತ, 
ಸದಾಶಿವಮೂರ್ತಿಲಿಂಗವನಲ್‌ವುದಕ್ಕೆ. 


೫೩೬ 






ಹಿಳಿಕಿನಲ್ಲಿ ತಾಯಿ ಹುಟ್ಟಿದಳು, ಮಧ್ಯದಲ್ಲಿ ಮಗಳು ಹುಟ್ಟಿದಳು, 


೫೩೪: 1 (ಕೋ ೮೨). 
೫೩೬: 1 ಅತ್ತೆಯ (ಕೋ ೮೨) 


CC-0. Jangamwadi Math Collection. Digitized by eGangotri 


ಕಾಮನ ಅಂಬಿನ ಕಣೆಯಲ್ಲಿ ಮೂವರು ಬಾಲೆಯರು ಹುಟ್ಟಿದ ವಿವರ: 


ಮೊನೆಯಲ್ಲಿ ಮೊಮ್ಮಗಳು ಹುಟ್ಟಿ 'ಹೆತ್ತೆಯ! ತಿಂದು ತಾಯಿಗೆ ಎಸರನೆತ್ತುತ್ತೈದಾಳೆ. 


ಅಜವಿನ ಮಾರಿತಂದೆಗಳ ವಚನ ೧೪೧ 


en 
ಫಿ waned. | = ಇ ೧೧ 
ನಾವೆಲ್ಲರೂ ಕೇಳುವ ಬನ್ನಿ, ಸದಾಶಿವಮೂರ್ತಿಲಿಂಗವ. ॥ ೧೩೫ ॥ 


ಭಕ್ತಿಯ ನುಡಿವಲ್ಲಿ ಬಾಹ್ಯವಾಗಿರಬೇಕು; ಸತ್ಯವ ನುಡಿವಲ್ಲಿ ಮಜಕಯಾಗಿರಬೇಕು. 


“ಮಂ ಇ ಟೆ ಜಾ, ad ತ್ಯಾ & land ಜಿ ನಿಮ 
ೇಸಿ ತಿರುಗಾಡುವಲ್ಲಿ ತನ್ಮಯ ವೇಷವ ತೋಜಬೇಕು; 
5 


\ 
ಗರತಿಯಿಕಸಲ್ಲಿ ತನ್ನ ಪುರುಷನ ಅಡಕದಲ್ಲಿ ಅಡಗಬೇಕು. 
ದಿವ್ಯಜ್ಞಾನವ ದಿವಿಜರಲ್ಲಿ ಹೇಳುವ ತ್ರಿವಿಧ ಗುಡಿಹಿಗಳಿಗೆ ಆಜುಹಿನ ಪಥವಿಲ್ಲ; 
3 : 
ಸದಾಶಿವಮೂರ್ತಿಲಿಂಗಕ್ಕೆ ದೂರವಾಗಿಹರು. I ೧೩೬ ॥ 


ಅದು ಈಚೆಯ ಮಾತು. 
ವ್ಯ ಮ ಪ್ರಕಾಶವ ಕಂಡಕಂಡವರೊಡನೆ ಹೇಳಿ ಕೊಂಡಾಡುತ್ತಿಪ್ಪ 
ಭಂಡರಿಗೇಕೆ ಸದಾಶಿವಮೂರ್ತಿಲಿಂಗದ ಅಜ್‌ೌ್‌ವು? ॥ ೧೩೭ ॥ 


ಇಂತಿದನಜೌ್‌ತು ಲಿಂಗಬಾಹಿರರಲ್ಲಿ, ಕಂಡ ನಿಂದ ಠಾವಿನಲ್ಲಿ, ಬಂದಂತೆ ಬಾಯ ಬಡಿವರಲ್ಲಿ 


DWN? ನುಡಿದಡೆ ಸದಾಶಿವಮೂರ್ತಿಲಿಂಗಕ್ಕೆ ದೂರ. ॥ ೧೩೮ ॥ 
೫೪೦ 


ಬ್ರಕ್ಮಿವನಜ್‌್‌ತ ಮತ್ತೆ ಸುಮ್ಮನೆ ಇರಬೇಕು. 
ಬ್ರಹ್ಮತ)ಸಂಗವ ಮಾಡುವಲ್ಲಿ ಪರಬ್ರಹ್ಮಿಗಳಲ್ಲಿ ಪ್ರಸಂಗವ ಮಾಡಬೇಕು. 
ತನ್ನ ಅಗೆಮ್ಯವನಜಿಯಬೇಕೆಂದು 
ಬೀದಿಯ ಪಸರದಂತೆ ಲಾಗನಾಡುವ ವಿಧಾತನಂತೆ ಆಗಬೇಡ. 
ಕಳ್ಳನ ಚೇಳೂಟೋದಂತಿರು, ಸದಾಶಿವಮೂರ್ತಿಲಿಂಗವನಳ್‌ವುದಕ್ಕೆ. I ೧೩೯ II 


CC-0. Jangamwadi Math Collection. Digitized by eGangotri 


೧೪೨ ಸಕಲ ಪ್ರರಾತನರ ವಚನಗಳು-೧ 
೫೪೧ 


ಮಹಾಪರಂಜ್ಯೋತಿ ಪ್ರಕಾಶವ ಕಂಡನಿಂದವರಲ್ಲಿ ಹೇಳಬಹುದೆ? 
ಸ್ವಸ್ತ್ರೀಯ ವಿಷಯ ಸುಖಕ್ಕಿಂದವು ಕಡೆಯೆ ವಚನಾನುಭಾವ, ಸಮ್ಯಜ್ಞಾನ? 


ತನ್ನ ತಾನಖೌದವರಲ್ಲಿ ತಾನಜ್‌ದು, ಉಭಯವವಲ್ಲದೆ ತ್ರಿವಿಧ ಭಿನ್ನವಿಲ್ಲದೆ. ಇರಬೇಕು 


ಸ್‌ು 


ಸದಾಶಿವಮೂರ್ತಿಲಿಂಗವನಜ್‌ವುದಕ್ಕೆ. ॥ ೧೪೦ II 
೫೪೨ 


ವಚನರಚನೆಯ ಬಲ್ಲ ಆರುಹಿರಿಯರೆಲ್ಲರು ಮೂಹುಳ್ಳವನ ಬಾಗಿಲಕಾಯಿದೈಧಾರೆ. 
ಹೇಳಿ ಕೇಳಿ ಬಲ್ಲತನವಾದೆಹೆನೆಂಬವರೆಲ್ಲರು ಬಾಗಿಲಲ್ಲಿಯೆ ಸಿಕ್ಕಿದರು. 
ಸ್ಥಾವರಾದಿಗಳು ಮೊದಲಾಗಿ ಇದಿರಿಟ್ಟ ಕುಜುಹೆಲ್ಲವು 
ತಾವಿದ್ದ ಠಾವಿಗೆ ತಂದುಕೊಂಬವರಿಂದ ಕಡೆಯೆ ಅಜವುಳ್ಳಜ್ಞಾನಿಗಳೆಂ 
ಇದು ಕಾರಣ, ಸಂಚಿತ ಆಗಾಮಿ ಪ್ರಾರಬ್ದ ಎಲ್ಲಿದ್ದಡೂ ತಪ್ಪದು; ಹಲುಬಿ ಹರಿದಾಡಬೇಡ, 
ಸದಾಶಿವಮೂರ್ತಿಲಿಂಗವ ಒಲವರವಿಲ್ಲದೆ ನೆಳಿ3ನಂಬು. ॥ ೧೪೧ ॥ 


g 

CL 

u 
v 


೫೪೩ 


ಒಂದನಹುದು ಒಂದನಲ್ಲಾ ಎಂಬುದಕ್ಕೆ ಎಲ್ಲಕ್ಕೂ ಸಂದೇಹ ಪದವಾದಿಹಿತು. 
ನಿಂದ ನಿಂದ ಸ್ಥಲಕ್ಕೆ ಕುಂದಿಲ್ಲದೆ ಸಂದಿಲ್ಲದೆ, ಸದಾಶಿವಮೂರ್ತಿಲಿಂಗವನಜಯಬೇಕು. 


॥ ೧೪೨ ॥ 
೫೪೪ 
ಒಡೆಯ ನೋಡುತ್ತಿದ್ದಲ್ಲಿ ಅಸುವಿನಾಸೆಯಿಲ್ಲದೆ ಅವಸರಕ್ಕೊದಗಬೇಕು. 
ಭಕ್ತನಾದಲ್ಲಿ ತಾ ಮಾಡುವ ಕೃತ್ಯಕ್ಕೆ ನಿಶ್ಚಯನಾಗಿರಬೇಕು. 
ಬಂಟಂಗಾಗುಣ, ಭಕ್ತಂಗೀಗುಣ. 
ಇದು ಸತ್ಯವೆಂದು ಅಟ್‌ಾಿತು ಸದಾಶಿವಮೂರ್ತಿಲಿಂಗವನಜ್‌ಯಬೇಕು. ॥ ೧೪೩ ॥ 


೫೪೫ 


ವರ್ತಕದಲ್ಲಿ ವರ್ತಿಸುವನ್ನಕ್ಕ ಸಶ್ಕಿಫೀಯ ಮಾಡಬೇಕು. 
ಅದು ಲೇಪವಾಗಿ ನಿಂದಲ್ಲಿ ಆತ್ಮನ ಅಳಿವ ಉಳಿವನಟ್‌ಯಬೇಕು. 


CC-0. Jangamwadi Math Collection. Digitized by eGangotri E 


ಅಜ”ವಿನ ಮಾರಿತಂದೆಗಳ ವಚನ ೧೪೩. 


é 4 OID 

ಆ ತುರೀಯ ಸಮೇತ ಸಂತೋಷದಲ್ಲಿ ನಿಂದು ಸುಖನಿಶ್ಚಯವಾದುದೆ ಪರಮ 

ನಿರ್ವಾಣ! ; ಸದಾಶಿವಮೂರ್ತಿಲಿಂಗದ ಬೆಳಗಿನ ಕಳೆ. ॥ ೧೪೪ ॥ 
೫೪೬ 


J 
ಫೆ 
Q 
g 
J 
E 


— 

wom, SP 

v v 
ತಾ ನಿಂದ ನೆಲೆಯ ನೆಮ್ಮುಗೆಯ ಕಂಡು. 
ಮುಂದಕ್ಕೆ ಬಹ ಸುಖದುಃಖವ ಇಂದೆ ಕಂಡು ಸಂದೇಹವಳಿದು ಸದಾ ಅಮಲಿನನಾಗಿ, 

-22 
ಮತ್ತೆ ಮುಂದಕ್ಕೊಂದುಂಟೆಂದು ಕಲ್ಪನೆಯ ಸಂಕಲ್ಪ ಹಜಕಿದು ನಿಂದು! 
ಆ 

ಮತ್ತೊಂದಜಲ್ಲಿ ನಿಂದು ಅಳಿಯಬೇಕು. 
ಅಳಿವ ಕಾಯವುಳ್ಳನ್ನಕ್ಕ ಅಜ್‌್‌ವಿಂಗೆ ಕುಜುಹು ಇರಬೇಕು 
ಸದಾಶಿವಮೂರ್ತಿಲಿಂಗವನಜ್‌ ವುದಕ್ಕೆ. 1 ೧೪೫ ॥ 


ಪಶುವಿನ ಹೊಟ್ಟೆಯಲ್ಲಿ ಕಜುವಿದ್ದಡೆ ಕಜವುದಕ್ಕೆ ಮನೋಹರವುಂಟೆ? 
ಅದು ಭಿನ್ನಭಾವವಾಗಿ ಇದಿರಿಟ್ಟು ಉಂಡಲ್ಲದೆ ಮೊಲೆ ತೊರೆಯವು. 
೧೨ 
ಆ ತೆಜಿನನಜ?ದಲ್ಲಿ ಅಜಿವುದಕ್ಕೊಂದು ಕುಜುಹು ಬೇಕು. 
ಬಲ್ಲಿದ ವೀರನೆಂದಡೂ ಅಲಗಿನ ಮೊನೆಯಿಲ್ಲದೆ ಗೆಲಬಹುದೆ? 


ಇದನಜಕ್‌ತು ಆತ್ಮವಾದವೆಂದು 'ಎನಲಿಲ್ಲ!. 
ಸದಾಶಿವಮೂರ್ತಿಲಿಂಗವನಜಿಶವುದಕ್ಕೆ ಇದಿರಿಟ್ಟು ಕಳಿದುಳಿಯಬೇಕು. ॥ ೧೪೬ ॥ 


೫೪೫: | ನಿರ್ವಾಹ (ಕೋ ೮೨, ಕೋ ೧೫೧, ಕೋ ೩೦೦). 
೫೪೬: | | ದು (ಕೋ ೮೨, ಕೋ ೧೫೧, ಕೋ ೩೦೦). 
೫೪೭: 1 ಎನಲಲ್ಲ (ಕೋ ೪೪೮); ಎನಗಿಲ್ಲ (ಕೋ ೧೫೧). 


CC-0. Jangamwadi Math Collection. Digitized by eGangotri 





೧೪೪ ಸಕಲ ಪುರಾತನರ ವಚನಗಳು-೧ 


easyer 


ಅಪ್ಪು ಆಧಾರವಾಗಿ, ಕಮಠ ಶೇಷನೆಮ್ಮುಗೆಯಿಂದ 
ಪೃಥ್ವಿ ಆಧಾರವಾಗಿ ನಿಂದು ತೋಟುವಂತೆ, 
ವಸ್ತುವಿನ ಹಾಹೆಯಿಂದ ಕಾಯ ನಿಂದು ತೋಹುತ್ತಿಹುದೆ? 
ದೃಷ್ಟ ಒಂದಕ್ಕೊಂದು ನೆಮ್ಮಿ ಕಾಣುವ ಅಜ್‌ವಿಂಗೆ ಕುಜುಹು ಬೇಕು. 
ಸದಾಶಿವಮೂರ್ತಿಲಿಂಗವನಟ್‌ವುದಕ್ಕೆ. ೧೪೭ II 


BVE 


ಪಾಷಾಣದ ಘಟದಲ್ಲಿ, ರತ್ನದ ಜ್ಯೋತಿಯ ಬೆಳಗು ತೋಜುವಂತೆ, 
ಆ ಬೆಳಗಿನ ಕುಜುಹು ಘಟದಲ್ಲಿ ನಿಂದು ಇದಿರಿಂಗೆ ಕುಜುಹಿಟ್ಟಿತ್ತು. 
ಆ ಬೆಳಗನೊಳಕೊಂಡ ಕಾರಣ ಪಾಷಾಣವೆಂಬ 
ಕುಲ WWD ರತ್ನವೆಂಬ ನಾಮವಾಯಿತ್ತು. 
ಇಂತೀ ಭೇದವನಜ್‌ದು ಉಭಯನಾಮ ನಷ್ಟವಾಹನ್ನಕ್ಕ 
ಸದಾಶಿವಮೂರ್ತಿಲಿಂಗವನಜಯಬೇಕು. OVS Il 


೫೫೦ 


ಆತ್ಮ ಘಟ ಮಧ್ಯದಲ್ಲಿ ನಿಂದು, 
ಕಯ್ಯಲ್ಲಿ ಮುಟ್ಟಿ, ಕಿವಿಯಲ್ಲಿ ಕೇಳಿ, ನಾಸಿಕದಲ್ಲಿ ವಾಸಿಸಿ, 
ಕಣ್ಣಿನಲ್ಲಿ ನೋಡಿ, ಬಾಯಲ್ಲಿ ಉಂಬಂತೆ. 
ಪಂಚೇಂದ್ರಿಯಕ್ಕೆ ತತ್ತಾಗಿ ಹಂಚಿಕೊಂಡಿಹುದು ಒಂದೆ ಆತ್ಮ. 
ಅವರವರ ಮುಖಂಗಳಿಂದ ಗುಣವನಜ್‌ೌ್‌ವನ್ನಕ್ಕ, 
ಇಷ್ಟದ ಮಣಿಯಲ್ಲಿ ಚಿತ್ತ ನಿಂದು ವಸ್ತುನಾಮವಾಗಬೇಕು, 
ಸದಾಶಿವಮೂರ್ತಿಲಿಂಗವನಣಿವುದಕ್ಕೆ. ॥ ೧೪೯॥ 


೫೫೧ 


ಪೃಥ್ವಿಯ ಅಪ್ಪುವಿನ ಆಧಾರದಿಂದ ಬೀಜವೊಡೆದು ಬೆಳೆವಂತೆ 
CEPT ಅಜ್‌ಹಿಸಿಕೊಂಬ ಉಭಯದ ಮಧ್ಯದಲ್ಲಿ 
ಜ್ಞಾನಶಕ್ತಿ ಕುಟುಹಾಗಿ ಚಿದ್ರನ ವಸ್ತು ಪತಿಯಾಗಿ. 
ಉಭಯದಿಂದ ಕೂಡಿ ಮೇಲನಟ್‌ತಲ್ಲಿ ಸದಾಶಿವಮೂರ್ತಿಲಿಂಗ ಬಚ್ಚಬಯಲು. ॥೧೫೦॥ 


CC-0. Jangamwadi Math Collection. Digitized by eGangotri 


೧೪೫ 
॥ ೧೫೧ I 
॥ ೧೫೨ Il 


ಬುದೆ ಕಣು. 


A 
[9 


ಅಜ್‌ವಿನ ಮಾರಿತಂದೆಗಳೆ ವಚನ 
- ಅಜೌವೆಂಬುದೆ ಹಾಲು. ಬಯಕೆಯೆ 


॥ ೧೫೩ ॥ 
1 ೧೫೪ ॥ 


ಲ 1 B 
. pe 3 W ye 
ge B BARES 
9. P ` B 1 Q B 
: % REE ss g B 8 
Wr BZgB R gR je 
BHA BSNS 
ಗೆ ಟಗ್‌ MEN ಸ 
3 BP HB ay © B Toes QE 
be 93 3 = 2 & B B 9 B 
8 By 8 oe or a B i p 
i BRD B ಗಟ of Beds 
SREB SERS: 
QER SG ಲಿ ಬ ಜಳ 
C J = OE e, 
B “) ಕ (( I g ə, B B E 
N 3 ಧಾ È 2 "ap R WE © 
FG B as 2 BBs BB 
2" > 3] oc Bb SR 
Bu B3B Bee 8 
B XHG A ಸೆ BRERA 


B ey! 1% ತ 1 oe 
PRB Bad gs 


CC-0. Jangamwadi Math Collection. Digitized by eGangotri 


೫೫೪: 1 ನಲ್ಲಿ (ಕೋ ೩೦೦). 





ಸಕಲ ಪುರಾತನರ ವಚನಗಳು-೧ 


೫೪೫೬ 


ತಾವರೆಯ ನಾಳದ ತೆಜಿಪಿನಲ್ಲಿ 
BOD ಲೋಕವನೊಳಕೊಂಡ ಗಾತ್ರದಾನೆ ಎಡತಾಕುತ್ತದೆ. 


ನಾಳ ಹಟಕಿಯದು ಆನೆಯಂಗಕ್ಕೆ ನೋವಿಲ್ಲ. 
ಇದೇನು ಚೋದ್ಯವೆಂದು ಕೇಳುವ ಬನ್ನಿ, ಸದಾಶಿವಮೂರ್ತಿಲಿಂಗವ. I 0೫೫ Il 
BAL 


ಜೇನುತುಪ್ಪವ ಹೊತ್ತು ಮಾರುವವಳ ಮಡಕೆಯ ಮೇಲೆ 
ಮೂಜು ತುಂಬಿ ಕುಳಿತೈಧಾವೆ. 
ಒಂದು ತುಂಬಿ ಇದ್ದಿತ್ತು, ಒಂದು ತುಂಬಿ ಹಾಜಕಿತ್ತು. ಒಂದು ತುಂಬಿ ಸತ್ತಿತ್ತು. 
ಮೂಜು ತುಂಬಿ ಅಂದವ ಕಂಡುದಿಲ್ಲ. 
ಮಡಕೆ ಒಡೆಯಿತ್ತು, ತುಪ್ಸವೊಕ್ಕಿತ್ತು, ಹೊತ್ತವ(ಳು) ಸತ್ತ(ಳು) 
ಇದೇನು ಕೃತ್ರಿಮವೆಂದು ಕೇಳುವ ಬನ್ನಿ ಸದಾಶಿವಮೂರ್ತಿಲಿಂಗವ. I ೧೪೬ ॥ 


೫೫೮ 


ಕೊಟ್ಟ ಕೂಗಿತ್ತು, ಹಾಲುವಕ್ಕಿ ಬಳಿಯಿತ್ತು, ಹಂಗ ಕಟ್ಟಿತ್ತು; 
ಅವನ ಅವಳ ಮದುವೆ ನಿಂದಿತ್ತು; ಇವನಿಗಾಯಿತ್ತು. 
ತಂದ ಮರುದಿನಕ್ಕೆ ಸತ್ತಳವಳು. 
ಮದುವಳಿಗೆ ಮಂಡೆಯ ಮೇಲೆ ಸೀರೆಯ ಹಾಕಿಕೊಂಡು, 
ಕಟ್ಟಿ ಕೆಟ್ಟೆ ಕೆಟ್ಟೆನೆಂದು ಹೋಗುತ್ತಿದ್ದನು, ಸದಾಶಿವಮೂರ್ತಿಲಿಂಗದಲ್ಲಿಗೆ. ॥ ೧೫೭ ॥ 


೫೫೯ 


ಮೂಳಿಯ ಮೊದಲಿನಲ್ಲಿ ಮೂವರು ಮಕ್ಕಳು ಹುಟ್ಟಿ, 
ಒಬ್ಬ ಕಾಲಿನಲ್ಲಿ ಬಲ್ಲಿದ, ಒಬ್ಬ ಕಯ್ಯಲ್ಲಿ ಬಲ್ಲಿದ, ಒಬ್ಬ ಬಾಯಲ್ಲಿ ಬಲ್ಲಿದ. 
ಇಂತೀ ಮೂವರು ಮಕ್ಕಳು ಹೆತ್ತ ತಂದೆಯ ಆಳವಾಡುತ್ತಿರಲಾಗಿ, 
ಇವರು ಎನಗೆ ಮಕ್ಕಳಲ್ಲಾಯೆಂದು ಹಗೆಯೆಂಬುದನಜೌದು, 
ಹಿರಿಯ ಮಗನ ಕಾಲ ಮುಟ್‌ದ್ದು, ನಡುವಳ ಮಗನ ಕಯ್ಯ ಮುಟಾದು, 
ಕಿಳಿಯ ಮಗನ ಬಾಯ ಮುಚ್ಚಿ ಗೋಣ ಮುದು, ' | 
ಅವರು ಹಿಂಗಿ ನಾ ಬದುಕಿದೆನೆಂದು ತ್ರಿವಿಧದ ಸಂದ ಬಿಟ್ಟು, 


ಸದಾಶಿವಮೂರ್ತಿಲಿಂಗದಲ್ಲಿಗೆ ಸಂದಿತು ಬತ್ತ, LORS ॥ 


CC-0. Jangamwadi Math Collection. Digitized by eGangotri 


ಅಟಾವಿನ ಮಾರಿತಂದೆಗಳ ವಚನ ೧೪೭ 
೫೬೦ 


ಮಹಾಮಾಯವೆಂಬ ಶಕಿ ಕ್ರಿರೂಪಿನಲ್ಲಿ 
ತ್ರಿವಿಧ ಮೂರ್ತಿ ಜನಿಸಿದವು ಎಂಬುದ. ತಾನಜ್‌ತಲ್ಲಿ, 
ತಾ ಪಿತನಾಗಿ ತ್ರಿವಿಧಮೂರ್ತಿ ಸುತರಾಗ್ನಿ 
ಬ್ರಹ್ಮನ ಉತ್ಪತ್ಕವ ಕೆಡಿಸಿ, 
ವಿಷ್ಣುವಿನ ಸ್ಥಿತಿಗೊಳಗಾಗದೆ, ರುದ್ರನ ಲಯದ ಬಾಯಲ್ಲಿ ಸಿಕ್ಕದೆ 


ಜದ ಘನವಸ್ತು ತಾನೆ, ಸದಾಶಿವಮೂರ್ತಿಲಿಂಗವು 3 ತಾನೆ. l 0೫೯ Il 
೫೬೧ 
ಕಲ್ಲ ಗಿರಿಯ ಹುಲ್ಲಿನ ಮೊನೆಯಲ್ಲಿ ಕುಕ್ಕಿ 
ಹುಲ್ಲಿಯ she? ಹುಲಿ ಒಂದಾಗಿ ಚಲ್ಲವಾಡುತ್ತಿದಿತ್ತು 
ನ ದ್ರಿ 
ಬಲ್ಲವನ ಬಲುಹ ಏನೂ ಇಲ್ಲದವ ಮುಜೌ್‌ದ 
ಈ ಸೊಲ್ಲಿನ ವಿವರವ ಕೇಳುವ ಬನ್ನಿ, ಸದಾಶಿವಮೂರ್ತಿಲಿಂಗದಲ್ಲಿಗೆ. Il CEO Il 
೫೬೨ 


ಹುತ್ತದೊಳಗಳ ಹಾವ ಹದ್ದಿನ ಹೊಟ್ಟೆಯೊ ಳಗಳ ತತ್ತಿನುಂಗಿತ್ತು. 
ಗಿಡುಗನ ಉಡು ನುಂಗಿ, ಹೊಡೆವವನ ದಡಿ ನುಂಗಿತ್ತು. 
ಹಾವಿನ ಹದ್ದಿನ ತತ್ತಿಯ ಗಿಡುಗನ ಉಡುವ ಹೊಡವವನ ಡೊಣ್ಣೆಯ 
ಬಾಯಿಲ್ಲದ ಇಹುಹೆ ನುಂಗಿತ್ತ ಕಂಡೆ. 


ಸದಾಶಿವಮೂರ್ತಿ ಲಿಂಗವು ಬಚ್ಚ ಕ್ಲಬಯಲಾಯಿತ್ತು. I O೬0 Il 
೫೬೩ 


ಒಂದು ಹರಿವ ಹಾವು, ಒಂದು ದನಿ ಸರಕ್ಕೆ ನಿಂದ ಹಾವು ಒಂದು ಉರಿವ ಹಾವು. 
ಮೂವರ ನಡುವೆ ನಿಂದು ಆಡುವ ಕೋಡಗದಿರವು ಎಂತೆಂದಡೆ: 
ಹರಿವ ಹಾವ ಮೆಟ್ಟಿ ನಿಂದ ಹಾವ ಕಯ್ಯ ಲ್ಲಿ ಹಿಡಿದು, 
ಉರಿವ ಹಾವ ಬಾಯಲ್ಲಿ ಕಚ್ಚಿ ಆಡುತ್ತಿ ರಲಾಗಿ, 
ಕೋಡಗನೊಡೆಯ ಬಂದು ನೋಡಿ ಕೋಲ ಹಿಡಿದು ಕುಟ್ಟೆ 
ಮೂಜು ಹಾವ ಬಿಟ್ಟು ಕುಟ್ಟಿದ ಕೋಲ ನುಂಗಿತ್ತು. 
ಆ ಕೋಲು ಕೋಡಗದ ಒಡಲೊಳಗೊಡೆದು ಕೋಡಗ ಸತ್ತಿತ್ತು. 
ದಡಿ ಒಡೆಯನ ನುಂಗಿ ಒಡೆಯನಡಗಿ, ಕ 
ಸದಾಶಿವಮೂರ್ತಿಲಿಂಗವ ಒಡಗೂಡಿ ಬಚ್ಚ ಬಯಲಾಯಿತ್ತು. ॥ ೧೬೨ Il 


CC-0. Jangamwadi Math Collection. Digitized by eGangotri 


= 
K 
ry 
> 








೧೪೮ ಸಕಲ ಪುರಾತನರ ವಚನಗಳು-೧ 


© 


೫೬೪ 
ಮಹಾವಿಕಾರ ರಣಮಯವಾದಲ್ಲಿ ಹರಿವ ಶೋಣಿತದಲ್ಲಿ ಒಂದು ನೊಣ ಹುಟ್ಟಿ 
ಕಾಲೊಂದು, ಅಂಗ ಮೂಜು, ಹಾಟುವ ಜಟೆ, ಒಂದೆ. 
CBS ನಾಲಗೆಯಲ್ಲಿ ನಾರಾಯಣ ಮ ನೊಣ ಸತ್ತಿತ್ತು 
ಬ್ರಹ್ಮನ ಇರವಾಯಿತ್ತು. ವಿಷ್ಣುವಿನ ಲೋಕವಾಯಿತ್ತು. 
ಕು ಕಪಾಲ ತುಂಜಿ. ae ವಂತರೇ ಲರು ಕಪಾಲದ ಕೂಳನುಂಡು ಬುದ್ದಿ ವಂತರಾಗಿರಿ 


3 
3 
e 


2೧ on 
೫೬೫% 


ಶರೀರವ ಕುಜ್‌ತಲ್ಲಿ ಸಾಧಕಾಂಗವ ನುಡಿಯಬೇಕು. 
ಆತ್ಮನ DZI ug, ನದಲ್ಲಿ ನಿಂದು ಒದಗಿ ಅಡಗಿರುವ ಠಾವ ನುಡಿಯಬೇಕು. 


ಇಂತೀ ಉಭಯದಿರುವ ತಾನಜೀಿತು ಅಂಗಕ್ಕೆ !ಶಿಲೆ', ಆತ್ಮಂಗೆ ಓಗರವಾದಂತೆ, 
ಲೌಕಿಕಕ್ಕೆ ಆಚರಣೆ ಪರಮಾರ್ಥಕ್ಕೆ ಪರಂಜ್ಯೋತಿ ಖಂ ಬಪ್ಪ ಕು. 


ಸದಾಶಿವಮೂರ್ತಿಲಿಂಗಕ್ಕೆ « ಅಂಗವಾಗಿ ನಿರಂಗಕ್ಕೆ ಸಂಗವನೆಯ್ದಬೆ I ೧೬೪ ॥ 
೫೬೬ 
ಉಪ್ಪಿನ ನೀರು ಹೆಪ್ಪ ಬಲಿದು ಘಟ್ಟಿಯಾದಂತೆ. 


ಮತ್ತೆ ಅಪ್ಪುವ ಬೆರಸಿ ತನ್ನಂಗ ತಪ್ಪ. ದಂತೆ, 
ಸಕಲ ಶಾಕಂಗಳಲ್ಲಿ ತನ್ನ ಯ. ಇರವ ತೋಟಾ ಕುಜುಹಿಂಗೆ ಬಾರದಂತೆ, 
ವಸ್ತು ಅಂಗದಲ್ಲಿ ತನ್ಮಯವಾಗಿ ವೇಧಿಸಿ ಉಭಯ ನಾಮವಳಿದು. 
ಸದಾಶಿವಮೂರ್ತಿಲಿ ಂಗದಲ್ಲಿ ಕೂಟಸ್ವವಾಗಿರಬೇಕು. ॥ ೧೬೫ ॥ 


೫೬೭ 


ಬೇರಿನ ಬಣ್ಣ ಇಂದುವಿನ ಕಳೆಕೊಂಡಂತಿರಬೇಕು. 
ಶುಭ ದ ಪಟ ಜ್‌ ಗೆ ಬಂದಂತೆ, 
ಘಟದ ಸಂಗದಿಂದ ಸುವಸ್ತು ಇಂದ್ರಿಯಂಗಳಿಗೆ ಮುಖವಾಗಿ, 
ಅರ್ಪಿಸಿಕೊಂಬವ ನೀನಾದೆಯಲ್ಲಾ, ಸದಾಶಿವಮೂರ್ತಿಲಿಂಗವೆ. ॥ ೧೬೬ 





"RUB: !ಸಿತೆ (ಕೋ ೧೫೧). 


CC-0. Jangamwadi Math Collection. Digitized by eGangotri 





SWI ಮಾರಿತಂದೆಗಳ ವಚನ ೧೪೯ 


v ~ 
ವ 
E ನಿ ಎದಿ ನಮಿ ps) > ಡಾ ಹ ಮೊ. 
ಇದಿರಿಗೆ ಹೇಳಲೇಕೆ? ವಸ್ತುವಾಟ ಒಂದು, ವರ್ತನ ಬೇಜ್‌; 
nd, -> ಇ — D AN — 
ಉಭಯವಾ ತಾನೆ ಸದಾಶಿವಮೂರ್ತಿಲಿಂಗದ ಅಂಗ. 1೧೬೭ tl 


ಸದಾಶಿವಮೂರ್ತಿಲಿಂಗವನೊಡಗೂಡು. ॥ ೧೬೮ ॥ 


= 4 ಲ್‌ e 3. 
ಕಾಯವಿದ್ದಲ್ಲಿಯೆ ಸಕಲ ಕರ್ಮಂಗಳ ಮಾಡು; ಜೀವವಿದ್ದಲ್ಲಿಯೆ ಅಳಿವ ಉಳಿವನಜ್‌. 
ಉಭಯವು ಕೂಡಿದಲ್ಲಿ ಹಿಡಿವುದ ಹಿಡಿದು ಬಿಡುವುದ ಬಿಟ್ಟು 
ಸದಮಲಾಂಗನಾಗಿ ಒಡಗೂಡು. ಸದಾಶಿವಮೂರ್ತಿಲಿಂಗವನಜ3. ॥೧೬೯॥ 


eas 
TJS T ಪೂಜಿಸು ಸದಾಶಿವಮೂರ್ತಿಲಿಂಗವ. ॥ ೧೭೦ ॥ 
೫೭೨ 


SPIN ಆ ತನುವಿನಲ್ಲಿದ್ದೆ ಅಜಿಿಯಿತ್ತು ; 
ಮಜಕಿವಾಗ ಆ ತನುವಿನಲ್ಲಿದ್ದೆ ಮಜಕಿಯಿತ್ತು. 
See) ಮಜಿವೆ ಎರಡಾಯಿತ್ತು; ಉಭಯವ ತಾಳಿದ ಘಟವೊಂದಾಯಿತ್ತು. 
ಇಂತೀ ಭೇದ. 


CC-0. Jangamwadi Math Collection. Digitized by eGangotri 





Ba ಸಕಲ ಪುರಾತನರ ವಚನಗಳು-೧ 















ವಿಷ ಬೇರಿನಂತೆ ಸಂಚಾರಕ್ಕೆ ಒಳಗಾದುದು ವಿಷಮಯವಾಯಿತ್ತು ; 
ಗೌಪ್ಯಕೊಳಗಾದುದು ಅಮ್ಮ ತಮಯವಾಯಿತ್ತು 

ಇಂತೀ ಸಂಚಾರವುಳ್ಳನ್ನಕ್ಕ ಸಂಚಿತ ಕರ್ಮ: | 

ಸಂಚಾರನಿಲೆ ಆತ್ಮ ನಿರ್ಮುಕ್ತ ವಾದಲ್ಲಿಯೆ ಸದಾಶಿವಮೂರ್ತಿಲಿಂಗವು ತಾನೆ. ॥ ೧೭೧ | 


೫೭೩ 


ಕಣಿ ಪಶುವಿಂಗೆ ತೃಣದವಸ ಎಯ್ದಾದಲ್ಲಿ ಹಾಲ ವೆಗ್ಗಳವ ಕಾಬಂತೆ, 
ಕ್ರೀ ಶುದ್ಧತೆಯಾಗಿ ಮನ ವಚನ ಕಾಯ ತ್ರಿಕರಣ ಶುದ್ಧವಾಗಿ ಇದ್ದಲ್ಲಿಯೆ 
ಸ ವಸ್ತುವಿನ ಹೆಚ್ಚುಗೆಯ ಒದಗು, ಅನಿತ್ಯವ ನೀಗಿ ನಿಂದ ಬೆಳಗು, 
a ಸದಾಶಿವಮೂರ್ತಿಲಿಂಗದ ಸಂಗದ ಸಂತೋಷದ ಇರವು. 1029 ॥ 


೫೭೪ 


ಗಂಡನಿಲ್ಲದ ಸತಿ ಯೋನಿಯಿಲ್ಲದ ಮಕ್ಕಳ ಹಡೆದು, 
ನಾಲಗೆಯಿಲ್ಲದ ಬಾಯಲ್ಲಿ ಜೋಗುಳವಾಡುತ್ತೈದಾಳೆ. 
ತೊಟ್ಟಿಲಿಲ್ಲದೆ ನೇಣು ಹೊಜಿತೆಯಾಗಿ ಗಂಟಕಟ್ಟಿ. ಮಗುವಿಲ್ಲದೆ ಶಿಸು ಅಳುತ್ತದೆ. 
ಅದಕ್ಕೆ ಮೊಲೆಯಿಲ್ಲದ ಹಾಲು ಬೇಕು. 
ಸದಾಶಿವಮೂರ್ತಿಲಿಂಗವನಟ್‌ತಲ್ಲದಾಗದು. ॥ ೧೭೩ ॥ 


೫೭೫ 


ಕಣ್ಣಿಲ್ಲದ ಕುರುಡ ಕನ್ನಡಿಯ ನೋಡಿ ಮೂಜು ಕಣ್ಣ ಕಂಡ. 
ಒಂದು” ಧರೆಯ ಕಣ್ಣು, ಒಂದು ಸಿರಿಯ ಕಣ್ಣು, ಒಂದು. ಉರಿಯ ಕ ಕಣ್ಣು. 
 ಉರಿಸಿರಿಯ ನುಂಗಿ. ಸಿರಿ ಧರೆಯ ನುಂಗಿ, ಧರೆ ಅರುಹಿರಿಯರ son, 
ಆ ಗುಣವನಜೌಯಬೇಕು. ತಾಡಿ ಲಿಂಗವ ಭೇದಿಸಬೇಕ ॥ ೧೭೪ ॥ 


೫೭೬ 


'ಕಬ್ಬುನವ ಕಾಯದ ಕಬ್ಬುನದಲ್ಲಿ ಹಿಡಿದು, 
ಯೂ ತಾನಾಗಿ, ಮೇಲೆತ್ತಿ ಹೊಡೆವುದೂ ತಾನಾಗಿ ಹಿಡಿವುದು ತಾನಾಗಿ. 
ರಾ ತನ್ನಂಗಕ್ಕೆ ತಾನಂಜಿ, ಅವರ ಬಿನ್ನಾಣಕ್ಕೆ ಬಂದ ತೆಜಿ. 





CEPA ಮಾರಿತಂದೆಗಳ ವಚನ ೧೫೧ 


೫೭೭ 
ಸಿದ್ಧರಸ ಲೇಸೆಂದಡೆ ತಾನಿದ್ದ ಕುಡುಕೆ ಹೇಮವಾದುದಿಲ್ಲ 
pd ಣಾ? 
ಲೋಹಕ್ಕಲ್ಲದೆ ವೇಧಿಸುವುದಿಲ್ಲ 


ತನ್ನ ಅಜ್‌ ವವರ ಹೃದಯದಲ್ಲಿಯಲ್ಲದೆ ಇರ. ಸದಾಶಿವಮೂರ್ತಿಲಿಂಗದಿರವು.॥ ೧೭೬ ॥ 


©) cl dl 


be 
gt 


v 
2, ; 
ಯದಲ್ಲಿ ಆಡುವವ ತಾನೆ. ನಿಜವಸ್ತು ಸದಾಶಿವಮೂರ್ತಿಲಿಂಗ. ॥ ೧೭೭ ॥ 


ಕಾಳಿಯ ಕಡೆಗಣ್ಣ ಕಿತ್ತು, ಏಡಿಯ ಸರ್ವಾಂಗವ ಸೀಳಿ, 
ಅಚ್ಚ ಬೆಳ್ಳಿಗೆಯ ಹಾಲ ನಿಶ್ಚಯದಲ್ಲಿ ತೆಗೆದು 
ತೃಪ್ತಿಯಾಗಿ ಕೊಳ್ಳಬಲ್ಲಡೆ, ಆತನೆ ಸದಾಶಿವಮೂರ್ತಿಲಿಂಗವು. ॥ ೧೭೮ ॥ 


ಲ ನ 


3 


೫೮೦ 
ಅಂಗವಜ್‌ಯದೆ ಲಿಂಗವಿದ್ದಲ್ಲಿಯೆ ಸಂಗವ ಮಾಡಿ, 
ಹಿಂದು ಮುಂದಳ ಸಂದೇಹವ ಮಅ*ಿಯಬೇಕು. 
ಆಂಗವಅತಲ್ಲಿಯೆ ಲಿಂಗವ ಮಜಕಿಯಿತ್ತು. 
ಸೆಲೆಯಿಲ್ಲದ ಬಾವಿಯ ತೋಡಿ ಸಂದೇಹಕ್ಕೊಳಗಾಹನಂತಾಗಬೇಡ. 
ಉಭಯವು ರೂಪಾಗಿದ್ದಲ್ಲಿ ಅಜ್‌ ಸದಾಶಿವಮೂರ್ತಿಲಿಂಗವ. I CF Il 


೫೮೦ 
ಮೂವರ ಹಂಗಿಂದ ಬಂದುದು ಲಿಂಗವಲ್ಲಾ ಎಂದು. 
ಸರ್ವ ಭವದಲ್ಲಿ ಬಂದ ಆತ್ಮ ವಸ್ತುವಲ್ಲಾ ಎಂದು 
ಮತ್ತಿನ್ನೇನನಟ್‌ವಿರಣ್ಣಾ ? 
ಭಾವ ಬಯಲೆಂದಲ್ಲಿ ಕುಜುಹು ಶಿಲೆಯೆಂದಲ್ಲಿ ಸಿಕ್ಕಿತ್ತು ಮನಸಂಕಲ್ಪದಲ್ಲಿ. 
ಸದಾಶಿವಮೂರ್ತಿಲಿಂಗವನಟ್‌ವ ಬಟ್ಟೆಯ ಕಾಣೆ. ॥ ೧೮೦ Il 


೫೭೮: 1 ವಾಣಿಯ (ಕೋ ೮೨, ಕೋ ೧೫೧). 2ಕಿತ್ತಿ (ಕೋ ೮೨). 


CC-0. Jangamwadi Math Collection. Digitized by eGangotri 



















——— ಕಾ 3, 
ಸಕಲ ಪುರಾತನರ ವಚನಗಳು-೧ 





Pca 
Mu 


ಶೈವಕ್ಕೆ ಕೈಲಾಸ, ವೈಷ್ಣವಕ್ಕೆ ವೈಕುಂಠ. 
o ದ 
ಬೌದ್ಧ. ೦ಗೆ ಮೋಕ್ಷಗಾಮಿನಿಯೆಂಬ ಗೊತ್ತುಗಳು ಬೇಜಾದಲ್ಲಿ. 
ಪೃಥಿ, ಅಪ್ಪ ತೇಜ ವಾಯು ಆಕಾಶ ಬೇಜಾದುದಿಲ. 
Rs ವ ಜ್‌ 
ಸುವರ್ಣ ಒಂದು ಆಭರಣ ಹಲವಾದಂತೆ. 
ಪರಬ್ರಹ್ಮವಸ್ತುವೊಂದೆಂಬುದಕ್ಕೆ ಇದೆ ದೃಷ್ಟ. 
ಮತ್ತಿದಿರು ದೈವವುಂಟೆಂದು ಗದಿಯಬೇಡ. 
ನೆಜಿತಿನಂಬಿ, ಸದಾಶಿವಮೂರ್ತಿಲಿಂಗವಲ್ಲದಿಲ್ಲಾಯೆಂದೆ. ॥ ೧೮೧॥ 


ಶೈವವಾದ ತತ್ವ್ವವಾದ ಮಾಯಾವಾದ 
ಇಂತೀ ವಾದಂಗಳಲ್ಲಿ ಹೋರುವಾಗ ವೇದ ಹೇಳುತ್ತದೆ. 
ಓಂ ಎಂಬಲ್ಲಿ ಎರಡಳಿದು ಒಂದೆ ಉಳಿಯಿತ್ತು. 
ಕೆಲವಸ್ತು ದೇವಂಗೆ ಸರಿಯೆಂದಡೆ 
ಅಂದು ನಿಮ್ಮ ಒಲುಮೆಯ ಒಲವರ ವೈಸಲ್ಲದೆ ಬಲುಹಿನ ಮಾತು ಬೇಡ. | 
ಕಾಲಾಂತಕನ ಕರದಲ್ಲಿ ಕಪಾಲವದೆ. ಪಾದಯುಗಳದಲ್ಲಿ ಅಕ್ಷಿಯದೆ. 
ಮಿಕ್ಕಾದ ಅರಿಕುಲ ದೈವಂಗಳ ಶಿರ ಮಾಲೆಯಲ್ಲಿ ಸಿಕ್ಕಿ ಅದೆ. 
ಮತ್ತಿನ್ನು WHOSE? ಸದಾಶಿವಮೂರ್ತಿಲಿಂಗವಲ್ಲದಿಲ್ಲಾ ಎಂದೆ. ॥ ೧೮೨ ॥ 


೫೮೪ 


oy 


BYR, ಸೋರೆಯಾಗಿ, ವಿಷ್ಣು ದಂಡವಾಗಿ, ಸಕಲ ದೇವತಾಕುಲ ದಾರವಾಗಿ. 
ಶ್ರುತಿ ನಾದ ವಸ್ತುವಾಗಿ ತೋಡಯುತ್ತಿರೆ 

ಲೀಲೆಯಿಂದ, ಜಗಕ್ರೀಡಾಭಾವದಿಂದ ಒಂದಕ್ಕೊಂದು ಸೇರಿಸಿ, 
ಮ ಕನಿಷ್ಠ ಮಧ್ಯಮವೆಂಬ ತ್ರಿವಿಧ ಮೂರ್ತಿಯಾಗಿ, 









-I OSAI 





ಅಜಾ್‌ವಿನ ಮಾರಿತಂದೆಗಳ ವಚನ ೧೫೩ 
೫೮೫ 


ಆದಿಯೆಂಬ ಅಂತರಾದಿಯಲ್ಲಿ ಅನಾದಿಯ ವಸ್ತುವನಜ್‌್‌ತು, 
ಆದಿಯ ಬ್ರಹ್ಮಂಗೆ ಕೊಟ್ಟು ಅಂತರಾದಿಯ ವಿಷ್ಣುವಿಂಗೆ ಕೊಟ್ಟು, 
ಆನಾದಿಯ ರುದ್ರನ ಗೊತ್ತ ಮಾಡಿ, 
ಗೊತ್ತನಜದವರಲ್ಲಿ ಇಚ್ಛೆಗೆ ತಪ್ಪದೆ ಬೆಚ್ಚಂತಿರಬೇಕು, 


ಸದಾಶಿವಮೂರ್ತಿಲಿಂಗವನಜ್‌ವುದಕ್ಕೆ.. OS? tl 
ಸ 


ME 


ಬ್ರಹ್ಮಂಗೆ ಸರಸ್ವತಿಯಾಗಿ ಕಾಡಿತ್ತು ಮಾಯೆ. 
ವಿಷ್ಣುವಿಂಗೆ ಲಕ್ಷ್ಮಿಯಾಗಿ ಕಾಡಿತ್ತು ಮಾಯೆ. 
ರುದ್ರಂಗೆ ಉಮಾದೇವಿಯಾಗಿ ಕಾಡಿತ್ತು ಮಾಯೆ. 
ಎನಗೆ ನಿಮ್ಮನಜಕಿವ ಬಯಕೆ ಭವ ಮಾಯೆಯಾಗಿ ಕಾಡುತ್ತದೆ. 
ನೀನಾನುಳ್ಳನ್ನಕ್ಕ ಉಭಯವು ಮಾಯೆಯಾಗಿದೆ, 


ಸದಾಶಿವಮೂರ್ತಿಲಿಂಗವು ನಾ ನೀನೆಂಬುದೆ ಮಾಯೆ. ॥೧೮೫॥ 


, ಸಂದೇಹದ ಮಾಯೆ ಕೊಂದು ಕೂಗುತ್ತಿದೆ. 


~ 
ಒಂದು ಎಂಬನ್ನಕ್ಕ 
6 


ಇನ್ನೆಂದಿಂಗೆ ನೀನಳಿವೆ? ಇನ್ನೆಂದಿಂಗೆ ನಾನುಳಿವೆ? 


ಎಂಬ ಸಂದೇಹ ಸದಾಶಿವಮೂರ್ತಿಲಿಂಗದಲ್ಲಿಯೆ ಅಳಿಯಿತ್ತು. ॥ ೧೮೬ ॥ 
೫೮೮ 


ಸಕಲವೆಂಬನ್ನಕ್ಕ ನಿಃಕಲವುಂಟು ನಿಷ್ಕಲವೆಂಬುದು ನಾಮರೂಪು. 
ಅದೆಂತೆಂದಡೆ: 
ತ್ರಿವಿಧವ ಕೂಡಿ ಬೆಳಗುವ ಜ್ಯೋತಿ ಆ ಒಡಲೆ ಘಟವಾಗಿ ಬೆಳಗೆ, 
ಪ್ರಾಣವಾಗಿ ತೋಟುವನ್ನಕ್ಕ ಮಾಯೆ ಸಂಗಲೇಪವಾಗಿಹುದು. 
ಅದಿ ಬೆಡಗಡಗೆ ಸದಾಶಿವಮೂರ್ತಿಲಿಂಗವು ನಿರ್ಮಾಯ. ॥ ೧೮೭ ॥ 


CC-0. Jangamwadi Math Collection. Digitized by eGangotri 


ಜು 
Py ಭಳ 


೧೫೪ ಸತಲ ಪ್ರರಾತನರ ವಚನಗಳು-೧ 


pS > 2 z ಕ >, — 
ನೀತಿ ಲಿಂಗವಾಗಿ, aa ಣ ಸರಳೆಯಾಗಿ, ಯವ ಬೆಳಗು ವಸ್ಕುವಾಗಿ. 


ಅದಟ್‌ೌರವು ಸುಚಿತ್ತನಾಗಿ ನಿಂದುದು ನಿರ್ಮಾಯ, . 


ಸದಾಶಿವಮೂರ್ತಿಲಿಂಗವು ನಿರಂಜನಮಯಸ್ವ ರೂಪ. I ೧೮೮ ॥ 


೫೯೦ 


ವಾರಿಯ ಸಾರದ ಶೈತ್ಯದ ಇರವು, 
ವಹ್ನಿಯ ಜ್ವಾಲೆಯ (ಆ)ಟೋಪದ ಅಗ್ರದಲಯ ಭೇದದ ದೂಮದಂತೆ, 
ಅಜ್‌ಕೆ ಒಡಲಾದ ಆಂಗ ಅಜ್‌ದು ಭೇದಿಸುವನ ಚಿತ್ತದ ಯೋಗ. 


ಇಂತೀ ಉಭಯವನಟ್‌ತಲ್ಲಿ ಇಷ್ಟ ಪ್ರಾಣ ಸಂಬಂಧ, 


ಸದಾಶಿವಮೂರ್ತಿಲಿಂಗ ಉಭಯವು ತಾನಾದ ಕಾರಣ. I OSE I 


ಮೃತ್ತಿಕೆ ತೇಜದಲ್ಲಿ ಬೆಂದು ಪೃಥ್ವಿಯ ಕೂಡದಂತೆ 
ಹಾಗಿರಬೇಕು ಭಕ್ತವಿರಕ್ತನ ಭೇದ; ಇಷ್ಟ ಪ್ರಾಣದಿರವು. 
ಇದು ನಿಶ್ಚಯ ಲಿಂಗಾಂಗ ಕಾಯ ಭಕ್ತ ಪ್ರಾಣ ಜಂಗಮವಾದ ಸ್ವಾನುಭಾವ ಸಿದ್ದಿ. 
ಈ ತೆಬ ತಾನೆ ಸದಾಶಿವಮೂರ್ತಿಲಿಂಗವು. ॥ ೧೯೦ Il 
೫೯೨ 


ಮಹದಾಕಾಶದ ಮನೆಯಲ್ಲಿ ಪಂಚಕಾಲಿನ ನೆಲಹು ಕಟ್ಟಿರಲಾಗಿ. 
ಅದಕ್ಕೆ. ಜಲತ್ಕಾರನೆಂಬ ಗಡಿಗೆ ಇದ್ದಿತ್ತು. 
ಅದಣಕೊಳಗೆ ಮಧುರ 'ಮಾಂದಿರ! ವಿಮಲ ಜಲತುಂಬಿ. 
ಒಂದಕ್ಕೊಂದು ಹೊದ್ದದೆ ಕುಂಭವೊಂದಜಲ್ಲಿ ನಿಂದ ಭೇದವ ನೋಡಾ. 
ಆ ಗಡಿಗೆಯ ತೆಗೆವುದಕ್ಕೆ ಮಹದಾಕಾಶವನೇಜುವುದಕ್ಕೆ ನೆಲೆಯಿಲ್ಲ. 
ನೆನಹಿಂಗೆ ಮೊದಲಿಲ್ಲ; 'ಕುಂಭಕ್ಕಂಗವಿಲ್ಲ; ಒಳಗಳ ಭೇದವ ವಿವರಿಸಬಾರದು. 
ಇಂತೀ ಘಟಮಟ ಆಧಾರದಲ್ಲಿ ಪರಿಪೂರ್ಣನಾದೆ ಖುಲ್ಲ, 
ಸದಾಶಿವಮೂರ್ತಿಲಿಂಗವೆ ಅವಿರಳನಾಗಿ. I C೯0 I 





೫೯೨: 1 ಜಲಮಂದಿರದಲ್ಲಿ (ಕೋ ೧೫೧). 


CC-0. Jangamwadi Math Collection. Digitized by eGangotri 


೧೫೫ 


ಅಜಿ ವಿನ ಮಾರಿತಂದೆಗಳ ವಚನ 


«ತೆ 
la 
6S 


QE (ಇ! 


a 
[a 
B 


8 


É 


6) 
6 
ot = 
2 
3 
ang 
By te 
g 3 
ap bs 
8 G 
32 B 
OF 13 
leurs 
5 B 
Cc F? 

B 
% OE 
ನಸ 
ak 
B 8 
೧೬ ಇ ೫ 
D 2 
13 6), 
Se 
HG 
6) B 
Be 
B33 & 


3 


cama 
N 


j ಆಸೆಯ ಕೆಡಿಸಿ; 


ಕುದಿವ 


ವ ೧ DA, 


ಯಬ 


oof 
ws 


॥ ೧೯೩ ॥ 


೫೯೫ 


? 


ರು 


ನಿಲವ ಹೊಜಿಗಿಟ್ಟು ಒಳಗಾದ ಭೇದವನಾರುಬಲ್ಲ 


ಹೆ 
ಈ 


೧೨ 


ತ್ವದಲ್ಲಿ ನಿಂದು, 


೧೨ 


ಲಿಂಗದಲ್ಲಿ. 


ಇರಣತ್ರಯ ಕೂಡಿ ತ 


ಅ 


— 


೦೯ 
ರ್ರ 


ಮೂ 


೧೨ 


Oe 

B 

p 
B Qa 
18] 
op BAG 
48% 
Br B ie 
ag ak 
೫ a3” ©& 
Af be 
BAT 
೧3 2.8 
B a SB 
ಜಟ 

೧% 
wens 
BH 
B ® 3 R 
B BX 


॥ ೧೯೫ ॥ 


ಸದಾಶಿವಮೂರ್ತಿಲಿಂಗವನಜ್‌ವುದಕ್ಕೆ 


CC-0. Jangamwadi Math Collection. Digitized by eGangotri 




















ಸಕಲ ಪುರಾತನರ ವಚನಗಳು-೧ 


oo 


ave 


ಹುಲ್ಲು ಕೆಂಡವ ಮುಟ್ಟಿ ಹೊತ್ತದ ಪರಿಯ ನೋಡಾ. 
ಹಸಿದ ಸರ್ಪನ ಹೆಡೆಯ ನೆಳಲಲ್ಲಿ ಮಂಡುಕನಿಂದ ತೆಜಿನ ನೋಡಾ. 
ಜೀವ ಪರಮನಲ್ಲಿ ಬಂದು ನಿಂದು ಒಂದಾಗದ ಸಂದೇಹವ ನೋಡಾ. 
ಇಂತೀ ಸಂದನಲೌದಲ್ಲ ದೆ ea ಪ್ರಾಣ ಪರಮವೊಂದಾಗಲಿಲ್ಲ, 


ಸದಾಶಿವಮೂರ್ತಿಲಿಂ। ಗವನಜ್‌ವು ದಕ್ಕೆ. ॥ ೧೯೬ ॥ 





೨ರ 


ne I 


ಮೂಷಕ ಮಾರ್ಜಾಲ ಕೂಡಿ ಭೇಕನ ಕಂಡು ನೀತಿಯ ಕೇಳಿ 
ee ನೆರೆದಲ್ಲಿ ಅಳಿಯಿತ್ತು. ಮಾರ್ಜಾಲ ಮನೆಗೆ ಹೋಯಿತ್ತು. i 
ನೀನೆಂಬುದು "ನಿಂದಿತ್ತು ಸದಾಶಿವಮೂರ್ತಿಲಿಂಗವನಜಿತಲ್ಲಿ. ॥ ೧೯೭॥ 7 


ದತ್ತೂರದ ಬಿತ್ತಿನಲ್ಲಿ ಕಲ್ಪತರು ಹುಟ್ಟಿ, 
ಕಲ್ಪತರುವಿನ ಅಗ್ರದಲ್ಲಿ ಇಟ್ಟೆಯ ಹಣ್ಣಾಯಿತ್ತು. 
ಇಟ್ಟೆಯ ಹಣ್ಣು ತೊಟ್ಟುಬಿಟ್ಟು ಬಿದ್ದಲ್ಲಿ ಅಮೃತಮಯವಾಯಿತ್ತು. 
ಸದಾಶಿವಮೂರ್ತಿಲಿಂಗವನಚಿಶಿತಲ್ಲಿ, ॥ ೧೯೮॥ 


೬೦೦ 


ಹೊಲದೊಳಗಳ ಹುಲ್ಲೆ, ಗವಿಯೊಳಗಳ ಹುಲಿ, 
ಕೊಂಬಿನ ಮೇಲಣ ಕೋಡಗ, ಆಂಬರದಲಾಡುವ ಹಾವು. 
ನಾಲ್ಕಣ ಅತಿಮಥನ ಬಿಟ್ಟು ಒಂದೆ ಗೂಡಿನಲ್ಲಿ ಅಡಗಿದವು. 
ಆ ಚತುಷ್ಪಯದ ಅಂಗದ 'ಭೇದವನಅೌತಲ್ಲಿ "ಸದಾಶಿವಮೂರ್ತಿಲಿಂಗವು ತಾನೆ. HOSEN 


೬೦೦ 


ಹುತ್ತದೊಳಗಳ ಉಡು, ಹೊಳೆಯೊಳಗಳ ಮೊಸಳೆಯ ನುಂಗಿತ್ತು. 
oN ಹೋಹಾಗ ಅಂಗನೆಯೆಂಬ ಹೆಂಗೂಸು ಆ ಉಡುವ ಕಂಡು, 

) ಹೊತ್ತಿದ್ದ ಕೊಡನ ಕೂಡಿ ಮಂಡೆಯ ಮೇಲೆ ಇರಿಸಲಾಗಿ. 
ಸತ್ತು, ಕೊಡನೊಡೆದು, ಉಡುವಡಗಿತ್ತು. 






೧೫೭ 


೬೦೨ 


C 
O 
6) 

re ದ್‌ 

3 e E 

£ 

r B s 
ge g RENES ಡ್‌ 
apl 12 S 1) 8 B 5 
D Teas O B 3 — 4) 
5 2 pd Bo G an 
ಇಡ PE so gh 
BO, G Lek Be 36 
ಗನ್‌ ಗೆಗ್ಗೆಟ್ಟಿ Y 
YAEL p BH 
Do S Bag § B R 
fr g ¥3 ಳೆ B 6 o% B B 
B ಇ ಲ್ಲಿ ಸ್ನ B ಫೌ 1] B Ce A pe 
G > Rite ್ಸೆ ag” es ೧ z Ş 7 
Bh Ras BP BB e 


BABB 


> 2 


SWB LR LT ಶಲ y 
+B 6 N e rw Bw Ss R 
BPREERE SBE RG 


೨೨ ॥ 
a Il 


A 


ಹಾಡೆ 


m 
m 


_ಯಾದೆಯಲಾ 


A, 


ವ ಕೊಟು 
ಾಗಿ, 


_ 


ದಾದಿ 
co 


ನಾ 


ರ್ತಿಲಿಂಗ ನೀನಾದೆಯಲ್ಲ. 


u 
ವಿಧ 


m 


ಶ್ಚ. 
ಎಟ್ಟು, 


೬ 


೬3, 
ಎ 
ಒಣಿ 


— 


= 


wo 8 


ಹತಕ್ಕೆ ಕರದಲ್ಲಿ ಕಂಡೆ 


=. 
5 


P 
ಗಿ 


ಯ ಕೊ 
~ 


ಶಾ 


ಪ್ರಣವದ ಒಡಲಾಗಿ ಶ 


೦ಗಕ್ಕೆ ಕುಜುಹಾಗಿ ಮನಕ್ಕಟ್‌ೌವಾಗಿ ಬೆಳಗಿಂಗೆ ಕಳೆ 
ನಿಂದು ತೋಯುತ್ತಿದ್ದವ ನೀನೆ, ಸದಾಶಿವಮೂರ್ತಿಲಿಂಗವು ನಾಮರೂಪಾಗಿ. ॥ 


| 
5 


ಶಕ 
ಇ 
ರ ಶಕ್ತಿಯನಿ 


J 
2 


= 
a 


ಉರಿಗಣ್ಣು 


ಲು 
e 
v 
ಖ್ಯ 
“ 


CC-0. Jangamwadi Math Collection. Digitized by eGangotri 


ಹ್ಹಂಗೆ 
= m 


ಗೆ 


ಗೆನಿ 
ಯ ಭಾವವನೊಡೆದು 


ಬ್ರ 
ಹ 
೦ 


ರ 
ಣ 
, ರುದ್ರ 


ತ್ರೈಮೂ 


2) ವಿಂಗೆ ಅವತಾರ ಲಕಿ 


we 


= 


> 
= 


= 
5 
ಇವಿ 


a 


೬೦೨: 1d¢e (ಕೋ ೧೫೧). 


ES) 


4 


s 


ಅನಾದಿಶ 
ಐ 





ಅಪ್ಪು ಮಣ್ಣು ಕೂಡಿ ಘಟವಾದಂತೆ. 
ಚಿತ್ತು! ಶಕ್ತಿ ಕೂಡಿ ಎನಗೆ ಇಷ್ಟವಾಗಿ ಬಂದು ನಿಂದೆಯಲ್ಲಾ ! 
ಚಿತ್ತ ನಿಲುವುದಕ್ಕೆ ಗೊತ್ತಾಗಿ, ಗೊತ್ತಿನ 
ನಾ ಹೊತ್ತ ಸಕಲೇಂದ್ರಿಯವ ನೀ ಸೂಸುವುದಕ್ಕೆ 
ತೆಪ್ಪವಾಗಿ i esta er ದಾಂಟಿಸಿದೆಯಲ್ಲಾ ! 
ಭಕ್ತಿಪ್ರಿಯ ಸತ್ಯ ಕರಂಡಮೂತಿ 
ಸದಾಶಿವಮೂರ್ತಿ ೯ಲಿಂಗವೆ ಎನ್ನಂಗದಲ್ಲಿ ಹಿಂಗದಿರ- ॥ ೨೦೪ Il 


— 
hy 


ಅನಲ ನಂದಿದ್ದಲ್ಲಿ ವಾಯು ಸಂಗವಲ್ಲದೆ, 
ದೀಪದ ಅಂಗಕ್ಕೆ "ಬಂದು ನಿಂದಲ್ಲಿ ವಾಯು ಸಂಗ ನಾಸ್ತಿಯಾಗಿರಬೇಕು. 

ಹ ಆ ಭೇದ, ಒಡಗೂಡುವಲ್ಲಿ ಈ ಭೇದ. 
ೇ ತೊಡಿಗೆಯನಟ್‌ಯಬೇಕು ಸದಾಶಿವಮೂರ್ತಿಲಿಂಗವನಹಶಿವು 


ಇದ anc 
ಟರ. ೨೨೫ ॥ 


ಆದಿ ಮಧ್ಯ ಅವಸಾನವನಜಿಯಬೇಕೆಂಬರು:; 
ಆದಿಯಲ್ಲಿ ನಿಂದು, ಮಧ್ಯದಲ್ಲಿ ಕಂಡು, ಅವಸಾನದಲ್ಲಿ ಅಜ್‌್‌ದು ಇರಬೇಕೆಂಬರು. 
ಅಟ್‌ವುದು ಒಂದೊ D082 ಎಂದಲ್ಲಿ ನಿಂದಿತ್ತು. 
ನಿಂದುದ ಕಳೆದು ಸಂದಹಖಬ್‌, ಸದಾಶಿವಮೂರ್ತಿಲಿಂಗವನಜ*ವು ದಕ್ಕೆ. ॥ ೨೦೬ ॥ 


CS 


ge 


ದರ್ಪಣದ ಒಪ್ಪ ಅತ್ತರೆ ಅತ್ತು ನಕ್ಕರೆ ನಕ್ಕು 
ತಾನಾಡಿದಂತೆ ಆಡುವುದು, ಒಂದೊ ಎರಡೊ ಎಂಬುದನಜಿತಲ್ಲಿ 
ಸದಾಶಿವಮೂರ್ತಿಲಿಂಗವೊಂದೆ. ॥ ೨೦೭ ॥ 


೬೦೫: 1 ಚಿತ್ತ (ಕೋ ೧೫೧). 
CC-0. Jangamwadi Math Collection. Digitized by eGangotri 


ವಚನ 


ವಿನ ಮಾರಿತಂದೆಗ 


> 


ಆಜಿ 


13 


>) 


~ 
Ww 


as wd 
3, ಗಲಭೆಯ 


B 


೨೦೮ ॥ 


ಮ 


1 AT, 


ಅದೆ. 


ಇ 
N 


DII ಕಳವಿಂಗೆ ತೊ 


— ಲ್ಸ -J 
ಗಿ ಅವರು ಮ 


“ಯಾ 


n= A 
wen 


ಗಳಲ 
= 


amare 
Gece 


ಹ 
ಈ 


ಅಶಿ 


ಇ. ಇಳಿ, 
ಸಿಕ ದ 


ರಾಣಬಹುಶೃತಿವಂತ ವಾಚಕ 


laws 2 gl con 
ಪ್ರಾಕೃತ SIPI 


— 
(es) 


೦ಗಳಿಂ 


ರ್ವಾಕ ಮುಖ 


BR R 
೪೫ 


ದ್ರಿ ಅದ್ದಶ, 


9 
A, 
ಇ 
t 


ದಿ 
ಎ 


ಕರಣ, FOE, 
ಮಾಳು. 


ಪ 


y 
n 
ಪ್ರ 


Q 
ಚರ, ಆ: 


BRE S 


ll ೨೧೦ Il 


ಣನ ಇರವು, 


, ಪವನ ಮುಟ್ಟದ ಪರ್ಣದಂತೆ - 
ಸದಾಶಿವಮೂರ್ತಿಲಿಂಗ?ದ ಆಂಗ?ವು ತಾನೆ. 


N 
~» 
B 
DE 
a E 
[ಕ್ಕೆ G 
ಖಾ 
B @ 
B B 
fi 


ಮುಟ್ಟದ ಕಡ್ಡಿ ಯಂತೆ, ಕೈಮುಟ್ಟದ ಗತಿಯಂತೆ, 


ನೆಯಿ ಮುಟ್ಟ 


ಭಾವ ಭ್ರ 


2 (ಕೋ ೧೫೧). 
CC-0. Jangamwadi Math Collection. Digitized by eGangotri 


೬೧೧: 1 x (ಕೋ ೩೦೦). 













ಸಕಲ ಪುರಾತನರ ವಚನಗಳು-೧ 
೬೧೨ 


ಶೇಷಲಂಪಟಕೆಯ್ದುವ' ಮುಖದಂತಿರಬೇಕು; ವ್ಯಾಘ್ರನ ಗತಿ ನಖದಂತಿರಬೇಕು: 
ಪುಳಿಂದನ ಚಿತ್ತದ ಗೊತ್ತಿ ನಂತಿರಬೇಕು. 
ಹಿಡಿವಲ್ಲಿ? ಬಿಡುವಲ್ಲಿ ವಾಯುವಿನ ತೆಜಿಪಿನಿಂದ ಕಡೆಯಾಗದೆ: 
ಅಜಿಯಬೇಕು ಸದಾಶಿವಮೂ ರ್ತಿಲಿಂಗವ. ॥ SOM 


ಸ ಗಗ ಳಗ ee a 


‘anu cee ek ae 1% ಈ 


- 


೬೧೩ 





ಪಾತಾಳದ ನೀರ ಹುರಿ ಪಂಚದಿಂದ ಧರೆಗೆ ತಾಹಂತೆ! 
Sera) ಆತ್ಮನಲ್ಲಿ ಅಡಗಿದ್ದುದ ತೆಂದೆಯಲ್ಲಾ! 

ಕರದ ಕೈ ಯ 'ಕುಚುಹಾಗಿ, ಅಡಗಿದೆಯಲ್ಲಾ 1 

3 ಂಗಾಶದ ನಿಳಯದ ಮುಚ್ಚುಳು ಕೀಲಿನಿಂದ ಕಡೆಗಾಣಿಸಿದಂತೆ 

ಅಡಗಿದೆಯಲ್ಲಾ ! ಕುಜುಹು ಭಿನ್ನ ಎಲ್ಲದೆ. 

ಎನ್ನೊಡಗೂಡು. ಸದಾಶಿವಮೂರ್ತಿಲಿಂಗವೆ. ॥ 20೨ ॥ 








೬೧೪ 







ಮೊನೆ ತಪ್ಪಿದಲ್ಲಿ CONS ಘನವೇನ ಮಾಡುವುದು? 
SI ಹೀನವಾದಲ್ಲಿ ಕ್ರೀಯ ಹರವಜ್‌ ಯೇನ ಮಾಡುವುದು? 

ವರ್ತನ ಶುದ್ಧವಿಲ್ಲದೆ ಲಾಂಛನದ ಉತ್ಕೃಷ್ಟವೇನ ಮಾಡುವುದು? 

ತ್ರಿಕರಣ ಶುದ್ಧವಿಲ್ಲದ ಮಾಟ ದ್ರವ್ಯದ ಕೇಡು. ಭಕ್ತಿಗೆ ಹಾನಿ. 

ಇಂತೀ ಗುಣಾದಿಗುಣಂಗಳಲ್ಲಿ ಅಜ್‌ಯಬೇಕು. 
ಸದಾಶಿವಮೂರ್ತಿಲಿಂಗವನಜೌಯಬೇಕು. ॥ ೨೧೩ ॥ 











'ಯೆ(ಯ)ತಿ' ಗುಣದ್ವೇಷ, ಸಮಯಗುಣದ್ವೇಷ, ಆಚಾರಗುಣದ್ವೇಷ. 
 ಸಕಲಶಾಸ್ತ್ರ ಯುಕ್ತಿಗುಣದ್ವೇಷ, 
ಸಮತೆ ಗುಣ ಶಾಂತಿಯಲ್ಲಿ ನಿಂದು ವಿರಕ್ತಿದ್ವೇಷ. 


Be — =? ps) 
ಇಂತೀ ದ್ವೇಷನಾಮನಷ್ಟವಾಗಿ ಸ್ವಯಂಭುವಾಗಿ ನಿಂದುದು; 
Gə 
ಕೃಷ್ನ ಕಾಲೆ ಇ: -g ) -= 
ಸದಾಶಿವಮೂರ್ತಿಲಿಂಗವು ತಾನೆ. ॥ ೨೧೪ Il 


ಪಂಚ ವಿಷಯಂಗಳೆಂದು, ಅಷ ಷ್ಟಮದಂಗಳೆಂದು, 
ಚತುಷ್ಕಯ ಭಾವಂಗಳೆಂದು. SET ಭೇದಂಗಳೆಂದ 
om ದ 


pf 
ಸದ್ಗುಣ ಸಾಧಕಂಗಳೆಂದು, ತ್ರಿಗುಣಭೇದ ಆತ್ಮಃ ತಂದು 


® ಇವಿ ? ಡದ 
ಕಲ್ಪಿಸಿಕೊಂಡಿಪ್ಪ ಆತ್ಮನೊಂದೆ ಭೇದ. 


©% 
zow == ~~ — 
ಅದ ವಿ ae ಲ್ಲಿ ಅಜಿದಡೆ ತಾ, ಮಜಿದಡೆ ಜಗವಾಯಿತ್ತು. 
ಇರಾ g en, hed med = 
ಉಭಯವನಳಿದು ನಿಂದಲ್ಲಿ ಸದಾಶಿವಮೂರ್ತಿಲಿಂಗವಾಯಿತ್ತು. ॥ ೨೧೫ ॥ 
೬೧೭ 


೧ 
b 


೨ ವಿವರದ ಪರಿಯೆಂತುಟೆಂದಡೆ: 
ಪರಿಭೇದದಂತೆ: 

ರ ಬಲಿದು ಯತುಕಾಲಕ್ಕೆ ಪಲ್ಲವದ ಮಧ್ಯದಲ್ಲಿ, 

೧ಡಿ ಬಲಿದು ರಸನಿಂದು ಫಳವಾದಂತೆ. 

ನ ವಿವೇಕ AAD ನಿಂದು ತನ್ನಿರವ ತಾ ವಿಚಾರಿಸಿ, 


ಮಹವನೊಡಗೂಡಿ ಮಲತ್ರಯ ದೂರವಾಗಿ, 


CL 
> 
U 
© 
(9 


Y 


i 
ra 


gL 
ಲ 
9 


ಚಿಚ್ಛಕ್ತಿಯ ಹೃದಯದಲ್ಲಿ 2 ಚಿದ್ಧನ ಬಲಿದು ಸ್ವರೂಪವಾಗಿ ನಿಂದು. 
ಆತ್ಮನ ಅಳಿವನಅಿದುದು ಅಧ್ಯಾತ್ಮಯೋಗ "ಸಂಬಂಧ, 
ಸದಾಶಿವಮೂರ್ತಿಲಿಂಗವನಜ್‌ದುದು. ॥ ೨೧೬ ॥ 


೬೧೮ 
ae ಜ್ದಾ ema. ಕಮಲವ ತಾಳಿ, ಮೇಲೊಂದು ಕೊಡನಿಪ್ಪುದು. 


ಅದು ಸ ಮಾತಲ್ಲ. : 

ಮೂಲದ ದ್ವಾರವೆಂಬುದು ಬಂದ ಬಟ್ಟೆ, ಕೊಡನೆಂಬುದು ಶರೀರ; 

ಆ ಶರೀರವನುಂಂಟುಮಾಡದೆ ಮೇಲಿಪ್ಪ ರಂಧ್ರ ಪದವನೊದೆದು 

ಭಾವಕ್ಕೆ ಬಾರದ ಪರಿಯಲ್ಲಿ ನಿಂದುದು ಅಮೃತಸೇವನೆ. 

ಆ ಭಾವದಲ್ಲಿ ಅಜಿದು ನಿಂದು ತನ್ನಯ ಕುಜುಹಿನ ಸುಖವ ವೇಧಿಸಿ 

ಪರಿಭ)ಮಣಕ್ಕೆ ಸಿಕ್ಕದೆ ನಿಂದ ನಿಜವು ಸದಾಶಿವಮೂರ್ತಿಲಿಂಗವು ತಾನೆ. ॥ ೨೧೭ ॥ 


CC-0. Jangamwadi Math Collection. Digitized by eGangotri 











ಸಕಲ ಪುರಾತನರ 'ವಚನಗಳು-೧ 


೬೧೯ 


IE VIET 2° SNE 


ಶರೀರದಲ್ಲಿ ಷಡಾಧಾರಚಕ್ರವುಂಟೆಂಬರು. 
ಆಧಾರವೊಂದಲ್‌ಂದ ಆದುದನಜಿ*ಿಯದೆ ಆಜುಂಟೆಂದು wees? ಕಲ್ಬಿಸಬಹುದೆ? 
ಅದಕ್ಕೆ ದೃಷ್ಟ: 
ಹುತ್ತದ ಬಾಯಿ ಹಲವಾದಡೆ ಒಡಲೊಂದೆ ಘಟಭೇದ. 
ಆಧಾರ ನಾನೆಂಬುದನಜ್‌ತಲ್ಲಿ ಷಡಾಧಾರ ನಿಂದಿತ್ತು. 
ಅದು ತನ್ನಯ ಚಿತ್ತದ ಭೇದವಲ್ಲದೆ ಮು ವ ಭೇದವಲ್ಲ. 
ಹಲವು ಓಹರಿಯಲ್ಲಿ ತಿಳಿದು ನೋಡುವ ಒಬ್ಬನೆ ಮನೆಯೊಡೆಯ. 
ಆ ಹೊಲಬನಲ್‌ತಲ್ಲಿಯೆ ನಿಂದುದು, ಸದಾಶಿವಮೂರ್ತಿಲಿಂಗದ ೪ ಅಂಗ. ॥ ೨೧೮ ॥ 









೬೨೦ 














ಅರಸು ಆಲಯವ ಹಲವ ಕಟ್ಟಿಸಿದಂತೆ, 
ಶರೀರದಲ್ಲಿ ಆತ್ಮನು ಹಲವು ನೆರೆವುಂಟೆಂದು ತಿರುಗುತ್ತಿಹ ಭೇದವಾವುದು, ಹೇಳಿರಯ್ಯ. 
ಆ ಘಟದೊಳಗಳ ಭೇದ: 

ಅಸು ಹಿಂಗಿದಾಗ ಘಟವಡಗಿತ್ತು. 

ಅರಸಿಲ್ಲದಾಗ ಆಲಯ ದೆಸೆಗೆಟ್ಟಿತ್ತು. 

ಅಳಿವುದೊಂದು: ಉಳಿದಿಹಲ್ಲಿ ಕಾಬುದೊಂದೆ ಭೇದ, 


ಸದಾಶಿವಮೂರ್ತಿಲಿಂಗವನಟ್‌ತಲ್ಲಿ. ॥ 2೧೯ ॥ 





೬೨೧ 





rs ವೇದ ವೇದಾಂತಂಗಳಿಂದ ಸಿದ್ಧ ಸಿದ್ಧಾಂತಂಗಳಿಂದ 
ಎಲ್ಲಿ ನೋಡಿದಡೂ ವಿಚಾರವೊಂದೆ ಭೇದ. 
PID ಮಲಕ್ಕೆ ಹೊಗು, ಮಜಕಿದಲ್ಲಿ ಮಲಕ್ಕೆ ಒಳಗು. 

Seay) ಮಣವೆ ನಿಂದಲ್ಲಿ ಸದಾಶಿವಮೂರ್ತಿಲಿಂಗದ ಬೆಳಗು. ॥ ೨೨೦॥ 








೬೨೨ 


 ಸಕಲವನಜ್‌ದಡೂ ಮಲತ್ರಯ ನಾಸ್ತಿಯಾಗಿರಬೇಕು. 


॥ ೨೨೧ Il 


ಅಜಶವಿನ ಮಾರಿತಂದೆಗಳ ವಚನ ೧೬೩ 


೬.೨೩ 


ಒ 

ಇಂತೀ ಉಭಯದ ಆಸೆಯಲ್ಲಿ ಘಾಸಿಯಾಗುತ್ತ, ಮಾತಿನ ಮಾಲೆ ಬೇಡ 

ಆಸೆಯ ಪಾಶವ ಹಜ್‌ದು ಈಷಣತ್ರಯವ ಕಿತ್ತು, 

ನಿರ್ಜಾತನಾಗಿದ್ದಲ್ಲಿ ಸದಾಶಿವಮೂರ್ತಿಲಿಂಗವು ತಾನೆ. ॥ ೨೨೨ ॥ 
೬೨೪ 


ಉಂಟೆಂಬ ದೃಢ ಇಲ್ಲಾ ಎಂಬ ಸಂದೇಹ ತಾನಲಿಯೇ ತೋಹಿ 


D) Saa M 
£7, Spm 
ಅಳಿವುತ್ತಿಪ್ಪ ಭೇದವನಜ*ತಾಗ ಮಲತ್ರಯ ನಾಸ್ತಿ, 
4 > ಇ — ~ 
ಸದಾಶಿವಮೂರ್ತಿಲಿಂಗವನಜಕಿತುದು. ॥ ೨೨೩ ॥ 
೬೨೫ 


£ 3 
> A — 4 — 
ಪರಿಯಲ್ಲಿ ಅಸು ಘಟದ ಸಂಚವನಜಔ*ವ ಸಂಚಿತಾರ್ಥಿಗಳಂಗ. 


ಆ 
ಮಿಕ್ಕಾದ ಆಸುಲೆಂಕರಿಗಿಲ; ನಿಸ್ಸೀಮರಿಗಬ್ಲದೆ ಸದಾಶಿವಮೂರ್ತಿಲಿಂಗವಿಲ್ಲ. ॥ ೨೨೪ ॥ 


ಹ್‌ 


೬೨೬ 
— 


ಕಾಯದ ಕಕ್ಕುಲತೆಗಾಗಿ ಜೀವಿಗಳೆ ಬಾಗಿಲ ಕಾಯದೆ. 
ಈಷಣತ್ರಯಕ್ಕಾಗಿ ಭವದುಃಖಿಗಳ ಬಾಗಿಲಲ್ಲಿ ನಿಂದು ವೇಳೆಯ ಕಾವಂಗೆ 


Ki 
ಭಾವರಹಿತ ಬ್ರಹ್ಮವೇಕೆ? ಅದು ನಾಣ್ನುಡಿಗೊಳಗು; 
ಸದಾಶಿವಮೂರ್ತಿಲಿಂಗಕ್ಕೆ ಹೊಜಿಗು. ॥ ೨೨೫ ॥ 
೬೨೭ 


ವೇಷದಲ್ಲಿ ತಿರುಗುವುದು ಸಮಯದ ಹಂಗು. 
ಮಾತಿನಲ್ಲಿ ತಿರುಗುವರೆಲ್ಲರು ಶಾಸ್ತ್ರದ ಹಂಗು. 
ಯತಿಭೇದದಲ್ಲಿ ತಿರುಗುವರೆಲ್ಲರು ಮನಸಿಜನ ಹಂಗು. 
ಆಸೆ ಅಜತು ನಿಬ್ಬೆರಗಾಗಿ ತಿರುಗುವರೆಲ್ಲರು ಶರೀರದ ಹಂಗು. 
ಹಿಂದ ಮಜಕದು ಮುಂದಳ ಮೋಕ್ಷವನಜಿಸುವರೆಲ್ಲರು ರುದ್ರನ ಹಂಗು. 


CC-0. Jangamwadi Math Collection. Digitized by eGangotri 





೧೬೪ ಸಕಲ ಪುರಾತನರ ವಚನಗಳು-೧ 


ಇಷ್ಟಾರ್ಥ ಕಾಮ್ಯಾರ್ಥ ಮೋಕ್ಬಾರ್ಥವೆಂಬ ಬಟ್ಟೆಯ ಮೆಟ್ಟದೆ, 
ಹಿಂದಳ ಇರವು ಮುಂದಳ ಸಂಶಯವೆಂಬುದ ಏನೆಂದಜ್‌ಯದೆ ನಿಂದುದು, 
ಸದಾಶಿವಮೂರ್ತಿಲಿಂಗದಲ್ಲಿ ಸಂದ ಮನ. ॥ ೨೨೬॥ 


ಎ 
೬೨ 


ಕಾಯವುಳ್ಳನ್ನಕ್ಕ ಮಾಡುವುದು ಲಿಂಗಪೂಜೆಯ. 
ಜೀವವುಳ್ಳನ್ನಕ್ಕ ಅಜ್‌ವುದು ಅಭೇದ್ಯ ವಸ್ತುವ. 
ಉಭಯವ ಕಡೆಗಾಣಿಸಿ ನಿಂದಲ್ಲಿ 
ಸದಾಶಿವಮೂರ್ತಿಲಿಂಗವೆಂದು ಕುಜುಹಿಡಲಿಲ್ಲ. ॥ ೨೨೭ ॥ 


og 
€ 


ಜಲದೊಳಗಳ DZ, I ನೆಲೆಯ, ಮುಗಿಲೊಳಗಳ ಮಿಂಚಿನ ನೆಲೆಯ, 
ವಾರಿಯ ಸರಲೆಕ್ಕವ ಭೇದಿಸಬಹುದೆ? 
ಆ SHAQ ನಿಂದಾತ್ಮನ ಒದಗನಜಕವ ಭೇದವೆಂತುಟಯ್ಯಾ? 
ವಾಯು ಬಯಲಲ್ಲಿ ಅಡಗಿ ಆವ ಠಾವಿನಲ್ಲಿ ಬೀಸಿದಡೆ ಕಲೆದೋಹಖುವಂತೆ, 
ಆತ್ಮನ ಭೇದವ ಭೇದಿಸುವ ಪರಿ ತನ್ನ'ನಜ್‌ತಲ್ಲದಾಗದು. 
ಸದಾಶಿವಮೂರ್ತಿಲಿಂಗವನಟ್‌ವುದಕ್ಕೆ. ॥ ೨೨೮॥ 


೬೩೦ 


ಮಠದಲ್ಲಿ ತೋಜುವ ಜ್ಯೋತಿ ಅಂಗ, 
'ಚಿಕ್ಕಿತ್ತಾಗಿ' ಬೆಳಗು ಪರಿಪೂರ್ಣವಾಗಿ ನಿಳಯವ ತುಂಬಿದಂತೆ 
ಘಟದೊಳಗಳ ಸ್ವಯಂಜ್ಯೋತಿ ಸರ್ವಾಂಗ ಪರಿಪೂರ್ಣವಾಗಿ ಬೆಳಗುತ್ತಿಹ 
ಅಜ್‌ವಾತ್ಮನ ಭೇದವ ಅಜಔತಲ್ಲಿಯೆ ಸದಾಶಿವಮೂರ್ತಿಲಿಂಗ ನೆಲೆಗೊಂಡುದು. ॥೨೨೯॥ 


೬೩೧ 


ಗಂಧವನೊಳಕೊಂಡ ಕುಸುಮವ ಕೊಯ್ಯಬಹುದಲ್ಲದೆ 
ಗಂಧವನೊಳಕೊಂಡ ವಾಯುವ ಕೊಯ್ಯಬಹುದೆ? 
ಘಟವನೊಳಕೊಂಡಿದ್ದಾತ್ಮನನಜ್‌ಯಬಹುದೆ, 
ಆತ್ಮನನೊಳಕೊಂಡಿದ್ದ ಘಟವನಟ್‌ಯಬಹುದಲ್ಲದೆ? 


೬೨೯; 1 ತಾ (ಕೋ ೧೫೧). 
೬೩೦: | ಚಿಕ್ಕಿತಾಗಿ (ಕೋ ೮೨, ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 


ಅಣಔವಿನ ಮಾರಿತಂದೆಗಳ ವಚನ ೧೬೫ 


ವಸ್ತು ಅಂಗವಾದಲ್ಲಿ ಅಜಿಿಯಬಹುದಲ್ಲದೆ, 

ಅಂಗವಸ್ತುವಾದಲ್ಲಿ ಹಿಂಗಿ Es ಠಾವಿನ್ನಾವುದು? 

ಕುಸುಮಕ್ಕೆ ಕಡೆನಡು ಮೊದಲಲ್ಲದೆ ಗಂಧಕ್ಕೆ ಕಡೆನಡು ಮೊದಲುಂಟೆ? 

ಅಜ್‌ ವುದಕ್ಕೆ, ಅಜುಹಿಸಿಕೊಂಬುದಕ್ಕೆ, ಕುಜುಹನಜಕತಲ್ಲಿಯೆ 
ಸದಾಶಿವಮೂರ್ತಿಲಿಂಗವೆಂಬ ರೂಪು ನಿಂದಿತ್ತು. ॥ ೨೩೦ ॥ 


ಗಂಧವೊಂದೆಂದಡೆ, ಹಲವು ವಾಸನೆಯ ಕುಸುಮದಲ್ಲಿ ಸಿಕ್ಕಿ, 
ವಾಸನೆ ಭಿನ್ನವಾಗಿ ತೋುವಂತೆ. 
ಆತ್ಮನೊಂದೆಂದಡೆ, ಹಲವು ಘಟದಲ್ಲಿ ಸಿಕ್ಕಿ ಅವರವರ ನೆಲಹೊಲಂಗಳಲ್ಲಿ ಸಿಕ್ಕಿ 
ಫಲ ಭೋಗಂಗಳಿಗೆ ಒಳೆಗಾಯಿತ್ತು. 


—_— — ಇದಾದ 
ಆತ್ಮನ ಒಲವರ ವೊಂದೆನಬಹುದೆ? 


ಸುಗಂಧಕ್ಕೂ ದುರ್ಗಂಧಕ್ಕೂ ಒಂದೆ ವಾಯು. 
SSDI, ವೊಂದೆಂದಡೆ, 


ಉಭಯವನಜಿಯಬೇಕು, ಸದಾಶಿವಮೂರ್ತಿಲಿಂಗವನಬ್‌ವುದಕ್ಕೆ. ॥ ೨೩೧ ॥ 
೬೩೩ 


ಉರಿಯಂಗವೆಲ್ಲ ಆಪೋಷನಕ್ಕೊಡಲು; 
ಒಡಲುಗೊಂಡವರೆಲ್ಲರು ಅ'ಪೇಕ್ಷೆಗೆ ಮೊದಲು. 
ಇಂತೀ ಬಿಡುಮುಡಿಯ ಬಲ್ಲವರಾರೊ? 
ತನು ಧರ್ಮವನಜ್‌ತು ಚರಿಸಬಲ್ಲಡೆ ಜಂಗಮ; 
ಮನಧರ್ಮವನಟ್‌ತು ಅಡಗಬಲ್ಲಡೆ ಗುರುಮೂರ್ತಿ. 
€ ಉಭಯದ ಭೇದವ ವೇದಿಸಬಲಡೆ ಸದ್ಭಕ್ತ. 
E ತ್ರಿವಿಧಭಾವ ಚಿನ್ನ ಬಣ್ಣ ವಾಸನೆಯಂತೆ; 
ಸದಾಶಿವಮೂರ್ತಿಲಿಂಗವು ತಾನೆ. . 13AN 


೬೩೪ 
ಪಾದಪ ಗುರುಭಾವ, ಶಾಖೆ ಚರಭಾವ; ಲಿಂಗ ಫಲಭಾವ; 


ರಸವಸ್ತುಭಾವ, ಭುಂಜಿಸುವಾತ ಭಕ್ತಿಭಾವ; 
ಭಕ್ತನಂಗ ಸದಾಶಿವಮೂರ್ತಿಲಿಂಗಭಾವ. ॥ ೨೩೩ ॥ 





೬೩೩: 1 ಆ (ಕೋ ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 








೧೬೬ ಸಕಲ ಪುರಾತನರ ವಚನಗಳು-೧ 
೬೩೫% 


ಕೋಟಿ ಗುರುವಾಗಬಹುದು. ಭಕ್ತನಾಗಬಾರದು. 

ಕೋಟಿ ಚರವಾಗಬಹುದು, ಭಕ್ತನಾಗಬಾರದು. 

ಕೋಟಿ ಲಿಂಗವಾಗಬಹುದು, ಭಕ್ತನಾಗಬಾರದು. 

ತ್ರಿವಿಧಕ್ಕಾಧಾರ ಭಕ್ತನ ವಿಶ್ವಾಸ; ತ್ರಿವಿಧದ ಪ್ರಾಣ ಭಕ್ತನ ಚಿತ್ತ. 

ಭಕ್ತನ ಬಾಗಿಲಲ್ಲಿ ಈಶ್ವ ರನಿಪ್ಪ; ಭಕ್ತನ ಅಂಗಳದಲ್ಲಿ ಮಹಾಲಿಂಗವಿಪ್ಪದು: 

ಭಕ್ತನ ಆಶ್ರಯದಲ್ಲಿ ಪ್ರಸಾದಕ್ಕೆ 

ಸದಾಶಿವಮೂರ್ತಿಲಿಂಗವು ಕಾಯಿದುಕೊಂಡಿಪ್ಪನು. ೨೩೪ ॥ 


೬೩೬ 


ಗುರುವಿಂಗೂ ಲಿಂಗಕ್ಕೂ ಜಂಗಮಕ್ಕೂ ಭಕ್ತನಂಗವೆ ಮಂದಿರವಾಗಿ, 
ಮನದ ವಿಶ್ರಾಂತಿಯೆ ಸುಖ ಭೋಜನ ಭೋಗಂಗಳಾಗಿ ತಾಳುವ ಕಾರಣ, 
ಭಕ್ತನಂಗವೆ ಸದಾಶಿವಮೂರ್ತಿಲಿಂಗದ ಆಂಗ. ॥ ೨೩೫ Il 


೬೩೭ 


ತ್ರಿವಿಧಮೂರ್ತಿಯು ಕೂಡಿ ಭಕ್ತನ ಅಂಗದಲ್ಲಿ ನಿಂದು, . 
ತಮ್ಮ ಸಂದನಳಿವುದಕ್ಕೆ ಮಂದಿರವ ಕಟ್ಟಿದ ಅಂದವನಜಕಿಯದೆ, 
ಕರ್ತೃ ಭೃತ್ಯ ನೆಂದು ಕೊಂಡಾಡಲೇತಕ್ಕೆ ? 
FE ಜೀವಕ್ಕೆ ಹಂಗುಂಟೆ è ಅಯ್ಯಾ Y 
ಭಕ್ತನ ಸತ್ಯ ಸದಾಶಿವಮೂರ್ತಿಲಿಂಗದ ಕೃ ॥ ೨೩೬ ॥ 


೬೩೮ 


... ಆಗಮಂಗಳ ಶೋಧಿಸಿ ಮಾತಿನ ನೀತಿಯ ಹೇಳುವರೆಲ್ಲರು ಹಿರಿಯರೆ? 
ಖ್ಯಾತಿಯ ಘಟಧರ್ಮಕ್ಕೆ ಮಾಡುವರೆಲ್ಲರು ಭಕ್ತರೆ? 
'ಷವ ಬಿಟ್ಟು ಮೃವಾಸವನೊಲ್ಲದೆ ವೇಷದಲ್ಲಿ ತಿರುಗುವ ವಿರಕ್ತರೆಂದು ಮತ್ತೆ. 
'ಬೀಳುತ್ತಿಹ ಪಾಷಂಡಿಗಳಿಗೇಕೆ ಸತ್ಪಥ ನೀತಿ? 


ಅಟಶಿವಿನ ಮಾರಿತಂದೆಗಳ ವಚನ ೧೬೭ 


೬೩೯ 


ಸ್ವಪ್ನದ ಮಂದಿರದಲ್ಲಿ ನಿಃಕಲದ ಕೊಡಗೂಸು 
ಬಚ್ಚಬಯಲ ಕೊಡನ ಹೊತ್ತು ಕೈಬಿಟ್ಟಾಡುತ್ತೈದಾಳೆ. 
ಆ ಆಟ ದೇಹಿಕರಿಗೆ ಅಸಾಧ್ಯ. 
ಭಾವ ಭ್ರಮೆಯಳಿದಲ್ಲದೆ ವಿರಕ್ತಿಭಾವವಿಲ್ಲ, 

೧೨ m 


ಸದಾಶಿವಮೂರ್ತಿಲಿಂಗವನಜಿವುದಕ್ಕೆ. ॥ ೨೩೮ ॥ 


೬೪೦ 


ಕಾಳೋರಗನ ಹೆಡೆಯ ಮಧ್ಯದಲ್ಲಿ ಒಂದು ಕೋಳು 'ಸಿಕ್ಕದ' ಹೆಣ್ಣು 
ಕಾಲು ಮೇಲಾಗಿ ತಲೆ ಕೆಳಕಾಗಿ ಆಳುವರನೆಲ್ಲರ ಕಾಲ ಸಂದಿಯಲ್ಲಿರಿಸಿ, 
ಭಾಳಾಂಬಕನ ಲೀಲೆಯ ಹೊತ್ತು ಆಡುವರನೆಲ್ಲರ 
ತನ, ಶುಕ ದ ಪದರದಲಿ ಬೆಜಿಟೆ, ದಾಃ 
ತನ್ನ ಶುಕ್ಲದ ಪದರದಲ್ಲಿ ಬೈಚಿಟ್ಟೆ soe. 


ಆ ಹೊಜಕಿಯ ಹಜಿದಲ್ಲದಾಗದು, ಸದಾಶಿವಮೂರ್ತಿಲಿಂಗವನಜವುದಕ್ಕೆ. ॥ ೨೩೯ ॥ 


೬೪೧ 


ಯೋಗದಲ್ಲಿ ಕಾಬುದಕ್ಕೆ ಶರೀರಕ್ಕೆ ಹೊಳಿಗು. 
ಕರ್ಮದಲ್ಲಿ ಕಾಬುದಕ್ಕೆ ಸಂಕಲ್ಪಕ್ಕೆ ಹೊಳಿಗು. 
ಬಟ್ಟಬಯಲಲ್ಲಿ ಕಾಬುದಕ್ಕೆ ಲಕ್ಷಕ್ಕೆ ಹೊಜಿ 
ಉಭಯ!ದ ಸಂದ'ನಳಿದು ನಿಂದಲ್ಲಿ ಸದಾಶಿವಮೂರ್ತಿಲಿಂಗಕ್ಕೆ ಒಳಗು. ॥೨೪೦॥ 


೬೪೨ 


ಮತಿಯಿಂದ ಕಾಬುದು ಚಿತ್ತದ ಹಂಗು. ಪೂಜೆಯಿಂದ ಕಾಬುದು ಪುಣ್ಯದ ಹಂಗು. 
ಉಭಯವನಳಿದು ಕಾಬುದಕ್ಕೆ ಚಿತ್ತ ನೆಮ್ಮುವುದಕ್ಕೆ ಗೊತ್ತಿಲ್ಲ. 


ಏನೂ ಎನಬಾರದುದಕ್ಕೆ, ಸದಾಶಿವಮೂರ್ತಿಲಿಂಗವನಜ್‌ವುದಕ್ಕೆ ಠಾವ ಹೇಳಾ ॥೨೪೧॥ 


೬೪೩ 


ಬಯಲು ಬಯಲ ನೋಡಿ ಕಾಬುದಿನ್ನೇನು? 
ರೂಪ ರೂಪ ನೋಡಿ ಕಾಬುದಿನ್ನೇನು? 
ರೂಪ ಹಿಡಿಯಬಾರದು, ಬಯಲನಜಕಿಯಬಾರದು. 
೬೪೦: 3 ಸಿಕ್ಕಿದ (ಕೋ ೧೫೧). 
೬೪೧: 1 ವ (ಕೋ ೪೪೮). 


CC-0. Jangamwadi Math Collection. Digitized by eGangotri 






೧೬೮ ಸಕಲ ಪ್ರರಾತನರ ವಚನಗಳು-೧ 


ಬಯಲು ರೂಪಿಂಗೆ ಹೊಗು, ರೂಪು ಬಯಲಿಂಗೆ ಹೊಜಗು. 
ಉಭಯವನರಿತಲ್ಲಿ ಸದಾಶಿವಮೂರ್ತಿಲಿಂಗಕ್ಕೆ ಒಳಗು. ॥ ೨೪೨ 1 


೬೪೪ 

ಸಕಲ ಜ್ಞಾನ ಸ ಸಂಪನ್ನ ಕಲೆಯನಖ್‌ತೆನೆಂಬ ಅರುಹಿರಿಯರು ಹೇಳಿರಣ್ಣಾ. 
ಸಕಲ ಅರ್ಪಿತದಲ್ಲಿ ಲಿಂಗಮುಖವಾಗಿ ಇರಬೇಕೆಂಬ ಸಂದೇಹಿಗಳು ಹೇಳಿರಣ್ಣಾ. 
ಇರಬೇಕೆಂಬ ಸಂದೇಹಿಗಳು ಹೆ ಹೇಳಿರಣ್ಣಾ. 
ಕ ಇಂದ್ರಿಯಂಗಳ ಮುಖದಿಂದ ಲಿಂಗವನಜ್‌ಯಬೇಕೋ. 
ಲಿಂಗದ ಮುಖದಿಂದ ಇಂದ್ರಿಯಂಗಳನಜಿಯಬೇಕೊ? 
ಒಂದ ಬಿಟ್ಟು ಒಂದನ!ಅಳಿತಲ್ಲಿ' ಹಿಂಗಬಾರದ ತೊಡಕು. 
ಉಭಯದ ಸಂದೇಹ ನಿಂದಲ್ಲಿ ಸದಾಶಿವಮೂರ್ತಿಲಿಂಗವನಜ್‌ತುದು. ॥ ೨೪೩ ॥ 


೬೪೫ 


= ಚಿತ್ತ ನೆನೆದು ವಸ್ತುವೆಂದು ಪ್ರಮಾಳಿಸುವಲ್ಲಿ 
A ವಸ್ತುವಿಗೂ ಚಿತ್ತಕ್ಕೂ ಬಿಟ್ಟಿಹ ಠಾವಾವುದಯ್ಯಾ? 
MOWAT ಇರವಿನಂತೆ, ಒಡಲಿಂಗೆ ಎಡೆಯಿಲ್ಲ. 
ಸದಾಶಿವಮೂರ್ತಿಲಿಂಗಕ್ಕೆ ಉಭಯ ನಾಮವಿಲ್ಲ. ॥ ೨೪೪ ॥ 


೬೪೬ 


ಕೆಚ್ಚಲೊಳಗೆ ಕ್ಷೀರವಿಪ್ಪಂತೆ ಚಿತ್ತದೊಳಗೆ ವಸ್ತುವಿಪ್ಪ ಭೇದವನ 
ಕೆಚ್ಚಲ ಹೆಚ ಹಿಂಗಿಯಲ್ಲದೆ ಹಾಲಿಗೊಪ್ಪವಿಲ್ಲ 
ಚಿತ್ತದ ಕಲೆಯ ಬಿಟ್ಟು ವಸ್ತುಮಯ ತಾನಾಗಿ 
ಉಭಯ ರೂಪಿನಲ್ಲಿ 'ಅಡಗಿದ' ವಸ್ತುವ we? ಹಿಂಗಿದಲ್ಲಿ 
ಸದಾಶಿವಮೂರ್ತಿಲಿಂಗವನಜ್‌ತುದು. ॥ ೨೪೫ ॥ 


೬೪೭ 


ಕ್ಷೆ ವಸ್ತು ಲೀಲಾಲೋಲನಾಗಿ ಅವತಾರಮೂರ್ತಿಯಾದಲ್ಲಿ ತ್ರಿಗುಣ ಸಂಭವವಾಯಿತ್ತು. 
ಪಂಚ ಭೌತಿಕ ಬಲಿದು ಪಂಚವಿಂಶತಿ ತತ್ವವಾಯಿತ್ತು. 
A ಈ ಭೇದವ ಜಗಕ್ಕೆ ತೋಟಾ ತಾ ಮಾ 

| ಸದಾಶಿವಮೂರ್ತಿರಿಂಗದ ಬೆಡಗು. ॥ ೨೪೬ ॥ 





te 


೬೪೮ 
— _ —, CA 
ನಾದ ಬ್ರಹ್ಮಶಕ್ತಿಯಾಗಿ. ಬಿಂದು ವಿಷ್ಣುಶಕ್ತಿಯಾಗಿ. ಕಳೆ ರುದ್ರಶಕ್ತಿಯಾಗಿ. 
Ja 2 

ತ್ರಿವಿಧ ಪ್ರಾಣ ಅತೀತ ಭೇದ ಚೇತನನಾಗಿ. 

— 
ಉಮಾಪತಿ! ನಿರಸನ ಸ್ನಯಂಭ 

ಲ್ಯ at | 

ಸದಾಶಿವಮೂರ್ತಿಲಿಂಗವು. ತ್ರಿವಿಧ ನಾಮ ನಷ್ಟವಾಯಿತ್ತು. ॥ ೨೪೭ ॥ 


m = 
~~ — — 
ಒಂದು ನಿಂದು ಸಮಯ ರೂಪಾಯಿತ್ತು. 
=. ಇವೆ = ಗಾಗಾ — 2 ಶರ್ವ, 2 
ಸಮಯಕ್ಕೆ ಹೊಜಗಾದುದು. ಸದಾಶಿವಮೂರ್ತಿಲಿಂಗಕ್ಕೆ ಕ್ರನಾಮವಿಲ್ಲ. il ೨೪೮ Il 
z s 
own 
a 
~ ಕಾ = ಕಾಂ et ಗಂಗ 


೦ಡಲ ಶಕ್ತಿಲೋಕವಾಯಿತ್ತು. 
ವಸ್ತುವಿನ ಶಿರಮಂಡಲ ರುದ್ರಲೋಕವಾಯಿತ್ತು. 
ತ್ರಿವಿಧಾಂಗ ತ್ರಿಕೂಟವಾಗಿ ತಿರುಗುವುದಕ್ಕೆ ಹೊಜಿಗು. 
ಸ್ವಸ್ಥವಾಗಿ ನಿಂದಲ್ಲಿ ಸದಾಶಿವಮೂರ್ತಿಲಿಂಗಕ್ಕೆ ಒಳಗು. ॥ ೨೪೯ | 
೬೫% [4 


ಯೋಗಿ ಪಾಶುಪತಿ ಕಾಳಾಮುಖಿ ಈ ಮೂಜು ಶೈವ ಪಕ್ಷವಾಗಿಹವು. 
ಜೋಗಿ ತ್ರಿದಂಡಿ ಬೌದ್ದ ಈ ಮೂಜು ವಿಷ್ಣುಪಕ್ಷವಾಗಿಹುದು. 
ಇಂತೀ ಆಜು ಅವತಾರಕ್ಕೆ ಸಂಬಂಧವಾಗಿಹವು. 
ಆಜರಿಂದ ಮೊಜ್‌ದ ದರ್ಶನಕ್ಕೆ ತೋಖಲಿಲ್ಲದ ಸುವಸ್ತು ತಾನಾಗಿ, 
ರೂಪಿಂಗೆಡೆಯಿಲ್ಲ ಸದಾಶಿವಮೂರ್ತಿಲಿಂಗವು ತಾನಾಗಿ. ॥ ೨೫೦ 


ಶರೀರ ದಹನ ಮುಖವೆಲ್ಲವು ರುದ್ರತತ್ವ ಆಧೀನವಾಗಿಹುದು. 
ಶರೀರ ಮುಖ ಸಮಾಧಿ ಆಧೀನವಾಗಿಹುದೆಲ್ಲವು ವಿಷ್ಣುಪಕ್ಷವಾಗಿಹವು. 





೬೪೮: 1 ಉಪಮಾತೀತ (ಕೋ ೮೨). 


CC-0. Jangamwadi Math Collection. Digitized by eGangotri 







೧೭೦ ಸಕಲ ಪುರಾತನರ ವಚನಗಳು-೧ 


ಇಂತೀ ಉಭಯ ಲಯವನಜ್‌ತಲ್ಲಿ ಪೂರ್ವಕಕ್ಷೆಯಾಗಿಹುದು. 
ಇಂತೀ ಉಭಯವ ಮಜದಲ್ಲಿ ಉತ್ತರಕಕ್ಷೆಯಾಗಿಹುದು. 
ಇಂತೀ ಭೇದಂಗಳನಜಿತು ಹೊಜಿಗಾಗಿ ನಿಂದಲ್ಲಿ 


ಸದಾಶಿವಮೂರ್ತಿಲಿಂಗದ SLI ಒಳಗಾಗಿಹುದು. I ೨೫೧॥ 
೬೫೩ 


ತನು ಸಂಬಂಧ ಬ್ರಹ್ಮನ ತೊಡಕಾದಲ್ಲಿ, 
ವಿಕಾರ ಸಂಬಂಧ ವಿಷ್ಣುವಿನ ತೊಡಕಾದಲ್ಲಿ, 
ಜೀವಸಂಬಂಧ ರುದ್ರನ ತೊಡಕಾದಲ್ಲಿಃ - 
ಇಂತೀ ಮೂಖ ಹಿಂಗುವ ಹಿರಿಯರ ಆರನೂ ಕಾಣೆ. 
ಇಂತೀ ತ್ರಿವಿಧಕ್ಕೆ ಹೊಜಗಾದಲ್ಲಿ ಮೊಜ್‌ ಕಾಬ ತೆಜ ಸಮಯಕ್ಕೆ ಹೊಜಗು. 
ಸದಾಶಿವಮೂರ್ತಿಲಿಂಗವೆ ಅಂಗವಾದವನ ಇರವು. ॥ ೨೫೨ ॥ 


೬೫೪ 


ಜಗದ ವರ್ತಕದ ಇರವು ಎಂತೆಂದಡೆ: 
ಶೈವ ನೇಮಸ್ಥ ಎರಡೆ ಭೇದ. ದಿವಾರಾತ್ರಿ ಉಭಯ ಕೂಡಿ ದಿನಲೆಕ್ಕಕ್ಕೆ ಬಂದಂತೆ, 
ಶಕ್ತಿ ಸಾಕಾರವಾಗಿ ನಿಶ್ಶಕ್ತಿ ವಸ್ತುರೂಪಾಗಿ, 
ಉಭಯವು ಕೂಡಿ ಘಟ ನಡೆವಂತೆ ನಡೆವುದು ಜಗ ಸಂಬಂಧ. 
ಉಭಯಕ್ಕೆ ಹೊಅಗಾದುದು, ಸದಾಶಿವಮೂರ್ತಿಲಿಂಗದ ಭಾವಸಂಬಂಧ. ॥ ೨೫೩ ॥ 


೬೫೫ 


ಶಕ್ತಿ ರೂಪು ವಿಷ್ಣುವಿನ ಅವತಾರವಾಯಿತ್ತು. 
VA Dood ರುದ್ರ!ನ ವಂಶೀಭೂತವಾಯಿತ್ತು. 
ಆತ್ಮಮಯ ವಸ್ತುಸಂಬಂಧವಾದಲ್ಲಿ 
ಮಾಯೆಯ ಮಜಕಿದು ಕಲ್ಪಿತವ ಹಜೌದು ಏಕಮಯವಾಗಿ, 
ಖಂಡನ ಪತ್ರದಲ್ಲಿ ತೋಜುವ ಚಂಡಿಕಾಕಿರಣದಂತೆ. 
ಒಂದು ಹಲವಾದ ವಸ್ತುವನಟೀತಲ್ಲಿ ಹಿಂಗಿತು ಮಲ ಈಚೆಯಲ್ಲಿ. 
ಆ ಮಲದ ಆಚೆಯಲ್ಲಿ ನಿಂದು ನೋಡಲಾಗಿ, 
ಸದಾಶಿವಮೂರ್ತಿಲಿಂಗದ ಕಳೆ ಕಾಣಬಂದಿತ್ತು. ॥ ೨೫೪ ॥ 


೬೫೫: 1 ನಂಶೀ (ಕೋ ೧೫೧). 
CC-0. Jangamwadi Math Collection. Digitized by eGangotri d 


೧೭೧ 


೬೫೬ 


ಯೋನಿಜನಾಗಿ ದಶ ಅವತಾರಕ್ಕೆ ಒಳಗಾದಲ್ಲಿ ದೇವ ಪದ ಹಿಂಗಿತ್ತು. 


ಹಾ 
ws 


ಿಡಂಬರನಾಗಿ ಇದು ದಜ” 


ಟಾ 


— | 
la 


Q 


॥ ೨೫ 


ಗೆ ತೆಜಪುಂಟೆ 


A 
(e; 


ಬದಿ 


॥ ೨೫೬ ॥ 


ನ 
WO. 


ಲ್ಲಾ 


pp 
T ಹಲವು ಇ 


a 


ನಾದ. 


| 
| 


ಪತ್ರ ಶಯ 


ಯದಲ್ಲಿ ವಟ 


ಮಯ ಜಗವೆಂದೆಡೆ ಮಹಾಪ್ರಳ 


ಣ 


ದುದಿಲ್ಲ ಶಿರ. 


ನೆಂದಡೆ ಹುಟ್ಟಿ 


ಅಜ 


ಗ್ದ 
B- 
B 
g 
Ex 
K 
Q 
Q 
O 
6) 
@ 
B 
1 
a 
B 
¥e 


॥ ೨೫೭ ॥ 





CC-0. Jangamwadi Math Collection. Digitized by eGangotri 


೬೫೭: 1 ಈಚೆ (ಕೋ ೮೨, ಕೋ ೧೫೧, ಕೋ ೩೦೦). 2 +ë, ((ೋ ೮೨, ಕೋ ೧೫೧, 


ಕೋ ೩೦೦). 


೧೭೨ ಸಕಲ ಪುರಾತನರ ವಚನಗಳು-೧ 


ವಿಷ್ಣು ದೈವವೆಂದಡೆ ಪಾಂಡವರ ಬಂಡಿಯ ಬೋವನಾದ. ' 
ಬ್ರಹ್ಮದೈವವೆಂದಡೆ ಆ ಬೋವಂಗೆ ಕಂದನಾದ. 
ಜಿನ ದೈವವೆಂದಡೆ ಆ ಬೋವನ ಅವತಾರವಾದ. 
ಮುಪ್ಪುರವ ಕೆಡಿಸುವಲ್ಲಿ ಕುಪಿಲ ಬೌದ್ಧನಾದ. 
ರುದ್ರ ದೈವವೆಂದಡೆ ಅರ್ಧನಾರಿಗೆ ಸಿಕ್ಕಿದ. 
ಇಂತೀ ಸಮಯ ಕುಲಕ್ಕೆ ಹೊಜಿಗಾಗಿ ಶಕ್ತಿ ಸಮಯ ನಿರಸನವಾಗಿ ನಿಂದುದು 
ಸದಾಶಿವಮೂರ್ತಿಲಿಂಗವೊಂದಲ್ಲದಿಲ್ಲಾ ಎಂದೆ. ॥ ೨೫೮ ॥ 


೬೬೦ 


ವಿಷ್ಣು ಆದಿಶಕ್ತಿಯ ಕಂದನಾಗಿ ಬಂದುದನಾರೂ ಅಜೌಯರು. 
ಆ ಕಂದನ ಬೆಂಬಳಿಯಲ್ಲಿ ಕ್ರಿಯಾಶಕ್ತಿಗೆ ಬ್ರಹ್ಮ ಕಂದನಾಗಿ ಬಂದುದನಾರೂ ಅಜಸಯರು. 
ಈ ಉಭಯದ ಆಧಾರವಾಗಿ ಜ್ಞಾನ ಶಕ್ತಿಯ ಬೆಂಬಳಿಯಲ್ಲಿ ಬಂದ 
ರುದ್ರನ ಆಜೂ ಅಣಿಯರು. 
ಇಂತೀ ತ್ರಿವಿಧ ಭೇದ ಪ್ರಳಯಕ್ಕೆ ಹೊಜಗಾದ 
ಸದಾಶಿವಮೂರ್ತಿಲಿಂಗವನಾರೂ ಅಜ್‌ಯರು. ॥ ೨೫೯ ॥ 


೬೬೧ 


ಸೀತೆ ಸೆಜ್‌ಹೋಹಾಗ, ವಾಣಿಯ ನಾಶಿಕ ಆರಿವಾಗ, 
ಉಮಾದೇವಿಯ ಅಸುರನಜಸುವಾಗ, 
ಉತ್ಪತ್ಕದಾತ ಸ್ಥಿತಿಗೆ ಕರ್ತ ಲಯಕ್ಕೊಡೆಯ ಎಲ್ಲಿ ಹೋದನೆಂದಜ್‌ಯ. 
ಇಂತಿವ ಬಲ್ಲವ ಕಲ್ಲಿಗೆ ಹೊಜಗಾದ ಸದಾಶಿವಮೂರ್ತಿಲಿಂಗವಲ್ಲದಿಲ್ಲ. ॥ ೨೬೦॥ 


೬೬೨ 


be ಧ್ಯಾನದಿಂದ ಕಾಬುದು ಬ್ರಹ್ಮನ ಕಲ್ಬಾಂತರಕ್ಕೊಳಗು. 

K ಧಾರಣದಿಂದ ಕಾಬುದು ವಿಷ್ಣುವಿನ ಭೊಗಾಂತರಕ್ಕೊಳಗು. 

ಸಮಾಧಿಯಿಂದ ಕಾಬುದು ರುದ್ರನ ಕರಪಾಶಕ್ಕೊಳಗು. 

ಇಂತೀ ತ್ರಿವಿಧ ನಾಸ್ತಿಯಾದಲ್ಲದೆ 
ಸದಾಶಿವಮೂರ್ತಿಲಿಂಗವನಟ್‌ಯಬಾರದು. ॥ ೨೬೧ ॥ 








CC-0. Jangamwadi Math Collection. Digitized by eGangotri 





SHAS ಮಾರಿತಂದೆಗಳ ವಚನ ೧೭೩ 
೬೬೩ 


AD, ಲದಲ್ಲಿ ಸಿಕ್ಕಿ ಸೂಕ್ಷ್ಮದಲ್ಲಿ ಕಂಡು ಕಾರಣದಲ್ಲಿ ಅಜವುದು, 
ಒಂದೊ ಮೂಜಿಕೊ ಎಂಬುದನ ಅತಿತಲ್ಲಿ 


ಸದಾಶಿವಮೂರ್ತಿಲಿಂಗಸ ಂಗವಾದುದು. ॥ ೨೬೨ ॥ 
೬೬೪ 
ವಾಗದ್ವೆ ೨ತದಲ್ಲಿ ನುಡಿದು ಸ್ವಯಾದ್ವೆ ತದಲ್ಲಿ ನಡೆದು ಶೋಜಬೇಕು. 
ಊರೊಳಗೆ ವೆ? 


₹1 
J 
(© 
J QL 
365 
aa 
te El 
2k 
U 
eL 
a 
3 
G 
2 
9 
— 


€ 
ಸದಾಶಿವಮೂರ್ತಿಲಿಂಗವನಜ*ಔವುದಕ್ಕೆ. ॥ ೨೬೩ Il 


ದಿದಲ್ಲಿ ಪ್ರಣವನಜ*ಯಬೇಕು. 

$ ಳಿದಲ್ಲಿ ಸಂಚಿತ ಕರ್ಮವನಜಿಯಬೇಕು. 
ಪುರಾಣವನೋದಿದಲ್ಲಿ ಪುಣ್ಯತಮ ಭೇ ದಂಗಳಲ್ಲಿ ಸ ಸನ್ನ ನ್ನದ್ಧ ವ ತಿಳಿಯಬೇಕು. 
ಪನ್ನ? ಗಫಲದಂತಾಗದೆ ಉಭಯ ಶುದ್ದವ ವಾಗಿರಬೇಕು, 
ಸದಾಶಿವಮೂರ್ತಿಲಿಂಗವನಣ ವುದಕ್ಕೆ. ॥ ೨೬೪ Il 


3 
೬೬ 


ಕೆಯಿ ಬೆಳೆವಲ್ಲಿ ಸದೆಗೆ ಮುನಿವರಲ್ಲದೆ ಬೆಳೆಗೆ ಮುನಿದವರುಂಟೆ ಅ 
ಅಜಿದಂಗವ ತಾಳಿದವರಲ್ಲಿ ಮಜವೆಗೆ ಮುನಿವರಲ್ಲ 
SWPAN ಮುನಿವರುಂಟೆ ಆಯ್ಯಾ? 
ಕೊಲ್ಲಿ ಆವಿಂಗೆ ಕಾಲ ಕಟ್ಟುವರಲ್ಲದೆ ಮೊಲೆಯ ಕಟ್ಟಿದರುಂಟೆ ಆಯ್ಯಾ? 
ಗುರುವಾದಡೂ ಆಗಲಿ ಲಿಂಗವಾದಡೂ ಆಗಲಿ ಜಂಗಮವಾದಡೂ ಆಗಲಿ 
ಅಜಶಿವಿಂಗೆ ಶರಣು ಮಜವಿಂಗೆ ಮಥನವ ಮಾಡಿದಲ್ಲದೆ ಇರೆ. 
ಇದು ನೀವು ಕೊಟ್ಟ GAAS ಮಾರನ ಇರವು, 
ಸದಾಶಿವಮೂರ್ತಿಲಿಂಗದ ಬರವು. ॥ ೨೬೫ ॥ 


ಲಾ 
ಅ) 


CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು-೧ 


೬೬೭ 





ವಂದಿಸಿ ನಿಂದಿಸಬಾರದೆಂಬುದೆ ಕ್ರೀವಂತನ ea 

ವಂದಿಸುವುದಕ್ಕೆ ಮುನ್ನವೆ ನಿಂದೆಗೊಡಲು ಮಾಡ 

ಆ ಗುಣವ ಹಿಂಗಿಸಿ ವಂದಿಸುವುದೆ ಸದ್ಭಕ್ತ ಕನ ರಪ ಸನ್ನತಿಯ ಪದವು. 
ಸದಾಶಿವಮೂರ್ತಿಲಿಂಗದ ಇರವು. ॥ ೨೬೬೭ ॥ 


೬೬೮ 


ಉಭಯ ಚಕ್ಷು ಗುರುಚರವಾದಲ್ಲಿ ಹಿಡಿವ ಬಿಡುವ ಕರ ಸದ್ಭಕ್ತ. 
ವರ್ತನ ಶುದ್ಧ ವಾದಲ್ಲಿ ಕಣ್ಣಿ ನಲ್ಲಿ ಕಸ: ಹೊಕ್ಕ; ಡೆ 
ಕರ ಆರ್ಯ ದುಕ ಕಸನ ತೆಗೆವಡೆ ದೋಷವುಂಟೆ? ? 
ಕಾಯ ಜೀವ ಉಭಯವು ಕೂಡಿದಲ್ಲಿ ಒಂದಕ್ಕೊಂದು ಪ್ರಳಯವಿಲ್ಲ. 
ಒಂದಳಿದು ಒಂದುಳಿದಲ್ಲಿ ಉಭಯದ ಕೇಡು. 
ಇಂತೀ ಅಭಿಸಂದಿಯಲ್ಲಿ ಸಂದೇಹದಲ್ಲಿ ಹೊಂದಬೇಡ, 
ಸದಾಶಿವಮೂರ್ತಿಲಿಂಗ 
ನೊಂದಡೂ ನೋಯಲಿ; ಅಜಿವಿನ ಮಾರನ ಅಂಗ ಹಿಂಗದ ಭಾವ. ॥ ೨೬೭ ॥ 


೬೬೯ 


ಕನ್ನಡಿಯಲ್ಲಿ ಕಪ್ಪು ಹುಟ್ಟಿದಾಗ ಕಪ್ಪ ಕಳೆದಲ್ಲದೆ ಒಪ್ಪವ ಕಾಣಬಾರದು. 
ತನ್ನ ಭಾವಶುದ್ಧಕ್ಕೆ ದರ್ಪಣದ ಒಪ್ಪವನರಸಬೇಕು. 
ಎನ್ನಯ ಮನದ ಕಪಟಕ್ಕೆ ನಿಮ್ಮಯ ಚಿತ್ತಶುದ್ಧವನಣಿಸಬೇಕು. 
ನಿಮ್ಮಯ ನಿರ್ಮಲ ಎನ್ನಯ ಮಲದೇಹವ ತೊಳೆಯಬೇಕುಯೆಂಬುದಕ್ಕೆ 
SPI ಮಾರನ ಬಿನ್ನಹ, ಸದಾಶಿವಮೂರ್ತಿಲಿಂಗಕ್ಕೆ ತೆಅಹಿಲ್ಲದ ಭಾವ. ॥ ೨೬೮ Il 


೬೭೦ 


ಎನಗೆ ಗುರುವಾಗಬೇಡ ಹೆಣ್ಣು ಹೊನ್ನು ಮಣ್ಣಿನ ಆಸೆ ಉಳ್ಳನ್ನಕ್ಕ. 
ಎನಗೆ ಲಿಂಗವಾಗಬೇಡ ಶಕ್ತಿಸಂಪರ್ಕವುಳ್ಳನ್ನಕ್ಕ. 
ಎನಗೆ ಜಂಗಮವಾಗಬೇಡ ಕಂಡಕಂಡವರ ಮಂದಿರದಲ್ಲಿ ಹೊಕ್ಕು 
ಅಶನ ವಿಷಯಕ್ಕಾ ಗಿ ಹುಸಿವೇಷವ ತೊಟ್ಟು ಗಸ ಣಿಗೊಳಬೇಡ. 


ಹೊದ್ದದಡೆ ಮಾಣೆ; ಇದ್ದು 3 ಹೇಳಿದೆ; ಸೊಂದಡೆ ನೋಯೆ. 
ಶಿವಮೂರ್ತಿಲಿಂಗವ ನಿನ್ನ ನಾ ಹಿಂಗದ ತೊಡಕು. 


611266 by eGangotri = 


Yy 


“nie 





SII ಮಾರಿತಂದೆಗಳ ವಚನ ೧೭೫ 


೬೭೧ 


ಎನ್ನ ಹೊಜಿಗು ಮಾಡಬೇಕಲ್ಲದೆ 

ಕುರುಡನ ಕಯ್ಯ ಕೋಲ ಕುರುಡ ಹಿಡಿದಂತೆ 

ನೀ ಕರ್ತನಲ್ಲ ನಾ ಭೃತ್ಯನಲ್ಲ, ನೀ ಮುಕ್ತನಲ್ಲ ನಾ ಸತ್ಯನಲ್ಲ. 

ನಿಮ್ಮಯ ಚಿತ್ತ ನೊಂದಡೆ ನಿಮ್ಮಲ್ಲಿಯೆ ಇರಲಿ ಎನಗಾ "ನೋವಿಲ್ಲ. 

ನೀನಜಿಿದು ಬದುಕು ಸದಾಶಿವಮೂರ್ತಿಲಿಂಗವಾಗಬಲ್ಲಡೆ. ॥ ೨೭೦ ॥ 
೬೭೨ 


ಪಾಶವಹತು ಗುರುವಾಗಬೇಕು. ವೇಷವಜತು ಚರವಾಗಬೇಕು, 
ಭ್ರಾಮಕವಜಿತು ಲಿಂಗವಾಗಬೇಕು, ಸಕಲ ಕೃತಭೇದವಜಿತು ವಿರಕ್ತನಾಗಬೇಕ 
ಇಂತೀ ಸಕಲ ಭ್ರಮೆ ಅಡಗಿ ನಿಂದಲ್ಲಿ ಸದಾಶಿವಮೂರ್ತಿಲಿಂಗವನ ಹ ॥ ೨೭೧ ॥ 


ಭಕ್ತಿಹೀನ ಭಕ್ತಿಯ ಮಾಡುವಲ್ಲಿ ಗುರುಲಿಂಗಜಂಗಮದ ಇರವ ಸಂಪಾದಿಸಲಿಲ್ಲ. 
ಭಕ್ತಿಯುಳ್ಳವ SIPS ಭಕ್ತಿಯ ಮಾಡುವಲ್ಲಿ 
ಗುರುವಿನಲ್ಲಿ ಗುಣವನಜಿಸಬೇಕು. ಲಿಂಗದಲ್ಲಿ 'ಲಕ್ಷಣವನಳಸ ಕು, 
ಜಂಗಮದಲ್ಲಿ ವಿರಕ್ತಿಯನಜಸಬೇಕು. 
ಅದೆಂತೆಂದಡೆ: 
ಈ ತ್ರಿವಿಧವು ತನ್ನಯ ಪ್ರಾ ಪ್ರಾಣವಾದ ಕಾರಣ. 
ಪರುಷ ಶುದ್ಧ ವಾಗಿಯಲ್ಲದೆ ಲೊ ಹದ ಕುಲವ ಕೆಡಿಸದು. 
ತಾ ಹಿಡಿದು ಅರಾಧಿಸ ವ ವಸ್ತು ಶುದ್ಧವಾಗಿಯಲ್ಲದೆ ಪೂಜಿಸುವ ಭಕ್ತನ ಚಿತ್ತ ಶುದ್ಧವಿಲ್ಲ. 
ಸದಾಶಿವಮೂರ್ತಿಲಿಂಗ ಶುದ್ಧ ವಾಗಿಯಲ್ಲದೆ ಎನ್ನಂಗ ಶುದ್ಧವಿಲ್ಲ ॥ ೨೭೨ ॥ 


L 


೬೭೪ 


ಭಕ್ತ ತನ್ನಯ ಪಾಶವ ಗುರುವಿನ ಮುಖದಿಂದ ಕಳೆದು, 
ಆ ಗುರು ತ ತನ್ನಯ ಪಾಶವ ಏತಜ್‌್‌ಂದ ಕಳೆಯಬೇಕೆಂಬುದನಜಸೌಿಯಬೇಕು. 
ಹಾಗಜಿ೨ಯದೆ ಶಾಸ್ತ್ರ ಪಾಠಕನಾಗಿ ಮಾತಿನ ಮಾಲೆಯ ನುಡಿದು 
ಜ್ಞಾತೃ ಜ್ಞಾನ ಜ್ಞ್ಲೇಯವನಜಿಿಯದೆ, 
ಭಾವಶುದ್ಧವಿಲ್ಲದ ಆಚಾರ್ಯನ ಕೈಯಿಂದ ಬಂದ 
, ಪಾಷಾಣದ ಕುಜುಹು ಅದೇತಕ್ಕೂ ಯೋಗ್ಯವಲ್ಲಾ ಎಂದೆ. 


CC-0. Jangamwadi Math Collection. Digitized by eGangotri 


೧೭೬ ಸಕಲ ಪ್ರರಾತನರ ವಚನಗಳು-೧ 


ಅದು ಪುನಃ ಪ್ರತಿಷ್ಠೆಯಿಂದಲ್ಲದೆ ಲಿಂಗಚೇತನವಿಲ್ಲಾ ಎಂದೆ, 
ಸದಾಶಿವಮೂರ್ತಿಲಿಂಗವನಣಿವುದಕ್ಕೆ. ॥ 923 | 


೬೭೫ 





ಸ ಜಂಗಮ ಲಿಂಗವಾದಲ್ಲಿ ಜಂಗುಳಿಗಳ ಬಾಗಿಲ ಕಾಯ್ದಿರಬೇಕು. 

$ ಒಡೆಯನ ವೋಲಗವ ಬಂಟ ಕಾಯಬೇಕಲ್ಲದೆ ಬಂಟನ ವೇಳೆಯ ಒಡೆಯ ಕಾಯಬಲ್ಲನ) 
ಇಂತಿವನಜ*ದು ರಾಜಮಂದಿರದಲ್ಲಿ ಗೃಹಸ್ಥ ಆಶ್ರಯದಲ್ಲಿ 

ವೇಳೆಯನಜ್‌ದು ಭುಂಜಿಸಿಹೆನೆಂಬ 

ದರ್ಶನ ಜಂಗುಳಿಗೆ ಜಂಗಮಸ್ಥಲವಿಲ್ಲಾ ಎಂದೆ. 

= ಸದಾಶಿವಮೂರ್ತಿಲಿಂಗವು ಅವರಂಗಕ್ಕೆ ಮುನ್ನವೆ ಇಲ್ಲಾ ಎಂದೆ. ॥ ೨೭೪ ॥ 


ಸ್ಸ ೬೭೬ 


ಬಾಗಿಲಲ್ಲಿ ತಡೆವ ಆತನ ಮನೆಯಲ್ಲಿ ಬಾಗಿಲ ಹೊಕ್ಕು ಉಂಡ ಜಂಗಮದ ' 
ಗ ಪಾದೋದಕ ಪ್ರಸಾದವೆಂದು ಕೊಂಡಾತಂಗೆ ಅಘೋರ ಪಾತಕವಂದೆ. 
£ ಅದೆಂತೆಂದಡೆ: 
ವ್ಯ ತಾ ಸರ್ವಸಂಗವನಟೀತು ಭಕ್ತಿವಿರಕ್ತಿಯ ಕಂಡು 
ಇಂತೀ ಗುಣಂಗಳಲ್ಲಿ ಸನ್ನದ್ಧನಾಗಿ ಅಜತು 
ಮತ್ತೆ ಉದರದ ಕಕ್ಕುಲಿತೆಗೆ ಸದನವ ಹೊಗಬಾರದು, ಇಂತೀ ವಿವರ. 
ದರ್ಶನದ ಮಜಕೆಯಲ್ಲಿ ಆಡುವ ಪರಮ ವಿರಕ್ತನ ಸ್ನಲ. 
ಸದಾಶಿವಮೂರ್ತಿಲಿಂಗದಲ್ಲಿ ಆಗುಚೇಗೆಯನಅ್‌ಯದೇಕು. ॥ ೨೭೫ ॥ 












೬೭೭ 
ರಾಜಸ ತಾಮಸ ಸಾತ್ಮಿಕವನಟ್‌ದು ಪೂಜಿಸಿಕೊಂಬುದು ಗುರುಚರದ ಇರವು. 
ಕೊಟ್ಟಿ ಹರೆಂದು ಬೇಡದೆ ಇಕ್ಕಿಹರೆಂದು ಉಣ್ಣದೆ, 
ಭಕ್ತನಲ್ಲಿ GP ಬಂದುದ ಅನುಕರಿಸಿ ಮಜವೆಯಿಂದ ಬಂದುದ ತೆಜದರ್ಶನವ ಮಾಡಿ. 


ಉಭಯಕ್ಕೆ ಕೇಡಿಲ್ಲದಂತೆ ಇಪ್ಪದು ಗುರುಚರದ ಇರವು; 


ಸದಾಶಿವಮೂರ್ತಿಲಿಂಗದ CR. ॥ ೨೭೬ ॥ 


೬೭೮ 


ಮುನ್ನವೆ ಮೂಟ Berd ಗುರುಚರವಾಗಿ ಬಂದಲ್ಲಿ ಇನ್ನು ಮೂಣಜಾಸೆಯೇಕೆ? 
ಆವ ಜೀವವು ತಮ್ಮ ಮಲವ ತಾವು ಮುಟ್ಟವಾಗಿ. 


ರ್ತಿಲಿಂಗವು ನಿರ್ಧರವಿಲ್ಲದವರನೊಲ್ಲ. ॥ ೨೭೭ ॥ 


Jan amwadi Math Collection. Digitized by eGangotri 











ಅಟಿವಿನ ಮಾರಿತಂದೆಗಳ ವಚನ 
೬೭೯ 


ಗುರುವಿನ ಉಪಾಧಿಕೆಯ ಶಿಷ್ಯನಜ್‌ತಲ್ಲಿ 
ಆ ಗುರುವಿಂಗೆ ಹೇಳದೆ ಸುಮ್ಮನಿದ್ದಲ್ಲಿ ಗುರುದ್ರೋಹ ತನಗಾಯಿತ್ತು. 
ಹೇಳಿದ ಮಾತ ಕೇಳಿ ಆ ಸ್ಥಲಕ್ಕೆ ಭಿನ್ನಭಾವಿಯಾಗಲಾಗಿ, 
ಲಿಂಗಜಂಗಮದ ದ್ರೋಹ ಆ ಗುರುವಿಂಗಾಯಿತ್ತು. 
ಆ ಭಕ್ತಂಗೆ ಚಿತ್ತ !ಮುಟ್ಟಿ!ದಲ್ಲಿ ಗುರುವೆಂದು ಪ್ರಮಾಳಿಸಲಿಲ್ಲ. 
ಪ್ರಮಾಳಿಸದಿದ್ದಲ್ಲಿ ಆಚರಣೆಯ ತೊಡಕು. 
ಇಂತೀ ಉಭಯದ ಏಜ್‌ನಲ್ಲಿ ನೋವುತ್ತಿದೇನೆ; 


ಭಾವದ ಭ್ರಮೆಯ ಬಿಡಿಸು. ಸದಾಶಿವಮೂರ್ತಿಲಿಂಗವೆ. ॥ ೨೭೮ ॥ 


ವಂದಿಸಿ ನಿಂದಿಸಲಿಲ್ಲ, ನಿಂದಿಸಿ ವಂದಿಸಲಿಲ. 


4 

m ೧೨ 
ಮಡಿಲೊಳಗಳ ಸರ್ಪನಂತೆ ಸಂದೇಹಕ್ಕೊಡಲಾಯಿತ್ತೆನ್ನ 
ಅನುಸರಣೆಗೊಳಗಾಗದು, ವರ್ತಕವ ಬಿಡ!ಬಾರದು! : 
ಇನ್ನೆಂದಿಗೆ ಗುರುಶಿಷ್ಯನೆಂಬ ನಾಮ ನಷ್ಟವಹುದು? 


ಸದಾಶಿವಮೂರ್ತಿಲಿಂಗವು ನಿರೂಪಾಗಿಯಲ್ಲದೆ ಆಗದು. ॥ ೨೭೯ ॥ 
೬೮೧ 


ಭಕ್ತಂಗೆ ವಿಶ್ವಾಸ, ಗುರುವಿಂಗೆ ಅಜ್‌ವು, ಉಭಯದ ಭೇದವೊಂದೆಯಾದ ಕಾರಣ. 
ಕಾಯಜೀವನದ ತೆಜದಂತೆ ಕಾಯದ ರುಜೆಯ ಜೀವ ಅನುಭವಿಸುವಂತೆ, 
ಉಭಯ ನಿರ್ಧರವಾಗಿಯಲ್ಲದೆ, ಸದಾಶಿವಮೂರ್ತಿಲಿಂಗವನಚೌಯಬಾರದು. ॥೨೮೦॥ 


೬೮೨ 


ಮಾತಿನ ಮಾಲೆಯ ಕಲಿತು ಹೋರುವಾತ ಗುರುವಲ್ಲ; 
ಘಾತಕತನದಿಂದ ಮಾಡುವಾತ ಶಿಷ್ಯನಲ್ಲ. 
ಅಂಗದ ತಿಮಿರವ ಆತ್ಮನಜಕದು ಕರದಲ್ಲಿ ಪರಿಹರಿಸುವಂತೆ, 
ಆರಿಂದ ಬಂದಡೂ ಉಭಯದ ಕೇಡು. 
ಗುರುಶಿಷ್ಯ ಶುದ್ಧತೆಯಾಗಿಯಲ್ಲದೆ ಸದಾಶಿವಮೂರ್ತಿಲಿಂಗವನಜೌಯಬಾರದು. ॥೨೮೧॥ 


-=-—_— 
೬೭೯; 8 ಮುಟ್ಟಿ (ಕೋ ೧೫೧, ಕೋ ೪೪೮). 
೬೮೦: 1 ಲಾರದು (ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 














ಸಕಲ ಪುರಾತನರ ವಚನಗಳು-೧ 
೬೮೩ 


ಕಂಚುಕೆ ಖಚಿತ ಆಭರಣ ವಿಲಾಸಿತಂಗಳಿಂದ 

ಸತಿ ಪತಿಯ ಮುಂದೆ ಬಂದು ನಿಂದಿರೆ 

ಕಂಗಳು ತುಂಬಿ ನೋಡಿ ಮನಸಿಜ ಮುಯ್ಯಾಂತಂತೆ 

ಕೂಟದ ಉಚಿತಕ್ಕೆ ತೊಟ್ಟ ತೊಡಿಗೆ ಹೊಜಗಾಗಿ ಉಭಯವು ನಿರ್ವಾಣವಾಯಿತ್ತು. 
ಮಾಡುವ ಕ್ರೀಭಾವ ಹೊಜಗಳ ವರ್ತನ ಶುದ್ಧ ಹೊಣಿಗೆ ನಿಂದಿತ್ತು. 

ಕೂಡಿಕೊಂಬ ವಸ್ತು ಕೂಡುವ ಚಿತ್ತ ಉಭಯ ಕಲೆಯಿಲ್ಲದಿರಬೇಕು, 

ಸದಾಶಿವಮೂರ್ತಿ ಲಿಂಗವನಣಔವುದಕ್ಕೆ. ॥ ೨೮೨ | 


| 
೬೮೪ | 
| 


ದಿನದಿನಕ್ಕೆ ಫಲರಸ ಬಲಿವಂತೆ ಮಾಡುವ ಕ್ರೀ ಸನ್ನದ್ಧವಾಗಿ, 
ಅಟ್‌ವ ಅಜ್‌ವು ಫಲರಸ ಬಲಿದು ಪಳವಾದಂತೆ 
ಕ್ರೀಜ್ಞಾನದಲ್ಲಿ ನಿಂದು, ಜ್ಞಾನ ಕ್ರೀಯನವಗವಿಸಿದಲ್ಲಿ, 
ಉಭಯಸಾಮ ನಷ್ಟವಾಯಿತ್ತು, 
ಸದಾಶಿವಮೂರ್ತಿಲಿಂಗವನಟತಲ್ಲಿ. ॥ ೨೮೩ ॥ 







೬೮೫ 










ಅನುವನಜ್‌ವನ್ನಕ್ಕ ಅರ್ಚನೆ, ಪುಣ್ಯವನಟ್‌ವನ್ನಕ್ಕ ಪೂಜೆ, 
ಶರೀರವುಳ್ಳನ್ನಕ್ಕ ಸುಖದುಃಖವ ಸಂತಾಪಿಸಬೇಕು, 
ತೆಪ್ಪದಲ್ಲಿ ನಿಂದು ಒತ್ತಿ ಹೊಳೆಯ ದಾಟುವನಂತೆ. 
ಕ್ರೀಶುದ್ಧವಾದಲ್ಲಿ ಜ್ಞಾನದ ಗೊತ್ತು, 
ಸದಾಶಿವಮೂರ್ತಿಲಿಂಗವನಜೀವುದಕ್ಕೆ. 








॥ ೨೮೪ Il 







೬೮೬ 







 ತೆಪ್ಪದಮೇಲೆನಿಂದು 
ಒತ್ತುವ ಕ್ರೀಯೆ ಲಿಂಗವಾಗಿ, ಹಿಡಿವ ಕಣೆಯೆ ಅಣೌವ ಮುಖವಾಗಿ, 

.. ವ್ಯಾಪಕವಂಬ ಹೊಳೆ ದಾಂಟುವುದಕ್ಕೆ ಇದೆ ಪಥ, 

 ಸಡಾಶಿವಮೂರ್ತಿಲಿಂಗವನಟಾವುದಕ್ಕೆ. 







೬೮೭ 





ಮಾಂ 


AVE 


ಅಟೀವಿನ ಮಾರಿತಂದೆಗಳ ವಚನ 


ಸಾಳಿಸಸಿಯ ತುದಿಯಲ್ಲಿ in eae 
ತುಷಮೇಲುಗಳೆದು ನಿಂದಂತೆ, ಕ್ರೀ ನಿಂದು CHP) ತಲೆದೋಜಬೇಕ 


ನ 
ಸದಾಶಿವಮೂರ್ತಿಲಿಂಗವನಳ್‌ವುದಕ್ಕೆ. ॥ ೨೮೬ ॥ 


Era) ಘಟದಲ್ಲಿ ನಿಂದು ನುಡಿವನ್ನಕ್ಷ 
ಗುರುಲಿಂಗಜಂಗಮದ ಪೂಜೆಯ ಮಾಡಬೇಕು. 
ನಾಮರೂಪು ಎಂಬನ್ನಕ್ಕ ಉಭಯವನಜ್‌ಯಬೇಕು, 
ಸೆದಾಶಿವಮೂರ್ತಿಲಿಂಗವನಜ್‌ವುದಕ್ಕೆ. 1 ೨5೭ ॥ 


ಗುರುಭಕ್ತನಾಗಿದ್ದಲ್ಲಿ ಆ ಗುರುವಿನ ಗುಣವ ವಿಚಾರಿಸಬೇಕು. 
ಲಿಂಗಭಕ್ತನಾಗಿದ್ದಲ್ಲಿ ಲಿಂಗದ ಮುಖವನಜೀತು ಅರ್ಪಿತ ಅವಧಾನವನಜ್‌ತಿರಬೇಕು. 
ಜಂಗಮ ಭಕ್ತನಾದಲ್ಲಿ ವಿರಕ್ತಿಭಾವವನಜಸಬೇಕು. 
ವಿಧ ಗುಣವನಜ್‌ದು ಮಾಡುವ ಸದ್ಭಕ್ತನಂಗವೆ 


6 

` 

ಇ ~ a p=) rae 
ಸದಾಶಿವಮೂರ್ತಿಲಿಂಗದ ಅಂಗ. ॥ ೨೮೮ ॥ 


-(@ 


೬೯೦ 


ಣ ವರ್ತಕ ಮಾಟ, Sera ಗುಣ ವಿಚಾರ ಮಾಟ. 
ಯವನಜ್‌ತು ಕ್ರೀಗೆ ಪದವಾಗಿ 

ಅಜ್‌ವಿಂಗೆ ಆಶ್ರಯವಾಗಿ ಮಾಡುವ ಭಕ್ತನ ಅಂಗ 

ಸದಾಶಿವಮೂರ್ತಿಲಿಂಗವು ತಾನೆ. ॥ ೨೮೯॥ 


೬೯೧ 


(ಲ್‌ 


ಮಾಡುವಂಗೆ ಆಟ್‌ವೆ ಕಾರಣ; ಮಾಡಿಸಿಕೊಂಬವಂಗೆ eres ಕಾರಣ; 
ಸರ್ವಮಯವೆಲ್ಲಕ್ಕು ಅಜ್‌ವೆ ಮುಖ್ಯ; 
ಸದಾಶಿವಮೂರ್ತಿಲಿಂಗಕ್ಕು ess) ಕಾರಣ. l ಬಲಿ : 
೬೯೨ 


ಮಜವೆಯಿಂದ ಬ್ರಹ್ಮ ಶಿರವ ಹೋಗಾಡಿಕೊಂಡ. 
ಮಜವೆಯಿಂದ ನಾರಸಿಂಹ ಶರೀರವ ಸೀಳಿಸಿಕೊಂಡ. 


CC-0. Jangamwadi Math Collection. Digitized by eGangotri 


೧೮೦ ಸಕಲ ಪುರಾತನರ ವಚನಗಳು-೧ 





ಮಜವೆಯಿಂದ ರುದ್ರ ಅರ್ಧನಾರೀಶ್ವರನಾದ. 

ಮಜಿವೆಯಿಂದ ನರಸುರಾದಿಗಳೆಲ್ಲರು ಮರಣಕ್ಕೊಳಗಾದರು. 

ಅಜ್‌್‌ದು ಉತ್ಪತ್ಕಕ್ಕೊಳಗಾಗದೆ. ಅಜ್‌ದು ಸ್ಥಿತಿಯ ಸುಖಕ್ಕೆ ಸಿಕ್ಕದೆ, 

S ಮರಣಕ್ಕೊಳಗಾಗದೆ, 

SLIR, ಸದಾಶಿವಮೂರ್ತಿಲಿಂಗವನಣ?ಔವುದಕ್ಕೆ. ॥ ೨೯೧॥ 


೬೯೩ 


BPD ಮಾಡುವುದು ಗುರುಭಕ್ತಿ; ಅಜ೨ದು ಮಾಡುವುದ 
EPI ಮಾಡುವುದು ಜಂಗಮಭಕ್ತಿ. 
ಅಜ್‌ಕೆಯಿಂದ ಕಾಬುದು, ಸದಾಶಿವಮೂರ್ತಿಲಿಂಗವನಜ?ವುದಕ್ಕೆ. ॥ 2೯೨2 


Y 
C 
13) 
ಸ್‌ 


೬೯೪ 


ಗುರುವಿಂಗೆ ಗುರುಎಲ್ಲದೆ ಅಜೌದ ಪರಿಯಿನ್ನೆಂತೊ? 
ಲಿಂಗಕ್ಕೆ ಕಳೆ 1ಶಕ್ತಿಸಂಪುಟವು! ಇಲ್ಲದೆ ಅಟ್‌ದ ಪರಿಯಿನ್ನೆಂತೊ? 


$ ಜಂಗಮಕ್ಕೆ ಪದ ಫಲ ನಾಸ್ತಿಯಾಗಿಯಲ್ಲದೆ ಪ್ರಸಿದ್ಧನಹ ಪರಿಯಿನ್ನೆಂತೊ? 
i ಇಂತಿ SPID ಸದಾಶಿವಮೂರ್ತಿಲಿಂಗವನಜ್‌ತುದು. ॥ ೨೯೩ ॥ 
೬೯೫ 


3 










ಗುರುವಾದಡೂ ಮಲತ್ರಯದಾಸೆ ಉಳ್ಳನಕ್ಕ ಮಲದೇಹಿ. 
ಲಿಂಗವಾದಡೂ ಶಕ್ತಿಸಂಪುಟವುಳ್ಳನ್ನಕ್ಕ ಭವಕ್ಕೊಳಗು. 
ಜಂಗಮವಾದಡೂ ತನ್ನಿರವ ತಾನಜಸಿಯದನ್ನಕ್ಕ ಪ್ರಸಿದ್ಧಭಾವಿಯಲ್ಲ. 
ಇಂತೀ MONS ಪೂಜಿಸಬೇಕು. 
ತನ್ನಯ ಜನ್ಮವ ನಿವೃತ್ತಿಯ ಮಾಡಿಕೊಳಬಲ್ಲಡೆ. 
ಇದೆ ಸದ್ಭಕ್ತನಿರವು. ಸದಾಪಿವಮೂರ್ತಿಲಿಂಗವನಜ್‌ವುದಕ್ಕೆ. ॥ ೨೯೪ ॥ 


೬೯೬ 


ಗುರುವಂದು ಅನುಸರಣೆಯ ಮಾಡಿದಲ್ಲಿ ಲಿಂಗವಿಲ್ಲ. 
ಲಿಂಗವೆಂದು ಅನುಸರಣೆಯ ಮಾಡಿದಲ್ಲಿ ಜಂಗಮವಿಲ್ಲ. 
... ಜಂಗಮವೆಂದು ಅನುಸರಣೆಯ ಮಾಡಿದಲ್ಲಿ ಪಂಚಾಚಾರ ಶುದ್ಧಕ್ಕೆ ಹೊಳಿಗು. 


adi Math Collection. Digitized by eGangotri 
hE ನ eas 





— 


SAS ಮಾರಿತಂದೆಗಳ ವಚನ ೧೮೫೧ 
— — ಷರ್‌ 
ತಾ ಮಾಡುವ ಭಕ್ತಿ ತನಗೆ ಹಾನಿಯಾದ ಕಾರಣ, 
= 
ತ್ರಿವಿಧಕ್ಕೆ ಅನುಸರಣೆಯ ಮಾಡಲಿಲ್ಲ, 
ನಾದ ae) md miN ತ್ರಿ D 
ATIDI INIRE RT.. ॥ ೨೯೫ ॥ 
೬೯೭ 
= = — -2 s 
ಕುಂಭಕ್ಕೆ ಜಲವ ತುಂಬುವಲ್ಲಿ ಶೋಧಿಸಿದಲ್ಲದೆ DD IY. 
ಸ 
a — = 2 > „2, 
ತಾ ಭುಂಜಿಸುವ ದ್ರವ್ಯಕ್ಕೆ ಕಲ್ಲು 5l ಮುಳು ಮೊದಲಾಗಿ ಸೋಧಿಸಿಕೊಂಡಲ್ಲದೆ 
vw ಒತ್ತಿ ಇ ೯ 
= e4 ಲಿ 
ಶುದ್ಧವಿಲ್ಲದ ಕಂಡುಕೊಳ್ಳಬಹುದೆ? 
ಇಂತಿವನಜೀಿತು ಸಂದೇಹನಲ್ಲಿ ಮಾಡುವ ಭಕ್ತಿ 
es A — “te > 
ಆಂಧಕ ಕಣ್ಣಿಯ ಹೊಸ?ದಂದ?ವಾಯಿತ್ತು. ಸಂದೇಹವ ಬಿಟ್ಟಿರು; 
ia 
_ ಕಾಜಲ <_< ಎಗ್‌ 
ಅದು ನಿನ್ನಂಗ ಸದಾಶಿವಮೂರ್ತಿಲಿಂಗದ ಸಂಗ. ॥ ೨೯೬ ॥ 
೬೯೮ 
ಇಲ = P| 
ಗುರುವಿಂಗಾಸೆಯ ಕಲಿಸದೆ. 
TN a mt aed Ci oad ಇ = 
ಲಿಂಗವ ಬಿಂದುವಿನಲ್ಲಿ ಸಂದೇಹವ ಮಾಡಿಸದೆ. 
— ಇ, s ಹಾ _ — — — 
ಜಂಗಮವ ಸಕಲ ಸಂಕಲ್ಪದಲ್ಲಿ ಸಂದೇಹವ ಮಾಡಿಸದೆ ನಿಂದುದು 
— “ದ 
ಪರಮ ವಿರಕ್ತ ಭಕ್ತನ ಸ್ಥಲ. 
_ pe s . 
ಆದು ತನ್ನಯ ಅಂಗ ಕಾಯ ಜೀವಜ್ಞಾನ ತ್ರಾಣದ ಭೇದ; 

- A ~_ 
ಸದಾಶಿವಮೂರ್ತಿಲಿಂಗಸಂಗದ ಸುಖ. I ೨೯೭ ॥ 
೬೯೯ 

_. a a ~ -~ =j |) 

ತನ್ನ ಅಂಗದ ಮಲಿನವ IRLS, ತನ್ನ ಕಂಗಳ ಕಸನ ತಾ ಕಳೆದಂತೆ, 

a ~ ಗ coed 4 pe) — 
ಗುರುಲಿಂಗಜಂಗಮದ ಅಂಗವೆಂದು ತಾನೆಂದು ಭಿನ್ನಭಾವವ ಮಾಡಲಿಲ್ಲ. 
e. e o o ಇನಿ 
ಅದು ತಾ ಗಳಿಸಿದ ಧನ; ಈ ಮೂಖು ತನ್ನಯ ಪ್ರಾಣ. 
= ಇ A, nd, ಎಮಿ 

ಈ ಗುಣ ಸದಾಶಿವಮೂರ್ತಿಲಿಂಗವು ತಾನೆ. ॥ ೨೯೮ ॥ 


೭೦೦ 


ಏಕಮೂರ್ತಿತ್ರಯೋಭಾಗವಾದುದ ತಾನಜ್‌ತ ಮತ್ತೆ 
ತಾನಾರಾಧಿಸುವ ವಸ್ತು ಶುದ್ಧತೆ ಆದಾಗ ತಾ ಶುದ್ಧವಾಯಿತ್ತೆಂಬುದಕ್ಕೆ ಪ್ರಸಿದ್ಧ. 
ಆ ತ್ರಿವಿಧ ತನ್ನಯ ಭಾವಮೂರ್ತಿ ಆದ ಕಾರಣ, 
ಹೇಳಿದೆ ಕೇಳಿದೆನೆಂಬುದಿಲ್ಲ, ಆ ಅಂಗ ಸದಾಶಿವಮೂರ್ತಿಲಿಂಗವು ತಾನೆ. ॥ ೨೯೯॥ 





೬೯೭: 1ಕಂಡೆ (ಕೋ ೮೨). 2 ದ ಛಂದ (ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


೧೮೨ ಸಕಲ ಪುರಾತನರ ವಚನಗಳು-೧ 
೭೦೧ 


ಅಂಗದ ಆಪ್ಯಾಯನವ ಆತ್ಮನಜಿಸವಂತೆ, 
ಆತ್ಮನ ಸುಖದುಃಖವ ಅಂಗ ತಾಳುವಂತೆ 
ಅಂಗಕ್ಕೂ ಆತ್ಮಕ್ಕೂ ಅನ್ಯ ಭಿನ್ನವಿಲ್ಲ. 


ಪೂಜಿಸುವ ಭಕ್ತ ಪೂಜಿಸಿಕೊಂಬ ವಸ್ತು ಉಭಯವು 


ಸದಾಶಿವಮೂರ್ತಿಲಿಂಗವು ತಾನೆ. ॥ ೩೦೦ ॥ 


೭೦೨ 


ಸಕಲ ಬ್ರಹ್ಮಾಂಡ ವಿಷ್ಣುಮಯ, ಉಭಯದ ಆತ್ಮಮಯ ಮಹಾ ಪ್ರಳಯ 
ಕಾಲಾಂತಕ ರುದ್ರನು ಅನಾದಿ ವಸ್ತುವ ಅಂಶೀಭೂತವಾಗಿ. 
ತ್ರಿವಿಧ ಮಾರ್ಗಂಗಳಲ್ಲಿ ಜಗದ ಆಗುಚೇಗೆಯನಜಔವುದಕ್ಕೆ 
ಸದಾಶಿವಮೂರ್ತಿ ಉಮಾಪತಿಯಾದ ಗುಣ ವಿವರ: 
ಭಕ್ತಿಭಾವದೇಹಿಕನಾಗಿ ಸಚ್ಚಿದಾನಂದ ನಿಃಕಲ ಬ್ರಹ್ಮಮೂರ್ತಿ 
ಸದಾಶಿವಲಿಂಗಮೂರ್ತಿಯಲ್ಲದಿಲ್ಲ. ॥ ೩೦೧ 


m 


CC-0. Jangamwadi Math Collection. Digitized by eGangotri 


4 


> 
= 

g 
m 

oO 
೫ 
೫ 

೦ 
ಇ) 
n 
Q 








ತ್ತು 
How 
? 
Hail 
॥೪॥ 


E 
¢ © 
B % ಈ 
2 ಸ g 
B ; 9 3 
fe ಇಗೆ ಕ್ಷ 
5 B 8 8 2 = 
>) G] € G] = 
ESR B DE g 2 
2B © a, B 3 c 
೫) O p V DE B 5 
g p BY Be 3 
¥ al ap! BS g ಗ್ಗ ತ್ರ 
3 B K a pa Te P | B Y 3 
a BYE 3 B el Sy is © E og S 
O sB E J gB A J le > Ur 5 8B B ದ 
J ABH hw OO RR 737) U ಎರಿ E = 
BR LB ಜಟ ಟು aAa ig # 4 1S & B L,G 5 
BBES P ERA E ೨ R Q G ARERR 8 
G B y2 ಡಿ 1 <) ef Re BRS 2 
ಬೆ QE 3 te as? | a 3” wy D If a a ವೇ 3 m R B è 7 4 z S 
16 3 B ap PAW 3 AB 3 oO - 8 ¥% BF 2 = 
BB Sun 3, P BP 5 BB B Bag gO ಈ ಟ್ರ. 811. 
೨೧ G fb SHELE % 3 ಇ a ಟಿ£ GBA ಈ ಈ 
Ye q $ QE A ತ ಥಿ p 83 eo E B W ಸ ಗ 
DRRR AMBER u i E. ii 1೮ .. 
gym, ಟಟ ಜಟ 1 ಚಟು Ss ಬ 
BERS yd 11112 111 
We 2 2 ¥ S ( K 3 2 ಹೆ g se 
8 g D g Bre Ba BB 33,5 ಚಿ 2೨೨ B ULB 
B B wap BYR 8 By SR FEÀR ws Boao se |S 
BR ag ಸಟಗ 146 Pep Bs ERRER 
DDP 238 D Db D D wb 8 3 DP 










೧೮೬ ಸಕಲ ಪುರಾತನರ ವಚನಗಳು-೧ 


ಇಚ್ಛಾಶಕ್ತಿ ಮರ್ಕಟ ರೂಪಾದಲ್ಲಿ, ಕ್ರಿಯಾಶಕ್ತಿ ವಿಹಂಗರೂಪಾದಲ್ಲಿ. 


ಕು ಣಾ = : 
ಜ್ಞಾನಶಕ್ತಿ ಪೀಪಿಲೀಕಾ ರೂಪಾದಲ್ಲಿ. ತ್ರಿವಿಧ ಮಾರ್ಗ ರೂಪಾಯಿತ್ತು 
ಕಾಬುದು ಕಾಣಿಸಿಕೊಂಬುದು ಕಂಡೆನೆಂದು ನಿಶ್ವಯವಾದಲ್ಲಿ. 


೭೦೮ 


ನಡೆದು ನಡೆಯದವನ ಕಂಡು. ನುಡಿದು ನುಡಿಯದವನ ಕಂಡು. 


॥೫॥ 


CHP) ಅಜಸಿಯದವನ ಕಂಡು ತ್ರಿವಿಧ ಭೇದಂಗಳಲ್ಲಿ ಭೇದಿಸಿ ವೇದಿಸಿ ನಿಂದುದು, 


ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ನಿಂದ ವಾಸ. 


೭೦೯ 


ಕಂಡ ತವಕ ಸಂಗದಿಂದಳಿವಂತೆ, 
ನಿನ್ನ ನೋಡುವ ನೋಟ ಎನ್ನಯ ಮನದ ಕೂಟದಿಂದ ಹಜಯಿತ್ತು. 
ಮತ್ತೆ ನಿಮ್ಮಾಸೆ ಮುಟ್ಟುವ ಭೇದ ಬಿಡದು. 
ನೀವು ರೂಪಾಗಿ ನಾ ಸಾಕಾರವಾಗಿ ಉಭಯವುಳ್ಳನ್ನಕ್ಕ. 
ಈ ಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು! ವಾಸರೂಪಾದೆ 


೭೧೦ 
ಗುರುಲಿಂಗ ಬ್ರಹ್ಮರೂಪವಾಯಿತ್ತು. ಚರಲಿಂಗ ವಿಷ್ಣುರೂಪಾಯಿತ್ತು. 
ಸ್ಥಾವರಲಿಂಗ ರುದ್ರರೂಪಾಯಿತ್ತು. 
ಗುರುಚರಲಿಂಗರೂಪು ತ್ರಿವಿಧಮಲ ಕಾರಣವಾಯಿತ್ತು. 
ಆ 'ಮಲ! ಗುಣ ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನ ಲಿಂಗವು 
ನಾಮಕ್ಕೆ ಹೊಜಿಗಾದ. 
೭೧೧ 


ಪೂಜಿಸಿ ಕಾಬುದು ಗುರುವಿನ ಭೇದ; ಧ್ಯಾನಿಸಿ ಕಾಬುದು ಲಿಂಗದ ಭೇದ. 
ಉಭಯವದಲ್ಲಿ ನಿಂದು ವಿಚಾರಿಸಿ ಕಾಬುದು ಜಂಗಮದ ಭೇದ. 


॥೬॥ 


1S il 


ಜ ಎಂದಲ್ಲಿ ಜನನ ನಾಸ್ತಿ, ಗ ಎಂದಲ್ಲಿ ಗಮನ ನಾಸ್ತಿ, ಮ ಎಂದಲ್ಲಿ ಮರಣ ನಾಸ್ತಿ. 


ತ್ರಿವಿಧ ನಾಸ್ತಿಯಾಗಿ ನಿಂದುದು. 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ನಿಂದ ನಿಲುವು. 


೭೦೯: 1 x (Boe ೪೪೮). 
: 1 ಮೂಲ (ಕೋ ೪೪೮). 


ne i 








Te 


ವಚ 


ವಲೆಂಕ ಮಂಚಣ್ಣಗಳ 
೭ 


ಶಿ 


೦೫ 


\ 


—, 
ವು 
ಒಡಗೂಡಿತ್ತು. 


ಬೇಕು ಲಿಂಗದಿರ 


=, 
O 


A 


—. ಕಾಳ ಸ್ಯ ರ್‌ 
ನಾದಬಿಂದುವಿ 


I ೧೨॥ 


ಮಾಲಾ 


Il 0೩ I 


ಯಲ್ಲಿ. ಮೂವತ್ತೊಂದು ಬಿಂದುವಿನಲ್ಲಿ, 
ಹೋರಿಯಾಡುತ್ತಿಪ್ಪುದು ಜಗ. 


ಕಾರ್ಜುನಲಿಂಗವು ಸ್ವಯಂ 


Mm 


DI 


CC-0. Jangamwadi Math Collection. Digitized by eGangotri 


೧೮೮ ಸಕಲ ಪುರಾತನರ ವಚನಗಳು-೧ 


ಸ್ಥೂಲದಲ್ಲಿ ಸಂಬಂಧವಾಗಿ, ಸೂಕ್ಷ್ಮದಲ್ಲಿ ಲೇಪವಾಗಿ, ಕಾರಣದಲ್ಲಿ ಸ್ವಯವಾಗಿ, 
BAGS ಉಳುಮೆಯ Woes? ನಿಂದುದು ಸ್ವಯಂಜ್ಯೋತಿ. 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ಸ್ವಯಂಭುವಾದ. NOP | 


202 


ಪೃಥ್ವಿ ರೂಪಾದಲ್ಲಿ ಸದ್ಯೋಜಾತನಾದ: 
ಅಪ್ಪು ರೂಪಾದಲ್ಲಿ ವಾಮದೇವನಾದ; 
ಅಗ್ನಿರೂಪಾದಲ್ಲಿ ಅಘೋರನಾದ; 
ವಾಯುರೂಪಾದಲ್ಲಿ ತತ್ಪುರುಷನಾದ ; 
ಗಗನ ರೂಪಾದಲ್ಲಿ ಈ ಈಶಾನ್ಯನಾದ. 
ಇಂತೀ ಪಂಚಕೋಶಂಗಳಲ್ಲಿ ನಿಂದು ಜಗಕ್ಕೆ ಶಾಂತಿಯನಿತ್ತು, 


ತಾ ಸ್ವಯಂಜ್ಯೋತಿಯಾಗಿ, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ಸ್ವಯಂಭುವಾದ. I 0೫ ॥ 


205 





ವಟವ್ಪ ೈಕ್ಷದ ಘಟದ ಮಧ್ಯ ದಲ್ಲಿ ಒಂದು ಮಠವಿಪ್ಪುದು. 
ಆ ಮಠಕ್ಕೆ ಹಿಂದೆಸೆಯಿಂದ ಬಂದು ಮುಂದಳ ಬಾಗಿಲ ತೆಗೆದು 
ವಿಚ ಕಂದ ಕೋಣೆಯ ಕಂಡು, ಕಿಡಿ ನಂದದೆ ದೀಪವ ಕೊಂಡುಹೊಕ್ಕು. 
ನಿಜದಂಗದ ಓಗರದ ಕುಂಭವ ಕಂಡು, ಬಂ ಧವಿಲ್ಲದ ಓಗರವನುಂಡು. 
ಸದಮಲಲಿಂಗವೆ ತಾನಾದ, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ಸ್ವಯಂಭುವಾದ. ॥೧೬॥ 


೭೧೯ 


ಟಾ NE ಲೇ E 


ಧ್ಯಾನ ಧಾರಣ ಸಮಾಧಿ ಯೋಗಂಗಳಿಂದ ಕಾಬುದು ತನುಪ್ರಾಪ್ತಿ ಐಸೆ? 

ಅದು ಸ ಸ್ಥೂಲ ಸೂಕ್ಷ್ಮ ಕಾರಣಕ್ಕೆ ಘಟಯೋಗ ಸಂಬಂಧ. 

ಅದು ಬ್ರಹ್ಮನ ಬಿತ್ತಿ ಶ್ರಿ, ವಿಷ್ಣು ವಿನ ಆಗು, ರುದ್ರನ ಚೇಗೆ. 

ಅದು ಗುರುಚರಪರಕ್ಕೆ ಕೊಟ್ಟ ಹನಿಗೆ, 

ಸಾಕಾರದಲ್ಲಿ ಕಂಡು, ನಿರಾಕಾರದಲ್ಲಿ ಅಣಾದು 

ಬೆಳಗಿನ ಬಯಲಲ್ಲಿ ನಿರವಯಾಂಗನಾಗಿ ಇರಬೇಕು. 

i ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನಲಿಂಗವು; ಸ ಸ್ವಯಂಭುವನಟ್‌ವುದಕ್ಕೆ. ॥ 0೭ I 









CC-0. Jangamwadi Math Collection. Digitized by eGangotri 





ಶಿವಲೆಂಕ ಮಂಚಣ್ಣ ಗಳ ವಚನ ೧೮೯ 
WE 


೭೨೦. 


ಆದಿವಸ್ತು ಅನಾದಿ ವಸ್ತುವೆಂದು ಭೇದವ ಮಾಡಿದಲ್ಲಿ, 
ತನ್ನಿರವಿನ ಭೇದವೊ? ವಸ್ತುವಿನ ಸ್ವಯರೂಪದಂಗವೊ? 
ಇಕ್ತುದಂಡಕ್ಕೆ ಕಡೆ ನಡು ಮೊದಲಲ್ಲದೆ ಸಕ್ಕರೆಗುಂಟೆ? 
ಆದಿ ಅನಾದಿ ವಸ್ತುವೆಂಬುದು ತನ್ನಯ ಚಿತ್ತದ ಗೊತ್ತಲ್ಲದೆ, 
ಅದು ನಿಶ್ಚಯ, ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು, 
ಏಕಮೂರ್ತಿ ಸ್ನಯಂಭು. IOS 1 


ವಿ DY iad ot a 
ಅಂಗಕ್ಕೆ ಲಿಂಗವ ಕೊಟ್ಟವ ಆಚಾರ್ಯನಾದ. 


GL ಆ) el 
EL EAL ೮ 
a © 
L 
El sal 
ಆ © 
PE 
PE- 
$ 
aa 
Cl 
9S 

ro 
= 


L 
© 
El 
S 


NPD ಜ್ಞಾನ ಗುರು; ಆತ ಪರಮ ಪ್ರಕಾಶ 
ನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ತಾನೆ. ॥೧೯॥ 


ರ 


qt 
ಆ 
SL 


ಕಾರುಕ ಮುಟ್ಟಿ ಗುರುವಿನ ಕೈಗೆ ಬಂದುದಲ್ಲ; 
ಮನಮುಟ್ಟಿ ನೆನಹಿಂಗೆ ಈಡಾದುದಲ್ಲ; ಅಟೌದಜೀಹಿಸಿಕೊಂಬುದಲ್ಲ; 
ಮಜಕಿದು ನೆನಹಿಸಿಕೊಂಬುದಲ್ಲ; ಪರುಷ ರಸದಂತೆ ಮಾಟಕ್ಕೊಳಗಲ್ಲ; 
ಅದು ಮುಟ್ಟಿ ಲೋಹ ಶುದ್ಧವಲ್ಲದೆ, ಪುನರಪಿ ಶುದ್ಧವಾದುದಿಲ್ಲ. 
ಇಂತೀ ಭೇದಂಗಳಲ್ಲಿ ನಿಂದು ನಿಶ್ಚ ಯವಾದುದು ಜೀವನ್ಮುಕ್ತಿಲಿಂಗ. 
ಅದು ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗ ಸ್ವಯಂಭುವಾಗಿಹುದು. ॥ ೨೦॥ 


೭೨೩ 


ಆದಿಶಕ್ತಿರೂಪಾಗಿ, ಅನಾದಿಶಕ್ತಿ ಪ್ರಾಣವಾಗಿ, ಚಿದಾದಿತ್ಯದ ಬೆಳಗು ಆಜ್‌ವಾಗಿ 
ಎನ್ನ ಹೃತ್ಯಮಲ ಮಧ್ಯದಲ್ಲಿ ತೊಳಗಿ ಬೆಳಗುತ್ತಿರಯ್ಯ, 
'ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆ. ॥ ೨೧॥ 
೭೨೪ 


ರಸವನಟವುದಕ್ಕೆ ಜಿಹ್ಹೆಯಾಗಿ ಬಂದು, 
ಗಂಥವನಟವುದಕ್ಕೆ ನಾಶಿಕವಾಗಿ ಬಂದು, 


CC-0. Jangamwadi Math Collection. Digitized by eGangotri 





೧೯೦ ಸಕಲ ಪ್ರರಾತನರ ವಚನಗಳು-೧ 


ರೂಪನಜ್‌ವುದಕ್ಕೆ ಅಕ್ಷಿಯಾಗಿ ಬಂದು. 

ಶಬ್ದವನಜ್‌ವುದಕ್ಕೆ ಶ್ರೋತ್ರವಾಗಿ ಬಂದು. 
ಸ್ವಠುಶನವನಜ್‌ವುದಕ್ಕೆ ತ್ವಕ್ಕಾಗಿ ಬಂದು- 

ಇಂತೀ ಘಟದ ಮಧ್ಯದಲ್ಲಿ ನಿಂದು ಪಂಚವಕ್ತನಾದೆಯಲ್ಲಾ. 


a ~~ ~ 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆ! ॥ ೨೨॥ 
5 ; 


೭೨೫ 
ವಿಶ್ವಮಯ ರೂಪು ನೀನಾಗಿ ಅಜ್‌ವ ಆತ್ಮ ಒಬ್ಬನಲ್ಲಿಯೆ ಆಡಗಿದೆಯಲ್ಲಾ_! 
ಬೀಗದ ಎಸಳು ಹಲವಾದಡೇನು. 
ಒಂದು ದ್ವಾರದಲ್ಲಿ ಅಡಗಿ ಓತಂತೆ ಇಪ್ಪ See ನೀನಾಗಿ 
ಭಕ್ತರ ಚಿತ್ತದಲ್ಲಿ ನಿಶ್ಚಯನಾದೆ, 


i 


I ತಾತ —. aL) —_ 2 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆ. ॥ ೨೩॥ 


o, 


ಈಶ್ವರರೂಪ ತಾಳಿ ಜಗ ಜೀವಾಳರುಗಳ ಬಾಗಿಲಲ್ಲಿ 
ಬೆಳುಗರೆವನ್ನಬರ ಹೋಯಿತ್ತು. ವೇಷಕವಾಟದಲ್ಲಿ. 
ಈ ಆಸೆಯ ಬಿಟ್ಟು ಈಶನ ರೂಪ ತಾಳಿದ ವಸ್ತು, 
ಆತ ಈಷಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ತಾನೆ. ॥ ೨೪ ॥ 


೭೨೭ 


ಬಹುರೂಪಕ್ಕೆ ಭಾಷಾಂಗವಿಲ್ಲದಿರೆ ಮೆಚ್ಚ ದು ಜಗ. 
ಗುರುಚರರೂಪ ತಾಳ್ದಲ್ಲಿ ಗುರುವಿಂಗೆ ಗಂಭೀರತೆ, wos, ನಿಸ್ಸೃಹತ್ತ. 
ಇಂತೀ ಉಭಯ ಮೂರ್ತಿ ಅಪೇಕ್ಷೆ ವಿರಹಿತವಾಗಿ ನಿಂದುದು 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ತಾನೆ. ॥ ೨೫ ॥ 


9 ಲಂಗ 
Caw 


ಅಂಗ ದೇಹಿ ಲಿಂಗೋದಕವ ಕೊಳಲಾಗದು. 
ಪ್ರಕೃತಿಜೀವಿ ಪಾದೋದಕವ ಕೊಳಲಾಗದು. 

ಭವಜೀವಿ ಪ್ರಸಾದೋದಕವ ಕೊಳಲಾಗದು. 

ಇಂತೀ ತ್ರಿವಿಧ ಭೇದಂಗಳಲ್ಲಿ ತ್ರಿವಿಧ ಶುದ್ಧವಾಗಿಕೊಳಬಲ್ಲಡೆ 

ತ್ರಿವಿಧೋದಕ ಸಮರ್ಪಣ; ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೆ ಅರ್ಪಿತ. ॥೨೬॥ 


CC-0. Jangamwadi Math Collection. Digitized by eGangotri rg 


C 
by 
Cc 


rane ವಚನ 


- 


ಪೆ 


w 


o 


C 


Set — 
ಶಿವಲೆಂಕ ಮಂಶಿ 
2 





ಲೀ 


ಡಲಾಗಿ ಲಿಂಗತಿ 


ನವ 
ದ. ಜಂಗಮದಲಾದ ಮತ್ತೆ 


Q 


ಲ್‌ 
~ 


ಮಾ 
ಗಿ ಲಿಂಗಪ್ರಸಾದವಾಯಿತ್ತು. 
ಸಿ 


ಮ 
ಗಿ 


॥ ೨೮ ॥ 


m 


ಕಳೆಯಿಲ್ಲದೆ ಲಿಂಗವಿಲ್ಲ. 


ಗಪ್ರಾಣ. 
m 


ನೌ 
(e) 


w 


30092) 


= 
co] 


220 
NS, ಸರ್ವ ಅವಧಾನದಲ್ಲಿ ಅರ್ಪಿತ. 


ನಾ 

ಲ 
ಪ್ರ 

ಇ 
ಟಿ 


ಜಂಗಮಕ್ಕೂ 


ik 


Neu 
ಮಿ 


=’ 


ಗ 
ಸಿ ನುಡಿ 


ಪ್ರಾಣ ಆ 
ಗಿ ಗುರುವಾಗಬಲ್ಲ 
Mm 


A 
ò 


Ww Y 


a 
` 


ದು 
ನಾಗಂ 05 
—— 


— 
ಕವ 
We 


ವ 


= 


— 
20. 
ಸ 


2 


ಹ. 
wy 
ನಅತಶಿಯದೆ ಉದೆ 


ಎ 


ಉತ್ತರ ಕಕ್ಷೆಯನಟೀತು, ಪೂರ್ವಕಕ್ಷೆಯನಲೀತು, 


ಘಟಪಟ ಕಕ್ಷೆಯಲ್ಲಿ ತಿಳಿದು, ದಿಟಪುಟವಾಗಿ. 
ಚತುರ್ವಿಧದ ಮಠವ ಬಲ್ಲಡೆ ನಿರ್ಧರ ಅರ್ಪಿತ. 


ಗುರುವಿನ ಆದಿಯನಜೀತು, 
ತಾ ಪುನರ್ಜಾತನಾಗಬೇಕು 





© ॥೩೦॥ 


G 
CC-0. Jangamwadi Math Collection. Digitized by eGangotri 


ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂ 








೧೯೨ ಸಕಲ ಪ್ರರಾಶನರ ವಚನಗಳು-೧ 


ಮೇಲು ಹೇಮದಲ್ಲಿ ಕೀಳು ಕೂಡೆ, 
ಅದು ತನ್ನ ಯ ಕೀಳು ಕೂ ಡೆ ಮೇಲುವಟ್ಟವ ವ ಮಜಸಿತ್ತು. 
ಜಂಗಮದ ಪ್ರ ಪ್ರಸಾದವ ಲಿಂಗಕ್ಕೆ ಕೊಡಲಾಗಿ ಪ್ರ ಪ್ರಸಿದ್ಧ ಪ್ರಸಾದ ಸಿದ್ಧ ಪ್ರಸಾದವಾಯಿತ್ತು. 
ಒಡೆದ ಕ್ಷೀರಕ್ಕೆ ಹೆಪ್ಪನಿಕ್ಕಿದಡೆ ದಧಿಯಾಗಬಲ್ಲುದೆ? 
ಅಜಿಯದವನ ಅರ್ಪಿತ ಶರಧಿಯ ಹೊಯಿದ ಕರವಾಳಿನಂತಾಯಿತ್ತು. 
ಇಂತೀ ವಿವರದಲ್ಲಿ ಅರ್ಪಿತವನಜಕಿಯಬೇಕು. 
ಈಶಾನ್ಯ ಮೂರ್ತಿಮಲ್ಲಿಕಾರ್ಜುನೇ ಲಿಂಗವು ಇಂತೀ ಅರ್ಪಿತವನಜದಲ್ಲದೊಲ್ಲನು. ॥೩೧॥ 


ಅದು ಉಭಯದ ಕೇಡೊ ಒಂದಳಿ ಕೇಡೊ ಎಂಬುದನಜ್‌ತಲ್ಲಿ 
ಲಿಂಗ ಜಂಗಮದ ಪ್ರಸಾದವೊಂದೆಯಾಯಿತ್ತು. 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವನಜ್‌ಯಲಾಗಿ. ಸ್ವಯಂಭುವಾಯಿತ್ತು. ॥೩೨॥ 


ತನುವಿಗೆ ರುಜೆಯಡಸಿದಲ್ಲಿ ಆತ್ಮಕ್ಕೆ ಅವಗಡೆ ಬಂದಿತ್ತು. 


t 


ತುಷವಿದ್ದಲ್ಲಿ ಭತ್ತವಾಯಿತ್ತು; ತುಷ ಹೆಜಿಹಿಂಗೆ ತಂಡುಲವಾಯಿತ್ತು. 
BOBO ದಗ್ದವಾಗಿ ಬ್ರಹ್ಮವಾಯಿತ್ತು. 
ಈ ಗುಣ ಒಂದನೊಂದ ಬಿಟ್ಟು ನಿಂದುದನಜಿ್‌ತಲ್ಲಿ ಜಂಗಮ ಪ್ರಸಾದ ಲಿಂಗಕ್ಕರ್ಪಿತ. 
ಈ ಶಾನ್ಯಮೂರ್ತಿಮಲ್ಲಿಕಾರ್ಜುನಲಿಂಗಕ್ಕೆ ಅಜ್‌ತಲ್ಲಿಯೆ ಅರ್ಪಿತ. Waal 


೭೩೬ 


ಗುರುವಿರೆ ಲಿಂಗ ಪ್ರಸಾದವ ಕೊಳಲಾಗದು. 
ಲಿಂಗವಿರೆ ಜಂಗಮ ಪ್ರಸಾದವ ಕೊಳಲಾಗದು. 
ಜಂಗಮವಿರೆ ಉಭಯ ಪ್ರಸಾದವ ಕೊಳಲಾಗದು. 
ಇಂತೀ ಪ್ರಸಾದದ ವಿವರವನಖ್‌ತಲ್ಲಿ, 
ಈಶಾನ್ಯಮೂರ್ತಿಮಲ್ಲಿಕಾರ್ಜುನಲಿಂಗವು ಪ್ರಸನ್ನ ಪ್ರಸಾದವಾದ. ॥೩೪॥ 


ಅಪ್ಪು ಮೂಲಾಧಾರವಾಗಿ ಬೀಜದ ಮೇಲೆ ಬೀಳೆ ಪೃಥ್ವಿ ಗರ್ಭ ಬೆಸನಾಯಿತ್ತು. 
ತ್ರಿವಿಧದ ಆದಿಯಿಂದ ಗುರುವಾಯಿತ್ತು. 
ತ್ರಿವಿಧದ ಭೇದದಿಂದ ಲಿಂಗವಾಯಿತ್ತು. 


CC-0. Jangamwadi Math Collection. Digitized by eGangotri 


ಶಿವಲೆಂಕ ಮಂಚಣ್ಣಗಳ ವಚನ ೧೯೩ 


ತ್ರಿವಿಧವನಳಿದು ಜಂಗಮವಾಯಿತು. ಗ 

ಜಂಗಮವಳಿದು ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು 

ಸ್ವಯಂಭುವಾಯಿತ್ತು. ॥ ೩೫ ॥ 
೭೩೮ 


ಗುರು ಲಿಂಗ ಜಂಗಮ ಪಾದತೀರ್ಥಪ್ರಸಾದ ಅರ್ಪಿತ ಅವಧಾನ ಸಮರ್ಪಣಸ್ಥಲ: 


ಮಡಕೆಗೆ ಮುಸುಕು. ತಮಗೆ ಗುಹ್ಯಕ್ಕೆ ದಶಾವಸ್ಥೆ 
ಬಾಹ್ಯದಲ್ಲಿ ಶೀಲ, ಅಂತರಾಮಿಯಲ್ಲಿ ದುಶ್ಮೀಲ. 
ಹೊಜಿಗೆ ವ್ರತ, ಒಳಗೆ ಗದಕ 
ಮಾಡಿಕೊಂಡ ವಿಧಿಯ ನೀಸುವುದಕ್ಕೆ ವಾದ್ಯದ ಒತ್ತೆಯ ಹಿಡಿದ ದಾಸಿಯಂತೆ. 
ಇನ್ನಾರಿಗೆ ಹೇಳುವೆ? 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆ. ನೀನೆ ಬಲ್ಲೆ. Hae ॥ 


ರ್ಕಿ 


ಹೊಜಿಗೆ ಚಲಮೆ; ಒಳಗೆ ಮೂತ್ರದ ಕುಳಿ. 


ಹೊಜಗೆ ಸ್ನಯಂಪಾಕ; ಒಳಗೆ ಅಧರಪಾಕ. 
w 

ಹೊಗೆ ಭವಿ ನಿರಸನ; ಒಳಗೆ ಭವಿಸಂಗ ಕೂಟ. 
— 


ಇಂತಿವೆಲ್ಲವು ಆಡುವ ವಿಧಾಂತ ನೇಮವ ಹಿಡಿದಂತಾಯಿತ್ತು. 
ಇ 


ಇಂತೀ ಗುಣವನೊಪ್ಪ. ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು. I ೩೭ ॥ 

೭೪೦ 
ಪರಧನವನೊಲ್ಲದಿಪ್ಪುದೆ ವ್ರತ. 

ಪರಸ್ತ್ರೀಯರ ಕೂಡದಿಪ್ಪದೆ ಶೀಲ. 

ಸರ್ವ ಜೀವವ ಕೊಲ್ಲದಿಪ್ಪುದೆ ನೇಮ. 

ತಥ್ಯ ಮಿಥ್ಯವನಳಿದಿಪ್ಪುದು ನಿತ್ಯನೇಮ. 

ಇದು ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೆ ಸಂದೇಹವಿಲ್ಲದ ವ್ರತ. ॥ ೩೮॥ 
೭೪೧ 


ನಿತ್ಯ ಚಲಮೆಯ ತೋಡುವಾತಂಗೆ ಉಚ್ಚೆ ಯ ಬಚ್ಚ ಲ ತೋಡಲಾಗದು. 
ಭಕ್ತರನಲ್ಲದೆ ಭವಿಗಳ ಬೇಡೆನೆಂಬಾತಂಗೆ 
ಅಚ್ಚೊತ್ತಿದ ಲಕ್ಷ್ಮಿಯ ಮುದ್ರೆಯ ಹಿಡಿಯಲಾಗದು. 


CC-0. Jangamwadi Math Collection. Digitized by eGangotri 






೧೯೪ ಸಕಲ ಪುರಾತನರ ವಚನಗಳು-೧ 


ಕೊಂಡ ವ್ರತಕ್ಕೆ ಸಂದೇಹ ಕುಳ್ಳಿರೆ ಅಂಗವ ಹೊಜಲಾಗದು 
ಇಂತಿವನಜ್‌ಯದೆ ನಾ ವ್ರತಸ್ಥನೆಂದು. ಕೊಂಡಾಡುತಿಪ್ಪ ಭಂಡರನೊಪ್ಪ, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು. acy 


೭೪೨ 


ಅಪ್ಪು ಲವಣವೆಲ್ಲವು ಸರಿ, ಪರಪಾಕವೆಲ್ಲವು ಸರಿ; 

ಇವೆಲ್ಲಾಯೆಂದು ಬಿಟ್ಟ ಮತ್ತೆ 

ಲಾಕಕಕ್ಕೆ ದೂರಸ್ತನಾಗಿ, ಪರಮಾರ್ಥಕ್ಕೆ ಸಂಪದನಾಗಿ, 

ತನಗೆ ಕರ್ತುವಾದ ಗುರುಚರದಲ್ಲಿ ಭೃತ್ಯನಾಗಿರಬೇಕು. 

ಗೆಲ್ಲ ಸೋಲಕ್ಕೆ ಹೊತ್ತು ಹೋರದೆ ಶರಣರ ಸಮೂಹದಲ್ಲಿ ಅಲ್ಲ ಅಹುದೆನದಿಪು ದೆ, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೆ ನೇಮ ಸಂದಿತ್ತು. I ೪೦॥ 


೭೪೩ 


ಮನ ಅರೋಚಕವಾದಲ್ಲಿ, ಲವಣವಾರಿ ಪರಪಾಕ 

ಮುಂತಾದ ರಸದ್ರವ್ಯವನೊಲ್ಲದೆಯಿಪ್ಪುದು ವ್ರತವೆ ಅಲ್ಲ. ಅದು ಸೌಕರಿಯವಲ್ಲದೆ. 
ಅದೆಂತೆಂದಡೆ: 

ಪರದ್ರವ್ಯ, ಪರಸತಿ, ಹುಸಿ ಕೊಲೆ, ಕಳವು, ಅತಿಕಾಂಕ್ಷೆಯಂ ಬಿಟ್ಟು, 

ಬಂದುದ ನಿಂದಂತೆ ಕಂಡು, ಬಾರದುದಕ್ಕೆ ಕಾಂಕ್ಷೆಯ ಮಾಡದಿಪ್ಪುದೆ, 

ಅಯುವತ್ತುನಾಲ್ಕು ವ್ರತ, ಆಯಿವತ್ತಾಚು ಶೀಲ, ಮೂವತ್ತೆರಡು ನೇಮ ಸಂದಿತ್ತು. 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗದಲ್ಲಿ ಸ್ವಯಂಭುವಾಯಿತ್ತು. ॥ ೪೧॥ 


೭೪೪ 


ಜಲ, ಕೆಯ್ಯಿ, ಭಾಜನ, ವಾಸ ಇವು ಮುಂತಾಗಿ ಭವಿಸಂಗ ಭವಿ ನಿರೀಕ್ಷಣೆ 
ಲೌಕಿಕಕ್ಕೆ ಇವ ಬಿಟ್ಟು ಮನ "ಭಾವದಲ್ಲಿ! ಶುದ್ಧವಾಗಿ, ' 
ಪೂಜಿಸುವ ಲಿಂಗದಲ್ಲಿ, ಪ್ರಮಾಣಿಸುವ ಜಂಗಮದಲ್ಲಿ, 
ಆರಾಧಿಸುವ ಗುರುವಿನಲ್ಲಿ ಪಂಚಾಚಾರ ಶುದ ವಾಗಿ, 
ಮನ ವಚನ ಕಾಯ ತ್ರಿಕರಣದಲ್ಲಿ ಶುದ್ಧಾತ್ಮನಾಗಿಪ್ಪ ದ 
ಐ Qe ಖ್‌ 
'ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೆ ಸರ್ವವ್ರತ ಸಂದಿತ್ತು. ॥ ೪೨॥ 


—_—_—_— 
೭೪೪: 1 ಭಾವದಲ್ಲಿ ಚಿತ್ತ (ಕೋ ೪೪೮); ಭಾಜನದಲ್ಲಿ ಚಿತ್ತ (ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 








ಕಾ ಯ ೧೯೪ 


ಶೀಲಸಂಪಾದನೆ ಸಮರ್ಪಣ: 


ಅಖೌವನಖಳತೆನೆಂಬಲ್ಲಿ ಮಣ*ದುದೇನು, ಅಜ್‌ವೊ ಮಜವೆಯೊ? 

ಉಭಯದಲ್ಲಿ ಶರೀರ ನಿಂದು ಇಪ್ಪದು 

ಬಿಂದುವೊ, ನಾದವೊ, ಕಳೆಯೊ ಎಂಬುದನಜ್‌ದಲ್ಲಿ, 

ಅಜಾವಿನ ಸಂದೇಹ ನಿಂದಿತ್ತು. 

ಈಶಾನ್ಯಮೂರ್ತಿ ಮ ಮಳಲ್ಲಿಕಾರ್ಜುನಲಿಂಗವು ಸ ಸ್ವಯಂಭುವಾದ. ॥ ೪೩ ॥ 


೧೨ 


; ವೆ 
ಆಗು ಚೇಗೆಯನಾಡೆಹೆನೆಂದು ಅಗಮಿಕನಾದ. 


ಆ 
ಹಿಂದು ಮುಂದಣ ನಿಂದ ಹರಟೆಯ ಹೇಳಿಹೆನೆಂದು ಪುರಾಣಿಕನಾದ. 

ಇಂತಿವು ಪಂಚವಿಂಶತಿ ತತ್ವದ ಶಾಖೆಯಲ್ಲಿ ಅದ ಜಾಳಿಸುವ ವಾರ್ದಿಕ ಪರ್ಣ. 

ಇಂತಿವ ನೇತಿಗಳೆದು ನಿಂದುದು - 

ಈಶಾನ್ಯಮೂರ್ತಿ ಮಲ್ತಿಕಾರ್ಜುನಲಿಂಗದಲ್ಲಿ ಸ್ವಯಂಭುವಾದ. ॥ ೪೪॥ 


೭೪೭ 


ವಾಸದ ದೀಪಕ್ಕೆ ವಾಯು ವಿರೋಧವಲ್ಲದೆ. 

ಮಹಾಹೇ ತುವಿನ ವಹ್ನಿಗೆ ಅದು ಪ್ರೀತಿಯ ಸಂಗ. 

ನೀತಿಯಲ್ಲಿ ನಡೆವನ ವಿರಕ್ತಿ ಭಕ್ತಿ a ಅಜಾತಂಗೆ ಸಂಗ. 

ಮಿಕ್ಕಾ ದ i ದೂಷಣದ ಆ ಪಸರಯ ಮತ್ಯ ೯ರ ವಿರೋಧ 

ಇಂತೀ ದ ದ್ವಯ ಭೇದದಲ್ಲಿ ಅಜ್‌ಾದು ನಿಂ ದ 

ಪರಮ ಪರಿಣಾಮಿಗೆ ಸ ಸ್ತುತಿ ನಿಂದೆಯೆಂಬುದಿಲ್ಲ. 

ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗದಲ್ಲಿ ಸ್ವಯಂಭುವಾದವಂಗೆ. ॥ ೪೫ ॥ 


೭೪೮ 


ಸಕಲ ಬಹುಕೃತವೆಂಬ ಗಹನದಲ್ಲಿ ಜೀವವೆಂಬ ದಂತಿ ತಿರುಗಾಡುತ್ತಿರಲಾಗಿ, 
ಆಜಿಿವೆಂಬ ಕೇಸರಿ ಅದ ಕಂಡು ಒದಗಿಯೈದಿ 
ಮಸ್ತಕದ ಕುಂಭಸ್ಥ ಲವನೊಡೆದು ಸೇವಿಸುತ್ತಿ ರಲಾಗಿ, 
ಶಾರ್ದೂಲ ಹೋಯಿತ್ತು, ಕೇಸರಿ ಬಿಟ್ಟಿತ್ತು. ಗಜಗ ಬದುಕಿತ್ತು: 
ಶಾರ್ದೂಲ ಶಂಕೆಯ ಹಣಔಯಿತ್ತು. 


CC-0. Jangamwadi Math Collection. Digitized by 658/6011 


೧೯೬ ಸಕಲ ಪುರಾತನರ ವಚನಗಳು-೧ 


ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು 
ಲೀಲೆಗೆ ಹೊಜಗಾಗಿ ಸ್ವಯಂಭುವಾಯಿತ್ತು. ॥೪೬॥ 


೭೪೯ 


ಜಗಕ್ಕೆ ಹೊಜಿಗಾಗಿ Cd ಠಾವಿಲ್ಲ, ಜಗಕ್ಕೆ ಒಳಗಾಗಿ ಮಜಕಿವ ಠಾವಿಲ್ಲ, 
ಒಳಹೊಟಗೆಂಬುದು ಒಂದೆ ಭೇದವಾದ ಕಾರಣ. 
ಕುಡುಕೆಯ ಘೃತ ಅಗಲಿಗೆ ಬಂದಂತೆ ಅದು ಮುಂದಣ ಬಯಕೆ. 
ಇದು ಇಂದಿನ ಇರವು ಎಂಬುದನಜ್‌ಿದಲ್ಲಿ, 
ಉಂಟು ಇಲ್ಲಾ ಎಂಬ ಸಂದೇಹ ಹಜಕಯಿತ್ತು, 
ಈಶಾನ್ಯಮೂರ್ತಿ ಮಲ್ತಿಕಾರ್ಜುನಲಿಂಗವನಖಜ್‌ದಲ್ಲಿ. ॥ ೪೭ ॥ 


೭೪೦ 


ಜಲದೊಳಗಣ ಮತ್ಸ್ಯ, ವನದೊಳಗಣ ಮರ್ಕಟ. ಆಕಾಶದ ಪಕ್ಷಿ 
ಇವು ಕೂಡಿ ಮಾತನಾಡುವಲ್ಲಿ. 

ಶಬರ ಮತ್ಸ್ಯವ ನೋಡಿ, ಜೋಗಿ ವನಚರವ ಕಂಡು 

ಅಂಟಿನ ಡೊಂಬ ಹಕ್ಕಿಯ ಕಂಡು — 

ಇಂತಿ ಮೂವರ ಹಡಹ ಕೆಡಿಸಿತ್ತು; ಕಾರ ಮಳೆ ಸೋನೆಯೆದ್ದು ಸುರಿಯಿತ್ತು. 
ಇಂತಿನ್ನಾರ ಕೇಳುವೆ, ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆ, ನೀನೆ ಬಲ್ಲೆ. ॥ ೪೮ il 


೭೫೧ 


ಹಿಪೀಲಿಕ ಮಧುರವ ಕಾಂಬಂತೆ, ಮರ್ಕಟ ಲಂಘನವ ಕಾಂಬಂತೆ, 
ವಿಹಂಗ ಆಕಾಶವನಡರುವಂತೆ - ತ್ರಿವಿಧದ ಭೇದ. 
ಜ್ಞಾನವನಟ್‌ೀತು, ಕಾಯಬಿಂದು ಜೀವಬಿಂದು ಜ್ಞಾನಬಿಂದು 
ತ್ರಿವಿಧ ಬಿಂದುವಿನಲ್ಲಿ ನಿಂದು ಕಂಡು, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗದಲ್ಲಿ ಸ್ವಯಂಭುವನಜ್‌ಯಬೇಕು. ॥೪೯॥ 


೭೫೨ 


ಕಾಯದಲ್ಲಿ ಪರಿಪೂರ್ಣನಾಗಿ ಜೀವನಿಪ್ಪ ಭೇದವ, 
ಜೀವನದಲ್ಲಿ ಜ್ಞಾನ ಪರಿಪೂರ್ಣವಾಗಿಪ್ಪ ಭೇದವ, 
ಜ್ಞಾನದಲ್ಲಿ ಬೆಳಗು ಬಿಂಬಿಸುತ್ತಿಪ್ಪ ಭೇದವ- 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು 
ಜ್ಯೋತಿರ್ಮಯವಾಗಿಪ್ಪುದು. ॥೫೦॥ 


CC-0. Jangamwadi Math Collection. Digitized by eGangotri 





೭೫೩ 


ಕಾಯವ ಮಜಖಕದು ಜೀವವನಜಿ೨ಯಬೇಕು. 
ಜೀವವ ಮಜಿಕಿದು ಜ್ಞಾನವನಜಿಯಬೇಕು. 
ಜ್ಞಾನವ ಮಜಕಿದು ಬೆಳಗನಳಿಯಬೇಕು. 
ಬೆಳಗಿನ ಮಜಿಕಯ ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವನಜಯಬೇಕು. ॥ ೫೧ ॥ 





> ~~ ದ್‌ 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆ. ॥ ೫೨॥ 


ಬಂಗಾರದ ರೂಪಿದ್ದಲ್ಲದೆ ಬಣ್ಣವನವಗವಿಸದು. 


ಐ 
ಬಣ್ಣ ರಂಜನೆಯಾಗಿ ರಂಜಿಸುತ್ತಿರೆ ಎಲ್ಲರ ಕಣ್ಣಿಗೆ ಮಂಗಲ. 
ಇಂತೀ ಕಾಯ ಜೀವ ಜ್ಞಾನದ ಬೆಳಗು, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗದ ಒದಗು. ॥ ೫೩ Wt 
೭೫೬ 
ಶ್ರೀಯ ಮಖಕಿದಲ್ಲಿ ಅಜ್‌ವು ಹೀನವಾಗಿಪ್ಪುದು 
ಅಜ ವ ಮಜದಲ್ಲಿ ಜ್ಞಾನಹೀನವಾಗಿಪ್ಪುದು 


ಜ್ಞಾನವ ಮಜದಲ್ಲಿ ಬೆಳಗಿನ ಕಳೆ ಹೋಯಿತ್ತು. 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನ ಲಿಂಗವು 
ಅವರಿಗೆ ಮಜ*ಿಯಾಗಿ ತೊಲಗಿದ. ॥೫೪॥ 


೭೫೭ 


ಧರೆಯ ಕೃಪೆಯ ಆರೈಕೆ ಶುದ್ಧವಾಗಿಯಲ್ಲದೆ AA ಶುದ್ಧವಿಲ್ಲ. 
ಅರ್ಚನೆ ಅರ್ಪಿತ ಮೂರ್ತಿಧ್ಯಾನದಿಂದಲ್ಲದೆ ಚಿತ್ತ ಶುದ್ಧವಿಲ್ಲ. 
ಇದು ನಿಶ್ಚಯ, ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವನಜಿಔವುದಕ್ಕೆ. ॥ ೫೫ ॥ 


CC-0. Jangamwadi Math Collection. Digitized by eGangotri 








೧೯೮ ಸಕಲ ಪುರಾತನರ ವಚನಗಳು-೧ 


nee 


೭೫೮ 


ಮನಸಿಜನ ಇರವುಳ್ಳನ್ನಕ್ಕ ಶೃಂಗಾರವ ಹಾರಬೇಕು. 
ಅವಜಂಗವುಳ್ಳನ್ನಕ್ಕ ಆಂಗನೆಯರ ಸಂಗ ಬೇಕು. 
ಸಂಗ ಸುಖಕ್ಕೊಡಲ ಹನ್ನಬರ ಶಿವಲಿಂಗ ಪೂಜೆಯ ಮಾಡಬೇಕು. 
ಇದು ಅಟುವಿನ ಗೊತ್ತು, ಜ್ಞಾನದ ಚಿತ್ತು, 
ಪರಬ್ರಹ್ಮದ ಕೂಟ, ಶಿವಪೂಜೆಯ ಮಾಟ. 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗದ ಕೂಟ. ॥೫೬॥ 


ಅಂಗ ಶಿರದ ಮಲಿನವ ಕಳೆದಲ್ಲಿ ಮನಕ್ಕೆ ಲಂಘನೆಯಾದಂತೆ. 
ಶಿವಲಿಂಗಪೂಜೆಯ ಕೈಕೊಂಡ [ಅ]'ನ್ನಬರ, 
ಕಂಗಳ ಜಲ ತುಂಬುವನ್ನ ಬರ, 
ಮನಮೂರ್ತಿ ಧ್ಯಾನ ಜಾಹೆ ಅಹನ್ನಬರ, 
ಅಂಗಕ್ಕೆ ತೆಜಿಪಿಲ್ಲದೆ ಮನಕ್ಕೆಡೆಯಿಲ್ಲ 
ಅಣ್‌ವುದಕ್ಕೆ ಹಡಿಕಹಿಂಗದೆ ಪೊಜಾಲೋಲ ನಾಗಿರಬೇಕು. 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವನಜ್‌ವುದಕ್ಕೆ. ॥ ೫೭ I 


ಅರ್ಚನೆ ಪೂಜೆಯ ಕುಟತು ಮಾಡಿದಲ್ಲಿ, 

ಚತುರ್ವಿಧದ ಫಲ ಪದಂಗಳೆಂಬವು ತನ್ನ ಹಿತ್ತಿಲ ಬೆಳೆ. 

ಇಷ್ಟಾರ್ಥ ಮೋಕ್ಬಾರ್ಥ ಕಾಮ್ಯಾಥ ೯ವೆಂಬಿವು ತನ್ನ ಬಾಗಿಲನೆಟ್ಟ ಸ್ಥಾಣು. 
ಇವು ಹೊಳುಗಾಗಿ ಮೂಜಿ ಕಂಡ ತೆಜ ಉರಿಕೊಂಡ ಕರ್ಪರದಂ 
ಇಂತೀ ಉಭಯ DF ROS 

ಈಶಾನ್ಯಮೂರ್ತಿ ಮಲ್ಲಿಕಾರ್ಜು ಲಿಂಗಕ್ಕೆ ಎರವಿಲ್ಲದಭಾವ. I ೫೮ ॥ 


೭೬೧ 


ಧರೆ ಆಕಾಶವಿಲ್ಲದಿರೆ, 
ಆಡುವ ಘಟಪಟ ಚರಸ್ಥಾವರ 
ಆಡುವ ಚೇತನಾದಿಗಳಿರಬಲ್ಲವೆ? 





ಚಿ: 1ವ (ಕೋ ೮೨, ಕೋ ೧೫೧, ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 


TT 


la = = 
Ww 
ಆ S) 
< ie > 
2 
py fa pel 
greg iss 
13 B B 3 P B 
q A 5 es 
ye ES ಶ್ಯ Br ee 
NL 
೬. B ats Bs Bs 3 3 
ಇಟಿ a B S S &) 4 B B B 
S R RF RnR g va 
0 1೫೫% 2 ER AST GT 
B p. BB Bo} a RBIF 
p Te oy ® & 7 B ಗಿ 5 ಕುಟ್ಟ] 
S ev 8» GBS 8 ¥3 3B BY 
TNE eee Woe 2B ke 
ಇ RE BRB | E RER B D yp 
[4 13 C) re 5 ¢ {s 8 [4 B P QER 
EBER S GTR BASRI 
3 BB i 13 Wr. WE Z 0 £ w 
ಇಗೆ ಎ ಸಲ B Ba OR 2G 
D 9% DE wes 3 B BRISA 
poe ೪0 8 B B B 2 B B p G 
REZE EA ಡೌ BBB B 
neo B Bok i BY ¢ 
a3 0 2 18 ಎ DR 3 Ol ಪಿ Te 
ee33 ಸು ಚಕಕ. Bp 
BREE HEN BS? 





॥೬೧॥ 
esd it 


. 
ಹ 


ನಲಿಲ್ಲ 
ನಲಿಲ್ಲ. 


ಉಲುಹಡಗಿದಂತಿರಬೇಕು. 
ಶು. 


ick 


‘ 


೧% 
೭೬9 


ಗವು. 
ಎ 
ಬಿತ್ತಿ 
ತುಂಬಿಸಿದಂತಿರಬೇಕು. 
ಪಿ 
GJ 


py 

Pr Os 

ಸಿಯಂತಿರ 
ಧ್ವನಿಯಂತೆ. 


ಅ. 


_. 


ಕಾರ್ಜುನಲಿಂಗವೆಂದೆ 


CC-0. Jangamwadi Math Collection. Digitized by eGangotri 


ಗಿ 


ಎಪದಂತೆ, ಮಾರು 
ನಾಮರೂಪಿಂಗೆ ಹೊಜಗಾದ ಮತ್ತೆ, ಏನೂ ಎ 


ವಾರಣಿಸಿದ ಕುಂ 


ಸುರ 





೨೦೦ ಸಕಲ ಪ್ರರಾತನರ ವಚನಗಳು-೧ 


ಅದೆಂತೆಂದಡೆ: 
ಬೀಜವಳಿದು ಬೆಳೆದು ಪುನರಪಿ ಬೀಜವಾದಂತೆ. 
ಅದಜಿ ಆಗು ಚೇಗೆಯನಜ್‌ದಲ್ಲಿ 
ಇಷ್ಟ ಪ್ರಾಣ ಯೋಗ ಕ್ರಿಯಾದ್ವೈೈತ; 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವನಜ್‌ದುದು. ॥ ೬೩॥ 
೭೬೬ 
ಜ್ಞಾನಾದ್ವೆ yoo ಹೆಚ್ಚು ಗೆ ಭಾವಾದ್ವೆ,ತಕ್ಕೆ ಸಂಬಂಧವಾಗಿಹುದು. 
ಭಾವಾದ್ವೆ,ತದ ಹೆಚ್ಚುಗೆ ಕ್ರಿಯಾದ್ದೈತವ ಸಂಬಂಧಿಸಿಕೊಂಡಿಹುದು. 
ಕ್ರಿಯಾದ್ವೈತದ ಹೆಚ್ಚುಗೆ ಸರ್ವಮಯವಾಗಿ ಘನಲಿಂಗವ ಗರ್ಭೀಕರಿಸಿಕೊಂಡಿಪ್ಪುದು. 
ಇಂತೀ ಭೇದ. 
ಕ್ರೀಜ್ಞಾನಕ್ಕೆ ವೊಡಲಾಗಿ, ಮಥನದಿಂದವಹ್ಲಿ ಕುಜುಹಿಗೆ ಬಂದಂತೆ, 
ಕ್ರೀಯಿಂದ ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ಸ್ವಯಂಭುವಾಯಿತ್ತು. ॥ ೬೪ ॥ 


೭೬೭ 


1ಶಿಲೆ!ಕಾಷ್ಮದಲ್ಲಿ ಪಾವಕ ಜನಿಸುವ ಭೇದದಂತೆ, ಮಾಡುವ AB, ಭೇದ. 
ಶಿಲೆಯ ವಹ್ನಿ ತಲೆದೋಟ್‌ ಉಭಯವನುಳುಹಿದಂತೆ, ಗುರುಚರದ ಯುಕ್ತಿ 


ಇಂತೀ ನಾನಾ ವರ್ತಕಂಗಳಲ್ಲಿ ಕ್ರೀಶುದ್ಧವಾಗಿ ನಿಂದುದು. 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವನಟ್‌ದುದು. ee il 


೭೬೮ 


ವಾಗದ್ದೆ ತದಲ್ಲಿ ನಿಂದು ಸ್ವಯಾದ್ವೈ ತವನಣಯಬೇಕು. 
ಆ ಗುಣ ಸ್ವಯವಾಗಿ ನಿಂದು ಗುರುಮೂರ್ತಿಯಾಗಬೇಕು. 
ಗುರುಮೂರ್ತಿ ನಿಶ್ಚಯವಾಗಿ ನಿಂದು ಚರಲಿಂಗದಲ್ಲಿ ನಿಷ್ಪತಿಯಾಗಿ ನಿಂದುದು ದ್ವೈತ. 
ಎರಡಳಿದು ಒಂದೆನಿಸಿ ನಿಂದುದು ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ತಾನೆ. ॥೬೬॥ 


೭೬೯ 
ಕಾಲಿನಲ್ಲಿ ನಡೆವುದು, ಕಯ್ಯಲ್ಲಿ ಮುಟ್ಟುವುದು, 
ಕಣ್ಣಿ ನಲ್ಲಿ ನೋಡುವುದು, ಕಿವಿಯಲ್ಲಿ ಕೇಳುವುದು, 
ete: 1ಸಲೆ (ಕೋ ೮೨, ಕೋ ೩೦೦). 


CC-0. Jangamwadi Math Collection. Digitized by eGangotri 





ಇಂತಿವೆಲ್ಲವು ಮೂಜಿ ಮಜದಲ್ಲಿ ನಿಂದವು, ಮೂಜಿನಖಔದಲ್ಲಿ ಸಂದವು 
ಇಂತಿವು ಉಳ್ಳನ್ನಕ್ಕ ಪೂಜಿಸಬೇಕು ನಾನೀನೆಂಬನ್ನಕ್ಕ ಅರ್ಪಿಸಬೇಕು. 
ಅದಳಿಯೆ ಮತ್ತೇನೂ ಎನಲಿಲ್ಲ, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆಂಬುದಕ್ಕೆ ಎಡೆಯಿಲ್ಲ. ॥ ೬೭ ॥ 
೭೭೦ 
ಸಕಲ ಗಂಧಕ್ಕೆ ವಾಯುವೆ ಬೀಜ; ಸಕಲ ಉತ್ಪತ್ತಕ್ಕೆ ಅಪ್ಪುವೆ ಬೀಜ; 
ಸಕಲ ಪ್ರಕೃತಿಗೆ ಜೀವನೆ ಬೀಜ 
ಇಂತೀ ಭೇದವನಜ್‌್‌ಶಲ್ರಿ, 
ಆತ್ಮನ ವಿವರ Be? ಹಿಂಗಿದಲ್ಲದೆ ನಿಜತತ್ವ ಪರಮನಲ. 
ಪರಮ ಪರತತ್ತವ ಕೂಡಿ ಬೆರಸಿದಲ್ಲಿ 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ಸ್ವ ಯಂಭುವಾದ. 1 ೬೮॥ 
೭೭೧ 
ಕಾಯವಿದ್ದು ಕಾಬುದು ಗುರುಸ್ಥ ಲ; ಜೀವವಿದ್ದು ಕಾಬುದು ಲಿಂಗಸ್ಥ ಲ; 
ಭಾವವಿದ್ದು ಕಾಬುದು ಜಂಗಮಸ್ವ ಲ; ತ್ರಿವಿಧವ ಒಡಗೂಡಿ ಕಾಬುದು ಭಕ್ತಿಸ್ಥ ಲ. 
ಭಕ್ತಿ ನಿಶ್ಚಯವಾಗಿ ನಿಂದಲ್ಲಿ, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗ ನಿಶ್ಚಯವಾದ ಸ್ಥಲ. Hee it 


೭೭೨ 


ಆಯಿ ಸ್ಥ ಲವಿಟ್ಟು ಬೇಜಕ ಕರೆದ ಭಾವವಾವುದಯ್ಯಾ? 
ಸಕಲ ಗುಣಂಗಳನಜಿತು ಸರ್ವ ಜೀವಕ್ಕೆ ದಯಾಪರನಾಗಿಪ್ಪುದು ಭಕ್ತಿಸ್ಥ ಲ. 
ಸಕಲ ದೇಹ ಭಾವಂಗಳಲ್ಲಿ ಕಲೆದೋಣಿದಿಪ್ಪದು ಗುರುಸ್ಥಲ. 
ಉತ್ಪತ್ಕ ಸ್ಥಿತಿ ಲಯಕ್ಕೆ ಹೊಜಿಗಾದುದು Soria ©. 
ಆ ಮೂಖ wes? ಹಿಂಗಿ ನಿಂದುದು ಜಂಗಮಸ್ಥ ಲ. 
ಆ ಚತುರ್ವಿಧವನೊಳಕೊಂಡುದು ಶರಣಸ್ಥ ಲ. 
ಆ ಅಯಿದನವಗವಿಸಿ ನಿಂದುದು OBA, ಲ. ಇಂತೀ ಷಡುಸ್ಥ ಲದ 
ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಗಿ 
ಶರಣ ಐಕ್ಕನೆಂಬುದು ನಿಂದುದು ಒಂದೆ Ay ಲ. 


CC-0. Jangamwadi Math Collection. Digitized by eGangotri 


೨೦೨ ಸಕಲ ಪುರಾತನರ ವಚನಗಳು-೧ 


ಮದು EDO ಆಯಿತ್ತು. 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು 
ಷಡಂಗಲೇಪವಾಗಿ ಸ್ವಯಂಭುವಾಯಿತ್ತು. 120 1 


೭೭೩ 


ಗುರು ವೈಭವಕ್ಕೆ ಸಿಕ್ಕಿದಾಗವೆ ಶಿಷ್ಕಂಗೆ ನರಕ ಪ್ರಾಪ್ತಿ. 
ಲಿಂಗ ಭಜನೆಗೆ ಸಿಕ್ಕಿದಾಗಲೆ ಮರಣಕ್ಕೊಳಗು. 
ಜಂಗಮ ಜಂಗುಳಿಯಾಗಿ ಕಂಡಕಂಡವರಂಗಳಕ್ಕೆ 
ಜಂಘೆಯನಿಕ್ಕಲಾಗಿ ನಿರಂಗಕ್ಕೆ ಹೊಜಗು. 
ಇಂತೀ ಇವರು ನಿಂದುದಕ್ಕೆ ಬಂಧವಿಲ್ಲದಿರಬೇಕು. 


ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವನಜ್‌ವುದಕ್ಕೆ. Heo it 
೭೭೪ 


ಗುರುವೆಂದಡೂ ಕಾಯವುಳ್ಳನ್ನಕ್ಕ ದೋಷಕ್ಕೆ ಹೊಜಿಗಾಗಬೇಕು. 
ಲಿಂಗವೆಂದಡೂ ಪೀಠಕ್ಕೆ ಸಿಕ್ಕಹನ್ನಕ್ಕ ಜಗದ ಆಗುಚೇಗೆಯನಜಿಯಬೇಕು. 
ಜಂಗಮವೆಂದಡೂ ಸುಖದುಃಖವುಳ್ಳನ್ನಕ್ಕ ಕಾಯವಿಡಿದು ಇಹ ಕಾರಣ 
1ಪಾಪ! ತಾಪಕ್ಕೆ ಹೊಜಗಾಗಬೇಕು. 
ಶೂನ್ಮ್ನವಾದಡೂ ಆ ಕುಣುಹುಳ್ಳನ್ನಕ್ಕ ಸುಖದುಃಖಕ್ಕೊಳಗು. 
ə yas © 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವಾದಡೂ ಮಜಕಿದಲ್ಲಿ ಭವಕ್ಕೆ ಬೀಜ. ॥ ೭೨ ॥ 


೭೭೫ 
ಅಂಗ ಲಿಂಗವ ಪೂಜಿಸಿ, ಪ್ರಾಣ ಜ್ಞಾನವ ಕಂಡು. 
ಆಂಗಲಿಂಗ ಹಿಂಗಿ ಪ್ರಾಣಲಿಂಗವಾಗಿ, 
ಆ ಪ್ರಾಣ ಲಿಂಗದಲ್ಲಿ ನಿಂದು ಜ್ಞಾನಲಿಂಗವಾಯಿತ್ತು. 
ಲಿಂಗಭಾವವಳಿದು ಮಹದೊಡಗೂಡಿ 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ಸ್ವಯಂಭುವಾದ. ॥ ೭೩॥ 


೭೭೬ 


ಮಧುರ ದಂಡ ಒರಳಿಗೆ ಬಂದು. 
ಮರಳಿ ಬೆಂದು ತ್ರಿಗುಣದಲ್ಲಿ ಹೊಂದಿ ಕಡೆಯಾಣೆಯಾದಂತೆ 
ಒಂದನೊಂದು ಕಂಡು ಸಂದನಳಿದು ನಿಂದುದು 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ತಾನೆ. ee il 


೭೭೪: 1 x (Be ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


ಓಣ 


ಹ್‌ 


ಶಿವಲೆಂಕ ಮಂಚಣ್ಣಗಳ ವಚನ ೨೦೩ 


1೭೫1 


ಚಿತ್ರದ ಸತಿಯ ಕಯ್ಯ ದೀಪಕ್ಕೆ ಮೊತ್ತದ ತಮ ಹರೆದುದುಂಟೆ? 

ನಿಃಕಳೆಯ ಲಿಂಗವ ಧರಿಸಿದಲ್ಲಿ ಫಲವೇನು? 

ಮೃತ್ತಿಕೆಯ ಬೊಂಬೆಯ ಕಯ್ಯಲ್ಲಿ ನಿಶ್ಚಯದ ಖಂಡೆಯವಿರೆ ಕುಟ್ಟಬಲ್ಲುದೆ? 
ವಿದಾಂತ ರೂಪು ಲಾಂಛನವ ತೊಟ್ಟು ಬಹುರೂಪಿಯಾದಲ್ಲಿ 


ನೆಜ್‌ ಈಶನ ಯುಕ್ತಿಯ ವಿರಕ್ತಿ ಜಂಗಮವಾಗಬಲ್ಲನೆ? 
ಇ] 


ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ತಾನೆ. I eè tt 
೭೭೯ 
ಲಿಂಗವಸ್ತುವಾದಲ್ಲಿ, ನಂಬುವ ಮನ ವಿಶ್ವಾಸವಾಗಬೇಕು. 
ಆಸೆ ವಿರಹಿತ ಗುರುವಾದಲ್ಲಿ, ಪಾಶವಿರಹಿತ ಪೂಜಿಸುವ ಶಿಷ್ಯನಾಗಬೇಕು. 
ಸರ್ವದೋಷನಾಶನನಾಗಿ ಆಸೆಯೆಂಬುದು ಎಳ್ಳನಿತು ತೋಜದಿದ್ದಡೆ, 
ಆತ ಈಶಾನ್ಯಮೂರ್ತಿ ಪೂಜಿಸುವಾತ ಅಜಾತ ಶಂಭು. 
ಇಂತಿ ಉಭಯ ಏಕಮಯ, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ತಾನೆ. Hee il 


೭೮೦ 


ಕಿರಾತಂಗೆ HATH ಅರೋಚಕವುಂಟೆ? 
ಪುಳಿಂದಂಗೆ ಶಿಶು ಬಲುಜೀವವೆಂದು ವೊಲವರವುಂಟೆ? 


೭೭೭: 1 133 (ಕೋ ೪೪೮). 
೭೭೮: 1 4 ಲಿಂಗವೆ (ಕೋ ೧೫೧). 


CC-0. Jangamwadi Math Collection. Digitized by eGangotri 





೨೦೪ ಸಕಲ ಪ್ರರಾತನರ ವಚನಗಳು-೧ 


ಬೇಡುವ ಯಾಚಕಂಗೆ, ಕಾಡುವ ಗುರುಚರವೆಂದು ಹೊಟ್ಟೆಯ ಹೊರೆವಾತಂಗೆ. 
ಭಕ್ತ ವಿರಕ್ತರ ಆಗುಚೇಗೆಯ ಬಲ್ಲನೆ? 
ಇಂತೀ ಕಷ್ಟ ರ ದುಷ ತ್ಛರನೊಲ್ಲ. 


ಈಶಾನ್ಯಮೂರ್ತಿ ಮಲ್ಲಿಕಾ DOF DOOMED). l ೭೮॥ 
೭೮೧ 
ಕಾಯ ಲಿಂಗದರುಶನವನಜ್‌ದಲ್ಲಿ ಮನವನಜ್‌ದು ತನುವೊಪ್ಪವಂತೆ, 
ತನು ಸೋಂಕಿದ ಸುಖವ ಆತ್ಮ; ನಲದು ಅರ್ಪಿಸುವಂತೆ 
ಜಾಹೆಯಲ್ಲಿ ವ ಅೌಿದೊಣಿಗಿರಲಾಗಿ ತನುವ ತಟ್ಟಿದಡೆ ಆತ್ಮನೆಚ್ಚಯುವಂತೆ ಇಪ್ಪದು 


ಇಷ್ಟ ಪ್ರಾಣ ಸಂಬಂಧ ಯೋಗ, 
ಈಶಾನ್ಯ ಮೂರ್ತಿ ಮಲ್ರಿಕಾರ್ಜುನಲಿಂಗವನಟೀದಲ್ಲಿ. ॥೭೯॥ 


೭೮ 


ತನುವಿಂಗೆ ಗುರುಲಿಂಗ, ಮನಕ್ಕೆ ಆಚಾರ ಲಿಂಗ. 
ಆಚಾರಕ್ಕೆ ಅಟುವೆ ಲಿಂಗವಾಗಿ, 
ಅಟ್‌ಾವೆ ಈಶಾನ್ಯಮೂತಿ ರ್ತಿ ಮಲ್ಲಿಕಾರ್ಜುನಲಿಂ ಗವೆಂಬುದಕ್ಕೆ ಕುಜುಹಾಯಿತ್ತು. ॥ ೮೦ I 


ಕಾಮವೆಂಬುದೆ ಕಂಗಳ ಮುಂದೆ ಸುಳಿದಾಡುತ್ತಿ 
ಕ್ರೋಧವೆಂಬುದೆ ಮನದ ಮುಂದೆ ಇಕ್ಕಿ ಹರಿದಾಡುತ್ತಿದೆ. 
ಲೋಭವೆಂಬುದೆ ಸರ್ವವೆಲ್ಲಜಲ್ಲಿ ಬೆರಸಿ ಕುಕ್ಕುಳ ಗುದಿವುತ್ತಿದೆ. 
ಆಮಿಷ ತಾಮಸ ರಾಗದಿಂದ ಬಜ್‌ ಹೊಳ ಹೋಗುತ್ತಿ ದೆ, 
ಈಶಾನ್ಯಮೂರ್ತಿ ಮಲ್ರಿಕಾರ್ಜುನಲಿಂಗವನಜೀಯದೆ. ॥೮೧॥ 


೭೮೪ 


ಪಾದತೀರ್ಥವ ಕೊಂಡಲ್ಲಿ ತೃಷೆಯಜಿತು, ಪ್ರಸಾದವ ಕೊಂಡಲ್ಲಿ ಹಸಿವಜತು, 
ಭೃತ್ಯಭಾವವಾದಲ್ಲಿ ಪ್ರತ್ಯುತ್ತ 2 3 ರವಿಲ್ಲದೆಯಿಪು | 0. 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೆ ಲೆಕತ್ವಭಾವ. ॥ ೮೨॥ 


೭೮೫ 


ಚಚ್ಚೆ ಗೊಟ್ಟಿಯಿಂದ ಒಡೆಯತನ ಹುಚ್ಚಾಗಿ ಕೆಟ್ಟಿತ್ತು. 
ಪ್ರತು 3.0000 ಭೃತ್ಯತನವಡಗಿತ್ತು. 


CC-0. Jangamwadi Math Collection. Digitized by eGangotri 


NEO 


೨೦೫ 
i ೮೩ Il 
I SẸ Il 


j! A 
08 : 3 3 
fe S 3 ಗಂ 8 
Q B 27 3! e 
1% YD e B 2 3 ; y= 
8 BB ನ ದ ಗ a @ 
B Wes B at G 
m 8 & RN 723 ಚೈ 
ge BE ‘xk 3 pe 
go D a BRR EE 
$ BP 5 HE i D ಸ ರಯ 
2 V J T 5 opl oJ Yeon Y 
S pfa nov 2B RB x 
3 3 8 3 RB 6 > 2 ate 13 
h KE gran epee 
a k CN ms WR 
B XxX 3 3 Kt 6 ಗ B 
Q 3 B DI 2 r 
3 R PER B ಗ B » 1 2 
aie le pee 
% Oe R? ಭಿ B 3° KE BRB ಲ 
2 B 34 0b B 3 3 B 
Ye. 9 ಇದಿ (ಛಿ V 8 2 ಡೆ 
e)l ls 2 œn WE L, B yp 
Q 8 § BBS nË pO 
2 G 3 ra) 3 6 o B ap” 92 
te %8 3a 3 gB Bo 
3 py a) B 3 =) 3? l B ಗ x 
3 R D Ye C o Ye E ¥ 
6 B B pP I D 8 u S 
“ಸಕ್ಕ, ೫) S 
1 L) ಣಣ ಟೌ 1b RDS 





I ೮೫ Il 
è ll 
I Se I 


3, 


೯ನಲಿಂಗವ ಕುಟುಹಿಡಬೇಕು. 


afi, 
ಳಗಾಗಿ,- 
೭೮೯ 
೭೯೦ 
v 


೭೮ 
ಬಹಹುಂಡನ ಗಡಿವಾಡದಲಿರಿಸಿದಂತೆ, 


on ಒಳಗಾಗಿ, 
Xp) 
ಇ 


ಹೊಕ್ಕು ಗಡಬಡಿಯ ಮಾಡಿದಂ: 


ಮು 
53 
[ei 
ಗದ 


ಜಂಗಮ 
ನ ಸತ್ತ, 
ಒಡೆಯರಿಲದ ಮನೆಯ ತುಡುಗುಣಿ 


=. 
೧೨ 


S] 


Ww 


—_, 


ey 
= 
m 


208 


He] 


= 
Ww 
_ 
WwW 


ಇರ 
೦೨. 


CC-0. Jangamwadi Math Collection. Digitized by eGangotri 


೧ 
eu 


9 


ಕಾಬು 


— 


(05) 
ವಿಧದ 


ತ್ರ 


A 
e; 
೧೨ 


CA 


'ಮವಿಂಗೆ ಕುಜುಹಾದಲಿ ಅರ್ಚನೆ ಆವರಿಸಬೇಕು 


ಅ 


ಭದಿ 
2 


ಶ್ರಿ 
Sr 
ಹ 


೦ 


an 


“4 





೨೦೬ ಸಕಲ ಪುರಾತನರ ವಚನಗಳು-೧ 


ಅಂಗಕ್ಕೆ ಕುಯಿಹಿಲ್ಲದೆ ಮನಕ್ಕಣ್‌ವಿಲ್ಲದೆ ತ್ರಿಭಂಗಿಯಲ್ಲಿ ನೊಂದವಂಗೆ 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವಿಲ್ಲಾ ಎಂದೆ. I ೮೮ ॥ 


ಸಮಕ್ರೀ ಭೋಜನವ್ರತ, ಇಷ್ಟ ಸಂಬಂಧ ಕೂಟವ್ರತ, 
ದ್ರವ್ಯ ಉಪಚರಿಯ ಸಂಪದವ್ರತ, ಅಹುದಲ್ಲವೆಂಬ ಸಂದೇಹ ಸಂಕಲ್ಪವುತ, 

ತಿಲ ಮಧುರ ಕ್ರಮಕ ಲವಣ ಪರಪಾಕ ವಿಸರ್ಜನವ್ರತ, 

ಗಮನ ಸುಮನ ಸಮತೆ ನೇಮ ಸಂತೋಷವ್ರತ. 

. ಇಂತೀ ಸೀಮೆಯೊಳಗಾದ ಅಜುವತ್ತನಾಲ್ಕು ಶೀಲವನಜದಡೇನು? 
ಪರವಧುವಿಂಗೆ ಪಲ್ಲಟಿಸದೆ, ಪರಧನಕ್ಕೆ ಕೈದುಡುಕದೆ, ಅನರ್ಪಿತಕ್ಕೆ ಮನಮುಟ್ಟದೆ 
ತಾ ಕೊಂಡ ಸೀಮೆಯಲ್ಲಿ ಭಾವಭ್ರಮೆಯಿಲ್ಲದೆ 

ಮನ ವಚನ ಕಾಯದಲ್ಲಿ ಕೊಂಡ ವ್ರತಕ್ಕೆ ಪೂಜಿಸುವ 

ಗುರುಲಿಂಗಜಂಗಮಕ್ಕೆ ಉಭಯದೋಯದೆ ನಿಂದುದು 

ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೆ ಸಂದುದು. I SF 


೭೯೨ 


ಕಂಗಳ ಮುಂದೆ ಬಂದು ನಿಂದು ಕಂಡುದೆಲ್ಲವು ಲಿಂಗಾರ್ಪಿತವೆ? 
ಫಲಾದಿಗಳಲ್ಲಿ ಪಾಕವಾದ ಕಡ್ಡಿ ತೊಟ್ಟು ಬಿತ್ತು ಮೊದಲಾದ 
ತುಷ ಪಾಷಾಣ ಬೋನದೊಳಗಾದ ಸಮೂಹವೆಲ್ಲವು ಲಿಂಗನೈವೇದ್ಯ ಸಮರ್ಪಣವೆ? 
ಸಾರೂಪ ದ್ರವ್ಯಂಗಳಲ್ಲಿ ಅರೋಚಕವ ಕಳೆದು ಮನದಲ್ಲಿ ನೇಮಿಸಿ 
ಇಷ್ಟಲಿಂಗಕ್ಕೆ ಇದಿರಿಟ್ಟು ಪದಾರ್ಥವ ಕೊಡುವಲ್ಲಿ 
ಪ್ರಾಣಲಿಂಗಕ್ಕೆ ನಾನಾ ರಸಂಗಳ ಸಾಗಿಸುವಲ್ಲಿ 
ಅರ್ಪಿತ ಅನರ್ಪಿತವೆಂಬ ಉಭಯದ ಗೊತ್ತ ಮುಟ್ಟಿ ಅರ್ಪಿಸಬಲ್ಲಡೆ, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೆ ಅರ್ಪಿತವಾಯಿತ್ತು. ॥ EO I 


೭೯೩ 


ಅರ್ಥಪ್ರಾಣವ ಕೊಟ್ಟಲ್ಲಿ ಅಪಮಾನಕ್ಕೆ ಮುಚ್ಚುಳನಿಕ್ಕುವ ಲೆಂಕನುಂಟೆ ಅಯ್ಯಾ? 
ತಲೆಯ ಮಾಳಶದವಂಗೆ ಕಣ್ಣು ಹೊಣಗಾದುದುಂಟಿ? 
ಭಕ್ತನಾದಲ್ಲಿ ಸತ್ಯ ಬೇಕಾದಡೆ ಅರ್ಥಪ್ರಾಣ ಅಪಮಾನಕ್ಕೆ ಹೊಣಗಾಗಬೇಕು, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವನಲಾವುದಕ್ಕೆ. ॥ ೯೧॥ 


CC-0. Jangamwadi Math Collection. Digitized by eGangotri 








ಶಿವಲೆಂಕ ಮಂಚಣ್ಣಗಳ ವಚನ 


೨೦೭ 
೭೯೪ 
ಕಾಯವೆ ದೇಗುಲವಾಗಿ, ಕುಜುಹಿಟ್ಟು ಕೊಟ್ಟ ಕುಜುಹೆ ದೇವರಾಗಿ, 
ನೋಡುವ ಕಣ್ಣೆ ಪೂಜಿಸುವ ಹೂವಾಗಿ, ಆನಂದಾಶ್ರುಗಳೇ 
ಸಕಲ ಭೋಗ ಅಷ್ಟವಿಧಾರ್ಚನೆ ಷೋಡಶೋಪಚರಿಯವಾಗಿ ಪೂಜಿಸುತ್ತಿದ್ದ, 
Q 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆಂದು. ॥೯೨॥ 


೭೯೪ 


ಅಂಗ ಮುಟ್ಟಿ ಅಪ್ಪಿ ಕಂಗಳು ತುಂಬಿ ನೋಡಿ, ಕೈಯಾಟ ಹೆಜಿ ಹಿಂಗದೆ ಪೂಜಿಸಿ, 
ಮನಕ್ಕೆ ತೆಅಪಿಲ್ಲದೆ ಅಜೌದು. ಎಡೆಬಿಡುವಿಲ್ಲದ ಸುಖ- 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವ ಕೂಡುವ ಕೂಟ. Heal 


೭೯೬ 


ತ್ರಿವಿಧಕ್ಕೆ ಮನ ಎಷ್ಟಜಾಸೆ ಉಂಟು 
ಅಷ್ಟು ಬೇಕು ಗುರುಲಿಂಗಜಂಗಮವ ಪೂಜಿಸುವುದಕ್ಕೆ. 
ಬಾಳೆಗೆ ಫಲ ಕಡೆಯಾದಂತೆ, ಚೇಳಿಗೆ ಗರ್ಭವುದಯಿಸಿದಂತೆ, 
ಭಕ್ತಂಗೆ ಅಂದಂದಿಗೆ ಸಂದುದೆ ಸರಿಯಾಗಿ ನಿಂದ ಭಕ್ತನ ಇರವು, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗದಿರವೆ ತಾನಾಗಿ. te? ll 


೭೯೭ 


ವ್ಯಾಧನ ಚಿತ್ರದಂತೆ, ಸಾಧನೆಯಯ್ಯನ ಮೈಲಾಗಿನಂತೆ, 
ಭೇದಿಸಿಯ್ಯೈದುವ ಪನ್ನಗನಂತೆ, 
ಇಡುವ ತೊಡುವ ಕೊಡುವ ಕೊಂಬಲ್ಲಿ ಲಿಂಗಪ್ಪನ ಒಡಗೂಡಬೇಕು. 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗ! ಬೆಚ್ಚ ತಿರಬೇಕು. ॥೯೫॥ 


೭೯೮ 


ಅರ್ಪಿತ ಅವಧಾನವನಜ್‌ವ ಸತ್ಯನ ನಿತ್ಯನ ಇರವು 
ಮಯೂರನ ಜಾಹೆಯಂತೆ; ಪಟುಭಟನ ಎಚ್ಚರಿಕೆಯಂತೆ 
ಗತಿವಾದ್ಯದಲ್ಲಿ ಮುಟ್ಟಿ ತೋಟುವ ಅಂಗುಲ ಆತ್ಮದಂತೆ, ಶಿವಲಿಂಗದಲ್ಲಿ ಹಿಂಗದ ಭಾ 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗದಲ್ಲಿ ಸಲೆ ಸಂದ ಭಾವ 


Il 
ಹೀಗಿರಬೇಕು. ॥ ೯೬ ) 





೭೯೭; 14 ವ (ಕೋ ೮೨, ಕೋ ೪೪೮). 
CC-0. Jangamwadi Math Collection. Digitized by eGangotri 


೨೦೮ ಸಕಲ ಪುರಾತನರ ವಚನಗಳು-೧ 


೭೯೯ 
ಉಂಡಿಗೆಯನೆತ್ತಿದವನ ಮನದಂಗದಂತೆ 
ಮತ್ತುಂಟೆ ಹಸಿಗೆಯ ತೋಟಿ? 
ಹಿಡಿದ ವ್ರತಕ್ಕೆ ಅಜ೨ದ ಮನಕ್ಕೆ, ಮಜಿದ ಮತ್ತೆ ಒಲಿವುದೆ ಲಿಂಗ? 
ಅದು ಸಲೆ ನೆಲೆಯಲ್ಲ, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೆ ಒಲವರವಲ್ಲ. nee il 


೮೦೦ 


ಮಾಟ ಕೂಟವ ಮಾಡುವನ್ಹ್ನಬರ 
ಮನ ನಲಿದು ತನು ಕರಗಿ ಮಾಡುವ ದ್ರವ್ಯಕ್ಕೆ ಕೇಡಿಲ್ಲದಂತೆ 
ಮಾಡುತ್ತಿಪ್ಪ ಭಕ್ತನ ಅಂಗವೆ ಎನ್ನ ಹೃದಯಾಲಯ. 
ಈಶಾನ್ಯ. ಮೂರ್ತಿ ಮಲ್ಲಿಕಾರ್ಜುನಲಿಂಗವು ಅಲ್ಲಿ ತಾನಾಗಿಪ್ಪನು ॥ ೯೮॥ 


2,29 
೮೦೧ 
ಅರ್ತಿ ಅಭ್ಯಾಸ ಮಚ್ಚು ಕಾರಣದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡಾಯಿತ್ತು 
ಮನ ನೆಮ್ಮಿದ ಅರ್ತಿ, ಘನವ ನೆಮ್ಮಿದ ಅಭ್ಯಾಸ, ಎಡೆಬಿಡುವಿಲ್ಲದ ಮಚ್ಚು. 
ಘನಲಿಂಗವ. ಕೂಡುವುದೊಂದಚ್ಚು 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವ ಕೂಡುವ ಸುಚಿತ್ತದ ಗೊತ್ತು. Nee il 
೮೦೨ 
ಕಾಯಭ್ರಮೆಯಿಂದ ಮಾಡುವುದು ದೇವಪೂಜೆಯಲ್ಲ. 
ಜೀವಭ್ರಮೆಯಿಂದ ಅರ್ಪಿಸುವುದು ಲಿಂಗಾರ್ಪಿತವಲ್ಲ. 
ಕಾಯದ ಸೂ!ತಕವನಳಿದು ಪೂಜಿಸಿ. 
ಜೀವನ ಪ್ರಕೃತಿಯ ಮಜಕದರ್ಪಿಸಿ. 
ಉಭಯವನಟಯಬಲ್ಲಡೆ ಕಾಯವೆ ಒಡೆಯ, ಪ್ರಾಣವೆ ಲೆಂಕ. 
ಇಂತೀ ಉಭಯ ಲೇಪವಾದಲ್ಲಿ, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ತಾನೆ. ॥ CCO I 


೮೦೩ 


ರೂಪು ರುಚಿ ಚಿತ್ತ ಈ ಮೂಜು ಏಕವಾಗಿ ನಿಂದಲ್ಲಿ ಲಿಂಗಾರ್ಪಿತ. 
ರೂಪ ಭಾವಿಸದೆ, ರುಚಿಯ ಭಿನ್ನವನಟೌಯದೆ, 
ಚಿತ್ತದ ಗೊತ್ತ ಮುಟ್ಟದೆ ಅದೆತ್ತಣ ಅರ್ಪಿತ, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೆ ? ॥ ೧೦೧ ॥ 


೮೦೨: 1 ಘಾ (ಕೋ ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 





ಶಿವಲೆಂಕ ಮಂಚಣ್ಣಗಳ ವಚನ ೨೦೯ 


೮೦೪ 
ಲ್ಲ ತಾಗಿದ ಕಠಿಣ ಸರದಂತೆ, ವಲ್ಲಭನೊಲ್ಲದ ಸತಿಯಂತೆ 
ಬಲವರು ಹೇಳಿದ ಮಾತ ಕ ಲೈದೆಯವ ಕಾಣದಂತೆ. 


cit 
C 


ಮಾತು ಮನಸ್ಸು ಸಿಕ್ಕಿ ಭವವ್ಯಾಕುಲದಲ್ಲಿ ಅದೇತಖ ಪೂಜೆ? 
ಅದೇತಟಿ ಅರ್ಪಿತ? ಅದೇತಜ ಯಾಚಕತ್ನ? 
w 
ಅವ ನೇತಿಗಳದಲ್ಲಿ ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವನಜೌದುದು. ॥ ೧೦೨ ॥ 
ಆ 
೮೦೫ 
ಭಕ್ತನ ಭಾಷೆ ಗುರುಲಿಂಗಜಂಗಮವಲ್ಲ. 
ತ್ರಿವಿಧ ಕರ್ತೃವಿನ ಭಾಷೆ ತನ್ನ ಮುಟ್ಟಿ ಪೂಜಿಸುವ ಭಕ್ತನಲ್ಲ. 
ಇಂತೀ ಉಭಯದ ಭಾಷೆ ಕರ್ತೃ ಭೃತ್ಯಂಗಲ್ಲದೆ. 
ಶಿವಲೆಂಕನ ಮಾತ 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೆ ಹಾಕಿದ ಮುಡಿಗೆ. ॥ ೧೦೩ ॥ 
೮0೬ 
ಹೇಜಿನೊಪ್ಪಿಸಿದವಂಗೆ ಸುಂಕವ ಬೇಡಿ ಗಾಜುಮಾಡಲೇತಕ್ಕೆ? 
ಮೊದಲು ತ್ರಿವಿಧವ ಎನಗೆಂದು ಕೊಟ್ಟು ಮತ್ತೆ ನೀ ಬೇಡಿದಡೆ ನಿನಗಿತ್ತ ಮತ್ತೆ 
ಎ ನ್ನಡಿಂ ನೋಡುವ ಬಿಡುಮುಡಿ ಯಾವುದು? ? 
ನಿನಗೆ ಶಿವಲೆಂಕ ಹಾಕಿದ ಮುಡಿಗೆಯ ನೀನೆತ್ತಲಮ್ಮದೆ 
ಎನ್ನ ಕೈಯೊಳಗಾದೆಯಲ್ಲಾ. ಈಶಾನ್ಯಮೂರ್ತಿ ಮ ಲ್ರಿಕಾರ್ಜುನಲಿಂಗವೆ! ॥ OOP I 
eeann 
WY 
ನೀ ಹಾಕಿದ ಮುಡಿಗೆ ಎನಗೂ ಸರಿ, ನಿನಗೂ ಸ 
ನಾ ಹಾಕಿದ ಮುಡಿಗೆ ನಿನ್ನ ಕೇಡು. ಎನ್ನ ಕೇಡು: 
ಗರ್ಭವ ಹೊತ್ತಿದ ಸ್ತ್ರೀ ಜಿ ಳಿದಂತೆ. 
ಶಿವಲೆಂಕನ ಮಾತು. 
ಈಶಾ ನಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೆ ಹಾಕಿದ ಮುಡಿಗೆ. ॥ ೧೦೫ ॥ 
೮೦೮ 
ಉಭಯವನಜ್‌ವ ಚಿತ್ತಕ್ಕೆ ಅಜವೆ ಇಷ್ಟಲಿಂಗಕ್ಕೆ ಗೊತ್ತು; 


ಉಭಯದಂಗ ಏಕಿಕರವಾದಲ್ಲಿ ಜ ಜಲಬಲಿದು ಶುಕ್ತಿಯಾದಂತೆ. 

ಕರಂಡಗರ್ಭದಲ್ಲಿ ಬಲಿದು ಕರಂಡವನೊದಲ್‌ದಂತೆ. 

ಅಂಗದಲ್ಲಿದ್ದಜ್‌ಿದು ಘನಲಿಂಗವನಜಯಬೇಕು: 

ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆಂಬ ಕುಜುಹಾಯಿತ್ತು. ॥ ೧೦೬ ॥ 


CC-0. Jangamwadi Math Collection. Digitized by eGangotri 


೨೧೦ ಸಕಲ ಪುರಾತನರ ವಚನಗಳು-೧ 
೮೦೯ 


ಜಲದಲ್ಲಿ ಹುಟ್ಟಿದ ಚೇತನ ಜಲವುಳಿದು ಜೀವಿಸಬಲ್ಲುದೆ? 
ಅಟಿವನಜ್‌ದಲ್ಲಿ, ಕುಜುಹಿನ ಮಜ*ಯಲ್ಲಿ, ಇದೆಯೆಂದು ತೋಟದ ಮತ್ತೆ 
ಕುಜುಹನುಳಿದು ಅಜ್‌ವ ಪರಿಯಿನ್ನೆಂತೊ? 
ಆ ಉಭಯ ಆತ್ಮದೃಷ್ಟಿಯಂತೆ. 
ಶಿವಲೆಂಕನ ಮಾತು — 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೆ 
ಉಂಟು ಇಲ್ಲಾ ಎಂಬಲ್ಲಿ ಹಾಕಿದ ಮುಡಿಗೆ. ॥ ೧೦೭ ॥ 


೮೧೦ 


ರೂಪಿನಲ್ಲಿ ಉಂಟೆಂದು ಹೋರುವಾಗಿ ಅದು ಅಚೇತನಮೂರ್ತಿ. 
ನಿರೂಪಿನಲ್ಲಿ ಕಂಡೆನೆಂದು ಹೇಳುವಾಗ ಅದು ನಾಮಕ್ಕೆ ಬಾರದ ಬಯಲು. 
ಉಭಯದಲ್ಲಿ ವಿಚಾರಿಸಿ ಕಾಬುದೊಂದೆ, ತನ್ನಯ ದೃಢ ಚಿತ್ತ. 
ಆ ಚಿತ್ತವೊಪ್ಪಿನಿಂದಲ್ಲಿ 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ನಿಶ್ಚಯವಾಗಿರ್ಪನು. ॥ ೧೦೮ ॥ 


೮೧೧ 


ಭಕ್ತ ನಾನೆ ಎಂದು ತನ್ನ ತಾನೆ ನಿಶ್ಚೈಸುವನ್ನಬರ, 
ವಿರಕ್ತ ನಾನೆ ಎಂದು ತನ್ನ ತಾನೆ ಬೀಗುವನ್ನಬರ, 
ಅಂಧಕ ಸಮೂಹದಲ್ಲಿದ್ದು ನಗೆಯ ಕೇಳಿ ತಾ ಕಾಣದೆ ನಗುವಂತೆ. 
ಉಭಯದಿರವ ಮೆಚ್ಚ, ಶಿವಲೆಂಕಕೊಡೆಯ 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು. ॥ ೧೦೯ ॥ 


೮೧೨ 


ಭಕ್ತನಾಗಿದ್ದಲ್ಲಿ, ಗುರುಲಿಂಗಜಂಗಮ ಪಾದತೀರ್ಥಪ್ರಸಾದ 
ಪಂಚಾಚಾರ ಶುದ್ಧಕ್ಕೆ ನಿರತನಾಗಿರಬೇಕು. 
ಗುರುಚರವಾದಲ್ಲಿ ಅಪರಕ್ಕೆ ದೂರನಾಗದೆ ಇರಬೇಕು. 
ಈ ಉಭಯ ನಿಧಾನಿಸಿ ನಿಂದಲ್ಲಿ, ಶಿವಲೆಂಕಕೊಡೆಯ 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ತಾನೆ. ॥ ೧೧೦ II 


CC-0. Jangamwadi Math Collection. Digitized by eGangotri 





ronan 


೮1 


ವಲೆಂಕ ಮಂಚಣ್ಣಗಳ ವಚನ ೨೧೧ 


ಎನ್ನ ಶಿವಭಕ್ತರ ಕುಲ ಬಳಗಂಗಳ ಪವಿತ್ರವ ಮಾಡಿಹೆನೆಂದು ನೀ ಬಂದು 





ಮಲ್ಲಿಕಾರ್ಜುನಲಿಂಗವೆ. ॥ CCO Il 


ಭೋಗಮೂರ್ತಿಯಾದೆಯಲ್ಲಾ. ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆ.  ॥೧೧೨॥ 


೮೧೫ 

ಸುಖದುಃಖಾದಿಗಳ ಮೂಜುವ ಎನ್ನವರ ಕಾಣೆ; 
ಸುಖ ದುಃಖಾದಿಗಳ ಮೀಜುವ ನಿನ್ನವರ ಕಾಣೆ. 
ಇನ್ನೇನ ಹೇಳುವೆ? 
ನಡುಹೊಳೆಯಲ್ಲಿ ಹಜುಗುಲ ಹಜ್‌ದಂತೆ, 
ಆಂಬಿಗನ ಕೊರಳ ಸುತ್ತಿಬಂದವರೆಲ್ಲರೂ ಉಭಯವು ಹೊಂದಿದಂತಾಯಿತ್ತು. 
ನೀ ಎನ್ನ ಬಟ್ಟೆ, ನಾನಿನ್ನ ಬಟ್ಟೆ. 
ಉಭಯವು ಬಂದ ಬಟ್ಟೆಯಾದೆವಲ್ಲ, ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆ. ॥೧೧೩॥ 


೮೧೬ 


ಅಂಗದ ಮೇಲಣ ಲಿಂಗ ಪ್ರಾಣದ ಮೇಲೆ ಬಂದು ನಿಲುವನ್ನಕ್ಕ ಪೂಜಿಸಬೇಕು. 
ಪ್ರಾಣದ ಮೇಲಣ VPY 1ಕಣೌ!ಗೊಂಬನ್ನಕ್ಕ ನೆನೆಯಬೇಕು. 


೮೧೬: 1 ನೆಲೆ (ಕೋ ೧೫೧) 


CC-0. Jangamwadi Math Collection. Digitized by eGangotri 


೨೧೨ ಸಕಲ ಪುರಾತನರ ವಚನಗಳು-೧ 


ನೆನಹು ನಿಃಷ್ಟತ್ತಿಯಾದ ಮತ್ತೆ 


ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆಂಬ ನಾಮವಡಗಿತ್ತು. ॥ ೧೧೪ ॥ 
೮೧೭ 


ತಮಕ್ಕೂ ದಿವಕ್ಕೂ ಸೂರ್ಯನಾದ ಮತ್ತೆ ದಿನ ಮಾಸಂಗಳೆಂಬವು ನಷ್ಟವಾಯಿತ್ತು. 
ಭಕ್ತನೂ i ವಿರಕ್ತನೂ ನಾನೆ ಎಂದಲ್ಲಿ ಕೈಲಾಸದ ಬಟ್ಟೆ ಕಟ್ಟಿತ್ತು. 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ಎತ್ತ ಹೋದರೆಂದಜಳಯೆ. ॥ ೧೧೫ ॥ 


ಶಿವಭಕ್ತಂಗೆ 123 ತ್ಯಾ'ಚಾರವಳವಟ್ಟಲ್ಲಿ ಸದಾಚಾರವಿಪ್ಪುದು. 
ಸದಾಚಾರ ಸನ್ನ ದ್ಧ ವಾದಲ್ಲಿ 


ಸಮಯೋಚಿತ. ಸ್ಕಿ ಯೆಗಳ ॥ ' ಬಲ್ಲ. ಸದ್ಭಕ್ತಯೆಲ್ಲಿರ್ದ 
ಈಶಾನ್ಯಮೂರ್ತಿ ರ & ಅಲ್ಲಿಪ್ಪನು. ॥ ೧೧೬ I 


ಪ್ರಸಾದವ ನೆಮ್ಮಿದ ಭಕ್ತನಲ್ಲಿ ಪರಶಿವನು ಪ್ರಸನ್ನನಾಗಿರ್ಪನು. 
ಪಾದತೀರ್ಥವನಣಿದು ವಿಶ್ವಾಸಿ ಸಿಸಿಕೊಂಬ ಭಕ್ತನಲ್ಲಿ 
ಪರಶಿವನು ಪರಂಜ್ಯೋತಿ *ಪ್ರಕಾಶವಾಗಿಪ್ಪನು. 
ae ದಾನದ ತೆಜಪ ಪನಟ್‌ದು ಬಹ ಗುರುಚರದ ಅನುವನಜ್‌ದು 
ಬಂದುದಕ್ಕೂ ಸ ಸಂದುದಕ್ಕೂ ಸಂದಿಲ್ಲದೆ ನಿಂದ ಭಕ್ತನ ಅಂಗಳವೆ 
ಈಶಾನ್ಯಮೂರ್ತಿ ಮ್ಲ ಲ್ಲಿಕಾರ್ಜುನನ ಮಂಗಳವಾಸ. ॥ C೧೭ II 


೨೦ 


ಅಂದಳ ಸತ್ತಿಗೆ ಕರಿತುರಗಂಗಳಿಂದ ಮನಗುಂದದೆ — 
ಗುರುಚರವೆಂದು ಪ್ರಮಾಣಿಸಿ ಪರಿಯನಟ್‌ದೆನೆಂದು 
ಓಸರಿಸಿದಲ್ಲಿಯೆ ಸರಿಯಿತ್ತು ಸತ್ತ. 
ಮತ್ತೇನ ಮಾಡಿಯೂ ಪರಿಹರಿಸುವುದಿಲ್ಲ. 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ಅವರಿಗೆ ಒಲವರವಿಲ್ಲ. ॥ ೧೧೮ ॥ 


೮೧೮: | ಭಕ್ತಾ (ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 








————— 


-+ 


ಎತ್ತ ಸಹ 1500 LEa 


ed ಲಾ 
ಅಂಗದಲ್ಲಿ ಸೋಂಕಿದ ಸುಳುಹ ಮನವಜದು 
D 


< 

= 
~ a a al ty (ಗದ =, -$ 
ಲ ಅಹುದೆಂದು ಸಂದೇಹ ಬಿಟ್ಟಲ್ಲಿ ಅರ್ಪಿತವಲ್ಲದಿ. 


೨೧೩ 


॥ OOF II 


॥ ೧೨೦ ॥ 


೮೨೩ 
ಘಟದಲ್ಲಿದ ಗಂಧ ಅಡಗುವುದಲ್ಲದೆ ಸಂಚಾರವ ನೆಮ್ಮಿದ ಗಂಧ ಆಡಗುವುದೆ? 
4 ~~ 


ಮನ ಕ್ರೀಯಲ್ಲಿ ನಿಂದು, ಅಂಗ ಆಚಾರವನಜೀದು, 
ಆಂಗ ಮನಸ್ಸು ಕೂಡಿದಲ್ಲಿ ಘನಲಿಂಗದ ಸಂಗ, 


~ 


ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೆ ಎರವಿಲ್ಲದ ಕೂಟ. 
೮೨೪ 


೦ಗೆ ವಾಳುಕರುದ್ರರೆಲ್ಲರು ಅಂಗವಜಿತು ಲಿಂಗವನಜ್‌ದರಲ್ಲದೆ, 
ಆಂಗ ಗುಣವಜ್‌್‌ಯದೆ ಲಿಂಗತ್ರಯವೆಂಬುದ ಸಂ'ಘಟಿಸಲಜಿಯದೆ 
ನಿಂದು ಕಾಬ ನೆಲೆಯಿನ್ನೆಂತು? 
ಮಾತ ಕಂಡಾಡಿದಲ್ಲಿ ವಾಗದ್ದೈತಿ, 
ಒಳಗನಜ್‌ದು ಪೂಜಿಸುವಲ್ಲಿ ಡಂಬಕಧಾರಿ, 
ಏನ ಮುಟ್ಟಿದಲ್ಲಿ ಕೇಡಿಲ್ಲಾ ಎಂದು, 
ಮನ ಬ್ರಹ್ಮವನಾಡಿ ತನು ಮನುಜರಂತೆ ಹರಿದಾಡುತ್ತ. 





೮೨೧: 1 +3 (ಕೋ ೩೦೦); ವೆ (ಕೋ ೧೫೧). 
೮೨೪: 1 47 (ಕೋ ೮೨). 


CC-0. Jangamwadi Math Collection. Digitized by eGangotri 


1 ೧೨೧॥ 





೨೧೪ ಸಕಲ ಪುರಾತನರ ವಚನಗಳು-೧ 


ಗಂಪವ ಕೂಡಿಕೊಂಡು ಶಂಕೆಯಿಲ್ಲಾಯೆಂದು 

ನಿಶ್ಶಂಕೆಯ ನುಡಿಯಬಹುದೆ ಅಯ್ಯಾ? 

ನಡೆ ನುಡಿ ಸಿದ್ದಾಂತವಾದಲ್ಲಿ. 

ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ಅವರಲ್ಲಿ ಪ್ರಸಿದ್ದವಾಗಿಪ್ಪನು. 1023 il 


ಸಾಜ್‌ದುದ ಕಂಡು 
ಕೇಳಿ DOW? ನಡದಡೆ. ಅವನಗಾಣಜುಮಾಡಿದಡೆ ಕೇಡುಂಟೆ ಅಯ್ಥಾ? 
ದೃಷ್ಟದಿಂದ, ಶರಣರ ಸಂಗದಿಂದ ಶ್ರುತಿ ಸ್ಮೃತಿ ತತ್ವಂಗಳಿಂದ 
ಪಾಪಪುಣ್ಯಗಳೆಂಬುದನಜೌ್‌ದು ಮಜ ಯಬಹುದೆ!? 
ಗುರುವಿಂಗೂ ಆಚರಣೆ, ಲಿಂಗಕ್ಕೂ ಆಚರಣೆ, ಜಂಗಮಕ್ಕೂ ಆಚರಣೆ. 


ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೂ ಆಚರಣೆ. ॥ ೧೨೩ ॥ 
೮೨೬ 


ವ್ರತಾಚಾರವ ಹಿಡಿದುಬಿಟ್ಟಲ್ಲಿ, 

ಗುರುವಾದಡೂ ಪರಿಹರಿಸಬಾರದು. ಲಿಂಗವಾದಡೂ ಪರಿಹರಿಸಬಾರದು, 
ಜಂಗಮವಾದಡೂ ಪರಿಹರಿಸಬಾರದು. 

ರತ್ನದ ಗುಂಡೆಂದಡೆ ಶಿರದ ಮೇಲೆ ಹಾಕಿದಡೆ ಒಡೆಯದೆ? 

ನೀನೊಡೆಯನಾದಡೂ ನಾ ಲೆಂಕನಾದಡೂ ಈ ಗುಣವಡಗಿಯಲ್ಲದೆ 

ಮೃಡ ಶರಣರ ಸಂಗಕ್ಕೊಳಗಲ್ಲ. 

ಅಂಗದ ಮಲಿನವ ಕೈ ಹಿಂಗಿ ಒರಸಿದಡೆ ಭಂಗವುಂಟೆ? 

ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವಾದಡೂ ಆಗಲಿ, 

ಲೆಂಕನ ಬಿನ್ನಹಕ್ಕೆ ಸಂಕಲ್ಪವಿಲ್ಲ. ॥ ೧೨೪ ॥ 


೮೨೭ 


ಪಾತಕ ಹೊಲೆಯೆಂದಟ್‌ದು ಬಿಟ್ಟಲ್ಲಿ. ಮತ್ತಾ ಗುಣ ಸ್ವೀಕರಿಸಬಹುದೆ? 
ಇವೆಲ್ಲ ಅಲ್ಲಾ ಎಂದು ಬಲ್ಲತನವ ತಾನಜಳಿದು ಮತ್ತೆಲ್ಲಜಲ್ಲಿ ಬೆರಸಬಹುದೆ? 
ಒಡೆದ ಹಂಚಿಂಗೆ, ಹಿಡಿದು ಬಿಟ್ಟ ವ್ರತಕ್ಕೆ - ಮತ್ತಿವ ಒಡಗೂಡಬಹುದೆ? 
ಇಂತೀ ಬಿಡುಗಡೆಯನಜ್‌ದಲ್ಲಿ ಅನುಸರಣೆಯ ಮಾಡಿದಡೆ, 
ಎನ್ನೊಡೆಯ ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವಾದಡೂ 
ಹರಶರಣರಿಗೆ ದೂರ. ॥ ೧೨೫ ॥ 





೮೨೫: 1 4 ಸದ್ವರ್ತನೆಯ (ಕೋ ೧೫೧). 


CC-0. Jangamwadi Math Collection. Digitized by eGangotri 


ee EET 


ಶಿವಲೆಂಕ ಮಂಚಣ್ಣ ಗಳ ವಚನ ೨೧೫ 


ಕಾಕರನೊಲ್ಲ. ॥ ೧೨೬ ॥ 


- = 
TOP 
Vv 
-J cs 
ಅಂಗದಲ್ಲಿ Seo ನಡೆವ ಆಚರಣೆ 
ದೆ Az ದ್‌ೆ 
ನೆನಹಿನಲ್ಲಿ ಕುಜುಹುಗೊಂಡು ನಿಂದು 
ಎಮಿ — M, ನೌ + —~ 
ಆ ನೆನಹೆ ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗಕ್ಕೆ ಸಲೆ ಸಂದುದು. ॥ ೧೨೭ ॥ 
3 2 
೮೩೦ 


ಅವರು ನಿಂದನಿಂದ ವ್ರತಕ್ಕೆ ತಾ ನಿಂದೆಹೆನೆಂದು ಕೊಂಡಾಡಲಿಲ್ಲ. 
> = 
ಕೂಲಿಗೆ ಹಾವ ಕಚ್ಚಿಸಿಕೊಂಡಡೆ ಅದಾರ ಹರಣವಳಿವುದು? 


ತನು ಶುದ್ಧತೆಯಿಲ್ಲದೆ, ಮನ ಆಚಾರದ ಅನುವನಜ್‌ಯದೆ, 
ನಡೆವರ ಬೆಂಬಳಿಯಲ್ಲಿ ಗುಡಿಗಟ್ಟಿ ಹರಿದಾಡುವ 


ಸುರೆಗುಡಿಗಳನೊಪ್ಪ ಈಶಾನಮೂರ್ತಿ ಮಲ್ಲಿಕಾರ್ಜುನಲಿಂಗವು. ॥ ೧೨೮ ॥ 
೮೩೧ 


ಸ್ವಯಂಪಾಕದಲ್ಲಿ ಆದ ದ್ರವ್ಯವ 
ಪರರು ಕಂಡಹರೆಂದು ಮಅಕಿಮಾಡಿಕೊಂಡಿಪ್ಪ ಪರಿಯಿನ್ನೆಂತೊ? 
ಮಹಾಘನವನಾಧರಿಸಿ ನುಡಿವುತ್ತಿಪ್ಪ ನಾಲಗೆ 
ಛಂಡತಾಂಬೂಲ ಮೊದಲಾದ ಭಾವವನೆಲ್ಲರೂ ಕಾಣುತ್ತ ವ್ರತದ ಠಾವೆಲ್ಲಿ ಸಿಕ್ಕಿತ್ತು? 
ಮೊಲೆಯ ಮುಚ್ಚಿ ಸೀರೆಯ ತೆಗೆದಂತಾಯಿತ್ತು. 
ಇಂತಿವನಜೌಿದು ಇದಿರಿಚ್ಛೆಯ ಮಜಕಿದು ತನ್ನ ಸ್ವಯಿಚ್ಛೆಯನಜೀದುದು 
ತನ್ನ ಮಚ್ಚು, ತನ್ನ ಘನಲಿಂಗದ ಅಚ್ಚು, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗದ ವ್ರತಾಚಾರಕ್ಕೆ ಇಕ್ಕದ ಗೊತ್ತು. ॥ ೧೨೯ ॥ 


CC-0. Jangamwadi Math Collection. Digitized by eGangotri 





೨೧೬ ಸಕಲ ಪುರಾತನರ ವಚನಗಳು-೧ 
೮೩೨ 


ವ್ರತಸ್ಥನಾದಲ್ಲಿ 
ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ: ಂಗಳಲ್ಲಿ ತಲೆದೋಣದೆ, : 
ತನ್ನ ಆತ್ಮಸತಿ ಲಿಂಗ ಪುರುಷನಾಗಿ 
ತನ್ನ ಸುಕಾಯಕದಿಂದ ಆದ ದ್ರವ್ಯಂಗಳ 
ಗುರುಲಿಂಗ ಜಂಗಮದ ಮುಂದಿಟ್ಟು ಅರ್ಪಿತವಹ ಹನ್ನಕ್ಕ. 
ದೃಕ್ಕು ತುಂಬಿ ನೋಡಿ, ಮಸಕ. ಹರುಷಿತನಾಗಿ, 
ಮಿಕ್ಕ. ಶೇಷವ ಇಷ್ಟ ಪ್ರಾಣಲಿಂಗಕ್ಕೆ 3, ತೃಪ್ತಿಯ ಮಾಡಿಪ್ಪ ಮಹಾಭಕ್ತಂಗೆ, 
ಸಾಸ ತೊಟ್ಟು ಹಟ್‌ಯಿತ್ತು. 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ವ್ರತವೆಂಬ ನಾಮಕ್ಕೆ ಒಳಗಾಯಿತ್ತು. ॥೧೩೦॥ 


೮೩೩ 


ಕಾಯಕ!ವೆಂದು! ಕಾಯವ ಬಳಲಿಸದೆ, ತನು ಕರಗದೆ, ಮನ ನೋಯದೆ 
ಕಾಡಿ ಬೇಡಿ ಮಾಡುವುದು ದಾಸೋಹವೆ? 
ಆವ ಕಾಯಕವು - ಪ್ರಾಣವೇ ಕಡೆಯಾಗಿ ದ ದ್ರವ್ಯಮೊದಲಾಗಿ 
ಚಿತ್ರ 3,200 ದಲ್ಲಿ ಗುರುಚರಕ್ಕೆ ಮೂಯ್ಯಾ ತು ಬಂದುದಕ್ಕೆ ಸರಿಗಂಡು, 
ಲಿಂಗದೇಹಿಗಳಿಗೆಲ್ಲಾ ae ಪ್ರಮಾಣದಲ್ಲಿ ಸಂದುದು, 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿ ಲಿಂಗಕ್ಕೆ : ತೃಪ್ತಿ. ॥ ೧೩೧ ॥ 


V—— 
೮೩೩: 1 ವೆಂಬ (ಕೋ ೮೨). 


CC-0. Jangamwadi Math Collection. Digitized by eGangotri 














೮೩೪ 


rs ಮೊಜಿದಲ್ಲಿ ಮಾಯಾಗುಣವೆಂಬ ಮಾರಿಯ ಹಿಡಿದು, 
ಸ ತಾಮಸವೆಂಬ ಬಾಳು ಬಟ್ಟಲು ಕಯ್ಯಲ್ಲಿ, 

oes ಸಂಹಾರವೆಂಬ ಬಳೆಯ ಕ್ಕೆ ಯಲ್ಲಿಕ್ಕಿ, 

ನೆಯ ಬಾಗಿಲಲ್ಲಿ ಕೊಂಡುಬಂದಿದೇನೆ. 


@ gl ¢ 
3 R 
ಲ. 
el 
O 
೪೬ 


ಬಲ್ಲವರಿಕ್ಕಿ. ಅಜಯದವರೆಲ್ಲರೂ ಸುಮ್ಮ ಜಿ 

ಡಕ್ಕೆಯ ಉಲುಹಡಗುವುದಕ್ಕೆ ಮು ಮ ನಿಶ್ಚೈ 

ನಿಜತತ್ತವನಬ್‌ೌ, ಕಾಲಾಂತಕ ಭೀಮೆ y ರವಿಭಸನಟಯಬಲ್ಲದೆ. ॥೧॥ 
ಬ 


ನಿ a 
SoN ನೇಣಿನಲ್ಲಿ ALD, ಲ ಸ ne ವೆಂಬ ಹೊಡೆಚೆಂಡು ಕಟ್ಟಿ 
=) 


ಹೊಯ್ತುತ್ತಿದೆ ಡಕ್ಕೆ, ಕಾಲಾಂತಕ ಭೀ ಮೇಶ್ವ ರಲಿಂಗವಲ್ಲದಿಲ್ಲಾ ॥೨॥ 
೮೩೬ 


ಮಜಿತಿದವರ ಮನ!ದಲೆ!ಲ್ಲವೂ ಮಾರಿ. 

ಅಜಕಿದವರ ಮನ!ದಲೆ'ಲ್ಲವೂ ಸ್ವಯಂಜ್ಯೋತಿ. 

ಡಕ್ಕೆಯ ಧನಿ ಯಾ ನಕ್ಕ ನಿಶೆ ಎಸಿಕೊಳ್ಳಿ : 

ಕಾಲಾಂತಕ ಭೀಮೇಶ ್ರ ರಲಿಂಗವನಜ್‌ವುದಕ್ಕೆ. IW 


೮೩೭ 


ತನಗೆ ಇದಿರಿಟ್ಟು ಕಾಬುದೆಲ್ಲವು ತನಗೆ ಅನ್ಯ ದೈವ, 

ತಾ ಕುಜುಹಳಿದು ತನಗೆ ಅನ್ಯ ವೆಂಬುದೊಂದಿಲ್ಲವಾಗಿ. 

ಅದು ತನಗೆ ಭಿನ್ನವಿಲ್ಲದ ದೈ ವ. 

ಅಹಂಕಾರವೆಂಬ ಆತ್ಮ ಘಟದ ಮಾರಿಯ ಹೊತ್ತು ತು. ಉಲುಹೆಂಬ ಡ ಡಕ್ಕೆ ಯ ಹಿಡಿದು 
ಭವಭವವೆಂಬ ಬಾಗಿಲಲ್ಲಿ ತಿರುಗಾಡುತ್ತಿದೇನೆ, 


ಡಕ್ಕೆಯ ದನಿಯ ಬಿಡಿಸು, ಕಾಲಾಂತಕ ಭೀಮೇಶ್ವರಲಿಂಗ. ॥೪॥ 





೮೩೫: 1 ಗೆ (ಕೋ ೪೪೮). 
೮೩೬: 1 ವೆ (ಕೋ ೧೫೧). 


CC-0. Jangamwadi Math Collection. Digitized by eGangotri 





350 ಸಕಲ ಪುರಾತನರ ವಚನಗಳು-೧ 
೮೩೮ 


ಮಹಾಕಾಳಾಂಧರ ಹಿಂಗಿ ಕಾಲಂಗಳಹಾಗ 
ಮಾಯಾಂಗನೆ ಮಹಾದೇವನ ಮಜಕಿದವರಿಗೆ ಮಾರಿಯಾದಳು. 
ಸತ್ಯ ಸಜ್ಜನಯುಕ್ತಿಯಿಂದ ಸದಾಶಿವನನಜ್‌ಯಲಾಗಿ ಉಮಾದೇವಿಯಾದಳು, 
ಇಂತೀ ಗುಣವ ಮಣಕಿದಡೆ ಮಾಯೆಯಾಗಿ 
ಅಟಾದಡೆ ಸ್ವಯವಾಗಿ 
ತನ್ನಲ್ಲಿ ಅನ್ಯ ಭಿನ್ನವಿಲ್ಲದೆ. 
ಡಕ್ಕೆಯ ಉಲುಹಡಗುವುದಕ್ಕೆ ಮೊದಲೆ, 
ಕಾಲಾಂತಕ ಭೀಮೇಶ್ವರಲಿಂಗವನಣೌಯಬೇಕು. I % 


2 ll 
6೩೯ 


ಬ್ರಹ್ಮಂಗೆ ಸರಸ್ವತಿಯಾಗಿ ಬೆನ್ನಲ್ಲಿ ಬಂದಳು ಮಾಯೆ. 

ವಿಷ್ಣುವಿಂಗೆ ಲಕ್ಷ್ಮಿಯಾಗಿ ಭವಕ್ಕೆ ತಿರುಗಿದಳು ಮಾಯೆ. 

ರುದ್ರಂಗೆ ಉಮಾದೇವಿಯಾಗಿ ಶಿರ ತೊಡೆಯಲ್ಲಿ ಕಾಡಿದಳು ಮಾಯೆ. 

ಎಳ್ಳಿಗೆ ಎಣ್ಣೆ ಮುಳ್ಳಿಗೆ ಮೊನೆಯಾಗಿ, ಹೂವಿಗೆ ಗಂಧವಾಗಿ, 

ಅವರವರಂಗದಲ್ಲಿ ಹಿಂಗದ ಪ್ರತಿರೂಪಾಗಿ ಸಂದಿಲ್ಲದೆ ಕಾಡುತ್ತಿದಾಳೆ ಮಾಯೆ. 

ಡಕ್ಕೆಯ ಉಲುಹಡಗುವುದಕ್ಕೆ ಮುನ್ನವೆ ಮುನ್ನವೆ ನಿಶ್ಚೆ ಪಸಿಕೊಳ್ಳಿ, 

ಕಾಲಾಂತಕ ಭೀಮೇಶ್ವರಲಿಂಗವನ್‌ಯಬಲ್ಲಡೆ. Heil 


೮೪೦ 


ಅಜಿ್‌ವುಳ್ಳವಂಗೆ ಆಜನಟಾದೆಹೆನೆಂಬುದೆ ಮಾಯೆ. 
ಮೂಜಿ ಮಣಿದು ಬೇಜಕೊಂದ ಕಂಡೆಹೆನೆಂಬುದೆ ಮಾಯೆ. 
ನುಡಿಯ ನುಡಿವವರಲ್ಲಿ ಎಡೆ ಮಾತನಾಡಿ ಬೇಜಸೊಂದೆಡೆವುಂಟೆಂಬುದೆ ಮಾಯೆ. 
ಘಟಮಟವೆಂಬ ಮನೆಯಲ್ಲಿ ಮಟಜಿವೆಯೆಂಬ ಮಾರಿಯ ಹೊತ್ತು 
ಭವವೆಂಗ ಬಾಗಿಲಲ್ಲಿ ತಿರುಗಾಡುತ್ತಿದೇನೆ. 
ಡಕ್ಕೆಯ ಡಾವರಕ್ಕೆ ಸಿಕ್ಕಿ ನೊಂದೆನು, 
ಇದಟಿಚ್ಚುಗವ ಬಿಡಿಸು, ಕಾಲಾಂತಕ ಭೀಮೇಶ್ವರಲಿಂಗ. Iho 


೮೪೧ 
ಭಕ್ತನಾಗಿದ್ದಲ್ಲಿ ಪೃಥಿ ಸ್ವಯಂಗವೆ ಮಾಯೆ. 
ಮಾಹೇಶ್ವರನಾಗಿದ್ದಲ್ಲಿ ಅಪ್ಪುವಿನಂಗವೆ ಮಾಯೆ. 

ಪ್ರಸಾದಿಯಾಗಿದ್ದಲ್ಲಿ ಅಗ್ನಿಯಂಗವೆ ಮಾಯೆ. 


CC-0. Jangamwadi Math Collection. Digitized by eGangotri 


ಡಕ್ಕೆಯ ಬೊಮ್ಮಣ್ಣಗಳ ವಚನ ೨೨೧ 


ಪ್ರಾಣಲಿಂಗಿ ಶರಣೈಕ್ಕನೆಂಬಲ್ಲಿ ಭಾವದ ಕಲೆಯ ವಿಚಾರಿಸುವುಡೆ ಮಾಯೆ, 
ಕಾಯದ ಭಾವವುಳ 3,5, ಮಜವೆಯೆಂಬ ಮಾರಿಯ ಹೊತ್ತು ತಿರುಗಾಡುತಿ ದೇನೆ 
ಮಾರಿಯ ಮರಣದಲ್ಲಿ ಮಅವೆಯ ಮಾಡದೆ ಎನ್ನನಾರೈದುಕೆ a =o) ಕ 


ಕಾಲಾಂತಕ ಭೀಮೇಶ್ವರಲಿಂಗ. Sn 


೮೪೨ 


ತ್ರಿವಿಧ ದೇವ ಕುಲಜಾತಿಗಾದಡೂ ಆಗಲಿ, 

ಪಂಡಿತ QT, ಜಾಣ ಗಾಂಭೀರ ಸಂಪದನಾದಡೂ ಆಗಲಿ, 

ಯಾಚಕತನದಲ್ಲಿ ಘಾತಕತನದಿಂದ ಬೇಡುವುದೆ ಜೀವನ. 

ಆ ಜೀವನವ ಮಜದು ಒಟಿಗಿದುದೆ ಮಾರಿ. 

ಆ ಮಜಿವೆಯ ಹಜ್‌ದುದೆ ಕಾಲಾಂತಕ ಭೀಮೇಶ್ವರಲಿಂಗವು. Wall 


೮೪೩ 


ಬ್ರಹ್ಮ ಪ್ರಳಯವಾದಲ್ಲಿ ತಾ ಕೆಟ್ಟುದಿಲ್ಲ ಮಾರಿ. 
ವಿಷ್ಣು ಮರಣವಹಲ್ಲಿ ತಾ ಸತ್ತುದಿಲ್ಲ ಮಾರಿ. 
ರುದ್ರಯುಗ ಜುಗಂಗಳ ಗೆಲುವಲ್ಲಿ ಮಾಯೆ ಮನಸಿಜನ ಮನವೆಲ್ಲಿತ್ತು ಅಲ್ಲಿದ್ದಳು. 
ಇಂತೀ ತ್ರಿವಿಧ ಮೂರ್ತಿಗಳಲ್ಲಿ ಮಜವೆಯ ದೆಸೆಯಿಂದ ಮಾರಿಯಾಯಿತ್ತು. 
ಆ ಮಾರಿಯ ಹೊತ್ತು ಭವದ ಬಾಗಿಲಲ್ಲಿ ತಿರುಗಾಡುತ್ತಿದೇನೆ. 
ಡಕ್ಕೆಯ ಉಲುಹಡಗುವುದಕ್ಕೆ ಮೊದಲೆ ಭಕ್ತಿ ಮುಕ್ತಿಯನಜ್‌ದು ನಿಶ್ಚಯರಾಗಿ, 
ಕಾಲಾಂತಕ ಭೀಮೇಶ್ವರಲಿಂಗವನಟ್‌ಯಬಲ್ಲಡೆ. ॥00॥ 


೮೪೪ 


ಕಾಯವೆಂಬ ಡಕ್ಕೆಯ ಮೇಲೆ ಜೀವವೆಂಬ ಹೊಡೆಚೆಂಡು ಬೀಳೆ 
ತ್ರಿವಿಧವ ತಾ ತಾಯೆಂಬ ಆಸೆ ಹಿಂಡಿ ಡಿಂಡಿಯೆನುತ್ತಿದೆ. 
ಇಂತೀ ಉಲುಹಿನ ಭೇದದಲ್ಲಿ ಹೊಲಬುದಪ್ಪದೆ ಗೆಲಬೇಕು ಕಾಲವೆಂಬ ಮಾರಿಯ, 
ಕಾಲಾಂತಕ ಭೀಮೇಶ್ವರಲಿಂಗವನಜೌಯಬಲ್ಣಡೆ. IOON 


೮೪೫ 


ಆವ ಸ್ವ!ಕಾಯಕದಿಂದಾದಡು ಆಗಲಿ, 
ಭಾವಶುದ್ಧವಾಗಿ ಮಾಡುವ ಜಂಗಮ ಪೂಜೆ; 


e—_ 


೮೪೫: 14 ಯ (ಕೋ ೪೪೮). 
CC-0. Jangamwadi Math Collection. Digitized by eGangotri 


೨೨೨ ಸಕಲ ಪ್ರರಾತನರ ವಚನಗಳು-೧ 


ಸೂರ ಹುಲ್ಲು ಚುಳುಕೋದಕ ನೇಮ ಕ್ರೀ ತಪ್ಪದೆ ಮಾಡುವುದೆ ದೇವಪೂಜೆ 
ಆವ ಪ್ರಸಂಗ ಬಂದಡೆ ಖಂಡಿಸಿ ನುಡಿವುದೆ ಪಂಡಿತನಿರವು. 


ತ್ರಿವಿಧ ಬಂದು ಮುಂದಿರಲಿಕ್ಕೆ ಅದಜಿಂದವ ನೋಡದಿಪ್ಪುದೆ ನಿಸ್ಸಂಗ ಸುಸಂಗಿಯ ಇರವು. 
೦ತೀ ವಿಚಾರವನಟಶದಲ್ಲಿ ಡಕ್ಕೆಯ ದನಿ ಹೊರಗಾಯಿತ್ತು. 

ಕಾಲಾಂತಕ ಭೀಮೇಶ್ವರಲಿಂಗವು ಒಳಗಾಯಿತ್ತು. I ೧೨ tt 

೮೪೬ 
ಜಂಗಮವೆಂದು ಭಕ್ತನಾಶ್ರಯಕ್ಕೆ ಹೋದಲ್ಲಿ 

ಉಪಾಧಿಕೆಯನಂಗೀಕರಿಸಿ ಮಜ್ವ ನ ಭೋಜನ ಪರಿಮಳಂಗಳಲ್ಲಿ ಕೀಳಾಗಿ 

ಪೂಜಿಸುವಲ್ಲಿ ಮೇಲಾದ ಪರಿಯಿನ್ನೆಂತಯ್ಯಾ? 

ಆತ ಮಾಡುವುದಕ್ಕೆ ಮುನ್ನವೆ ಬೇಡದಿಪ್ಪುದೆ ವಸ್ತುಗುಣ. 

ಆತ ಕಾಡುವುದಕ್ಕೆ ಮುನ್ನವೆ ಮಾಡುತ್ತಿಪ್ಪುದೆ ಭಕ್ತಿಗುಣ. 

ಉಭಯದಾರೈಕೆಯನಟ್‌ೌದು ಆರೈದಾಗಲೆ ಉಭಯ ಸ್ವಲ ನಿರುತ. 

ಆ! ಗುಣವಾದಲ್ಲಿ ಉಭಯ ಏಕಿಕರವಾಯಿತ್ತು. 

ಕಾಲಾಂತಕ ಭೀಮೇಶ್ವರಲಿಂಗವನಜ್‌ದಲ್ಲಿ. ॥೧೩॥ 
೮೪೭ 


ಮಾಯಾಗುಣ ರೂಪಾದಲ್ಲಿ ಮಲಕ್ಕೊಡಲಾಯಿತ್ತು. 
ಮಲಸ್ವರೂಪವಾಗಿ ನಿಂದಲ್ಲಿ ಬಲವಂತರೆಲ್ಲರು ಮಲದ ಬೆಂಬಳಿಯಲ್ಲಿ ಮರುಳಾದರು. 
ಮರುಳಾಟದಲ್ಲಿ ಮಾರಿ ಒಲವರವಾಗಿ 
ಮನ ಶುದ್ಧವಿಲ್ಲದವರ ಮನೆ ಮನೆಯಲ್ಲಿ ತನು ವಿಕಾರವನಾಡಿಸುತ್ತೆ ೈದಾಳೆ. 


ಮಾಯೆಯ ಬಾಗಿಲ ಭ್ರಾಂತಿಯ ಬಿಟ್ಟಲ್ಲಿ. 
ಕಾಲಾಂತಕ ಭೀಮೇಶ್ವರಲಿಂಗವನಜ್‌ದುದು. 1 OÐ Il 


ಕ್ರಿಯಾಶಕ್ತಿ ಬ್ರಹ್ಮಂಗೆ ಹಿಂಗಿ. ಇಚ್ಛಾ ಶಕ್ತಿ ವಿಷ್ಣುವಿಂಗೆ ಹಿಂಗಿ 
ಜ್ಞಾನಶಕ್ತಿ ರುದ್ರಂಗೆ ಹಿಂಗಿ 
ಉತ್ಪತ್ಕ ಸ್ಥಿತಿ ಲಯವೆಂಬುದಕ್ಕೆ ಮಾಯಾದೇವಿವೊಂದೆ ಗೊತ್ತಾಗಿ 
ಬಲ್ಲಬಲ್ಲವರೆಲ್ಲರ ತನ್ನಲ್ಲಿಯೆ ಅಡಗಿಸುತ್ತ 
ಅಟುಿದವರಿಗೆ ದೇವಿಯಾಗಿ. ಮಜದವರಿಗೆ ಮಾರಿಯಾಗಿ. — 


೮೪೬: 1ಅ (ಕೋ ೪೪೮). 


CC-0. Jangamwadi Math Collection. Digitized by eGangotri 





— 


ಡಕ್ಕೆಯ ಬೊಮ್ಮಣ್ಣಗಳ ವಚನ ೨೨ 


& 
p 


ಮೊಜದೊಳಗೆ ಕೊಂಡು ಬಂದಿದೇನೆ 
ಮೊಜಕ್ಕೆ ಮೂಖಯು ಗೋಟು, ತಾಯಿಗೆ ಅಯಿದು ಬಾಯಿ; 
ಬೇಡುವಾತನ ಬಾಯಿವೊಂದೆಯಾಯಿತ್ತು. 


5 pe v 4 
ಪ ಕ್ರ - Pe ವಾರಾ 
ಕಾಲಾಂಶಕ ಭೀಮೇಶ್ತರಲಿಂಗವನಜನಯಿರ 52, 1 OB II 
w p 
೧೯೦3೯೭5 
MTT 
ಅಪ್ಪಮಯವೆಲ್ಲವು ಶಕ್ತಿರೂಪು; 
— ಲ. a 
ಅಸ್ಥಿಮಯವೆಲ್ಲವು ವಸ್ತುರೂಪೆಂಬರು. 
ಕ್ರಿ 2. 
> ತಾ, — 
ಆ ಅಪ್ಪೆ ಮಯದಲ್ಲಿ ಅಸ್ಥಿ ಬಲಿದು ಗಟ್ಟಿಗೊಂಡ ಮತ್ತೆ. 
~ — +. —_ 
ವಸ್ತುಮಯ ಏತಜ್‌ಂದಾಯಿತ್ತು? 
ಕಾಲ, =- ಘಿ =, 
ಇದಜ ಬಿನ್ನಾಣದ ಬೆಡಗ ಅಹುದೆನೆಬಾರದು, ಅಲ್ಲಾಯೆಂದೆನಬಾರದು. 


೧೨ 
-z= smac ಹ್‌ — rans. ನೆ ಜಾಲ್ಲಿ 
ಕಾಲಾಂತಕ ಭೀಮೇಶ್ವರಲಿಂಗವೆಂದಲ್ಲಿಯೆ ಹೆಜ*ಿಹಿಂಗಿತ್ತು ಮಾಯೆ. 1 Oe Il 
z 


ಅಂಗವೆಂಬ ಮೊಜಿದಲ್ಲಿ ವಿಕಾರವೆಂಬ ಕೋಣನನೇಜ? 
ತಾಯಿ ಬಂದಳೆಯ್ಯಾ ಮೂಜು ಮುಖವಾಗಿ. 
ಮೂಜು ಮುಖದವ್ಹೆಯ ಬಾಗಿಲಲ್ಲಿ ಬಾಧೆಬಡುವರೆಲ್ಲರೂ ಹೋದರು ಹೊಲಬುದಸ್ಪಿ, 


ಹ ; 
ಕಾಲಾಂತಕ ಭೀಮೇಶ್ವರಲಿಂಗವನಜಿಿಯದೆ. I 0೭ II 
೮೫೦ 


cs ೧೨ 
ಏಳವಸ್ಥೆಯಲ್ಲಿ ತೋಜುವುದು ತಮೋಗುಣ. 
> 


ಇಂತಿ ತ್ರಿವಿಧಾವಸ್ಥೆಯಲ್ಲಿ ತೋಟುವವೆಲ್ಲವೂ ಅಪ್ಪುವಿನ ಸಂಚಾರಗುಣ. 
ಸತ್ವ ರಜ ತಮಂಗಳಲ್ಲಿ ನಿಶ್ಚೆ ಸಿ ನಿಂದುದು. 
ಕಾಲಾಂತಕ ಭೀಮೇಶ್ವರಲಿಂಗದಲ್ಲಿ ಸಲೆ ಸಂದುದು. ॥ ೧೮॥ 


೮೫೨ 


ಬಂದಬಂದವರೆಲ್ಲರೂ ತಾವು ಬಂದಂಗದಲ್ಲಿ ಸುಖಿಗಳು. 
ಕಂಡಕಂಡವರೆಲ್ಲರೂ ತಾವು ನಿಂದ ಲಿಂಗದಲ್ಲಿಯೆ ಸುಖಿಗಳು. 


CC-0. Jangamwadi Math Collection. Digitized by eGangotri 


೨೨೪ ಸಕಲ ಪುರಾತನರ ವಚನಗಳು-೧ 


ತನು ಕಾಯಕ ಮನ ಲಿಂಗದಾಸೋಹ ಜಂಗಮದಲ್ಲಿ ನಾನೆಂಬುದನಳಿದು ಮಾಡುವುದು. 

ಕಾಯವೇನಾದಡೂ ಆಗಲಿ, 

ಆ ಗುಣ ಕಾಲಾಂತಕ ಭೀಮೇಶ್ವರಲಿಂಗಕ್ಕೆ ಅರ್ಪಿತ. I OF ॥ 
ತಾ ತಂದ ತನುವೆಲ್ಲವು ದೋಷ. 

ಆ ತನುವಿನಲ್ಲಿ ಬಂದ ಮನವೆಲ್ಲವು ಪ್ರಕೃತಿ. 

ಅದಕ್ಕೆ ಇದಿರಿಟ್ಟು See? ತ್ರಿವಿಧ ಮೂರ್ತಿಯ - 

ಪರುಷ ಪಾಷಾಣವನಿದಿರಿಟ್ಟಂತೆ, ತಮ ಜ್ಯೋತಿಯನಿದಿರಿಟ್ಟಂತೆ 

ಅಟ್‌ವು ಮಟಿವೆಯನಟ್‌ವುದಕ್ಕೆ ಇದಿರಿಟ್ಟು ಕುಜುಹ ಕೊಂದು ಬಂದೆ. 

1ಮಣ*ಿಯದಿರಕ್ಕನ;! ಮಜಿವೆಯಲ್ಲಿ ಡಕ್ಕೆ ಧಿಕ್ಕರಿಸುತ್ತದೆ. 

ಕಾಲಾಂತಕ ಭೀಮೇಶ್ವರಲಿಂಗವನಜಿಯ ಹೇಳಿ. ॥ ೨೦॥ 


೮೫೪ 


ಬೇಜಿಕೊಂದು ಭಯಕ್ಕೆ. ಕಟ್ಟುಂಟೆ? 
ಆಸೆಯೆಂಬುದೆ ಮಾರಿ, ನಿರಾಸೆಯೆಂಬುದೆ ದೇವಪದ. 
ದೇವನ ನೆನೆದು ಕಾಯಕವ ಮಾಡಿದಲ್ಲಿ ಆವ ಪದಕ್ಕೂ ಸುಖ, 
ಕಾಲಾಂತಕ ಭೀಮೇಶ್ವರಲಿಂಗವ ಕುಜಕತು ಮಾಡಿದಲ್ಲಿ. ॥ ೨೧॥ 
೮೫೫ 
ಕಾಲ ಮೇಲೆ ಬಂದ ಮಾರಿ ಕಾಡುತ್ತಿದೆ ಜಗವೆಲ್ಲವ. 
ಕಾಲವೆಂಬ ಕಾಯವನಜ್‌ದು, ಮನವೆಂಬ ಮಾರಿಯ ಭವಗೆಡಿಸಿ, ನಾ ತಂದೆ ಜ್ಞಾನಶಕ್ತಿಯ. 
ಶಕ್ತಿಯ ಧರ್ಮದಲ್ಲಿ ಮುಕ್ತಿಯ ಗಳಿಸಬಲ್ಲಡೆ, 
ಕಾಲಾಂತಕ ಭೀಮೇಶ್ವರಲಿಂಗವು ಅವರವರಂಗಕ್ಕೆ 1ಹಿಂಗದಿ!ಪ್ಪನು. ॥ ೨೨॥ 


೮೫೬ 
ತನುವೆಂಬಂಗವ ತಾಳಿ ಬಂದಾಗವೆ ಮನವೆಂಬ ಮಾರಿ ಒಡಲ ಹೊಕ್ಕಿತ್ತು. 
ಉಭಯದೊಡಲ ಕೊಂಡು ಬಂದೆ. 
ಬಲದ ಕೈಯಲ್ಲಿ ಉಲುಹಿನ ಡಕ್ಕೆ, ಎಡದ ಕೈಯಲ್ಲಿ ಜಗ ಪೂಜಿಸುವ ಶಕ್ತಿ. 
ಎನ್ನ ಮನದ ಕೊನೆಯಲ್ಲಿ 
ಕಾಲಾಂತಕ ಭೀಮೇಶ್ವರಲಿಂಗವಲ್ಲದಿಲ್ಲಾ ಎಂಬ ಭಾಷೆ. ॥ ೨೩ ॥ 


೮೫೩: 1 ಮಜವೆಯಧಿರಕ್ಕ (ಕೋ ೮೨, ಕೋ ೩೦೦, ಕೋ ೪೪೮). 
೮೫೫: 1 ಹಿಂಗಿ (ಕೋ ೮೨, ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 


ee ಚಚ EE 





S 
6) = = 
೧ z = = 
೧ N a) = 
= ಸು a) ಜ್ರ a 
. FY RB = 
4 k G 5 
[೧° 
ಗ | S 
B . 1) B S ವಿ 0 
8B 3 7 © 90 ೧ B > 
3 ಹಿ 3 8 = 
¥ ಡೆ. ಸ್ಟೆ gg 8 BRE K 33 k 
13 a 3a B 8 3 Bees St at B = 
D G B 3 2 0 |] 6 13 f; (© B > = 
x, E B D | B (ಲ (2 B Be ಚಾ B B 3 É ಡಿ 
S u Bae ke ge} pew #3 ಈಶ : 
1 È oe SES 9v EPPA l 5 BB Ko g 8 
BS wEB 5 BBB ಇ X BFB ೦ Vt B 3 
ಚೆ BA Ber ಗ್ಯ ಜಟ % 3 ER B ಜತಿ ಡಾ e S ; 5 
D Jri Q 6 C yy . 
8, eo B BRA Š 2 Bk 5 x BG EE Sos f Sg 3 ಚ 
is 722% 3: BSB R 2 cee BE R 488 3 
3 B gorp as? we E TE A 9 B 19 ap? x Be ke G fe © 
C= BRB pw ಓ.ಡಿ ಸ] k 4 B Rog 8 
O a ಬಿಂಬ f 3 9 3 R al = 
Ses UNG EE ob he eG i 
B 3 8 K B pe P 1 D R B ig: 3 © B3 3 8 BR ge ಹ 
RB L B ep 4 ಇ? ಜಿ.ಕೆ eT % ಸ K 
BRIA 3 k 8 ತ 3 5 28 BBB 9 B 1 ys ಡೆ 3 i S 
೧ಣ 2 ಗ್‌ wo) 17 HR © of « po d ; 
Q q 13 ಗ 13 CRG aP 12 B og Q 
ET E 738111 Fees ಇಂ 1 
ಸ PD) Be, 5 9 B 13 oe I B. € 13 ಜ್ರ re 
BS a ಗು Ga 8Y SBRB 23 2 ನಾಲಿ 
Baa 8 $ RSR UR RES R 283 ee 
BD D | we D vw EES ab 3 2 ALY 
ಟಟ PEBR D5 #6 3 
et R 5 R 3) 3 R $ B R 
¥3 k 








೨೨೬ ಸಕಲ ಪ್ರರಾತನರ ವಚನಗಳು-೧ 


ಪ್ರಾಣಲಿಂಗಿಸ್ಥಲ ಚಂದಯ್ಯಂಗಾಯಿತ್ತು. 

ಶರಣಸ್ಥ ಲ ಘಟ್ಟಿವಾಳಯ್ಯಂಗಾಯಿತ್ತು. 

ಐಕ್ಕಸ್ಥಲ ಅಜಗಣ್ಣಂಗಾಯಿತ್ತು. 

ಇಂತಿ ಷಡುಸ್ಥಲ ಬ್ರಹ್ಮಂಗಳೆಲ್ಲವು 

ಎನ್ನಂಗದ BOWS ಮಾರಿಯಲ್ಲಿ ಸಂಗಾತಲಿದಾವೆ. 
ಆಜಿಂಗದ DOW ಸಂಗದ ತೋಟ್‌ಕೆಯ ತೋಜಾ, 
ಕಾಲಾಂತಕ ಭೀಮೇಶ್ವರಲಿಂಗವೆ. 


ತನ್ನ ಪರಿಸ್ಪಂದವ ಸಾಕುವುದಕ್ಕೆ 
ಗುರುಲಿಂಗಜಂಗಮಕ್ಕೆಂದು ಬೇಡಿ ಒಡಲ ಹೊರೆವ ಪರಿ 
ಇನ್ನೆಂತುಟಯ್ಯ? 
ಗುರುವಿಂಗೆಂದಲ್ಲಿ ಅಂಗದಾಸೆಯಿಲ್ಲದೆ, ಲಿಂಗಕ್ಕೆಂದಲ್ಲಿ ಸಂದು ಸಂಶಯವಿಲ್ಲದೆ, 
ಜಂಗಮಕ್ಕೆಂದಲ್ಲಿ ಇಂದು ನಾಳೆಯೆಂಬ 
ಸಂದೇಹವ ಹಜ್‌ದು ಮಾಡುವನ ಇರವೆ 
ಷಡುಸ್ಥಲ ಬ್ರಹ್ಮಮೂರ್ತಿ. 
ಆತ ಇಹದಲ್ಲಿ ಸುಖಿ, ಪರದಲ್ಲಿ ಪರಿಣಾಮಿ. 
ಆತ ಕಾಲಾಂತಕ ಭೀಮೇಶ್ವರಲಿಂಗವು ತಾನೆ. 


ಕಾಲವಂಚಕನಾಗಿ ಗುರುವಿಂಗೆ ಮಾಡಲಿಲ್ಲ. 
ಕರ್ಮವಂಚಕನಾಗಿ ಲಿಂಗಕ್ಕೆ ಮಾಡಲಿಲ್ಲ. 
ಧನವಂಚಕನಾಗಿ ಜಂಗಮಕ್ಕೆ ಮಾಡಲಿಲ್ಲ, 
ತ್ರಿವಿಧ ನಿರತಂಗೆ. 
ಮನ ವಚನ ಕಾಯ ತ್ರಿಕರಣದಲ್ಲಿ ಶುದ್ಧವಾಗಿರ್ಪ ಸದ್ಭಕ್ತ. 
ಕಾಲಾಂತಕ ಭೀಮೇಶ್ವರಲಿಂಗವು ತಾನೆ. 


೮೬೪ 
ವಿಶ್ವಶೋಮುಖಲಿಂಗವೆಂದಟ್‌ದಲ್ಲಿ ಪಂಚವಕ್ತವೆಂದು ಲಕ್ಷಿಸಲಿಲ್ಲ. 
ಪರಿಪೂರ್ಣವೆಂದಟ್‌ದಲ್ಲಿ ಕಾಲ ವೇಳೆಯೆಂದು ಪ್ರಮಾಣಿಸಲಿಲ್ಲ; 


ಜ್ಯೋತಿಯ ಬೆಂಬಳಿಯಲ್ಲಿ ಜ್ಯೋತಿ ಬರಲಾಗಿ ಅದೇತಜಿ ತಮವೆಂದು ಲಕ್ಷಿಸ 
ಕಾಲಾಂತಕ ಭೀಮೇಶ್ವರಲಿಂಗವನಟ್‌ದಲ್ಲಿ. 


CC-0. Jangamwadi Math Collection. Digitized by eGangotri 


॥ ೨೮॥ 


॥ ೨೯॥ 


1 ೩೦ ॥ 


ಲಿಲ್ಲ, 
1೩೧॥ 


3೫1 on 


ra: 


ə 
A = 
a ದು 
o 
= 3 = 
= cS 6 
ಈ NE 
8 ೫ RA 
1 ot a = 
, Se 3 ಫ್ರಿ 
ಸ a 13 B A 32 © 
RE 2 ag 9) DB B % = 
g 33 É p Be 3 5 = 
a ಭೃ ÈB 130% BB 5 Sey 
a Hs Be D] B wad B 5 o 3 
B3 a ॥ 4 a) y m s S 5 3 3 R S 
8 l Te gi È ar ು ನ ಇಇ B D J Bs 6೨ 2 ಐ B 5 5 
oP PRE EB ge BLRB J HBS 3 DR gb S 
w SEBS: papas pH ೦ gil g 
Bagge 8B ge BSS ARBRE HBR 
> Á on . © 2 A g d ಛೆ S ನ = 
Pit) (a SISIE De WR Be 110 ( e E ಇಸ್ಟ 3 
5 2 8೪ we DA yD XK 13 & KC w 3B y 
13 B a a2 19 ೧ B 2 © 12 Q ೧ ws 12) Y ಇಚ 
3 OE RB BAS D e &) B.B R ಸೊ D“ O £ 
BRED wR BRS BRS we a ಇಲ್ಲಿ BBR 22 
© ಳ್ಳ 5 . B 3 ೧ Ww ೧ B Te. 3 723 3 ip B e A 3 3 B © 
BF Be? anu, hag RR BSS o> Sf > 
S Eala aggre] Hp 
ee p ಗಿ 13 SR: t D nAxuy PB a 8 
Hn D B R 42 ಭೆ ಜದ. ಟಿ B € te Q ಛಾ B B B oC ೨ 
ಡ್‌ 222 ಇ Olea nls 6 ERB BB 3 
338 ಸ TEET Soy TER 
PERE PERRE BBSS 
95) & wh B & 5 3 5 B g 
BRB 88 ೪8 B 
WD s 































ಸಕಲ ಪುರಾತನರ ವಚನಗಳು-೧ 


೮೬೯ 


ಭಕ್ತನ ಭಕ್ತ, ಮಾಹೇಶ್ವರನ ಮಾಹೇಶ್ವರ, ಪ್ರಸಾದಿ ವಿಯ ಪ್ರಸಾದಿ, 
ಪ್ರಾಣಲಿಂಗಿಯ ಪ ಪ್ರಾಣಲಿಂಗ. ಶರಣನ ಶರಣ, ಐಕ್ಕನ ಐಕ್ಕ. 
ಒಳಗಿನ ಒಳಗಿನ ಸ್ಥ ಲವ ಹೊಜಹೊಮ್ಮುವಾಗ 
ಬಿಂಬಕ್ಕೆ ಬಿಂಬದ ಪ್ರತಿಬಿಂಬವ ಕಾಬಂತೆ. 
ಅದಟಿ ಸಂಗವ ಘಟಿಸಿದಲ್ಲಿ ಷಡುಸ್ಥಲ ಬ್ರಹ್ಮವಾಯಿತ್ತು; 
ಕಾಲಾಂತಕ ಭೀಮೇಶ್ವರಲಿಂಗವನಬೌದಲ್ಲಿ. I AE n 


೮೭೦ 


ಪಾಷಾಣ ಫಟ್ಟಿಯಾದಲ್ಲಿ ಪ್ರಭೆ ಪ್ರಜ್ವಲಿಸಿತ್ತು. 
ಪಾಷಾಣದ ಘಟವಡಗಲಾಗಿ ಪ್ರಭೆ ಪ್ರಕಟಿಸುವುದಿಲ್ಲ. 
ಕ್ರೀ ಭಿನ್ನವಾದಲ್ಲಿ ಜ್ಞಾನಕ್ಕೆ ಸುಳುಹಿಲ್ಲ; ಅದು ಮುಕುರವ ತೊಡೆದ ಮಲದಂತೆ. 
ಮಲಕ್ಕೆ ಬೆಳಗುಂಟೆ ಮುಕುರಕ್ಕಲ್ಲದೆ? 
ಮುಕುರಕ್ಕೆ ಛಾಯೆ, ಮಲಕ್ಕೆ ತಮ; 
ಉಭಯದೊದಗನಜ್‌ದಲ್ಲಿ ಇಷ್ಟ ಪ್ರಾಣ ಮುಕ್ತಿ. 
ಅಂಗದ BALA ಮಾರಿಯ ಹೊತ್ತು ಬಂದವನ ಯುಕ್ತಿ 
ಕಾಲಾಂತಕ ಭೀಮೇಶ್ವರಲಿಂಗವನಣಿವುದಕ್ಕೆ ಇಕ್ಕಿದ ಗೊತ್ತು. ॥೩೭॥ 


೮೭೧ 


ರಸೇಂದ್ರಿಯ, ಗಂಧೇಂದ್ರಿಯ ರೂಪೇಂದ್ರಿಯ, 

ಶಬ್ದೇಂದ್ರಿಯ, ಸ್ಪರ್ಶನೇಂದ್ರಿಯ — 
ಪಂಚೇಂದ್ರಿಯಂಗಳಲ್ಲಿ ಸಲೆ ಸಂದು ಒಂದಟ reed WoS, 
ಮತ್ತೆ ಏಕೇಂದ್ರಿಯವೆಂದು ಸಂಧಿಸಿ ಅರ್ಪಿಸುವ ಪರಿಯಿನೆ ಬಂತೊ? 
ಆ ಗುಣದ ಸಂಗವನಣಿದಲ್ಲಿ ಇಂದ್ರಿಯಂಗಳ ಮುಖದಲ್ಲಿ ' ಲಿಂಗವನಜ್‌ದುದು. 
ಹುಟ್ಟಿನ ದೆಸೆಯಿಂದ ಹಸ್ತಕ್ಕೆ ಸಕ್ಕ ಬಂದು ಮತ್ತೆ ಜಿಹ್ಹೆ ಅಟ್‌ದಂತೆ ಅರ್ಪಿತದ ಭೇದ. 

= ಇಷ್ಟ । ಪ್ರಾಣಸಂಗ ಕಾಲಾಂತಕ ಭೀಮೇಶ್ನ ರಲಿಂಗವನಟವುದಕ್ಕೆ 
ಅರ್ಪಿತ ಅವಧಾನಿಯ ಇರವು. ॥೩೮॥ 


೮೭೨ 


ಲ್ಲಿದ್ದ ಸಂಚ ತೆಟ ದರುಶನವಾಗಲಾಗಿ ಆಶ ್ಚೆರಿಯೆಂಬುದು ಬಿಟ್ಟಿತ್ತು. 
) ಗ ನೆನಹಿಂಗೆ ನಿಲಲಾಗಿ ಕುಟುಹೆಂಬ ಭಾವವಡಗಿತ್ತು. 














ಡಕ್ಕೆಯ ಜೊಮ್ಮಣ್ಣ 3 
EA a! aris ವಚನ 55 


ಸರ್ವೇಂದ್ರಿಯಂಗಳು ಹಿಂಗಿ 
ಸಂದು ಉಭಯದಂಗ ಲೇಪವಾದುದು. 


pays ಸಲೆಸ 
ಮೇಶ್ವರಲಿಂಗ ದ್ವಂದ್ವವಳಿದು ನಿಂದಸ್ಥಲ. 


ಕಾಲಾಂತಕ ಭೀ ॥೩೯॥ 


೮೭೩ 


ನಾಡೆಲ್ಲರೂ ಮುಟ್ಟಿ ಪ ಪೂಜಿಸುವುದು ಸಿರಿದೇವಿ. 
ಸತ್ಯರೆಲ್ಲ ರು ಮುಟ್ಟಿ ಪೂ ಜಿಸುವುದು ಮೂದೇವಿ. 
ನಾ ಮೊಜದಲ್ಲಿ ಹೆ ಹೊತ್ತಾ ಡುವುದು ಉರಿಮಾರಿ. 
ರ ಉರಿ ಮೂದೇವಿ ಮೊಜಿದ ಗೋಟಿಗೊಳಗಾಯಿತ್ತು. 
ಡಕ್ಕೆ ಯ ದನಿಗೆ ಮುನ್ನ ವೆ ಸಿಕ್ಕ ದಿರು, 
ಕಾಲಾಂತಕ ಭೀಮೇಶ್ವ ರಲಿಂಗವನಜ್‌ಯಬಲ್ಲಡೆ. 190 I 


೮೭೪ 


ಸೌಭಾಗ್ಯದಿಂದ ಮಾಡುವರೆಲ್ಲರೂ ಸಂತೋಷಭಾವಿಗಳು. 
ಭಕ್ತಿಯಿಂದ  ಮಾಡುವರೆಲ್ಲರೂ 'ತ್ರಿವಿಧಭಾವಿಗಳು. 
ತ ಹಿಂಗಿ ಮಾಡುವನ್ನಬರ ರುದ್ರನ ಉರಿಗೊಡಲಾಯಿತ್ತು. 
ಬಂದುದ ನೇತಿಗಳೆಯದೆ ಬಾರದುದಕ್ಕೆ 1ದೋಟಿಯ:ನಿಕ್ಕದೆ 
ಬದುದಕ್ಕೆ ಮನಮುಕ್ತನಾಗಿ ಸಂದುದು, 
ಕಾಲಾಂತಕ ಭೀಮೇಶ್ವರಲಿಂಗಕ್ಕರ್ಪಿತವಾಯಿತ್ತು. ॥ ೪೧॥ 


೮೭೫ 


ಮಜವೆಗೆ SLN ಸಂಬಂಧವಹಲ್ಲಿ, 
ಮನೆತುಂಬಿದ ತಮಕ್ಕೆ ಜ್ಯೋತಿ ಒಂದೆ ಅವಗವಿಸಿದಂತೆ, 
ಪ್ರಕೃತಿ ಚಿತ್ತ ಸ ವುದಕ್ಕೆ ಮತ್ತಗಜವ ಹಾರೆಯಲ್ಲಿ ಒತ್ತೆ, 
ಮೇಲಿದ್ದವನ ಚಿತ್ತನ ತ್ರನಟದಡಗುವಂತೆ 
ಸಂಸಾರಯುಕ್ತಿಯನಜಿ ವವನ ಮಥನ, 

ಹ ಘನವಾಗಿ, ಸಿದ್ಧಿ ಯ ಸಾರ ಅಲ್ಪವಾಗಿ ವೇಧಿಸುವಂತೆ, 
ಫನ ಶೈಲಕ್ಕೆ ಆಂಗುಲದೊಳಗಡಗಿದ ಕುಲಿಶದಂತೆ, 
ಮಃಸದಲ್ಲಿ ಆ ಆಟ್‌ದು ಎಚ್ಚತ್ತು ಅಜ್‌ವವನ ವಿವರ: 
ಪೂಜಿಸಿ ಪ್ರಜ್ಯವನಜೌವ ವಶುದ್ಧಾತ್ಮನ ಭಾವಸ್ಥಲ 
ಕಾಲಾಂತಕ ಭೀಮೇಶ್ವ ಸ ರ ನಾಮ ತೆಜನಿಲ್ಲದ Se. ॥ ೪೨॥ 
ನಾಕಾತ್‌ 


೮೩೪; 1 ದೋಷವ (ಕೋ ೧೫೧). 
CC-0. Jangamwadi Math Collection. Digitized by eGangotri 








೨೩೦ ಸಕಲ ಪುರಾತನರ ವಚನಗಳು-೧ 


೮೭೬ 


ಇಕ್ಸುದಂಡದ ಸಂಪರ್ಕದಲ್ಲಿ ದುತ್ತೂರ ಪಾಮರ ತರು ಬೆಳೆಯಲಿಕ್ಕೆ 
ಆ ಇಕ್ಬುದಂಡದ ಸಾರವ ಸಾಗಿಸಬಲ್ಲುದೆ? a 

ನ್ಮತ್ತನಲ್ಲಿ ಶ್ರುತಿ ಸ್ಮೃತಿ ತತ್ವ ಸರ್ವಸಾರಯುಕ್ತಿಯ ee 
ಕ್ರೀಶುದ್ಧ ತೆಯಿಲ್ಲದವನ ವಾಚಾಯುಕ್ತಿ ಮೃತ್ರಿಕೆಯ ತೆಪ್ಪವ ಮಚ್ಚಿ ಕೆಟ್ಟವನಿರವಾಯಿತ್ತು ; 
ಕಾಲಾಂತಕ ಭೀಮೇಶ್ವರಲಿಂಗವನಜೌಯದವನ ಯುಕ್ತಿ. I ೪೨॥ 


೮೭೭ 


ಸರವ ಮಚ್ಚಿದ ವಾಯುಪೋಷನ ಇರವಿನಂತೆ. 
ಗುಮತಿಯಲ್ಲಿದ್ದ ಅಸಿಯ ಮಜಃಕೆಯಂತೆ, 

ಬೇರಿನ ಮಜಿಯಲ್ಲಿದ್ದ ವಿಷನಾಭಿಯಂತೆ, 

ನೋಡಿದಡೆ ಭಕ್ತನಾಗಿ, ಒಳಹೊಕ್ಕು ವಿಚಾರಿಸಿದಲ್ಲಿ ಭವಿಯಾಗಿ, 

ಸುಣ್ಣದ ಮಣ್ಣಿನಂತೆ, ಅಹಿ ಫಳದ 'ರೇಖೆಯಂತೆ, 

ಕಪಟಕ್ಕೊಳಗಾಗಿ ಇಪ್ಪುದು ಭಕ್ತಿ ಸ ಸ್ಥ ಲವೆ? 

ಮಧುರ ಚೂರ್ಣದಂತೆ ತನ, ೈಯವಾಗಿಪ್ಪ ದು ಸದ್ಭಕ್ತನಿರವು 

ಕಾಲಾಂತಕ ಭೀಮೇಶ್ವರಲಿಂಗದ ನಿಜ ತತ್ವವಾಸ. ॥೪೪॥ 


೮೭೮ 


ಭ್ರಾಮಕದಲ್ಲಿ ಮಾಡದೆ, ಆಢ್ಯತನಕ್ಕೆ ಮಚ್ಚದೆ, 
ಸ್ತುತಿ ನಿಂದೆಗಳ 7 ಗುರುಲಿಂಗಜ ಗಮದಲ್ಲಿ ವಿಜಾರಿಸದೆ 
ತಾ ಮಾಡುವ ದ್ರವ್ಯಕ್ಕೆ ವ್ಯಕ್ಕ, ವಿಶ್ವಾಸದ ಚಿತ್ತಕ್ಕೆ 
ಉಭಯವನಸಟ್‌ದು ಮಾಡುವ. ಭಕ್ತನ ಬಾಗಿಲೆ 
ಕಾಲಾಂತಕ ಭೀಮೇಶ್ವರಲಿಂಗದ ಆಶ್ರಯ. ॥ ೪೫ ॥ 


೮೭೯ 


ಅಂಗವೂಟಾದಲ್ಲಿ ಲಿಂಗವನಜಿಯಬೇಕು. 
ಲಿಂಗವುಂಟಾದಲ್ಲಿ ಸರ್ವ ಚೇತನ ಭೂಶಃ ಹಿತವನಣಿಯಬೇಕು. 
ಆ ಅಜವು ನೆಲೆಗೊಂಡಲ್ಲಿ ಒಳಗು ಹೊಜಗ ವಿಚಾರಿಸಲಿಲ್ಲ. 
ಮಹಾರ್ಣವ ಬಲುಜಲವನಿಂಬಿಟು ಕೊಂಡಂತೆ, 
ಶರಣತತಿಯಲ್ಲಿ ಲಿಂಗಕುಲದಲ್ಲಿ ಜಂಗಮಪದದಲ್ಲಿ THOS ಲದಲ್ಲಿ 
ಕಂಗಳ ಮುಂದೆ ಮಹೇಂದ್ರಜಾಲ ನಿಂದಂತೆ ನಡ ನಿಲವೆ ಸದ್ದಕ್ಷನಿರವು; 
ಕಾಲಾಂತಕ ಭೀಮೇಶ, ಶ್ವರಲಿಂಗದ ನಿಜ ವಾಸದ ಬೆಳಗು, z ; ॥ ೪೬ ॥ 


CC-0. Jangamwadi Math Collection. Digitized by eGangotri 








ಡಕ್ಕೆಯ ಬೊಮ್ಮಣ್ಣಗಳ ವಚನ ‘ae 


೮೮೦ 


ಉದಕವ ಬೆರಸಿದ ಕುಂಪಟೆಯಂತೆ, ಬಹುಗಂಧವ ಕೂಡಿದ ವಾಯುವಂತೆ, 
o= =a xt ಇ = 
ಗುಣ ದೋಷಂಗಳ ವಿಚಾರಿಸದಿಪ್ಪುದ ವದು. ಸದ್ಭಕ್ತ ನಿರವು 
ಮಾಡುವ ಭೇದ ಸ್ಥಲ: ಸರಮೃತ್ತಿಕೆಯಲ್ಲಿ ಒಸರಲಿಲ್ಲದೆ ನಿಂದಂತೆ; 
oe ಶರಣರಿಗೆ. ಭಕ್ತಿಯ ಮಾಡುವ ರ ದಾಸೋಹದ ಸದ್ಭಕ್ತ ಕ್ರನ ಇರವು. 
ಅದು ಸುಕ್ಷೇತ್ರವಾಸ, ಕ ಕಾಲಾಂತಕ ಭೀಃ ಶ್ವ ರಲಿಂಗನ ತೆಬಪಿಲ ಲದ ಸುಖವಾಸ. ॥೪೭॥ 


೮೮೧ 


ಭೂರಿ ಅವಾರಿಗಳಲ್ಲಿ ಮಾಡುವುದೆ ರಾಜತ್ವ. 
ಆ ಠಾವಿನಲ್ಲಿ ಕೂಡಿ ಆಡುವುದೆ ಸಮಯಭೇದ 


ರಾಜಸ!ವನಜ್‌್‌ವನ್ನ ಕ್ಕ ತಾಮಸದಲ್ಲಿ ಪೂಜಿಸಿಕೊಳಬೇಕು 

ಆ ಗುಣ ವಿಷ ಸ ತವ ಕ ಕಾಬಂತೆ. 

ಉಭಯದ ಸಿಕ್ಕು ಕಾಲಾಂತಕ ಭೀವೆ ೇಶ್ವರಲಿಂಗವನು ಒಪ್ಪದ ಭಕ್ತಿ. ॥ ೪೮ ॥ 
೮೮೨ 


ಕವಿಯ ಹುಗತೆ, ಗಮಕಿಯ ಸಂಚ, ವಾದಿಯ ಚೊಕ್ಕೆಹ, ವಾಗ್ಮಿಯ ಚೇತನ, 
ಇಂತೀ ಚತುಷ್ಟಯದಲ್ಲಿ ಯುಕ್ತಿವಂ ತನಾದಡೇನು? 
ಭಕ್ತಿಯನಜಿಯಬೇಕು, ಸತ್ಯದಲ್ಲಿ ನಡೆಯಬೇಕು, 
ವಿರಕ್ತಿಯಲ್ಲಿ ವಿಚಾರಿಸಿ ನಿಲ್ಲ ಬೇಕು. 
ಈ ಗುಣ ಡಕ್ಕೆಯ ಬೊಮ್ಮನ ಭಕ್ತಿ, 


ಕಾಲಾಂತಕ ಭೀಮೇಶ್ವರಲಿಂಗವನಜೌವವನ ಸದ್ಭಕ್ತಿಯ ಯುಕ್ತಿ. ॥೪೯॥ 
೮೮೩ 
ರ 
ತುಂಬಿದ ಹಜುಗುಲದಲ್ಲಿ ಒಬ್ಬಂಬಿಗನ 1ಆಸೆ'ಯಿಂದ ಬೆಂಬಳಿಯಲ್ಲಿ ಹೋಹರಂತೆ 
ಸಕಲೇಂದ್ರಿಯವೆಂಬ ಅಂಗದ ಹಚಗುಲದಲ್ಲಿ 
ಲಿಂಗವೆಂಬ ಅಂಬಿಗನ ದೆಸೆಯಲ್ಲಿ ಹೋಹ ಬೆಂಬಳಿಯ ತೋಜಿಯ್ಯಾ Se 


ಕಾಲಾಂತಕ ಭೀಮೇಶ್ವ ರಲಿಂಗವೆ. 


೮೮0: 1 4 ತಾಮಸ (ಕೋ ೮೨). 
೮೮೩; IRA (ಕೋ ೮೨). 
CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು-೧ 


೮೮೪ 


ಆತ್ಮವುಳ್ಳನ್ನಕ್ಕ ಘಟ ವೈಭವವಾಗಿದಿತ್ತು. | 
(ಸುಟುಟ ಲ Q T 45 
ವಸ್ತು ಕಳೆ ಉಳ್ಳನ್ನಕ್ಕೆ ಶಿಲಾಮೂರ್ತಿ ಲಿಂಗ ಕಳೆಯಾಯಿತ್ತು. 
ಗಂಧವಿಲ್ಲದಿರೆ ಚಂದನವೆಂಬ ನಾಮವಡಗಿ ಸ್ಥಾವರವೆಲ್ಲವು ಸರಿಯಾಯಿತ್ತು. 
ಕಳೆಯಿಲ್ಲದಿರೆ ಮಾಡಿದ ಗೂಡು ಸರಿ, ನಿಂದ ಶಿಲೆಯೂ ಸರಿಯಾಯಿತ್ತು. 
ಎಶ್ವಾಸದೆಜಿಕ ಕಳಾಮೂರ್ತಿಯ ಬೆಳಗು ಒಡಗೂಡಲಾಗಿ 
ಕಾಲಾಂತಕ ಭೀಮೇಶ್ವರಲಿಂಗವಾಯಿತ್ತು. 1೫೧॥ 


೮೮೫ 


ಈಶ್ವರನು ಅಲಂಕೃತರೂಪಾಗಿ ಜಗವ ತಾಳಿ ಬಂದಲ್ಲಿ 
ಮಾಯೆಯೆಂಬ ಶಕ್ತಿ ಜ್ಯೋತಿ ಕಾಣದ ಮಜ*ಯಲ್ಲಿ ತಮವಡಗಿಪ್ಪ ಭೇದದಂತೆ. 
ಚಿತ್ತಶುದ್ಧವಿಲ್ಲದವರ ಕರ್ತೃ ಭೃತ್ಯ ಸಂಬಂಧ ಉಭಯಕ್ಕೂ ಸರಿ. 
CHO ಮಾಡುವಲ್ಲಿ ಅವನ ಅನುವನಜ್‌ದು ಮಾಡಿಸಿಕೊಂಬಲ್ಲಿ ಲಾಗಿನ ಪಶುವಿನಂತೆ 
ಉಭಯ ಗುಣ ಭೇದ. 
ಉಭಯ ಸ್ಥ ಲ ನಿರತ ಕಾಲಾಂತಕ ಭೀಮೇಶ್ವರಲಿಂಗವು ತಾನೆ. I ೫೨॥ 


೮೮೬ 


ಅಂಗಸ್ಥಲವಾಜು, ಲಿಂಗಸ್ಥಲ ಮೂಜು ಪ್ರಾಣಲಿಂಗಸ್ಥಲ 1ಎರಡು! 
ಕೂಡಿ ಏಕಾದಶವಾಯಿತ್ತು. 
ದಶಗುಣವೊಂದರಲ್ಲಿ ಅಡಗಿ ಕಾಲಾಂತಕ ಭೀಮೇಶ್ವರಲಿಂಗವೆಂಬ ನಾಮವಾಯಿತ್ತು ॥೫೩॥ 


೮೮೭ 


ಹಲವು ಸಂಸರ್ಗದಿಂದ ಬಂದ ಜಲ ನಿಲಲಾಗಿ 
ಒಂದು ಠಾವಿನಲ್ಲಿ ನದಿ ನಾಮವಾಯಿತ್ತು. 
ನಾನಾ ಭಾವಂಗಳಲ್ಲಿ ನೊಂದು ಬಂದ ಜೀವ 
ಒಂದು ನೆಲೆಯಲ್ಲಿ ನಿಂದು ಸಂದೇಹವ ಬಿಡಲಾಗಿ ಪರಮನಾಯಿತ್ತು. 
ಪ್ರಕಾಶವ ಕಂಡು ಕಾಲಾಂತಕ ಭೀಮೇಶ್ವರಲಿಂಗವೆಂಬ ನಾಮವಾಯಿತ್ತು. I BY I 


೮೮೮ 
ಉರಿಯ ಶ್ರೇಷ್ಕಕ್ಕೆ ವಾಯುವ ಪ್ರಾಣ; 


ಉರಿಯ ನಂದಿಸುವುದಕ್ಕೆ ವಾಯುವೆ ಯಮ, 
ಕಾಕಾ. 


೮೮೬; 1 ಉಭಯ (ಕೋ ೮೨, ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 











se ೨೫೩ 
ಸರದ ಮಜಿ ಮಧ ಆತ್ಮನೆ ಬೀಜ. 


aK 4 
g 
> 
O 
GL 
೮೮ 
3 
rò 
eb 
CL 
cL 
© 
oO 
>l 
€ 
g 
iS 
3 


one, 


1 25 1 
೮೮೯ 
ಸೋ ಲಮಯ ಸೂಕ್ಷ್ಮ ಮಯ ಕಾರಣಮಯಂಗಳಲ್ಲಿ, 
bss aco /ಭಾವ!0ಗಳಲ್ಲಿ ಉಚಿತವನಜ್‌ದು ಕೂಡುವುದೆ ಯೋ 
ಇಪ 


ಗ ಪ್ರಯೋಗಿಸಿ ನಿಂದುದೆ 
ದ್‌ ಉಗ < ನ್‌ ನಾವ. op 
ಕಾಲಾಂತಕ ಭೀಮೇಶ್ವ ರಲಿಂಗವು ಉಭಯವಳಿದ ಭಾವ I Re Al 


G 
ay 
C 


೮೯೦ 


ಸಕಲಸಾ ಸ್ಥಾವರ ಸಕಲ ಬುದ್ದು ದಂ? ಳಲ್ಲಿ, 
ಸಕಲ ಚರಾ ರಾದಿಗಳಲ್ಲಿ, ಸಕಲ Cows ಂಡಗಲ್ಲಿ, 
e ವೆತೆ ತೋಟ್‌ಿಕೆ, ಕಾ ಅಶ್ವ ರಿಯ ಕಂಡೆ ಕಾಣೆನೆಂಬುದು ಒಂದೆ ಭಾವ. 
ಆ ಭಾವದ ಭ್ರಮೆಯಡಗಿ ಇಷ್ಟ ಲಿಂಗದಲ್ಲಿ ಅರ್ಚನೆ ಪೂಜನೆ 
ಭಾವಲಿಂಗದಲ್ಲಿ ಭ್ರಮೆಯಡಗಿ 'ಉಭಯಕ್ಕೆ ಠಾವಿಲ್ಲದೆ ತಲೆದೋಜದೆ ನಿಂದುದು 
ಕಾಲಾಂತಕ ಭೀಮೇಶ್ವರಲಿ ವಿಂಗವೆಂಬುದಕ್ಕೆ ಪ್ರಮಾಣವಾಯಿತ್ತು. I Be I 


G 


Ml im 
or ತಾಳಿ ನಿಂದ ಕಾಲಾಂತಕ ಭೀಮೇಶ್ವರಲಿಂಗವು ತಾನೆ. ॥ AS I 
೮೯೨ 


ಬ್ರಹ್ಮಾಂಡದಲ್ಲಿ ತೋಜುವ ಗುಣ € ಅಂಡದಲ್ಲಿ ಕಲೆನಿಲುವಂತೆ, 
ಅಂಡದಲ್ಲಿ ಜನಿಸುವ ಗುಣ ಪಿಂಡದಲ್ಲಿ ಪ್ರಮಾಣಿಸುವಂತೆ 
ಪಿಂಡದಲ್ಲಿ ಪ್ರಮಾಣಿಸುವ ಗುಣ ಸರ್ವ ಚೇತನದಲ್ಲಿ ಚೇತರಿಸುವಂತೆ, 


I BE Ml 
ಚೈತನ್ಶಾತ ವೃ ಕ ನೀನೆ, ಕಾಲಾಂತಕ ಭೀಮೇ ಶ್ವ ರಲಿಂಗವು ತಾನೆ. 


೮೯೩ 
ನ ತೆ ಲ. 
ನಾಳಿಕೇರ ಫಲದಲ್ಲಿ ಹುಟ್ಟಿದ ಸುಜಲವ ಅಲ್ಲಿಗೆ ಎಯ್ದಿ ಸಿಯೆಜದವರಿಲ್ಲ 
ಆದು ಬಲಿದು ಅಲ್ಲಿಯೇ ಅಜಿತಾಗ ಬೇಜಕೊಂದು ಕೊಂಡುದಿಲ್ಲ; 


ಜು 


SOE: 1]. (ಕೋ ೮೨, ಕೋ ೩೦೦). 


CC-0. Jangamwadi Math Collection. Digitized by eGangotri 


೨೩೪ ಸಕಲ ಪುರಾತನರ ವಚನಗಳು-೧ 


| ned) ತುಪ್ಪ ತನ್ನ ಲ್ಲಿಯೆ ಒದಗಿದಂತೆ. 
= ಸಿದ ಮನ ವಸ್ತು ವಿನಲ್ಲಿ ಕೂಡಿ, ಕಾಯದ ಕರಂಡದಲ್ಲಿ ಕರಣಗಳಣತು, 
ಜೀವ ಕೆಟ್ಟು ಪರಮನಾದಂತೆ. 
ಈ ಭೇದವನಜ್‌ದು ಕಾಲನ ಗೆದ್ದು 
ಕಾಲಾಂತಕ ಭೀಮೇಶ್ವರಲಿಂಗವು ತಾನಾದನು. ॥೬೦॥ 


೮೯೪ 


ಉಪ್ಪಿನ ನೀರಿಂಗೆ ಪ್ರನನಾಮ ಬಪ್ಪುದಲ್ಲದೆ ಮುತ್ತಿನ ನೀರಿಂಗೆ ಪುನನಾಮವುಂಟಿ? 
ಪೂರ್ವವನಳಿದು ಪುನರ್ಜಾತನಾದಲ್ಲಿ ಮತ್ತೆ ಲೌಕಿಕವ ಬೆರಸಬಹುದೆ? 
ರುಂದಿಯ ಫಳದಂತೆ ಸಂದೇಹ ನಾಮವಾಯಿತ್ತು. 
ಭಕ್ತಜಂಗಮವಾಗಿ ಮರ್ತ್ಶರು ಎನ್ನವರೆಂದಡೆ ಕರ್ತೃತ್ವ ಭಕ್ತಿಯಿತ್ತಲೆ ಉಳಿಯಿತ್ತು. 
ಕಾಲಾಂತಕ ಭೀಮೇಶ್ವ ರಲಿಂಗನು ಅವರಿಗೆ ಕತ್ತ ಕ ಲೆಯಾಗಿರ್ಪನು. eon 


೮೯೫ 


ಬೆಂದ ಮಣ್ಣಿನಂತೆ, ವಿಚ್ಛಂದವಾದ ಪಯ ಅನ್ನದಂತೆ, 
ತಂತ್ರವ ಜಾಲದ ಸೂತ್ರದಾತೆ, ಚೇತನವಿಲ್ಲದ ಡಿಂಬಂಗಳಂತೆ 
ಏತಕ್ಕೂ ಸುಳುಹಿಲ್ಲದೆ ನಿಂದ ನಿಲವು, ಕಾಲಾಂತಕ ಭೀಮೇಶ ಶರಲಿಂಗವನಟ್‌ದುದು. ॥೬೨॥ 


೮೯೬ 


ದಿವಕ್ಕೆ ಪರಬ್ರಹ್ಮ ರಾತಿ ಕೌ!ಗ್ರ ಬ್ರಹ್ಮ. 
ಅಧರಪಾನ ಒಳಗಾಗಿದ್ದ ಬಹು ಬಹು ಚೇಷ್ಟೆಗಳಲ್ಲಿ 
ಸಂಚಾರಿಸುತ್ತ ಇಪ್ಪದು ದೇವಪದಕ್ಕೆ ಹೊಗು. 
ಕಾಲಾಂತಕ ಭೀಮೇಶ್ವರಲಿಂಗವು ಒಪ್ಪದ ಭಾವ. ॥ ೬೩ Il 


೮೯೭ 


ಪರ್ಣದ ಮಣಿಯ ಫಲದಂತೆ, ಬಣ್ಣ ದ ಮಟಿಕಿಯ ಬಂಗಾರದಂತೆ. 
ತಂತು ಚರ್ಮಂಗಳಲ್ಲಿ ತೋಹುವನವಗತಿಯಂತೆ, 
ಕಾಯದಲ್ಲಿ ಸುಳುಹು ತೋಟುತ್ತ, ಭಾವದಲ್ಲಿ ಪರವನಾಚರಿಸುತ್ತ 
ಕಾಯದ $ ಮಜಿತಯಲ್ಲಿ ತಿರುಗಾಡುವ ಭಾವಶುದ್ಧಾ ತ್ಮ ಉಭಯಕ್ಕೆ. 
ಕಾಲಾಂತಕ ಭೀಮೇಶ, ಶ್ಚರಲಿಂಗವು ಅವರ ಬಾಗಿಲಲ್ಲಿ" ಜಾ ನು. ॥ ೬೪॥ 


— 
೮೯೬: 1ಕಾ (ಕೋ ೪೮), 


CC-0. Jangamwadi Math Collection. Digitized by eGangotri 


a ನಾವಾ e a |... a 


ಡಕ್ಕೆಯ ಬೊಮ್ಮಣ್ಣಗಳ ವಚನ ೨೩೫ 
೮೯೮ 


ಆಜು ದರುಶನ ಹದಿನೆಂಟು ಜಾತಿವೊಳಗಾದ ಜೀವನಂಗಳಿಗೆ, 
ಕುಡಿವ ನೀರು, ಬೇಯಿಸುವ ಬೆಂಕಿ, ಅಡಗುವ ಧರೆ ಒಂದೆನಬಹುದೆ? 
ಸುಕ್ಷೇತ್ರವಾಸಂಗಳಲ್ಲಿ ಮೌಕ್ತಿಕ ರತ್ನ ಮಲಯಜಹಿಮಜಲ 
ಮುಂತಾದ ಅಚೇತನ ಚೇತನ! ವಸ್ತು ಕುಂಭಿನಿಯಲ್ಲಿ 
ವಿಶೇಷ ವಾಸಂಗಳಲ್ಲಿ ಹುಟ್ಟಿದುದ ಕಂಡುಕೊಂಡು, 
ಮತ್ತೆ ಮನೆಮಾರಿ ಒಡೆಯಂಗೆ ಸರಿಯಿಲ್ಲಾ ಎಂದು 
ಅಕ್ಕನ ಕೊಂಡು ಬಂದು ಡಕ್ಕೆಯ ಬಾಟ್‌ಸುತ್ತಿದ್ದೇನೆ, 
ಕಾಲಾಂತಕ ಭೀಮೇಶ್ವರಲಿಂಗವಲ್ಲದೆ ಇಲ್ಲಾ ಇಲ್ಲಾ ಎಂದು. ॥೬೫॥ 


ರ್ಳ 


ಪಾಪ ಪುಣ್ಯವಿಲ್ಲಾ ಎಂದು ನೀಕರಿಸಿ ನಡೆಯಬಹುದೆ ದಿವ ರಾತ್ರೆ ಉಳ್ಳನ್ನಕ್ಕ? 
ಉತ್ತಮ ಕನಿಷ್ಠ ಮಧ್ಯಮವೆಂಬುದನಟ್‌ವನ್ನಕ್ಕ 
ಕಾಲ ವೇಳೆಯನಜ್‌ದು ಶಿವಲಿಂಗಾರ್ಚನೆಯ ಮಾಡಬೇಕು. 
ವಾರ ನೇಮ ಸ್ಥಿತಿ ಲಗ್ನಂಗಳಲ್ಲಿ ಹರಶರಣರಿಂದ ಪರಿಹರಿಸಿಕೊಳ್ಳಬೇಕು. 
ಅದೆಂತೆಂದಡೆ: 
ತನ್ನ ಒಡಲೆಂಬನ್ನಕ್ಕ ತನ್ನ ಗುರುವೆಂಬನ್ನಕ್ಕ, ತನ್ನ ಜಂಗಮವೆಂಬನ್ನಕ್ಕ, 
ಶೀತ ಉಷ್ಣ ಮೃದು ಕಠಿಣಂಗಳನಜೌವನ್ನಕ್ಕ, 
ಕಾಲಾಂತಕ ಭೀಮೇಶ್ವರಲಿಂಗವೆಂದು ಪೂಜಿಸಬೇಕು. Wee I 


€00 


ತರುವಾಗಿ ಹುಟ್ಟಿ ವಾಯುವಿಗೆ ಎಡೆಗೊಡದಿರಬಹುದೆ? 
ವೆಂಬುದ ಹೊತ್ತು ಲಿಂಗವ ಪೂಜಿಸದಿರಬಹುದೆ? 
ಆಂಗವಿಲ್ಲದ ಸಂಗವುಂಟೆ? ಸಂಗವಿಲ್ಲದ ಸುಖವುಂಟೆ? 
ಸುಖವಿಲ್ಲದ ಕಳೆ ರಸವುಂಟೆ? 
ಇಂತೀ ಅಂಗದಲ್ಲಿದ್ದಂತೆ ಲಿಂಗವನಟೀ್‌ದು, 
ಲಿಂಗ!ದಲ್ಲಿ!ದ್ದಂತೆ ಸಕಲ ಪ್ರಪಂಚಿಕವ ಮಜಕೆದು ನಿಂದಲ್ಲಿ 
ಕಾಲಾಂತಕ ಭೀಮೇಶ್ವರಲಿಂಗವು ತಾನೆ. Hee il 





೮೯೮: 1 x (Bae ೪೪೮). 
೯೦೦: 1 ವಿ (ಕೋ ೧೫೧) 


CC-0. Jangamwadi Math Collection. Digitized by eGangotri 


ಸಕಲ ಪುರಾತನರ ವಚನಗಳು-೧ 


೯00೧ 


ಆತ್ಮನಂಗ ಪೃಥಿ ಸಯಂತಿರ್ಪದೊ? ಆತ್ಮನಂಗ Cos a ae ? 
ಆತ್ಮನಂಗ ತೇಜದಂತಿರ್ಪದೊ? ಆತ್ಮನಂಗ ವಾಯುವಂತಿರ್ಪದೊ? 
ಆತ್ಮನಂಗ ಆಕಾಶದಂತಿರ್ಪದೊ? 
ಪಂಚಭೂತಿಕಂಗಳ ಮೂಟ್‌ ಬೇಜಿಕೊಂದು ನೆಲೆಯಾಗಿರ್ಪದೊ? 
ತತ್ವಮಸಿಯೆಂಬಲ್ಲಿ ಪಶುಪತಿ ನೀನಾದೆಯಲ್ಲಾ, 
ಕಾಲಾಂತಕ ಭೀಮೇಶ್ವರ ಲಿಂಗವೆ. ॥೬೮॥ 


€03 


ಬ್ರಹ್ಮಂಗೆ ಅಂಡವ ಕೊಟ್ಟು, ವಿಷ್ಣುವಿಂಗೆ ಪಿಂಡವ ಕೊಟ್ಟು, 
ರುದ್ರಂಗೆ ಪ್ರಾಣವ ಕೊಟ್ಟು -ನೀ ಹೊದ್ದದಿದ್ದ ಪರಿಯ ಹೇಳಾ 
ಕಾಲಾಂತಕ ಭೀಮೇಶ್ವರಲಿಂಗವೆ. ॥ ೬೯॥ 
೯೦೩ 
ಷಡುಸ್ಥಲದಲ್ಲಿ ಕಂಡೆಹೆನೆಂದಡೆ ಕ್ರೀಶುದ್ಧ Sow. 
ತ್ರಿವಿಧ ಸ್ಥಲದಲ್ಲಿ ಕಂಡೆಹೆನೆಂದಡೆ ಭಾವಶುದ್ಧವಿಲ್ಲ. 
ಇದ ವೂ ಬೇಜಿಸೊಂದನಟ್‌ದೆಹೆನೆಂದಡೆ ಆಜಣಾವಿಂಗೆ ಕುಟುಹಿಲ್ಲ. 


ಈ ತೆಜನನಟ್‌ದಡೆ ಅಟ್‌ವು ಕುಜುಹು ಏಕವಾಯಿತ್ತು 
ಕಾಲಾಂತಕ ಭೀಮೇಶ್ವರಲಿಂಗವನಜೌಯಲಾಗಿ. ॥೭೦॥ 


೯೦೪ 
ರತ್ನ ಪಾಷಾಣದ ಕುಲದಲ್ಲಿದ್ದು ಸ್ವ!ಜಾತಿಗೆ ಸಿಕ್ಕದಂತೆ, 
ಗಂಧ ಕುಸುಮದಲ್ಲಿದ್ದು ಅದಜಿಕೊಳಗೆ ಬಂಧಿತವಾಗದಂತೆ, 
ವಾಯು ಸಕಲ ಚೇತನದೊಳಗಿದ್ದು ರೂಪಿಂಗೊಡಲಿಲ್ಲದೆ ಅಲೆಯಲಿಕ್ಕೆ ಉಂಟಾಗಿ, 
ಆ ತೆಜಿದಂತೆ, ಹಿಡಿವಲ್ಲಿ ಬಿಡುವಲ್ಲಿ ಒಡಗೂಡುವ ಸುಖವನಟೋತಡೆ, 
ಕಾಲಾಂತಕ ಭೀಮೇಶ್ವರಲಿಂಗವು ತಾನೆ. neo 


೯೦೫ 
ಶ್ವೇತಾಂಗ ಬಹುವರ್ಣವ ಬೆರಸಿದಂತೆ, ಆತ್ಮನೊಂದಾಗಿ ಪ್ರಕೃತಿ ಹಲವ ಧರಿಸಿದಂತೆ. 
ತಾ ಬಂದ ಗುಣವನಟ್‌ಾದು, ಇದ್ದ ಇರವಿನ ಸದ್ವರ್ತನೆಯನಣಿದು, 
ಆಚರಣೆಗೆ ಅನುಸರಣೆಯಿಲ್ಲದೆ ಅಜೌವನಣಿದು ಅಮಂಗಲಕ್ಕೊಳಗಾಗದೆ 
ನಿರ್ಮಲತರಂಗವನೆಯ್ದಿ ಸಂದುದು ಕಾಲಾಂತಕ ಭೀಮೇಶ್ವರಲಿಂಗದಂಗ. edit 


— 
೯೦೪: 12) (ಕೋ ೮೨, ಕೋ 200). 


CC-0. Jangamwadi Math Collection. Digitized by eGangotri 





l 
| 
| 
| 
| 
( 


ಡಕ್ಕೆಯ ಬೊಮ್ಮಣ್ಣಗಳ ವಚನ ೨೩೭ 
೯೦೬ 


ಲೇಸೆನಿಸುವ ವಸ್ತುವ ಬೈತಿಡುವುದಕ್ಕೊಂದಾಶ್ರಯ ಬೇಕು. 
ಮನ ಘನವನಾಶ್ರೈಸುವುದಕ್ಕೆ, ಅನುವನಜಕದು ನೆಮ್ಮುವುದಕ್ಕೆ, 
ಚಿದ್ದಸಲಿಂಗವೆಂಬ ಕುಜಿಹು ಬೇಕು. 
ಇದಟ್‌ಂದ ಬೇಜಿ ಕಾಬ ಅಜಾವಿಲ್ಲ. 
ಆ ಕುಯುಹೆ SWAN ಆಶ್ರಯವಾದ ಕಾರಣ, 
ಕಾಲಾಂತಕ ಭೀಮೇಶ್ವರಲಿಂಗವು ಕುಜುಹುಗೊಂಡಿತ್ತು. ೭೩ ॥ 


೯೦೭ 


ಮಾತ ಅಲೇಖದ ಮೇಲೆ ಕುಜುಹಿಟ್ಟಲ್ಲದೆ ನೀತಿ ಲಕ್ಷಣವ ಕಾಣಬಾರದು. 
ಚಿತ್ತ ತಾ ಪೂಜಿಸುವ ವಸ್ತುವಿನಲ್ಲಿ ಲಕ್ಷಿಸಿಯಲ್ಲದೆ ಮೇಲಣ ಅಲಕ್ಷವ ಕಾಣಬಾರದು. 
ಕಾಬನ್ನಕ್ಕ, ಉಭಯದ ಆಚರಣೆ ತಾನುಳ್ಳನ್ನಕ್ಕ, 
ಕಾಲಾಂತಕ ಭೀಮೇಶ್ವರಲಿಂಗವ ಪೂಜಿಸಬೇಕು. ॥೭೪॥ 


೯೦5 


ಜಲದಲ್ಲಿ ಕದಡಿ ಎಯ್ದುವ ಮಣ್ಣಿಂಗೆ ಜಲವೆ ಕಾಲಾದಂತೆ, 
ಆ ಜಲ ನಿಲೆ ಮಣ್ಣು ಮುನ್ನಿನ ಅಂಗವ! ಬೆರಸಿದಂತೆ, 
ಆ ಕುಖುಹಿಂಗೆ ಅಜಕಿವೆ ಆಶ್ರಯವಾಗಿ, 
ಆ ಅಟ್‌ವಿಂಗೆ ಕುಜುಹಿನ ವಾಸ ಅವಗವಿಸಿದ ಮತ್ತೆ, 


ಬೇಜಸೊಂದೆಡೆಯಿಲ್ಲ, ಕಾಲಾಂತಕ ಭೀಮೇಶ್ವರಲಿಂಗವು ತಾನೆ. tes i 


೯೦೯ 


ಅಪ್ಪುವಿನಿಂದ ಸಕಲ ಮಯವೆಲ್ಲವು ಕಲ್ಪಿಸಿ, 
ಅಪ್ಪುವಿನಿಂದ ಮಲ ನಿರ್ಮಲವೆಂಬುದಾಯಿತ್ತು 
ವಸ್ತುವಿನಿಂದ ರೂಪು ನಿರೂಪೆಂಬುದಾಯಿತ್ತು. 
ಜಲದಿಂದಾದ ಪಂಕವ ಜಲ ತೊಳೆದು ನಿರ್ಮ್ಮಲವಾದಂತೆ, 
ನಿರೂಪು ಸ್ವರೂಪನಾಗಿ ಸ್ವರೂಪು ನಿರೂಪನಾಗಿ ಉಭಯವು ನೀನಾಗಿ 
ನಾ ಕಂಡು ನುಡಿವುದಕ್ಕೆ ಎನಗೊಂದೆಡೆಯಿಲ್ಲ : 
ಕಾಲಾಂತಕ ಭೀಮೇಶ್ವರಲಿಂಗವು ನೀನೆಯಾಗಿ. . feel 





೬೦೮: 1 ಅಂದವ (ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು-೧ 
೯೧೦ 


ಮಲ ಅಮಲವೆಂಬ ಉಭಯವ ವಿಚಾರಿಸುವಲ್ಲಿ 
ಕ್ರೀ ನಿಃಕ್ರೀಯೆಂದು ಭಾವಿಸುವಲ್ಲಿ. 
ಅಳಿವುದೇನು ಉಳಿವುದೇನು ಎಂಬುದ ತಾನಃಔದಲ್ಲಿ, 
ಅಂಗದ ಮೇಲೊಂದು ಲಿಂಗವುಂಟೆಂದು, 
ಮನದ ಮೇಲೊಂದು ಲಿಂಗವುಂಟೆಂದು ಭಿನ್ನಭಾವದಿಂದ ಕಾಬಲ್ಲಿ 
ಅಂಗಕ್ಕೂ ಮನಕ್ಕೂ ಲಿಂಗವೊಂದಲ್ಲದೆ, ಆತ್ಮ ಹಲವಿಲ್ಲ, ಲಿಂಗ ಕೆಲವಿಲ್ಲ. 
ಗಿಂಡೆಯ ಉದಕ ಉಭಯ ಸಂದಿಯಲ್ಲಿ ಬಾಹಂತೆ, 
ತುಂಬುವ ಘಟವೊಂದು, ಸೂಸುವ ಜೂಳಿ ಬೇಜಾದಂತೆ, 
ಅಂಗ ಪ್ರಾಣಲಿಂಗ ಸಂಬಂಧಯೋಗ ಸಂಭವವಾದಲ್ಲಿ, 
ಕಾಲಾಂತಕ ಭೀಮೇಶ್ವರಲಿಂಗವು ತಾನೆ. 


೯೧೧ 


ಕೈ ಕೈದ ಹಿಡಿದು ಕಾದುವಾಗ, ಕೈದೊ ಕೈಯೊ ಮನವೊ? 
ಅಂಗಲಿಂಗ ಸಂಬಂಧದಲ್ಲಿ ಸಂಬಂಧಿಸುವಾಗ, ಅಂಗವೊ ಲಿಂಗವೊ ಆತ್ಮನೊ? 
ಈ ಮೂಬಿಂಗವನಟ್‌ದಲ್ಲಿ ಕಾಲಾಂತಕ ಭೀಮೇಶ್ವರಲಿಂಗವನಟ್‌ದುದು. 


೯೧೨ 
ಶಿಲೆಭಾವ ಹಿಂಗಿ ಕುಜುಹಾಯಿತ್ತು, ಕಾರುಕನ ಕೈಯಲ್ಲಿ. 
ಪಾಷಾಣಭಾವ ಹಿಂಗಿ ಕಳೆಯಾಯಿತ್ತು ಆಚಾರ್ಯನ ಕೈಯಲ್ಲಿ. 
ಕಳೆನೆಲೆಯಾಯಿತ್ತು ಪೂಜಿಸುವಾತನ ಚಿತ್ತದಲ್ಲಿ. 
ಚಿತ್ತ ವಸ್ತುವಿನಲ್ಲಿ ಬೆರೆದು ಕಾಲಾಂತಕ ಭೀಮೇಶ್ವರಲಿಂಗವಾಯಿತ್ತು. 


೯೧೩ 
ದೇಹವುಳ್ಳನ್ನಕ್ಕ ಲಿಂಗ ಪೂಜೆಯ ಮಾಡಬೇಕು. 
ad oo ಅಂಗ ಸುಯಿಧಾನಿಯಾಗಿರಬೇಕು. 
ಡಿಗೆ ಉಕ್ಕಡದ ಎಚ್ಚರಿಕೆಯಂತೆ ಆಅೌದು ಪೂಜಿಸುವುದು 
ಕಾಲಾಂತಕ ಭೀಮೇಶ್ವರಲಿಂಗವ. i 


ee ೯೧೪ 
ಉಕ್ಕುದ ಕೊಂಬನ್ನಬರ ಭೃತ್ಯಾಚಾರ ಭಕ್ತಂಗೆ. 


ಉಕ್ಕುದನಿಕ್ಕಿದಲ್ಲಿ ಅವನ ಅರ್ಥ ಪಾ 
ಇ Y ಅಪಮಾನಕಿ 
ಕರ್ತೃತ್ವ ಮೊದಲೆ ಕಟ್ಟಿತ್ತು. 3, ತಪ್ಪುವನಾದಡೆ 


CC-0. Jangamwadi Math Collection. Digitized by eGangotri 


I ೭೭ tl 


126 ll 


ee il 


Il SO Il 


ಡಕ್ಕೆಯ ಬೊಮ್ಮಣ್ಣಗಳ ವಚನ 


ರ್ಕಿ 
ಜಂಬುಕ ಫಲದ ನೇಮವ ಹಿಡಿದಂತಾಯಿತ್ತು, 

ಅದಜಿಂಗವ ಕಂಡು ನಿಂದಿಸಿದ ಭಕ್ತಂಗೆ. 

ಬಾಗಿಲ ಪೂಜಿಸಿದ ಜಾರೆ ಲಕ್ಷಣದಂತಾಗಬೇಡ. 

ಸೆಅಕಿನಂಬು ಏನ ಹಿಡಿದಲ್ಲಿ, 

ಕಾಲಾಂತಕ ಭೀಮೇಶ್ವರಲಿಂಗವನಜ್‌ಯಬಲ್ಲಡೆ. I 60 1 


೯೧೫ 


1ಲಿಂಗಕ್ಕೆ! ಮಲಿನವಾದಲ್ಲಿ ಒರಸಿ ತೊಳೆದಡೆ ದೋಷವ ಕಟ್ಟಬಹುದೆ? 

ಗುರುಚರ ಭಕ್ತರಲ್ಲಿ ಭ್ರಾಮಕದಿಂದ ಮಜ್‌ದಿರೆ ಅಜುಪಲಿಕ್ಕೆ ದೂಷಣೆ ಉಂಟಿ? 
ತನ್ನಂಗದ ಕಲೆಯ ತಾ ಹಿಂಗಿಸುವುದಕ್ಕೆ ನಿಂದೆ ಗುಣದೋಷಂಗಳುಂಟೆ? 

ಇದು ಕಾರಣದಲ್ಲಿ ಒಡೆಯನ ಹರವರಿ ಬಂಟಂಗೆ ಲಾಭವಹಂತೆ, 

ಉಭಯಕ್ಕೆ ಕೇಡಿಲ್ಲದಿರ್ಪ ಭಕ್ತಿ ಸತ್ಯ. 

ಕಾಲಾಂತಕ ಭೀಮೇಶ್ವರಲಿಂಗನು ಉಭಯದ ತಪ್ಪನೊಪ್ಪನಾಗಿ. ॥೮೨॥ 


೯೧೬ 


ಧ್ಯಾನದಿಂದ ವಸ್ತು, ವಿಷಯದಿಂದ ಮೋಹ, ಭಾವಶುದ್ಧದಿಂದ ಗುರು, 
ದ್ವಂದ್ವವಳಿದು ನಿಂದುದು ಲಿಂಗ. 
ತ್ರಿವಿಧದ ಸಂದನಳಿದು ಸಲೆಸಂದುದು ಜಂಗಮ. 
ಈ ಸ್ಥಲದ ಅಂಗವನಜೌದು ಉಭಯ ಭಂಗವಿಲ್ಲದೆ 
ಸುಸಂಗದಿಂದ ಮಾಡುವುದು ಭಕ್ತಿಸ್ಸಲ. 
ನಿಶ್ಚಯವಾಗಿ ನಿಂದುದು ಕಾಲಾಂತರ ಭೀಮೇಶ್ವರಲಿಂಗಕ್ಕೆ 
ನಿಶ್ಚಸಿದ ಉಭಯ ಭಾವ. I Oa I 


೯೧೭ 


ಸತಿಯ ಗುಣವ ಪತಿ ನೋಡಬೇಕಲ್ಲದೆ. 
ಪತಿಯ ಗುಣವ ಸತಿ ನೋಡಬಹುದೆ ಎಂಬರು. 
ಸತಿಯಿಂದ ಬಂದ ಸೋಂಕು ಪತಿಗೆ ಕೇಡಲ್ಲವೆ? 
ಪತಿಯಿಂದ ಬಂದ ಸೋಂಕು ಸತಿಯ ಕೇಡಲ್ಲವೆ? 
ಒಂದಂಗದ ಕಣ್ಣು ಉಭಯದಲ್ಲಿ ಒಂದು ಹಿಂಗಲಿಕ್ಕೆ 
ಭಂಗವಾರಿಗೆಂಬುದ ತಿಳಿದಲ್ಲಿಯೆ 
ಕಾಲಾಂತಕ ಭೀಮೇಶ್ವರಲಿಂಗಕ್ಕೆ ಸಲೆ ಸಂದಿತ್ತು. ॥೮೪॥ 





೯೧೫: 1 ಅಂಗಕ್ಕೆ (ಕೋ ೮೨, ಕೊ ೧೫೧, ಕೋ 200). 
CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು-೧ 
೯೧೮ 


ಮತ್ತಾರನೂ ನುಡಿಯದೆ ತಾನಾರೈದು ಮಾಡುವ ಪರಿಯಿನ್ನೆಂತು? 
ಸಜ್ಜನ ಶರಣರಲ್ಲಿ ಭಕ್ತಿ, ಅಸಜ್ಜನ ದುರ್ವೃತ್ತರಲ್ಲಿ ಧಿಕ್ಕಾರ. 
ಬಿಡುಮುಡಿಯಲ್ಲಿ ನಿರತತ್ವವನಜ್‌ದು ಮಾಡುವುದು ಮಾಡಿಸಿಕೊಂಬುದು 
ಕಾಲಾಂತಕ ಭೀಮೇಶ್ವರಲಿಂಗಕ್ಕೆ ಸಮರ್ಪಿತ. 1೮%॥ 


೯೧೯ 


ಇಕ್ಕಿಕ್ಕುವ ಠಾವಿನಲ್ಲಿ ಮಕ್ಕಳಂತೆ ತಳಿಗೆಯ ತೆಗೆಯದೆ, 
ಕೊಟ್ಟಹ 'ಕೊಟ್ಟ 1ಹರೆಂದು ಭಟ್ಟರಂತೆ ಅಟ್ಟಳಿಗೊಳಗಾಗದೆ, 
ಕೊಂಬ ತೆಣದಲ್ಲಿ ) ಕೊಂಡು ಭಕ್ತಿಯಿಂದ ಬಂದ ತೆಜಿದಲ್ಲಿ ಅನುಕರಿಸಿ, 
ಪ್ರಸಂಗವ ಕಂಡಕಂಡವರಲ್ಲಿ ಕೊಂಡಾಡದೆ, 
ಈ ಗುಣ ಹಿಂಗಿ ನಿಂದುದು ಗುರುಚರ ಭಾವ, 
ಆತ ತಾನೆ ಕಾಲಾಂತಕ ಭೀಮೇಶ್ವರಲಿಂಗವು. I Stn 


೯೨೦ 


ತಾನಜ್‌ಯದೆ ಮಾಡಿದ ದೋಷಕ್ಕೆ ತನಗೆ ಅಘೋರವಿಲ್ಲ. ಅದು ಜಗದ ಹುದುಗು. 
ತಾನಜೌದು ಅಲ್ಲ ಅಹುದೆಂದು ಎಲ್ಲರಿಗೆ ಹೇಳಿ 
ಪರಧನದಲ್ಲಿ ಪರಸತಿಯಲ್ಲಿ ಅನ್ಯರ 'ನಿಂದೆಯಲ್ಲಿ ವ್ರತಾಚಾರ ಭಂಗಿತರಲ್ಲಿ 
ಇದನಟ್‌ದು ಅನುಸರಣೆಯ ಮಾಡಿದಡೆ ಕುಂಭಿ ನರಕದಲ್ಲಿ ಹಿಂಗದಿರ್ಪನು. 
ಕಾಲಾಂತಕ ಭೀಮೇಶ್ವರಲಿಂಗಕ್ಕೆ ಸ್ನ ಸ್ವಪ್ನದಲ್ಲಿ ದೂರಸ್ಥ ನು. I ೮೭ Il 


೯೨೧ 


ಎಂದಿದ್ದು ಶರೀರ ಹುಸಿಯೆಂಬುದನಟ್‌ದ ಮತ್ತೆ, 
ತ್ರಿವಿಧಕ್ಕೆ ಕೊಂಡಾಡಲೇತಕ್ಕೆ ? ? 


: ಇದಿರಿಟ್ಟು ಮಾಡುವ ಮಾಟದಲ್ಲಿ ಶ್ತ ಶ್ರುತದೃಷ್ಟ ಅನುಮಾನದಲ್ಲಿ ಅಜ್‌ದ ಮತ್ತೆ 


ಗುರುವಿಂಗೆ ತನ್ನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನವ ಕೊಟ್ಟು. 
ನಿರ್ಮ್ಮಕ್ತನಾಗಿರ್ಪ ಭಕ್ತನೆ ಕಾಲಾಂತಕ ಭೀಮೇಶ್ವರಲಿಂಗವು ತಾನೆ. ॥೮೮॥ 





೯೧೯: 1 ಕೊಂಡ (ಕೋ ೧೫೧). 


CC-0. Jangamwadi Math Collection. Digitized by eGangotri 


ಡಕ್ಕೆಯ ಬೊಮ್ಮಣ್ಣಗಳ ವಚನ 
೯೨೨ 


ಅಹಂಕಾರವಳಿತು ಗುರುವಾಗಿ, ಜಗವಜತು ಲಿಂಗವಾಗಿ, 
ತ್ರಿವಿಧವಜಿತು ಜಂಗಮವಾಗಿ, 
ಸಕಲೇಂದ್ರಿಯದ ಲಂಪಟವಅತು ಭಕ್ತನಾಗಿ 
ಸಂಸಾರವೆಂಬ ಗಡಬಡೆಯಲ್ಲಿ ಸಿಲುಕದೆ, 
ಆವಸ್ಥ ಲದಲ್ಲಿ ನಿಂದು ನೋಡಿದಡೂ ಭಾವಶುದ್ಧವಾಗಿ 
ಗುರುವಿಂಗೆ ಗುರುವಾಗಿ, ಲಿಂಗಕ್ಕೆ ಲಿಂಗವಾಗಿ, 
ಜಂಗಮಕ್ಕೆ ಜಂಗಮವಾಗಿ, 
ಭಕ್ತರ ಯುಕ್ತಿಯ 1ಮಾಜಾ!ಕೊಂಡಿಪ್ಪ ಸದ್ಭಕ್ತ 


ಕಾಲಾಂತಕ ಭೀಮೇಶ _ರಲಿಂಗವು ತಾನೆ. Hes Il 





೯೨೨: 1 ಮಾಡಿ (ಕೋ ೧೫೧). 


CC-0. Jangamwadi Math Collection. Digitized by eGangotri 





RSS TS EET ನಾದಿದ ENTE BIEL I LOI FS EN a a 





ಮನುಮುನಿ ಗುಮ್ಮಟದೇವಗಳ ವಚನ 


CC-0. Jangamwadi Math Collection. Digitized by eGangotri 





i a a ita S Ta et ead aa 


೯೨೩ 


ಬಿಜ್ಜಳಂಗೆ ಹದಿನೆಂಟು ದೋಷಂಗಳಂ ತೀರ್ಚಿ, ಎಂಭತ್ತುನಾಲ್ಕು ಲಕ್ಷ ಜೀವರಾಶಿಗಳ: ಸರ್ವ 
ಆತ್ಮ ಭೂತಹಿತನಾಗಿ ಇರೆಂದು ಆತಂಗೆ ಉಪದೇಶಗುರುವಾದ ಮೊಮಾಂಸಕ. ಆ ಮೊೂಮಾಂಸಕಿಂಗೆ 
ಸಕಲ ವ್ರತನೇಮ ನಿತ್ಯ ವರ್ತಮಾನಕೃತ್ಯ ಜಿನನೇಮ ಗುಣನಾಮವಂ ಬೋಧಿಸಿದ ಬೌದ್ಧ ಅವತಾರಕ್ಕೆ 
ಮುಖ್ಯ ಆಚಾರ್ಯನಾದ, ತನ್ನ ಸಮಯಕ್ಕೆ ಸಿಂಧು ಚಂದ್ರನಾದ ಮನುಮುನಿ ಗುಮ್ಮಟದೇವಗಳ 
ವಚನ: . : 


ಎನಗೆ ಕರಿ ಕಂಡ ಸ್ವಪ್ನದ ಇರವು: 
ಹರಿ ಬಂದಂಗದಲ್ಲಿ ನಿಲೆ ಬೆದಜ್‌ ಉಡಗಿತ್ತು; ಅದಟ್‌ರವು ಎನಗಾಯಿತ್ತು. 
ಜಿನವಾಸ ಬಿಟ್ಟು ದಿನನಾಶನ ವಾಸವಾಯಿತ್ತು. 
ಎನಗಿದೆ ಸಾಫಲ್ಯ, ಕೇವಲ ಜ್ಞಾನ, 
1ಎನ್ನ' ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. + NOH 


೯೨೪ 


ಭೂತಭವಿಷ್ಯದ್ವರ್ತಮಾನಕ್ಕೆ ಮುನ್ನವೆ ಅನಾದಿಯಲ್ಲಿ ಆದ ಜಿನೇಶ್ವರನೆಂದಿದ್ದೆ. 
ಆದಿನಾರಾಯಣನ ಅವತಾರ ತ್ರಿಪುರಸಂಹಾರದಿಂದೀಚೆ. 

ಆದ ಕುಟಿಲ ನಾಮದಿಂದ ದ್ವಾದಶ ಸಹಸ್ರ ಶ್ರುತಿ ಕುಟಿಲವಂ ಮಾಡಿ, 

ತ್ರಿಪುರ ನಿಲಬೇಕೆಂಬುದಕ್ಕೆ ಮೊದಲೆ ಅಸತ್ಯ ಗೆಲಬೇಕೆಂಬುದಕ್ಕೆ 

ಶಿವನಿಲ್ಲಾ ಎಂದು ನುಡಿಯಲಾ ಸೊಲ್ಲಿಂಗೆ 

ಎಲ್ಲರೂ ಕಲಿತು ಗೆಲ್ಲ ಸೋಲಕ್ಕೆ ಹೋರಿ ಬಲ್ಲತನವಿಲ್ಲದೆ ಬಸದಿಯ ನಿಳಯವಂ ಪೊಕ್ಕು 
ಹಿಸಿದಲೆಯಲ್ಲಿ ಗಸಣಿಗೊಳಲಾಜದೆ 

ನಿಶಿತಮಯ ಕರ್ಮ ಘಟದೂರ ಕುಟಿಲಹರ ಸ್ಪಟಿಕ ಘಟದಂತೆ ಇಪ್ಪ 

ವರ್ಣಭೇದ ನೀನೆ, ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ.. ॥ ೨ ॥ 





೯೨೩; 1% (ಕೋ ೪೪೮). 


CC-0. Jangamwadi Math Collection. Digitized by eGangotri 


EN CT AES Bove — ಬ %., 
a nae 





ತೊಳಲಿ ಬಳಲುವುದಕ್ಕೆ ತರ್ಜೆಯ ಮಾಡಿದೆ. | 
ನಾ ಕೆಟ್ಟೆ, ಹುಚ್ಚುಗೊಂಡ ನಾಯಿ ಒಡೆಯನ ಕಚ್ಚಿದಂತೆ, ಕಟ್ಟೆ. 

ಆಗಮಗಳಲ್ಲಿ ಹೋರಿ ದೃಷ್ಟವ ಕಾಣದೆ ಹೊತ್ತು ಹೋರಿದೆನಯ್ಯಾ. 

ತಿರುಗುವ ಮೃಗವ ಎಚ್ಚಂತೆ, ಎನಗದು ಕುಟುಹಾಯಿತ್ತು, 

ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. nan 


೯೨೬ 


ತಟ್ಟು ಕುಂಚ ಕಮಂಡಲಂಗಳಂಬ ಲೋಚು 'ಮುಟ್ಟಿಯ! ಹಿಡಿದು, 
ಭೂತಕಾಯವಾಗಿ ತಿರುಗುವ ಆತನನಟ್‌ಯದ ಬೌದ್ಧ ಕಾರಿಗಳು ಕೇಳಿರೊ. 
ಜಾಗ್ರಸ್ವಪ್ನಸುಷುಪ್ತಿಯಲ್ಲಿ ತಟ್ಟುಗೆಡೆಯದ ತಟ್ಟಲ್ಲದೆ ಹಾಸಿಕೆಯಲ್ಲ. 
ಮನಬುದ್ಧಿ ಚಿತ್ತ ಅಹಂಕಾರ ಎಂಬಿವು ಕೂಡಿ 
ಸುಚಿತ್ತವೆಂಬಜ್‌ವು ಹಿಂಗದ ಕೋಲಿನಲ್ಲಿ ಕಟ್ಟಿ ಮೂಜಂಗವ ತೊಡೆವುದು ಕುಂಚ. 
ಹುಟ್ಟುವ ಅಂಡ ಜನಿಸುವ ಯೋನಿ ಮರಣದ ಮಜಿವೆಯೆಂಬೀ ಗುಣವ ಅಜೀತು, 
ಕೀಳುವುದು ಮಂಡೆಯ ರೋಚು. 
ಹೀಂಗಟ್‌ತು ಕಚೌಗೊಂಡು ಭವವಿರೋಧವಂ ಗೆದ್ದು 
ಅಘನಾಶನನ ಅಂಗದ ಮೇಲೆ ಇಂಬಿಟ್ಟು ಹೆಣೆ ಹಿಂಗದ ಸಂಗವೆ ತಾನಾಗಿ, 
ಆತ ಮಂಗಳಮಯ ಗುರುಮೂರ್ತಿ 
ಎನ್ನಂಗದಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. . ॥೪॥ 


೯೨೭ 


ತರ್ಕವ ನುಡಿವುದಕ್ಕೆ ಪರಸಮಯಿಯಲ್ಲ. 
ಕೃತ್ರಿಮ ನುಡಿವ ಆಕೃತ್ಯನಲ್ಲ. 

ಮತ್ತೆ 'ಇವರ! ನಿಂದಿಸುವದಕ್ಕೆ ಬಂಧಮೋಕ್ಷದವನಲ್ಲ 

ಇವರುವ ಅಂದಛಂದವ ಅಂತಿಂತೆಂಬುದಕ್ಕೆ ಉಭಯದ ಗೊಂದಳದವನಲ್ಲ. 
ಎನ್ನ ಅಂದದ? ಇರವ ಕೇಳಲಿಕ್ಕೆ ನಿಮ್ಮಂಗವ ಹೇಳಿದೆನೈಸೆ! 





೯೨೬: | ಮುಷ್ಟಿ (ಕೋ ೧೫೧). 
೯೨೭: 1 ಇರವ (ಕೋ ೮೨). 2 ಅಂಗದ (ಕೋ ೧೫೧). 


CC-0. Jangamwadi Math Collection. Digitized by eGangotri 





ಮನುಮುನಿ ಗುಮ್ಮಟದೇವಗಳ ವಚನ 


ಎನಗೆ ಎನ್ನಂಗನಿರುಪಮನ ಸಂಗ 
ಇನ್ನೆಂದಿಗೆ ಎನ್ನಗೂಡಿನ ಒಡೆಯ ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗ. ॥೫॥ 


೯೨೮ 
ಆತ್ಮನಟ್‌ವು ಭಾವಸ್ಥಲ: 


ಹುಲ್ಲೆಯ ಕಣ್ಣಿನಲ್ಲಿ ಹುಲಿ ನಿಂದಿದ್ದುದ ಕಂಡೆ. 
ಹುಲ್ಲಿನ ಮಧ್ಯದಲ್ಲಿ ಪಾವಕ ಅಲ್ಲಾ ಡಲಮ್ಮದೆ ಇದ್ದುದು ಕಂಡೆ. 
ಎನ್ನ ಗುಡಿಯ ಗುಮ್ಮಟನಾಥನೊಡೆಯ 
ಅಗಮ್ಯೇಶ್ವರಲಿಂಗ ಅಡಿಯಿಡಲಮ್ಮದುದ ಕಂಡೆ. ell 


೯೨೯ 


ಬೆಕ್ಕಿನ ತಲೆಯ ಗಿಣಿ ತಿಂದಿತ್ತು; ಕತ್ತೆ ಕುದುರೆಯ ರೂಪಾಯಿತ್ತು; 
ಮತ್ಸ್ಯ ಸಮುದ್ರವ ಕುಡಿದು ಕೆಜಕಯ ತಪ್ಪಲ ನೀರಿಗಾಣದೆ ಸತ್ತಿತ್ತು ನೀರಕ್ಕದೆ. 
ಈ ಬಚ್ಚಬಯಲ ಇನ್ನಾರಿಗೆ ಹೇಳುವೆ, 
ಗೂಡಿನ ಗುಮ್ಮಟನಾಥನ ಒಡೆಯ ಅಗಮ್ಯೇಶ್ವರಲಿಂಗ? ॥೭॥ 


೯೩೦ 


ಕಲ್ಲು ಕವಣೆಯ ನುಂಗಿ, ಇಡುವಾತನ ಹಣೆ ತಾಗಿತ್ತು. 
ಹಣೆ ಹನಿತು ಮೂಜು 'ಸೆನೆ!ಯಾಯಿತು, 
ಸೆನೆಯಲ್ಲಿ ಆಜು ಮಂದಿ ಹುಟ್ಟಿ ಮೂವರ ಕೊಂದು ಮೂವರು ಆಲುತ್ತೈದಾರೆ. 
ಆಲುವೆಗೆ ಹೊಜಗಾದ ಅನಾ?ಮಯ ಅನುಪಮ 
ಎನ್ನ ಗುಡಿಯ ಗುಮ್ಮಟೇಶ್ವರನೊಡೆಯ ಅಗಮ್ಯೇಶ್ವರಲಿಂಗ. ॥೮॥ 


೯೩೧ 


ಆಡು ಹಲ್ಲ" ತಿಂಬಲ್ಲಿ ಕೋಡಗ ನೋಡಿ ಬಾಲವ ತಿಂದಿತ್ತು. 
ಕೋಡಗದ ದಾಡೆ ಆಡುವಾಗ ಬಳ್ಳು ಮಾತಾಡಿದುದಿಲ್ಲ. 





೯೩೦: 1 ಸಿನೆ (ಕೋ ೪೪೮). 2 ಅನಾಥ (ಕೋ ೮೨, ಕೋ ೩೦೦); ನಾದ (ಕೋ ೧೫೧). 
Fao: 1 ಹುಲ್ಲ (ಕೋ ೮೨). 


CC-0. Jangamwadi Math Collection. Digitized by eGangotri 


ME 


೪೮ : ಸಕಲ ಪುರಾತನರ ವಚನಗಳು-೧ 


ಗೊಲ್ಲನ ಬಿಲ್ಲ ಕೊಪ್ಪ ಕಂಡು ಆ ಬಳ್ಳು 
ತನಗೆ ಇಲ್ಲಿ ಇಲ್ಲ ಎಂದು ಎಲ್ಲಿ ಆಡಗಿತ್ತೆ ಂದಣ್‌ಯೆ. 
ಅದಟಿ vaz, ಯ ತೋಟಿ, 


ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗವೆ. en 


೯೩೨ 


ಹಾವಿನ ಹಲ್ಲಿನ ವಿಷಯದ ಕೊಳಪೆಯ ಮೂಲೆಯಲ್ಲಿ ಮೂಳು ಕಪ್ಪೆ ಹುಟ್ಟಿದವು. 
ಒಂದಕ್ಕೆ ಕಾಲಿಲ್ಲ, ಒಂದಕ್ಕೆ ಬಾಯಿಲ್ಲ, ಒಂದಕ್ಕೆ ಕಣ್ಣಿಲ್ಲ. 
ಕಾಲಿಲ್ಲದ ಕಪ್ಪೆ ಮೂಜು ಲೋಕವ ಸುತ್ತಿತ್ತು 
ಬಾಯಿಲ್ಲದ ಕಪ್ಪೆ ಬ್ರಹ್ಮಾಂಡವ ನುಂಗಿತ್ತು; 
ಕಣ್ಣಿಲ್ಲದ ಕಪ್ಪೆ ಕಂಗಾಣದವರ ಕಂಡಿತ್ತು. 
ಈ 'ಖಂಡ'ಮಂಡಲದ ಅಂಗವ ಬಿಡಿಸು, 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗವೆ. ॥೧೦॥ 


೯೩೩ 


ಗುಂಡಿಯ ಹಳ್ಳವ ತುಳುಕಲಾಗಿ ಇಳಿಯಿತ್ತು ಮತ್ಸ್ಯ. 
ಬಂಡಿನ ತಂಡಕಾಗಿ ಕಂಡವ ಮೆಲುವರ ಬಾಯಲ್ಲಿ 
ಮೂಜು 'ಹಿಂಡವ! ಕೂಡಿ ಭಂಡಾದರು, 
ಮಲತ್ರಯದ ಅಂಗದಲ್ಲಿ ಸಿಕ್ಕಿ ಘಫನಲೆಂಗವನಟ್‌ಯದೆ. 
ಆತ್ಮನ ಅಂಗದ ಲಿಂಗದ ಸಂಗವ ತೋಹು, 
ಎನ್ನ ಗೂಡಿನ ಗುಮ್ಮಟನೊಡೆಯ ಆಗಮ್ಯೇಶ್ವರಲಿಂಗ. ॥ ೧೧॥ 


FAY 


ಫಣಿಯ ಹೆಡೆಯ ಮೇಲೆ ಒಂದು ಮಣಿಮಾಡದ ಮಂಟಪ. 
ಒಬ್ಬರಿಗಲ್ಲದೆ ಇಬ್ಬರಿಗಿಂಬಿಲ್ಲ. 
ಗಂಡಹೆಂಡಿರಿಬ್ಬ ರಿಗೆ ಇಹತೆಜನಾವುದು? 
ತೆಜಿಪಿಲ್ಲದುದ ಕಂಡು ಗಂಡನ ಮಂಡೆಯ ಮೇಲೆ ಹೆಂಡತಿ cen 
ಬಂದಬಂದವರೆಲ್ಲರೂ ಅವಳ ಕಂಡು ಮನಸೋತು, 





೯೩೨: "ಕೆಂಡ (ಕೋ ೮೨, ಕೋ ೧೫೧, ಕೋ ೩೦೦). 
₹೩೩: 1 ಹೆಂಡವ (ಕೋ ೪೪೮); ಹೆಂಡ (ಕೋ ೧೫೧). 


CC-0. Jangamwadi Math Collection. Digitized by eGangotri 








ಮನುಮುನಿ ಗುಮ್ಮಟದೇವಗಳ ವಚನ 


೨ರ 
ಡನ ಕೊಂದು ಅ ಅವಳ ಕೊಂಡು ಹೋಹಾಗ, 

ರ ಹಿಂಗದೆ ಇವರೆಲ್ಲರೂ ಕೊಂದಾಡಿ ಸತ್ತರು. 

P, ಸಂಗವಾರಿಗೂ ಚೋದ್ಯ l 
ಎನ್ನ ಗೂಡಿನ ॥ ಗುಮ್ಮಟ ಟನೊಡೆಯ ಅಗಮ್ಯೇಶ್ವರಲಿಂಗ. ॥೧೨॥ 


೯೩೫ 


ಕಲ್ಲು ಹೆಂಟೆ ಹೋರಿಯಾಡಿ ಕಲ್ಲು ಕರಗಿ ಹೆಂಟೆ ಉಳಿಯಿತ್ತು. 
ಅಳಿದ ಕಲ್ಲಿಗೆ ಹೆ 083 ಹಿಂಡಿಯ ಕೂಳನಟ್ಟು ಉಂಬವರಿಲ್ಲದೆ ಅಳುತ್ತಿದ್ದಿತ್ತು. 
ಎನ್ನ ಗುಡಿಯ ಗುಮ್ಮಟನಾಥನಲ್ಲಿ € ಅಗಮ್ಮೇ ಶ್ವರಲಿಂಗ ಸತ್ತು ಕಾಣಲ್‌ಯದೆ. IOA 


೯೩೬ 


ಅರುಹಿರಿಯರೆಂಬವರೆಲ್ಲರು ಕೂಡಿ 
ಅಜಿಯದ ಕೂಸಿನ ಕೈಯಲ್ಲಿ ಮಅಕಿಯ ಮಾಡಿ 
ಈಸಿಕೊಂಡ ಲಿಂಗಕ್ಕೆ ಕುಚುಹಾವುದು] ? ಅಜ್‌ವುದಕ್ಕೆ ತೆಜಹಾವುದು? 
ಆಜ್‌ವೆ ಮಜವೆಗೆ ಬೀಜ: ಮಜವೆಯ ಮನದ ಕೊನೆಯಲ್ಲಿ ಅಟ್‌ ವುದೇನು? 
wera ತಾನೊ ಮಜವೆಯ ಮುಮ್ಮೊ; ನೆಯೊ? 
ಇಂತೀ ಉಭಯದ ಹಿಂಚುಮುಂಚನಲೌತು 
ಅಂತುಕದಲ್ಲಿ ಸಿಕ್ಕದೆ, ವಿಶ್ರಾ 0803 ತಾನಾಗಿಪ್ಪ 
ಎನ್ನ ಗೂಡಿನ ಗುಮ್ಮ ಟನೊಡೆಯ ಅಗಮ್ಯೇಶ್ವ ರಿಂಗ. Ho? ll 


೯೩೭ 


ಬಿಗಿದಜಿನಘಟಕ್ಕೆ ಗುಡಿಗಿಸಲಾಗಿ ಉಡುಗುವುದೆ ನಾದ, 
ಬಯಲ ಒಡಗೂಡುವುದಲ್ಲದೆ? 
ಅಲ್ಲಿ ಬಿಡುಮುಡಿಯಿಲ್ಲ. 
ಅದಣಕೊಲು ಅಂಗಲಿಂಗ ಲಿಂಗಾಂಗಸಂಯೋಗ ಸನ್ಮತ; 
1 O8 I 
ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. 


೯೩೮ 


ಕೂಟದಿಂದ ಕೂಸು ಹುಟ್ಟುವಡೆ ಬ್ರಹ್ಮನ ಆಟಿ ಕೋಟರೆಯೇಕೆ? 
ಸ್ಥಿತಿ ಆಟದಿಂದ ನಡೆವಡೆ ವಿಷ್ಣುವಿನ ಭೂತಹಿತವೇಕಯ್ಯಾ? 


CC-0. Jangamwaui Math Collection. Digitized by eGangotri 


೨೪೮ : ಸಕಲ ಪುರಾತನರ ವಚನಗಳು-೧ 
ಗೊಲ್ಲನ ಬಿಲ್ಲ ಕೊಪ್ಪ ಕಂಡು ಅಬಳ್ಳು à 

ತನಗೆ ಇಲ್ಲಿ ಇಲ್ಲ ಎಂದು ಎಲ್ಲಿ ಅಡಗಿತ್ತೆಂದಜ್‌ಯೆ. 
ಅದಿ ಅಡಿವಜ್ಜೆಯ ತೋಟಿ, 

ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗವೆ. 1೯॥ 


೯೩೨ 


ಹಾವಿನ ಹಲ್ಲಿನ ವಿಷಯದ ಕೊಳಪೆಯ ಮೂಲೆಯಲ್ಲಿ ಮೂಖು ಕಪ್ಪೆ ಹುಟ್ಟಿದವು. 
ಒಂದಕ್ಕೆ ಕಾಲಿಲ್ಲ, ಒಂದಕ್ಕೆ ಬಾಯಿಲ್ಲ, ಒಂದಕ್ಕೆ ಕಣ್ಣಿಲ್ಲ. 
ಕಾಲಿಲ್ಲದ ಕಪ್ಪೆ ಮೂಟು ಲೋಕವ ಸುತ್ತಿತ್ತು; 
ಬಾಯಿಲ್ಲದ ಕಪ್ಪೆ ಬ್ರಹ್ಮಾಂಡವ ನುಂಗಿತ್ತು; 
ಕಣ್ಣಿಲ್ಲದ ಕಪ್ಪೆ ಕಂಗಾಣದವರ ಕಂಡಿತ್ತು. 
ಈ 'ಖಂಡ'ಮಂಡಲದ ಅಂಗವ ಬಿಡಿಸು, 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗವೆ. ॥೧೦॥ 


೯೩೩ 


ಗುಂಡಿಯ ಹಳ್ಳವ ತುಳುಕಲಾಗಿ ಇಳಿಯಿತ್ತು ಮತ್ಸ್ಯ. 
ಬಂಡಿನ ತಂಡಕಾಗಿ ಕಂಡವ ಮೆಲುವರ ಬಾಯಲ್ಲಿ 
ಮೂಟು 'ಹಿಂಡವ! ಕೂಡಿ ಭಂಡಾದರು, 
ಮಲತ್ರಯದ ಅಂಗದಲ್ಲಿ ಸಿಕ್ಕಿ ಘನಲೆಂಗವನಟ್‌ಯದೆ. 
ಆತ್ಮನ ಅಂಗದ ಲಿಂಗದ ಸಂಗವ ತೋಟು, 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂ. I QO ॥ 


ಇಳ 


ಫಣಿಯ ಹೆಡೆಯ ಮೇಲೆ ಒಂದು ಮಣಿಮಾಡದ ಮಂಟಪ. 
ಒಬ್ಬರಿಗಲ್ಲದೆ ಇಬ್ಬರಿಗಿಂಬಿಲ್ಲ. 
ಗಂಡಹೆಂಡಿರಿಬ್ಬರಿಗೆ ಇಹತೆಜನಾವುದು? 
ತೆಜಿಪಿಲ್ಲದುದ ಕಂಡು ಗಂಡನ ಮಂಡೆಯ ಮೇಲೆ ಹೆಂಡತಿ ಅಡಗಿರಲಾಗಿ 
ಬಂದಬಂದವರೆಲ್ಲರೂ ಅವಳ ಕಂಡು ಮನಸೋತು, 





೯೩೨: | ಕಂಡ (ಕೋ ೮೨, ಕೋ ೧೫೧, ಕೋ ೩೦೦). 
faa: 1 ಹೆಂಡವ (ಕೋ ೪೪೮); ಹೆಂಡ (ಕೋ ೧೫೧). 


CC-0. Jangamwadi Math Collection. Digitized by eGangotri 








ಮನುಮುನಿ ಗುಮ್ಮಟದೇವಗಳ ವಚನ ೨೪೯ 


ಗಂಡನ ಕೊಂದು ಅವಳ ಕೊಂಡು ಹೋಹಾಗ, 

ಹುದುಗು ಹಿಂಗದೆ ಇವರೆಲ್ಲರೂ ಕೊಂದಾಡಿ ಸತ್ತರು. 

ಇದಳಿ ಸಂಗವಾರಿಗೂ ಚೋದ್ಯ 

ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. i ೧೨ ॥ 


೯೩೫ 


ಕಲ್ಲು ಹೆಂಟೆ ಹೋರಿಯಾಡಿ ಕಲ್ಲು ಕರಗಿ ಹೆಂಟೆ ಉಳಿಯಿತ್ತು. 
ಅಳಿದ ಕಲ್ಲಿಗೆ ಹೆಂಟೆ ಹಿಂಡಿಯ ಕೂಳನಟ್ಟು ಉಂಬವರಿಲ್ಲದೆ ಅಳುತ್ತಿದ್ದಿತ್ತು. 
ಎನ್ನ ಗುಡಿಯ ಗುಮ್ಮಟನಾಥನಲ್ಲಿ ಅಗಮ್ಯೇಶ್ವರಲಿಂಗ ಸತ್ತು ಕಾಣಲಟ್‌ಯದೆ. ॥ ೧೩ ॥ 


೯೩೬ 


ಅರುಹಿರಿಯರೆಂಬವರೆಲ್ಲರು ಕೂಡಿ 
ಅಜನಿಯದ ಕೂಸಿನ ಕೈಯಲ್ಲಿ ಮಜಕಯ ಮಾಡಿ 
ಈಸಿಕೊಂಡ ಲಿಂಗಕ್ಕೆ ಕುಜುಹಾವುದು? ಅಜ್‌ವುದಕ್ಕೆ ತೆಜಹಾವುದು? 
ಅಜಿವೆ ಮಜವೆಗೆ ಬೀಜ: ಮಜವೆಯ ಮನದ ಕೊನೆಯಲ್ಲಿ ಅಜ್‌ವುದೇನು? 
S ತಾನೊ ಮಜವೆಯ ಮುಮ್ಮೊನೆಯೊ? 

ತೀ ಉಭಯದ ಹಿಂಚುಮುಂಚನಲ್‌ತು 

ಅಂತದೆ ಸಿಕ್ಕದೆ, ವಿಶ್ರಾಂತಿಯೆ ತಾನಾಗಿಪ್ಪ, 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. OF I 


೯೩೭ 


ಬಿಗಿದಜಿನಘಟಕ್ಕೆ ಗುಡಿಗಿಸಲಾಗಿ ಉಡುಗುವುದೆ ನಾದ, 
ಬಯಲ ಒಡಗೂಡುವುದಲ್ಲದೆ? 
ಅಲ್ಲಿ ಬಿಡುಮುಡಿಯಿಲ್ಲ. 
ಅದಣಜಕೊಲು ಅಂಗಲಿಂಗ ಲಿಂಗಾಂಗಸಂಯೋಗ ಸನ್ಮತ; 
ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. I 0೫ N 


೯೩೮ 


ಕೂಟದಿಂದ ಕೂಸು ಹುಟ್ಟುವಡೆ ಬ್ರಹ್ಮನ ಆಟ ಕೋಟಲೆಯೇಕೆ? 
ಸ್ಥಿತಿ ಆಟದಿಂದ ನಡೆವಡೆ ವಿಷ್ಣು ವಿನ ಭೂತಹಿತವೇಕಯ್ಯಾ? 


CC-0. Jangamwadi Math Collection. Digitized by eGangotri 





೨೫೦ ಸಕಲ ಪುರಾತನರ ವಚನಗಳು-೧ 
ಘಾತಕದಿಂದ ಕೊಲುವಡೆ ರುದ್ರನ ಆಸುರವೇತಕ್ಕೆ? 
ಇಂತಿವೆಲ್ಲವೂ ಜಾತಿಯುಕ್ತವಲ್ಲದೆ ತಾ ಮಾಡುವ ನೀತಿಯುಕ್ತವಲ್ಲ. 


ಇದಕಿನ್ನಾವುದು ಗುಣ? 
ಭೇದಿಸಾ, ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. I ೧೬ I 


೯೩೯ 


ಬುದ್ಧಿಯಿಂದ ಬದುಕಿಹೆನೆಂಬುದು ನಿರ್ಧರವೆ? 
ನಿಬದ್ಧಿಸಿ ನಿಶ್ಚಯಂದಿಂದ ತೊಲಗಿರೆ 
ವಂತ್ರೆ ಸಕಲ ಸುಖಭೋಗಂಗಳು ಹೊದ್ದುವುದುಂಟೆ? 
ಇವಣಿಕೊಳಗೆ ನಿಲ್ಲದು ಮನ, ಸಂಸಾರವ ಗೆಲ್ಲದು ಚಿತ್ತ. 
ಕೊಠಾರವನೆಲ್ಲವ ಸುತ್ತಿ ಬಳಸಿ ಬಹನ್ನಕ್ಕ, 
ಯಾಚಕಂಗೆ ಗ್ರಾಸವಿಲ್ಲದ ವಿಧಿಯೆನಗಾಯಿತ್ತು, 
ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. ॥ ೧೭ ॥ 


೯೪೦ 


ಎನ್ನ ಮನದ ಮಜವೆ ಭಿನ್ನವಾಗದು. 
ಮಜಕಿದು ಅಟ್‌ದೆಹೆನೆಂದಡೆ ಆಟ್‌ವಿನ ಮಜವೆಯ ಮಧ್ಯದಲ್ಲಿ ಎಡೆದೆಜಿಪಿಲ್ಲ. 
ಕೋಲಿನಲ್ಲಿ ನೀರ ಹೊಯ್ದಡೆ ಸೀಳಿ ಹೋಳಾದುದುಂಟೆ, 
ಅಟ್‌ವುದೊಂದು ಘಟ, ಮಖಕಿವುದೊಂದು ಘಟ ಒಡಗೂಡುವ ಠಾವಿನ್ನೆಂತೊ? 
ಹುತ್ತದ ಬಾಯಿ ಹಲವಾದಡೆ ಸರ್ಪನೆಯಿದುವಲ್ಲಿ ಒಡಲೊಂದೆ ತಪ ದು. 
ತನ್ನ ಚಿತ್ತದ ಭೇದವಲ್ಲದೆ ವಸ್ತುವಿಗೆ ಭೇದವುಂಟೆ? 
ವಿಷ ವಿಷವ ವೇಧಿಸುವಲ್ಲಿ ಬೇಜಕೊಂದು ಅಸುವಿನ ಕಲೆವುಂಟೆ? 
ಅಸಿಯ ಮಡುವಿನಲ್ಲಿ ಲತೆಯ ಹಾಸಿಕೆ ಉಂಟೆ? 
ಇಂತೀ ಹುಸಿಗಂಜಿ ಗೂಡಿನಲ್ಲಿ ಅಡಗಿದೆ, 

ಗುಮ್ಮಟನಾಥನ ಒಡೆಯ ಅಗಮ ್ಯೀಶ್ವರಲಿಂಗವೆ. ॥ ೧೮ ॥ 


೯೪೧ 


ee ತಳದಲ್ಲಿ, ಮಹೀತಳದ ಮಧ್ಯದಲ್ಲಿ ಹುಟ್ಟಿ ಕ್ವಿದಳೊಬ್ಬ J ರಾಕ್ಷಸಿ; 
ಮುಂದೆ ರು ಮಕ್ಕಳು, ಹಿಂದೆ ಐವರು ಒಡಹುಟ್ಟಿದವರು; * 


CC-0. Jangamwadi Math Collection. Digitized by eGangotri 





ಮನುಮುನಿ ಗುಮ್ಮಟದೇವಗಳ ವಚನ ೨೫೧ 


ತಂದೆಯೆಡದಲ್ಲಿ ತಾಯಿ ಬಲದಲ್ಲಿ, ಬಂಧುಗಳೆಲ್ಲರು ಹಿಂದೆ ಮುಂದೆ ಸುತ್ತಿ - 
ರಾಕ್ಷಸಿಯ! ಮುಂದಳ ಹಿಂದಳ ಸುತ್ತಿಪ್ಪ ಬಂಧುಗಳ ಒಂದೆ ಬಾರಿ ನುಂಗಿದಳು. 

ಕೈಗೆ ಮೈಯವಳಲ್ಲ, ಮನಕ್ಕೆ ಸಂಶಯದವಳಲ್ಲ. 

ಇವಳ ಕೊಂದಡೆ ಸಂಹಾರಕ್ಕೆ ಇಲ್ಲ, ಇವಳಿದ್ದಡೆ ಎನ್ನ ಮನಕ್ಕೆ ಭಯಂಕರ. 

ಈ ಭೀತಿಯ ಬಿಡಿಸು, ಎನ್ನ ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ.॥ ೧೯ ॥ 


೯೪೨ 


ಹುಟ್ಟಿದಳೊಬ್ಬ ಮೂದೇವಿ ಜಗವ ರಕ್ಷಿಸಿಹೆನೆಂದು. 
ಬಾಯಲ್ಲಿ ಬಂಧ, ಕೈಯಲ್ಲಿ ಕೂರಲಗು, ಮಂಡೆಯಲ್ಲಿ ಕಾಲು ಹುಟ್ಟಿ, 
ಮನಮಂದಿರದಲ್ಲಿ ತಿರುಗಾಡುತ್ತಿದ್ದಾಳೆ. 
ಕೂಡಿಕೊಂಡೆ ಕೂಪಳಲ್ಲ, ಅಗಲುವುದಕ್ಕೆ ಹಗೆಯಲ್ಲ. 
ಇಂತಿವಳ ಒಡಗೂಡುವ ಭೇದವಾವುದು? 
ಕರುಣಿಸು, ಎನ್ನೊಡೆಯ 
ಗೂಡಿನ ಗುಮ್ಮಟನರ್ಥಪ್ರಾಣಮೂರ್ತಿ ಅಗಮ್ಯೇಶ್ವರಲಿಂಗ. ॥೨೦॥ 


೯೪೩ 
ಕಣ್ಣು ಮೂಜು, ತಲೆಯಾಖಜು, ಬಾಯಿಯೆಂಟು, ಭಗವೊಂಭತ್ತು. 
ಆರ ಬಗೆಗೂ ಅಳವಡದ ಬಾಲೆ ಬಾಲವನಜಿಸಿ ಬಳಲುತ್ತೈದಾಳೆ. 
ಆ ನಾಳಕ್ಕೆ ಒಡೆಯನಿಲ್ಲದೆ ಬಾಲನ ಬಗೆ ಎಂತಪ್ಪುದು ಎನಗೆ ಹೇಳಾ, 
ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. non 


೯೪೪ 


ಇಚ್ಛಾಶಕ್ತಿಯೆಂಬೆನೆ, ಬ್ರಹ್ಮನ ಬಲೆಗೊಳಗು. 
ಕ್ರಿಯಾಶಕ್ತಿಯೆಂಬೆನೆ, ವಿಷ್ಣುವಿನ ಸಂತೋಷಕ್ಕೊಳಗು. 
ಜ್ಞಾನಶಕ್ತಿಯೆಂಬೆನೆ ರುದ್ರನ 1ಭಾವ'ಕ್ಕೊಳಗು. 
ಇಂತೀ ಮೂಜಜಕಂದ ಕಂಡೆಹೆನೆಂದಡೆ ಮಾಯಾಪ್ರಪಂಚು. 
ಹೆಳಿ ಹಿಂಗಿ ನೋಡಿಹೆನೆಂದಡೆ ವಾಜ್ಮನಕ್ಕೆ ಅಗೋಚರ. 
ಇದ ಭೇದಿಸಲಾಜ. 
ಎನ್ನ ಗೂಡಿನ ಗುಮ್ಮಟನಾಥನ ಒಡೆಯ ಅಗಮ್ಯೇಶ್ವರಲಿಂಗ; 
ಎನ್ನ ಕಾಡುವುದಕ್ಕೆ ಏಕೆ ಅಡಗಿದೆ? ॥ ೨೨॥ 


೯೪೧: 1 ೬ (ಕೋ ೪೪೮). 
೯೪೪; 1ಭವ (ಕೋ ೧೫೧). 


CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು-೧ 
೯೪೫ 


ಕಣ್ಣಿನಲ್ಲಿ ನೋಡುವಡೆ ತೊಗಲಿನವನಲ್ಲ. 
ಕೈಯಲ್ಲಿ ಹಿಡಿವಡೆ ಮೈಯವನಲ್ಲ. 
ಭಾವದಲ್ಲಿ ನೋಡುವಡೆ ಬಯಲಸ್ವ ರೂಪ! 
ನಿನ್ನೊದಗ ಏತಖಿಂದಣವೆ? 
ಎನ್ನ ಭ್ರಾಂತಿನ ಬಲೆಗೆ ಸಿಕ್ಕಿಸಿ ಹೋದೆ, 
ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. ॥ ೨೩॥ 


೯೪೬ 


ಬಾಯಲ್ಲಿ ಬಸುಖು ಹುಟ್ಟಿ ಕಿವಿ ಬೆಸನಾಯಿತ್ತು. 
ಕಣ್ಣಿನಲ್ಲಿ ಮೊಲೆ ಹುಟ್ಟಿ ನಾಸಿಕದಲ್ಲಿ ಹಾಲು ಬಂದಿತ್ತು. 
ತಲೆಯ ಹಣೆಯ ಮೇಲೆ ಕುಳಿತು ಕೂಸು ಉಣ್ಣುತ್ತಿರಲಾಗಿ 
ಆಕಾಶದ ಬಿಜ್ಜು ಹೊಯಿದೆತ್ತಿತ್ತು. 
ಆ ಶಿಶುವನೆತ್ತಿ ಕೊಕ್ಕಿನಲ್ಲಿ ತಿವಿಯಲಾಗಿ ತಪ್ಪದೆ ನುಂಗಿತ್ತು. 
ಆ ಬಿಜ್ಜು ಹೊಟ್ಟೆಗೆಯ್ದದೆ ಅಪ್ಪ ಅವ್ವೆ ಎನ್ನುತ್ತಿದ್ದಿತ್ತು. 


ಇದು ದೃಷ್ಟ ಸೋಜಿಗ, 
ಗೂಡಿನೊಡೆಯ ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗ ಅಪ್ರಮಾಣು. ॥ ೨೪ ॥ 
೯೪೭ 
ಮಾಯೆಯ ಗೆದ್ದೆನೆಂದು, 


Q 
ಮತಿಮಂದಿರದಲ್ಲಿ ಕಂದಮೂಲಾದಿಗಳ ಫಲಪರ್ಣಂಗಳಿಂದ ಕಾಲವ ವಂಚಿಸಿಹೆನೆಂದು 
ಇದ್ದುದೆ ಮಾಯಾಸಂಬಂಧ. 
ಅದು ದ್ವೇಷದ ಭ್ರಾಂತಲ್ಲದೆ ಶಾಂತಿಯ ಕಲೆಯಲ್ಲ. 
vego DI ಕಾಷ್ಠ ಕರಿಪಯ ಸಂಗದಂತೆ; ಆತನಿರವು ಅಷ್ಟೆ 
ಭಾವ; 
ಗುಡಿಯ ಗುಮ ಟನೊಡೆಯ ಅಗಮ್ಮೆ ್ಯಶ್ವರಲಿಂಗ ತತ್ತಾ ಣಮೂರ್ತಿ. ॥ ೨೫॥ 


೯೪೮ 


ವಾಯು ಹಸಿದು ಆಪೋಶನವ ಮಾಡುವಲ್ಲಿ ಬಡಿಸುವ seo 
ಪಿನ್ನಾವುದು? 
ಆಕಾಶ ಉರಿಗಂಜಿದಡೆ ಸೇರುವ ನೆಳಲಿನ್ನಾವುದು? ಚ 


ಭೂಮಿ ಭಯಕಂಜಿ ಓಡಿದಡೆ ಸೇರುವ ಠಾವಿನ್ನಾವುದು? 





೯೪೫: 1 
+E (ಕೋ ೪೪೮), 2ಬಗೆಗೆ (ಕೋ ೧೫೧). 
CC-0. Jangamwadi Math Collection. Digitized by eGangotri 





ಮನುಮುನಿ ಗುಮ್ಮಟದೇವಗಳ ವಚನ ೨೫೩ 


ಇಂತಿವೆಲ್ಲವು ಪರಿಪೂರ್ಣ ತನ್ನಲ್ಲಿಯೆ ತೋಜ್‌ದುದು, 

ತನ್ನಲ್ಲಿಯೆ ಲಯವಲ್ಲದೆ wees? ಭಿನ್ನಭಾವವಿಲ್ಲ. 

ಈ Sea ಶರಣನಿರವು ಆತನೇತಖಲ್ಲಿದ್ದರೂ ಅಜಾತಮಯನೆಂದೆ, 

ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ 

ತೋಟ್‌ಯೂ ತೋಟದ ನಿಲವು. ॥೨೬೭॥ 


೯೪೯ 


ಗಿರಿಯ ಗುಹೆಯಲ್ಲಿ ಒಂದು ಅರಿಬಿರಿದಿನ ಹುಲಿ, 
ಹುಲ್ಲೆಯ ಭಯಕಾಗಿ ಎಲ್ಲಿಯೂ ಹೊರಡಲಮ್ಮದೆ ಅಲ್ಲಿ ಅದೆ. 
ಅದ ಮೆಲ್ಲನೆ ನೋಡಿ ಬಿಲ್ಲಂಬಿನಲ್ಲಿ ಎಸೆಯೆ ಹುಲಿ ಹಾಟ್‌ ಹುಲ್ಲೆಯಾಯಿತ್ತು. 
ಆ ಹುಲ್ಲೆ ಬಲೆಯೊಳಗಲ್ಲ, ಬಾಣದೊಳಗಲ್ಲ, ಎಲ್ಲಿಯೂ ಸಿಕ್ಕದು. 
ಇದ ಬಲ್ಲವರಾರು? 
ಗುಡಿಯ 1 ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ ತಿರುಗುವ ಭರಿತನು. ॥ ೨೭ ॥ 


೯೫೦ 


ಬಯಲ ಬ್ರಹ್ಮಾಂಡಂಗಳಿಲ್ಲದಲ್ಲಿ, ಯುಗಜುಗಂಗಳು ತಲೆದೋಜದಲ್ಲಿ, 
ಅಲ್ಲಿಂದಾಚೆ ಹುಟ್ಟಿತ್ತು ಕರಚರಣಾದಿ ಅವಯವಂಗಳಿಲ್ಲದ ಶಿಸು. 
ಹುಟ್ಟಿತ್ತು ಬಲಿ ೧ವುದಕ್ಕೆ WARIO, ಬಹುದಕ್ಕೆ ಯೋನಿಯಿಲ್ಲ, ಮಲಗುವುದಕ್ಕೆತೊಟ್ಟಿಲಿಲ್ಲ. 
ಹಿಂದು ಮುಂದೆ ಇಲ್ಲದ ತಂದೆತಾಯಿಯಿಲ್ಲದ ತಬ್ಬಲಿ. 
ನಿರ್ಬುದ್ಧಿ ಶಿಸುವಿಂಗೆ ಒಸೆದು ಮಾಡಿಹೆನೆಂಬವರು. - 
ವಸುಧೆಯೊಳಗೆ ಇದು ಹುಸಿಯೆಂದೆ, 
ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗದಲ್ಲಿ ಭರಿತನಾದವಂಗಲ್ಲದಿಲ್ಲ. ॥೨೮॥ 


೯೫೧ 


ಆರೂ ಇಲ್ಲದ ಮನೆಯಲ್ಲಿ ಹಾದರಿಗ ಹೊಕ್ಕು, 
ಹೆಂಡತಿಯಿಲ್ಲದ ಪುಂಡ ಬಂದು ಅವನಂಗವ ಹೊಯ್ಯಲಾಗಿ, 
ಕಂಡರು ಗ್ರಾಮದ ಹ ಕೂಡಿ. 
ಮಿಂಡಪ್ಪನೊಬ್ಬನೆ ಸ 
ಅಂಗವಿಲ್ಲದ ಕಳವು, ಹ ಇಲ್ಲದ ಹಾದರ ಈವೂರ ಅಂಗವಲ್ಲಾ ಎಂದು 
ಲಿಂಗವಂತರೆಲ್ಲರೂ ಕೂಡಿ ಕೊಂಡಾಡುತಿದ್ದು ದ ಕಂಡೆ. 
ಗೂಡಿನ ಗುಮ ಮಟನಾಥನ ಒಡೆಯ ಅಗಮ್ಯ ಶ್ವ ರಲಿಂಗದಲ್ಲಿ, 
ನಂಬಲಯದ ಸಂದೇಹಿಗಳಿಗುಂಟೆ ಮಹಾಸೂಗದ ಕೂಟ] 9 ॥೨೯॥ 


CC-0. Jangamwadi Math Collection. Digitized by eGangotri 








ಸಕಲ ಪುರಾತನರ ವಚನಗಳು-೧ 
೯೫೨ 


ಕೈ ಗರ್ಭವಾಗಿ ನವಮಾಸ ತುಂಬಿತ್ತು; ಕಂಗಳಲ್ಲಿ ಬೆಸನಾಯಿತ್ತು ; 
ಬೆನ್ನಿನಲ್ಲಿ ಮೊಲೆ ಹುಟ್ಟಿ; ನಡುನೆತ್ತಿ ಯಲ್ಲಿ ಹಾಲು ಬಂದಿತ್ತು. 
ನಾಲಗೆಯಿಲ್ಲದ ಶಿಸುವಿಂಗೆ ಹಾಲು ಎಯ್ದದೆ ಬಾಯ ಬಿಡುತ್ತಿದ್ದಿತ್ತು. 
ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗವ ಗರ್ಭೀಕರಿಸಿಹೆನೆಂದು. ॥೩೦॥ 


೯೫೩ 


ಕಾಯದ ಕೈಯಲ್ಲಿಪ್ಪ ಡದು ರೂಪುವಿಡಿದ ಲಿಂಗ. 
ಮನದ ಕೊನೆಯಲ್ಲಿ ಇಪ್ಪದು ಸಾಕಾರ ವಿರಹಿತಲಿಂಗ. 
ಅಟ್‌ವಿನ ಭೇದಂಗಳ ತಿಳಿದು ನೋಡಿ ಕಂಡೆಹೆನೆಂಬ ಸನ್ಮತ ಸದ್ಭಾವಿಗಳು ಕೇಳಿರೋ. 
ಅದು ಚಿದ್ಭನ ಚಿದಾದಿತ್ಯ ಚಿತ್ಸ್ವರೂಪ ಸದಮಲಾನಂದ 
ಗೂಡಿನ ಗುಮ್ಮಟನಾಥನೊಡೆಯ ಅಗಮ್ಯೇಶ್ವರಲಿಂಗ; 
ಇದಾರಿಗೂ ಅಪ್ರಮಾಳಮೂರ್ತಿ. I ೩0 1 


೯೫೪ 


ಸುಜ್ಞಾನ ಅಜ್ಞಾನವೆಂಬ ಉಭಯದ ಭೇದ, 
ದೀಪದ ಕುಡಿವೆಳಗಿನ ದೂಮದ ಪರಿಯಂತೆ. 
SPI ಮಣವೆ ಬೇಖಕೆ ಎಡೆ ತೆಣಪಿಲ್ಲದೆ ಪ್ರದಿದು 
ಆತ್ಮನಲ್ಲಿ ಎಡೆಬಿಡವಿಲ್ಲದೆ ಇಪ್ಪದು ಹೆಜಿಹಿಂಗುವ ಪರಿಯಿನ್ನೆಂತೊ? 
ಪಂಕ ಸಲಿಲದಂತೆ, ಪಾಷಾಣ ಪಾವಕನಂತೆ, ತೈಲ Dw. AD ಯೋಗದಂತೆ. 
ಹೆಚಿಕೆ ಹಿಂಗಿದಡೆ ಆಚೌಯಬಾರದು; ಶ್ರ 
ಕೂಡಿದ್ದಡೆ ಅಜವಿಂಗೆ ವಿರೋಧ. 
ಗೋವು ಮಾಣಿಕವ ನುಂಗಿದಂತೆ. . 
ಇದಾರಿಗೂ ಅಸಾಧ್ಯ, ಗುಡಿಯ ಗುಮ್ಮಟನೊಡೆಯ ಆಗಮ್ಯೇಶ್ವರಲಿಂಗ, 


© 


ನಟೌ್‌ದವಂಗಲ್ಲದಿಲ್ಲ, ೩೨ ॥ 
೯೫೫ 


ಕಣ್ಣಿನೊಳಗಳ ಕಸ, ಕೈಯೊಳಗಳ ಪೆಳೆ, ಬಾಯೊಳಗಳ ಬಗದಳ; 
ಮನದ ಶಂಕೆ ಹಜ್‌ದಲ್ಲದೆ ಪ್ರಾಣಲಿಂಗಿಯಾಗಬಾರದು. 
ಕಣ್ಣಿನ ನೋಟ, ಕೈಯ ಕುಣುಹು, ಬಾಯ ಬಯಕೆ, ಚಿತ್ತದ ವೆಕಲ, 
ನಷ್ಟವಾಗಿಯಲ್ಲದೆ ವಸ್ತುನಿರ್ದೇಶವನಟ್‌ಯಬಾರದು. ae 


CC-0. Jangamwadi Math Collection. Digitized by eGangotri 


ಮನುಮುನಿ ಗುಮ್ಮಟದೇವಗಳ ವಚನ 


ಅಜಿಕೆ ಅಜತು ಅಜ್‌ತಡೆ ಅದೆ ವಸ್ತು, 
ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. 


೯೫೬ 


೨೫೫ 


aa il 


ಧರೆಯ ಉದಕ ಮಾರುತನ ಸಂಗದಿಂದ ಆಕಾಶಕ್ಕೆ ಎಯ್ದಿ 'ಭುವನಕ್ಕೆ! ಸೂಸುವಂತೆ. 


ಆತ್ಮ ವಸ್ತುವಿನಲ್ಲಿ ಎಯ್ದಿ ವಸ್ತುವ ಬೆಜಿಸುವಂತೆ. 


ans ನಿಶ್ಚಯವೆಂದಜ್‌ದ ಆ ಚಿತ್ತ ಇಷ್ಟಲಿಂಗವೇ ಮೂರ್ತಿ, 


ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. 
೯೫೭ 


ವಾರಿಯ ಶಿಲೆ ಕರಗುವುದಲ್ಲದೆ ಒಡೆದುದುಂಟೆ « ಅಯ್ಯಾ? 
ಹೇಮದ ಬಣ್ಣ ಪಾವಕನ ಜ್ವಾಲೆಗಂಜುವುದೆ? 
ವಿಶಾಲ ಸಂಪದ ಕಾಲನ ಕಮ್ಮ ಟಕ್ಕೆ ಲೋಲನಹನೆ? 
ಇದನಜ್‌ಯದ ಬಾಲರ ಮಾತೆ ಕ್ಷೆ 
ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ? 


೯೫೮ 


ಸ್ವಪ್ನವ ಕಂಡು ಎಚ್ಚಲೌವುದು ಅಟ್‌ವೊ ಮಜವೆಯೊ? 


ಆಜಾತಡೆ ದಿಟ 3ವಾಗಬೇಕು, WIGS ತೋಜದಿರಬೇಕು. 
ಉದಕದ ವಾಸನೆಯಂತೆ ಸ್ಥೂಲದ ಸ್ವಪ್ನ. 


ಇದವೊಡಗೂಡಿ ತಿಳಿ, ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. 


೯೫೯ 


ಅಮ್ಮಿಕಲ್ಲಿನಲ್ಲಿ ಅಮಲವ edad ಹೆತ್ತುವುದೆ ಬಂಧ? 
ನಿರ್ಮಳ ಚಿತ್ತದಲ್ಲಿ ಪರಿಬಂಧ ಪ್ರವೇಶಿಸುವುದೆ? 


ಇದು ಸಾಕು ನಿಲ್ಲು, ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. 





೯೫೬: 1 ನಭವಕ್ಕೆ (ನಭಕ್ಕೆ?) (ಕೋ ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


1a? I 


1 ೩೫ ll 


l ae Il 


॥೩೭॥ 








ಸಕಲ ಪುರಾತನರ ವಚನಗಳು-೧ 


೯೬೦ 


ಹಾದಿಯ ತೋಣಾಿದವರೆಲ್ಲರು ಭಯಕ್ಕೆ ನಿರ್ಭಯವಂತರಾಗಬಲ್ಲರೆ? 
ವೇದ ಶಾಸ್ತ್ರ ಪುರಾಣ ಆಗಮಂಗಳ ಹೇಳುವರೆಲ್ಲರು ವೇದಿಸಬಲ್ಲರೆ ನಿಜತತ್ವವ? 
ಹಂದೆಯ ಶೃಂಗಾರ, ಪೂಷನ ಕಠಿನದಂದ, ಅಟೌವಿಲ್ಲದವನ ಸಂಗ. 
ಇಂತಿವಟಿ ಬಿಡುಮುಡಿಯನಟ್‌. 
ಗುಡಿಯ ಗುಮ್ಮಟನಾಥನ ಒಡೆಯ ಅಗಮ್ಯೇಶ್ವರಲಿಂಗದಲ್ಲಿ 
ಎಡೆಬಿಡುವಿಲ್ಲದೆ ಒಡಗೂಡು. I ೩೮ ॥ 


೯೬೧ 


ಕಂಗಳ ಸೂತಕ ಹಿಂಗಿಯಲ್ಲದೆ ಭಕ್ತನಾಗಬಾರದು. 
ಕಾಯಕ ಸೂತಕ ಹಿಂಗಿಯಲ್ಲದೆ ಮಾಹೇಶ್ವರನಾಗಬಾರದು. 
ಮನದ ಸೂತಕ ಹಿಂಗಿಯಲ್ಲದೆ ಪ್ರಸಾದಿಯಾಗಬಾರದು. 
ಜ್ಞಾನಸೂತಕ ಹಿಂಗಿಯಲ್ಲದೆ ಪ್ರಾಣಲಿಂಗಿಯಾಗಬಾರದು. 
ತೋಟಾ ಅಡಗುವ ಭ್ರಾಂತು ಹಿಂಗಿಯಲ್ಲದೆ! ಐಕ್ಯನಲ್ಲ. 
ಆಜಡಗಿ ಮೂಜಿಜಲ್ಲಿ ಮುಗ್ಗನಾಗಿ ಮೀಣ ಕಾಬುದಕ್ಕೆ ಏನೂಯಿಲ್ಲದೆ 
ಅದು ತಾನೆ ಯೋಗ ಲಿಂಗಾಂಗ, 
ಗುಡಿಯ ಗುಮ್ಮಟನಾಥನ ಒಡೆಯ ಅಗಮ್ಯೇಶ್ವರಲಿಂಗದಲ್ಲಿ ಐಕ್ಯವಾದ ಶರಣಂಗೆ. ॥೩೯॥ 


೯೬೨ 


ನಾನೆಂಬುದೆ ಸಕಲ, ನೀನೆಂಬುದೆ ಪ್ರತಿರೂಪು; 
ನಾನೀನೆಂಬುದು ಅಜಅತುದೆ ನಿಃಕಲ. 
ಕಂಡೆಹೆನೆಂಬುದಕ್ಕೆ ಸಂದೇಹ, ಕಾಣದೆ ಏನೂ ಎನ್ನದಿದ್ದುದು ಭಾವಕ್ಕೆ ವಿರೋಧ. 
ಕ್ರೀಯಿಂದ ಕಾಬಡೆ ಮಲಸಂಬಂಧಿ, ನಿಃಕ್ರೀಯಿಂದ ಕಾಬುದಕ್ಕೆ BS, ಮನಕ್ಕೆ TIW. 
ಇಂತಿದೇನುವೆನ್ನದ ಲಿಂಗವ ಇದೇನೆಂದು ಕೊಟ್ಟೆ, 
ಸಾಕಾರದ ಗುಡಿಯ ಗುಮ ಒಟನೊಡೆಯ ಅಗಮ್ಮ ೀಶ್ವರಲಿಂಗ? ॥ ೪೦॥ 


೯೬೩ 


ಶೈವಂಗೆ ಹರವರಿ, ನೇಮಸಂಗೆ ಊದ್ದ ೯, ಬೌದ್ದ Jon ವರ್ತುಳ, 
ಇದಿರಿಡದವಂಗೆ ಹಣೆಯಲ್ಲಿ 


M 





೯೬೧: 1 ( ಶರಣನಲ್ಲ (ಕೋ ೧೫೧). 


CC-0. Jangamwadi Math Collection. Digitized by eGangotri 


ಮನುಮುನಿ ಗುಮ್ಮಟದೇವಗಳ ವಚನ ೨೫೭ 


ಇಂತಿವೆಲ್ಲವೂ : 

ದರುಶನ ವಾದಸಂಬಂಧಿಗಳು ಉಂಟು ಇಲ್ಲಾ ಎಂಬುದಕ್ಕೆ ಇರಿಸಿ ಹೋದ ಮೂವರಿಗೆ. 
ಮೂಜಿನಜ್‌ತು ಮೀಜಿದವಂಗೆ ಏನೂ ತೋಖಲಿಲ್ಲ. 

ತೊಗಲ ಗುಡಿಯೊಳಗೇಕೆ ಅಡಗಿದೆ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ? ॥ ೪೧ ॥ 


೯೬೪ 


ತೊಗಲೊಳಗಳ ನಾದ, ಮಾಂಸದೊಳಗಳ ಕ್ಷೀರ, 
ಮೃಗಯೋನಿ ಗಂಧ ಹೆಚಕಿ ಹಿಂಗಿಯಲ್ಲದೆ dee? ಯೋಗ್ಯವಿಲ್ಲ. 
ಅರುಹಿರಿಯರೆಲ್ಲರೂ ಚಿಲ್ಲರಸದಂತೆ, ತಿಲರಸಬಿಂದುವಿನಂತೆ 
ಬೆರಸಿ ಭಿನ್ನಭಾವವಾಗಿ ಇರಬೇಕು. 
ಮಧುಮಕ್ಷಿಕದಂತೆ ಆಗದೆ ಮತ್ತೆ ಅಜ್‌ದಡೆ ಮಧುಮಕ್ಷಿಕದಂತೆ ಇರಬೇಕು, 
ಇಂತೀ ಉಭಯವನಜ್‌ದ ವಿರಕ್ತಂಗೆ. 
ಗುಡಿಯ ಗುಮ್ಮಟನಾಥನ ಒಡೆಯ ಅಗಮ್ಯೇಶ್ವರಲಿಂಗವು ತಾನು ತಾನೆ. ॥೪೨॥ 


೯೬೫ 


ಕುಲ ಜಾತಿ ವರ್ಗದ ಶಿಸುಗಳಿಗೆ ಹಲವು ಭೇದದ ಹಾಲು. 
ನಲವಿಂದ ತಮ್ಮ ತಮ್ಮ ಮೊಲೆಗಳ ಉಂಡಲ್ಲದೆ ಬೆಳವಳಿಗೆಯಿಲ್ಲ. 
ಹಾಲು ದೇಹ ಹಲವಾದಡೆ ಅಳಿವು ಉಳಿವು ಎರಡೇ ಭೇದ. 
ಏನನಣ*ತಡೂ ಜೀವದ ನೋವನಜ್‌ಯಬೇಕು. 
ನುಡಿನಡೆಯೆರಡಿಲ್ಲದೆ ದೃಢವಾಗಿ ಇರಬೇಕು. 
ಬಿರುದು ಹಿರಿಯರದೆಂದಡೆ ಬಿಡಬೇಕಲ್ಲದೆ ಕಡಿಯಬಹುದೆ ಆಯ್ಯಾ? 
ಮಾತಿನಲ್ಲಿ ಬಲ್ಲವರಾದಡೆ ನೀತಿಯಲ್ಲಿ ಮಜಕಿದಡೆ, ಕೊಡನೊಡೆದ NSD ಕಣೆಯಂತೆ, 
ಶರೀರದ ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. I ೪೩॥ 


೯೬೬ 


ಭಕ್ತಿ ವಿಶ್ವಾಸ ವಿರಕ್ತಿ ಜಗದ ವೈಭವದ ದೇಹಿಗಳು ಕೇಳಿರೋ: 
ಅಹಿ ಹಲ್ಲಿ ವಿಹಂಗ ಮಾರ್ಜಾಲ ಜಂಬುಕ ಕರೋತಿ ಜಾತಿ, ಉತ್ತರ, 
ಪಿಂಗಲಿ ಲೆಕ್ಕ ಸಹದೇವ ಬೌದ್ಧಮತಂಗಳೆಂಬ ನಿಮಿತ್ತವ ನೋಡಿ ಕಾರ್ಯಸಿದ್ಧಿಯೆಂಬ 
ಸಾಕಾರಿಗಳಿಗೆ ಆಚಾರ ಆಜ್‌ವು ನೀತಿಯೇಕೆ, 
ಕರಸ್ಪಲದ ಜ್ಯೋತಿರ್ಮಯಲಿಂಗವಿದ್ದಂತೆ? 
Q ಎ 
ಅಪರವನಳವ ಪರಂಜ್ಯೋತಿಯ ಬೆಳಗು ಇದ್ದಂತೆ? 


CC-0. Jangamwadi Math Collection. Digitized by eGangotri 





೨೫ರ ಸಕಲ ಪುರಾತನರ ವಚನಗಳು-೧ 


ಇಂತೀ ಅನ್ಮವ ನೀತಿಯೆಂದು ಕೇಳುವಾತ ಮಾಡುವ ಪೂಜೆ ಹಾವಿನ ಘಾತದಂತೆ. 
ಆತ ನುಡಿವ ಮಾತಿನ ಬಳಕೆ ಸುರೆಯ ಮಡಕೆಯಲ್ಲಿ ಹೂಸಿಪ್ಪ ಶ್ವೇತದಂತೆ. 


ಆತನಿರವು ಮೃತ್ತಿಯ ಬೊಂಬೆಯ ಜಲದ ಕುಪ್ಪಸದಂತೆ. 
ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವ ರಲಿಂಗವೆ, ಇದಾರಿಗು ಚೋದ್ಯ... ॥ ೪೪ ॥ 


೯೬೭ 


ಅಮೃತದ ಗುಟಿಕೆಯ ಮಜಕಿದು ಅಂಬಲಿಯನಜಸುವನಂತೆ, 
ಶಂಬರವೈ ರಿ ತನ್ನಲ್ಲಿ ಇದ್ದು ಕುಜಾತಿಯ ಬೆಂಬಳಿಯಲ್ಲಿ ಹೋಹವಂಗೆ, 
ಗುಡಿಯೊಡಯ  ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗ 
ಅವರಿಗೆ ಇಲ್ಲಾ ಎಂದೆ. 23 1 


೯೬೮ 


ಕಾಯಸೂಶಕವಳಿದು ಜೀವದ ಭವ ಹಿಂಗಿ 
ಜ್ಞಾನಗುರು ಕೊಟ್ಟ ಭಾವದ ಲಿಂಗವಿರೆ ಮತ್ತೇನನು ನೋಡಲೇಕೆ? 
ಗಂಡನುಳ್ಳವಳಿಗೆ ಮತ್ತೊಬ್ಬ ಬಂದಡೆ ಚಂದವುಂಟೆ? 
ಅದಟಿಂಗ ನಿಮಗಾಯಿತ್ತು. 
ಲಿಂಗವಿದ್ದಂತೆ ಜೀವಿಗಳ ಅಂಗವ ನೋಡಿ ಬದುಕಿಹೆನೆಂಬ ಭಂಡರಿಗೇಕೆ? 
ಗುಡಿಯ ಗುಮ್ಮಟನಾಥನಲ್ಲಿ ಅಗಮ್ಯೇಶ್ವರಲಿಂಗವು ಅವರ ಬಲ್ಲನಾಗಿ ಒಲ್ಲ. II ೪೬ ॥ 


೯೬೯ 


ಇಕ್ಲುದಂಡದ ತುದಿಯ ಸುಳಿಯಲ್ಲಿ ಹುಟ್ಟಿತೊಂದು ಗಿಣಿ. 
ಅಟ್ಟೆ ಮೂಲ, ಕಾಲೊಂದು, ಬಾಯಿ. ಎರಡಾಗಿ, 
ಮುಚ್ಚಿದ ಕಣ್ಣು, ಮೂಗಿನ ಕೆಂಪು, ಮೈಯ ರತ್ತವರ್ಣ 
ತುಪ್ಪುಳು ಕಪ್ಪು, ಕಾಲು ಹಳದಿ, ಬಾಯಿ ಬೆಳ್ಳಗೆ, 
ಹಾಟೀಯಾಡುವ ಬಯಲು ರೂಪು ತೋಟದ ಆಗರದಲ್ಲಿ ಹಾಜಿ ಹೋಯಿತ್ತು. 
ಆತ್ಮನೆಂಬ ರಾಮ ಪಂಜರವಿಲ್ಲದೆ ಹೋಯಿತ್ತು, ತ 
ಗುಡಿಯೊಡೆಯ ಗುಮ್ಮ ಟನಾಥನಲ್ಲಿ ಅಗಮೆ ೀಶ್ವರಲಿಂಗ. ॥ ೪೭ I 


೯೭೦ 


ವಟವೃಕ್ಷದ ಘಟಹೊಟೆಯಲ್ಲಿ ತತ್ತಿಯನಿಕ್ಕಿತ್ತೊಂದು ಗಿಣಿ. 
ತತ್ತಿ ಮೂಜು, ಆ ತತ್ತಿಗೆ ಪಕ್ಷಿ ಮೂಲ; ಕಂಡನೊಬ್ಬ ಅಂಧಕ. 


CC-0. Jangamwadi Math Collection. Digitized by eGangotri 


ಮನುಮುನಿ ಗುಮ್ಮಟದೇವಗಳ ವಚನ ೨೫೯ 


ವೃಕ್ಷವ ಹತ್ತುವುದಕ್ಕೆ ಮೆಟ್ಟಿಲ್ಲ, ಹೊಟೆಯಲ್ಲಿ ಇಕ್ಕುವುದಕ್ಕೆ ಕೈಯಿಲ್ಲ. 
ಗಿಣಿಯಾಸೆ ಬಿಡದು. ಕ 
ಇದಜಾಾಸೆಯ ಬಿಡಿಸು, ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂ. ॥ ೪೮ ॥ 


೯೭೧ 


ನಾನೊಂದು ಗಿಣಿಯ ತಂದೆ, ಬೆಕ್ಕಿನ ಬಾಧೆ ಘನ. 
ತಾ ಕೋಲಿನಲ್ಲಿ ಇದ್ದಡೆ ಶಯಕಕ್ಕೆ ಆಸೆಯಿಲ್ಲ: 
ಪಂಜರಕ್ಕೆ ಸಂದ ಕೂಡುವ ಸಂಗದವನಿಲ್ಲ; 
ಕೊಜಿಕೆಯ ಕೂಳನಿಕ್ಕುವುದಕ್ಕೆ ಅಡಿಗರಟವಿಲ್ಲ. 
ಗಿಣಿಯ ಹಿಡಿದು ನಾ ಕೆಟ್ಟೆ! 
ಹಕ್ಕಿಯ ಹಂಬಲಿಲ್ಲ, ಗುಡಿವೊಡೆಯ ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗ. ॥೪೯॥ 


೯೭೨ 


ಹಾಜುವ ಹಕ್ಕಿಯ ಹಿಡಿದೆ, ಬೀಸುವ ಗಾಳಿಯ ಹಿಡಿದೆ. 
ವೈಶಾಖದ ಬಿಸಿಲ ಹಿಡಿದು ಜಗವ ಹಾಸಿ ಕಟ್ಟಿದೆ. 
ಒಂದು ತಾರ ಗಂಟು, ಒಂದು ಜಿಗುಳು ಗಂಟು, ಒಂದು ಕುಜುಹು ಗಂಟು. 
ಮೂಜರ ಮುದ್ರೆಯ ಮೀಟ್‌ ಹಾಟ್‌ತ್ತು ಹಕ್ಕಿ. 
ಬೀಸಿತ್ತು ಗಾಳಿ, ಹುಯ್ಯಿತ್ತು ಬಿಸಿಲು, 
ಬಿಸಿಲ ಡಗೆ ತಾಗಿ ವಸುಧೆಯವರೆಲ್ಲರು ಬಾಯ ಕಿಸುವುತ್ತಿದ್ದರು. 
ಕಿಸುಕುಳರ ನೋಡಿ, ಶರೀರದ ಗೂಡಿನ ಒಡೆಯ 
ಗುಮ್ಮಟನ' ಪ್ರಾಣ ಅಗಮ್ಯೇಶ್ವರಲಿಂಗವೊಡಗೂಡುತ್ತಿದ್ದ. ॥ ೫೦ ॥ 


೯೭೩ 


ಕಾಲೆರಡಲಲ್ಲಿ ನಿನ್ನಾಟವೆ? ಕೈಯೆರಡಣಲ್ಲಿ ನಿನ್ನ ಬಂಧವೆ? 

ಮೈಯೊಂದಲಲ್ಲಿ ನಿನ್ನ ಭೋಗವೆ? ಬಾಯೊಂದಲಲ್ಲಿ ನಿನ್ನ ತೃಪ್ತಿಯೆ? 

ಅಯಿದಣ ಗುಹೆಯೊಳಗೆ ಗುಹೇಶ್ವರನಾದೆ; 

ಮೂಜಜ ಗೂಡಿನೊಳಗೆ ಗುಮ್ಮಟನಾದೆ; 

Sees ಅಂಗವ ಹಟ್‌ದು ಅಗಮ್ಯೇಶ್ವರಲಿಂಗವಾದೆ. 

ಮೀಟ್‌ ಕಾಬುದೇನು ಹೇಳಿರಣ್ಣಾ? I ೫0 I 

au JAGADGURU VisHWaRapHya 

೯೭೨: 1 ನಾಥನ (ಕೋ ೮೨). NANA RT 
CC-0. Jangamwadi 1/38 Ug digitad hy eRaAge NAS I, 

Acc: No 





%0 ಸಕಲ ಪುರಾತನರ ವಚನಗಳು-೧ 


೯೭೪ 


ಗುಹೆಯೆಂದಡೂ ಅಂಗ, ಗುಮ್ಮೆಂದಡೂ ಅಂಗ. 
ಈಶ್ವ ರನೆಂದಡೂ ತಾ, ಮಟವೆಂದಹೂ ತಾ, ಎನಗೊಂದು ಕುಟಿಹಿಲ್ಲವಾಗಿ. 
esis, ಶ್ವ ರಲಿಂಗವೆ ಗುಡಿಯೊಡೆಯನಾಗಿ ಗುಮ್ಮ] ಟಂಗೆ ಈಡಿಲ್ಲ. 1೫೨॥ ' 


೯೭೫ 


CETE 


ಅಷ್ಟಭೂಮಿಯ ಮಧ್ಯದಲ್ಲಿ ಹುಟ್ಟಿತೊಂದು ಬೆಟ್ಟ. 
ತಳಸೂಜಿಯ ಮೊನೆಯಗಲ, ಹಣೆ ಲೆಕ್ಕಕ್ಕೆ ಬಾರದ ವಿಸ್ತೀರ್ಣ. 
ಆ ವಿಸ್ತೀರ್ಣದಲ್ಲಿ ಹುಟ್ಟಿದ! ಮೂವರು ಮಕ್ಕಳು — 
ಒಬ್ಬ ಹೇಮವರ್ಣ. ಒಬ್ಬ ಕಪೋತವರ್ಣ, ಒಬ್ಬ ಶ್ವೇತವರ್ಣ. 
ಈ ಮೂವರು ಮಕ್ಕಳ ತಾಯಿ 
ಒಬ್ಬಳಿಗೆ ಬಾಯಿಲ್ಲ, ಒಬ್ಬಳಿಗೆ ನಾಲಗೆಯಿಲ್ಲ, ಒಬ್ಬಳಿಗೆ ಹಲ್ಲಿಲ್ಲ. 
ಇಂತೀ ಮೂವರು ಕೂಡಿ ಮಾತಾಡುತ್ತಿದ್ದರು. 
ಮಾತಾಡುವುದ ಕಂಡು ಇದೇತಅ ಮಾತು ಎಂದು ಅಡಗಿದ ಗುಡಿಯೊಳಗೆ. 
ಅಡಗಿದ ಗುಮ್ಮಟನಾಥನ ಒಡೆಯ ಅಗಮ್ಯೇಶ್ವರಲಿಂಗ. ॥ ೫೩ ॥ 


೯೬೬ 


ಅದು ಬಲ್ಲವನಾದಡೆ ಮುಜ್‌ ಕಾಲ, 
ಉಡುಗು ಕೈಯ, ಶಿರವ ಕಡಿ, ಬಿಡು ಮೂಲ; 
ಸಡಗರಿಸು ಗುಡಿಯ ಕಂಭವ; ಅಜ್‌ದು ನೋಡು; 
ಅಡಗಿ ಗುಡಿಯೊಳಗೆ ಒಡಗೂಡು ಅಗಮ್ಯೇಶ್ವರಲಿಂಗವ. ॥೫೪॥ 


೯೭೭ 


ಉತ್ಪತ್ಕ ಗುರುವಿನಲ್ಲಿ, ಸ್ಥಿತಿ ಲಿಂಗದಲ್ಲಿ, ಲಯ ಜಂಗಮದಲ್ಲಿ. 
ಮೂಳಸಟೌತು Dowd 'ಘನಕೂಟ ವಸು ವಿನಲ್ಲಿ. 
ಇದ ಸಾಟಾದೆ, ಗೂಡಿನ ಒಳಗನಟಾತು ಕೂಡು, 
ಗುಮ್ಮಟನೊಡೆಯ ಅಗಮ್ಮೆ ೀಶ್ವರಲಿಂಗವ. ॥ ೫೫ I 





೯೭೫: 1 | ರು (ಕೋ ೪೪೮). 


CC-0. Jangamwadi Math Collection. Digitized by eGangotri 


ಮನುಮುನಿ ಗುಮ್ಮಟದೇವಗಳ ವಚನ ೨೬೧ 


೯೭೮ o 


ತತ್‌ ತ್ವಂ ಅಸಿಯೆಂಬ ತ್ರಿವಿಧ ಭೇದಂಗಳಲ್ಲಿ 
ತ್ರಿವಿಧಮಯನಾಗಿ, ತ್ರಿಗುಣಾತ್ಮಕನಾಗಿ, ತ್ರಿಶಕ್ತಿಪತಿಯಾಗಿ, 
ಗತಿಯ ತೋಟ್‌ಹೆನೆಂದು ಪ್ರತಿರೂಪಾದೆ. 
ಎಳ್ಳಿನೊಳಗಣ ಎಣ್ಣೆ ಕಲ್ಲಿನೊಳಗಣ ಬೆಂಕಿ, ಬೆಲ್ಲದೊಳಗಣ ಮಧುರ, 
ಅಲ್ಲಿಯೆ ಅಡಗಿ ಮಥನದಿಂದಲ್ಲದೆ ತೋಜದವೊಲು 
ಅಲ್ಲಿಯೆ ಅಡಗಿದೆ ಗುಡಿಯೊಳಗೆ ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗ. Be I 


೯೭೯ 


ಗುಡಿಯೊಡೆಯಂಗೆ ಕಂಭವೊಂದು, ಬಿಗಿಮೊಳೆಯೆಂಟು, 
ಕಂಭಕ್ಕೆ ಕಟ್ಟಿದ ಆಧಾರದಾರವೈದು, ಗುಡಿಯ ಸಂದು ಹದಿನಾಜು, 
ಕೂಟದ ಸಂಪಿನ ಪಟ್ಟಿ ಇಪ್ಪತ್ತೈದು, ಒಂಬತ್ತು ಬಾಗಿಲು, ಮುಗಿಯಿತ್ತು ಗುಡಿ. 
ಗುಡಿಯ ಮೇಲೆ ಮೂಹು ಕಳಸ, ಮೂಜಕ್ಕೊಂದೆ ರತ್ನದ ಕುಡಿವೆಳಗು. 
ಬೆಳಗಿದ ಪ್ರಜ್ವಲಿತದಿಂದ ಗುಡಿವೊಡೆಯಿತ್ತು; 
ಗೂಡಿನೊಳಗಾದವೆಲ್ಲವು ಅಲ್ಲಿಯೆ ಅಡಗಿತ್ತು. 
ಕಳಸದ ಕಳೆ ಹಿಂಗಿತ್ತು ಮಾಣಿಕದ ಬೆಳಗಿನಲ್ಲಿ. 
ಆ ಬೆಳಗಡಗಿತ್ತು ಅಗಮ್ಯೇಶ್ವರಲಿಂಗದಲ್ಲಿ ಒಡಗೂಡಿತ್ತು. ॥೫೭॥ 


೯೮೦ 


ನೋಡುವ ನಯನ ತೆಜಪಾದಡೇನು ಆಡುವ ಬೊಂಬೆಯಿಲ್ಲದ ಮತ್ತೆ? 
ಗಾಡದ ಘಟ ಇದ್ದಡೇನು ಮಾತಾಡುವ ಆತ್ಮನಿಲ್ಲದಂತೆ. 
ರೂಢಿಯಲ್ಲಿ ಬೋಧಕರಿದ್ದಡೇನು, ನಿಗಮಗೋಚರನ ವೇಧಿಸಬೇಕು. 
ಇದು ಬೋಧಕ ಗುರುವಿನ ಅಆಜ್‌ವು; ಇದು ಸಿದ್ಧ 
ಗುಡಿಯ ಗುಮ್ಮಟನಾಥನ ಒಡೆಯ ಅಗಮ್ಯೇಶ್ವರಲಿಂಗದಲ್ಲಿ ಗುರುನಿರ್ಯಾಣಸ್ಥಲ. 1೫೮॥ 


೯೮೧ 


ಕೊಲುವಂಗೆ ಜೀವದ 'ದಯವಿಲ್ಲ. 
ಪರಾಂಗನೆಯ ಬೆರಸುವಂಗೆ ಪರಮೇಶ್ವರನ ಒಲವರವಿಲ್ಲ. 
ಪರರುವ ಬಂಧಿಸಿ ಬೇಡುವಂಗೆ ಧನದ ಒಲವರವಿಲ್ಲ. 
ಪ್ರಾಣತ್ಯಾಗಿಗೆ ಕಾಣಿಯಾಚಿಯ ಕೆಣ”ಸರ”ವಲ್ಲ. 





೯೮೧: 1ದಾ (ಕೋ ೪೪೮). 2 ಪರ (ಕೋ V). 


CC-0. Jangamwadi Math Collection. Digitized by eGangotri 


೨೬೨ ಸಕಲ: ಪುರಾತನರ ವಚನಗಳು-೧ 
ಅಫಹರನ%ಈರಣನಾಗಿ ಜಗವ ಬೋಧಿಸ ಸದೆ ಜಗಭರಿತನಾಗಿ ಇರಬೇಕು. 
ಆತ ಅಘಹರಮೂರ್ತಿ ಗುಡಿಯಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗವು ತಾನೆ. ॥೫೯॥ 


೯೮೨ 


ಆಂಬುಧಿಯಲ್ಲಿ ಅಂಬಿಗ ಮನೆಯ ಮಾಡಿ, 
ಕುಂಭಿನಿಯಲ್ಲಿ ಇರಲೊಲ್ಲದೆ ಹಜುಗೋಲ ಬೆಂಬಳಿಯಲ್ಲಿ ಬದುಕಿಹೆನೆಂದು 
ಹೆಟುಗೊಲು ತುಂಬಿ ಮಂದಿಸಂದಣಿಸಿತ್ತು. 
ಕಣೆಯ ಹಿಡಿದು ಒತ್ತುವುದಕ್ಕೆ ಠಾವಿಲ್ಲದೆ ಅಂಬಿಗ ಹಿಂಗಿದ; 
ಹೆಚ ಸಾಟ್‌ ಹಜಗೋಲು ಅಂಬುಧಿಯಲ್ಲಿ ಮುಳುಗಿತ್ತು; 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗವನಜ್‌ಯದೆ. ॥೬೦॥ 


೯೮೩ 
ಕಣ್ಣೆಂಬ ಹಯಿಗುಲದಲ್ಲಿ ಮಾರ ಅಂಬಿಗನಾಗಿ, 
ಮಥನದ ಹೊಳೆಯಲ್ಲಿ ರಸದ ಕೋಲನಿಕ್ಕಿ ಒತ್ತಲಾಗಿ, ಮಸಕಿತ್ತು ಹಜುಗುಲು. 
ದೆಸೆಗೆ ಹೋಗಲಾಣದು, ತಡಿಗೆ ಸಾಗದು, ಮಡುವಿನಲ್ಲಿ ಮರಳಿತ್ತು. 


ಇದಕಂಜಿ ನಡುಗಿದೆ, ಹಜುಗೋಲ ಕಂಡು, ' 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗವನಜೌಯದೆ. ॥೬೧॥ 


೯೮೪ 


ಬಂದವಾಮಾರು ಕಂಬಳಿಯ ಕಂಥೆಯ ತೊಟ್ಟು? 
ಆಪ್ಯಾಯನ ಹಿಂಗದ ಕರಕರ್ಪೃರವ ಹಿಡಿದು? 
ದೆಸೆವರಿವ ದಶದಂಡವ ಹಿಡಿದು? ? 
ಮನೆ ಮನಮಂದಿರದ ಬಾಗಿಲಲ್ಲಿ ನಿಂದು 
ಇಂದ್ರಿಯಂಗಳೆಂಬ ತ್ರ ೈಷ್ಣೆ 3 ಭಿಕ್ಷವಂ ಬೇಡಿ? 
ಬೇಡಿದ ದನಿಯ ಕೇಳಿ ಎದ್ದವೈ ದು ನಾಯಿ. 
ಹಮ್ಮಿ ಕಚ್ಚಿತು ಕಾಲ, ಮತೊ ್ರಾಂದಡರಿ ಅಂಗವ ಹಿಡಿಯಿತ್ತು. 
ಮತ್ತೊಂದು ಒಡಗೂಡಿ ಕೈಯ ಕಚ್ಚಿತ್ತು. 
ಮತ್ತೊಂದು ಬೆರಸಿ ನಾಸಿಕವ ಓಸರವಿಲ್ಲದೆ ಹಿಡಿಯಿತ್ತು. 
ಮತ್ತೊಂದು ಭಿಕ್ಷೆಗೆ ತಪ್ಪದೆ ಬಾಯ ಹಿಡಿಯಿತ್ತು. 
ಭಿಕ್ಷದಾಟ ತಪ್ಪಿತ್ತು ; ಕಂಬಳಿಯಣ್ಣ ಕಂಬಳಿಯಲ್ಲಿ ಅಳಿದ. 
ಇದಕಿನ್ನು ಬೆಂಬಳಿಯ ಹೇಳಾ, 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗವೆ. ॥೬೨॥ 


CC-0. Jangamwadi Math Collection. Digitized by eGangotri 


ಮನುಮುನಿ ಗುಮ್ಮಟದೇವಗಳ ವಚನ ೬3. 


೯೮೫ 


ಮರ್ಕಟನ COPS, ವಿಹಂಗನ ದೃಷ್ಟಿ, ಪಿಪೀಲಿಕನ ಚಿತ್ತ, ಕೂರ್ಮನ ಸ್ನೇಹ, 
ಇಂತೀ ಚತುಷ್ಟಯದ ಭಾವ ನೆಲೆಗೊಂಡು, 
ಅಂಗಮಧ್ಯದ ರಂಗಮಂಟಪದಲ್ಲಿ ನಿರಂಗನಾಗಿರು, 
ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. Il ೬೩ ॥ 


೯೮೬ 


ಮಾತಿನ ಗೂಢವ ನುಡಿದಡೆ ನೀತಿವಂತರು ಅಜಳಿಯರು. 
ಜ್ಞಾತೃ ಜ್ಞೇಯ ಭಾವವ ನುಡಿದಡೆ ಪ್ರಖ್ಯಾತ ಆಗಮ ಯುಕ್ತಿ 'ಅವ!ರಜೌಯರು. 
ಇಂತಿವ ಹೇಳಿದಡೆ ಜಗದ ತೊಡಕು, ಉಳಿದಡೆ ಚಿತ್ತಕ್ಕೆ ವಿರೋಧ. 
ಇದಅಚ್ಚುಗ ಬೇಡ, ಗುಡಿಯ ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗವೆ. ॥೬೪॥ 


೯೮೭ 


ಬಲ್ಲವನ ಭಾವ ಶರೀರದ ಹೆಂಗನಜ್‌ಯಬೇಕು. 
ಸಂಚಿತದಲ್ಲಿ ತೋಣುವ ಸಂಕಲ್ಪ, ಆಗಾಮಿಯಲ್ಲಿ ಶೋಜುವ ಸುಖಭೋಗ 
ಪ್ರಾರಬ್ಧದಲ್ಲಿ ತೋಟುವ ಆಸುರಕರ್ಮ ಪ್ರಾಪ್ತಿ. 
ಇಂತಿವ ನೇತಿಗಳೆದು ನಿರ್ಲೇಪನಾಗಿರು. 
ಯೋಗಭೋಗ ತ್ಯಾಗ ಇಂತೀ ತ್ರಿಗುಣದಲ್ಲಿ ಲೇಪವಾಗದೆ ಅಜಾ, 
ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗವ. ॥ ೬೫॥ 


೯೮೮ 


ಶಿಲೆಯೊಳಗಳ ಭೇದದಿಂದ ಒಲವರವಾಯಿತ್ತು. 
ಹಲವು ಕಡಹಿನಲ್ಲಿ ತೆಪ್ಪವನಿಕ್ಕಿದಡೆ ಹೊಳೆ ಒಂದೆ, ಹಾದಿಯ ಹೊಲಬು ಬೇಜಲ್ಲದೆ. 
ಧರೆ ಸಲಿಲ ಪಾವಕ ಇವು ಬೇಜ*ದೇವರ ಒಲವರವುಂಟೆ? 
ಧರೆ ಎಲ್ಲರಿಗೂ ಆಧಾರ, ಸಲಿಲ ಎಲ್ಲಕ್ಕೂ ಆಪ್ಯಾಯನ ಭೇದ; 
ಪಾವಕ ಸರ್ವಮಯರಿಗೆ ದಗ್ಧ. 
ಸರ್ವಮಯ ಪೂಜಿತ ದೈವದ ಆಧಾರ ನೀನಲ್ಲದೆ ಬೇಟಕಯಿಲ್ಲ, 
ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗವೆ. Hee 





೯೮೬: 1 ಅವ ಗುಡಿಯ ಗುಮ್ಮಟನೊಡೆಯ (ಕೋ ೮೨). 


CC-0. Jangamwadi Math Collection. Digitized by eGangotri 





oe ಸಕಲ ಪುರಾತನರ ವಚನಗಳು-೧ 


೯೮೯ 


ಇದಿರ ನೋಡುವುದಕ್ಕೆ ತೊಲಗು ಸಾಯೆಂಬ ಮಾತಲ್ಲದೆ, 


ನಿಂದಲ್ಲಿ ಅಂಬರವ ನೂ ಡಡುವುದಕ್ಕೆ ಕೊಂಡಾಡಲೇತಕ್ಕೆ? 
ವಾದದಿಂದ ಹೋರಿ ಕಾಬುದು ಎ ತಿಯ ವಾಗ್ವಾ ದದ ಗೆಲ್ಲ ಸೊಲ್ಲವಲ್ಲದೆ 


ವಸ್ತುವ ಭೇದಿಸಲಜೌಯ; ಆಟ್‌ದುದಕ್ಕೆ ಒಡಲು. 
ಅವರಡಿಯ ಅಜ್‌ದ ಮತ್ತೆ ಏನೂ ಎನ್ನ ದಿಪ್ಪು ದು ವೇದ ಸಿದ್ಧಾಂತ 


ಗುಡಿಯೊಡೆಯ ಗುಮ್ಮಟನಾಥನ 
ಅಗಮ್ಯೇಶ್ವರಲಿಂಗವನಜ್‌ದುದಕ್ಕೆ ಇದೆ ಪ್ರಮಾಳು. ೬೭ N 


೯೯೦ 


ಪ್ರಾಣ ತುಡುಕಿಗೆ ಬಂದಲ್ಲಿ ಕೊರಳ ಹಿಡಿದು ಅವುಕಿ ಕೊಂದರೆಂಬ ಅಪಕೀರ್ತಿಯೇಕೆ? 
ಬೀಳುವ ಪಾದುಕವ ತಳ್ಳಿ ಘನವ ಹೊಟಿಲೇಕೆ? 
ಬೇವ ಮನೆಗೆ ಕೊಳ್ಳಿಯ ಹಾಕಿ ದುರ್ಜನವ ಹೊಹುವನಂತೆ, 
ಅಜ್‌ಯದವನ ಅಜ್‌ಯರೆಂದು ಬಿಜುಬು ಮಾಡುವನ, ಅಜ್‌ವು, 
ಹಟ್‌ಹಟುಗುಲವನೇಟ್‌ದಂತೆ, 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗ. ॥ ೬೮ ॥ 


೯೯೧ 


ನೋಡುವಲ್ಲಿ ನೆಣ ಶೃಂಗಾರವಲ್ಲದೆ ಕೂಡುವಲ್ಲಿ ಉಂಟೆ? 
ನುಡಿವಲ್ಲಿ ಮಾತಿನ ಬಲುಮೆಯಲ್ಲದೆ 2 ಸಂಸಾರವ ಸಾಧನವ ಮಾಡುವಲ್ಲಿ ಮುಟ್ಟದಿಪ್ಪುದು. 
ನಡೆ ನುಡಿ ಸಿದ್ಧಾಂತವಾದ ಶರಣಂಗೆ ಪಡಿಪುಚ್ಚವಿಲ್ಲ. 
ಗುಡಿಯೊಡೆಯ 7 ಗುಮ್ಮಟನಾಥನ ಅಗಮ್ಮೆ ಶ್ವ ರಲಿಂಗದಲ್ಲಿ ಐಕ್ಯವಾದ ಶರಣಂಗೆ. ॥ ೬೯ I 


* 


೯೯೨ 


ಆಲೆಯ ಮನೆಯಲ್ಲಿ ಅಕ್ಕಿ ಯ ಹೊಯಿದು ಕೋಣೆಯಲ್ಲಿ ಕೂಳನಟಸುವನಂತೆ, 


ತನ್ನ ಮಾತಿನ ಗೆಲ್ಲಸೋ ಆ ಕೈ ದೇವತಾಭಾವವ ಅಲ್ಲ ಅಹುದೆಂದು ಹೋರುವನ ಸೊಲ್ಲು, 
ಕಾಲುವಳ್ಳವ ಮುಚಿ Joj ಮತ್ತ ದಂತೆ, 


ಗುಡಿಯೊಡೆಯ ಗುಡು ಒಟನಾಥನ ಆಗಮೆ ೀಶ್ವರಲಿಂಗ. 1201 


CC-0. Jangamwadi Math Collection. Digitized by eGangotri 


ಮನುಮುನಿ ಗುಮ್ಮಟದೇವಗಳ ವಚನ 
೯೯೩ 


ಮದನನ ಚಾಪ, ಮನ್ಮಥನ ಗಂಧ, ಚದುರರ ಮಾತು, 
ಸಂಪಲಿಯಗನ್ನ, ಇಜೌಯದ ವೀರ, ವಸ್ತುವಿನಲ್ಲಿ ಕಟ್‌ಗೊಳ್ಳದವನ ವಾಚ, 
ಅಜನ ಕೊರಳ ಸೂತೆಯೆಂತೆ, 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗ. 


೯೯೪ 


ತಟಾಕವೊಡೆದಡೆ ಪ್ರತಿಶಬ್ದವಲ್ಲದೆ ಗತಿಭಿನ್ನವುಂಟೆ? 
ಅಂಬುಧಿಗೆ ಅದು ತುಂಬಿದ ಸಂಪದ, ಅದರಂಗದ ಇರವು, 
ಲಿಂಗಾಂಗಿಯ ಭಾವದ ಸಂಗ. 
ಕಂಡುದ ಕಂಡು ಕಾಳ್ಗೆಡೆವ ಲೆಂಗಿಗಳಿಗುಂಟೆ, 
ಗುಡೆಯೊಡೆಯ ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗದ ಸಂಗದ ಸುಖವು? 


೯೯೫ 


ಪದವನಜ್‌ಯದ ವಾಚಕ, ಘಾತಕನ ಇರವು, 

ಪುಸಿ ಧನುವಿನಲ್ಲಿ ಸಿಕ್ಕಿದ ಮಿಸಿಕಿದ ಕಣೆಯಂತೆ. 

ಹುಸಿದವನ ಒಡಲಿನ ಪ್ರತಿ ಮೂದಲೆಯಂತೆ. 

ಇಂತೀ ಅಜಶವಿನ ಒಳಗನಜ್‌ಯದ ಜೂಜಿನ ಹುಮಗಿಂಗೆ ಬಂದು, 


ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. 


೯೯೬ 


ಘಟದಲ್ಲಿ ಆತ್ಮ ದಿಟಕರಿಸುವುದಿಲ್ಲಾ ಎಂದು eta ಮತ್ತೆ, 
ಕುಟಿಲದ ರಸವಾದದ ಮಾತಿನ ಮಾಲೆಯೇಕೆ? 
ಆಗುಚೇಗೆಯನಜ್‌ದು ಬೋಧಿಸಲೇಕೆ, ಭೋಗಂಗಳಿಗಾಗಿ? 
ಇಡು ಮರುತನ ಇದಿರಿನ ದೀಪ, ಸುರಚಾಪದ ಬಣ್ಣ, ಶರೀರದ ಅಳಿವು. 
ಸಾಕಾರದಲ್ಲಿ ಇದ್ದು ANITA”, 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗವ. 


CC-0. Jangamwadi Math Collection. Digitized by eGangotri 


೨೬೫ 


॥೭೧॥ 


॥೭೨॥ 


naa il 


I 2? Il 


kes 


re. = 


ಸಕಲ ಪುರಾತನರ ವಚನಗಳು-೧ 


೯೯೭ 


ಹೇಮದ ಬಣ್ಣ ನಾನಾ ಬಗೆಯಲ್ಲಿ ತೋಜುವ ಪರಿಕೂಟದ ಕಪಟದಿಂದ 
ಕಪಟವ ಕಳೆದು ನಿಂದಲ್ಲಿ ಅದೇತಜಿ ಗುಣ? 
ಒಂದಲ್ಲದೆ ಈ ಪಥ ತಪ್ಪದು, 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗದಲ್ಲಿ 
ಅಂಗವ ಕಳಿದು ಉಳಿದ ಶರಣಂಗೆ. ॥೭೫॥ 


೯೯೮ 


ಅಣದೆಹೆನೆಂದು ಭಾವಿಸುವನ್ನಕ್ಕ ಶರೀರವಳಿದ ಮತ್ತೆ, ಅಜ್‌ವುದೇನು? 
ಸಕಲ ಭೋಗಂಗಳಲ್ಲಿ ಇದ್ದು ಬೆರಸಿ ಮಗ್ನವಾಗದೆ ಗೇರಿನ ಫಲದಂತೆ ಇರು. 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗವನಜ್‌ವುದಕ್ಕೆ. ee Il 


EEE 


ಸಂಸಾರದಲ್ಲಿ ತೋಟುವ ಸುಖದುಃಖ ಭೋಗಾದಿಭೋಗಂಗಳು 
ಇವಾರಿಂದಾದವೆಂದು ಅಜ್‌ದ ಮತ್ತೆ ಬಾಗಿಲ ಕಾಯ್ದು ಕೂಗಿಡಲೇಕೆ? 
ಎಲೆ ಅಲ್ಲಾಡದು, ಅವನಾಧೀನವಲ್ಲದಿಲ್ಲಾ ಎಂದು ಎಲ್ಲರಿಗೆ ಹೇಳುತ ಭವಬಡಲೇಕೆ? 
ಹೋಯಿತ್ತು ಬಾಗಿಲಿಗೆ ಬಂದಾಗ ಭಾವಜ್ಞಾನ. 
ಭಾವ ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗದಲ್ಲಿ 
ಅಟಾದು 'ಹೆಟ್‌ದು! ಬದುಕಿರಣ್ಣಾ ee il 


೧೦೦೦ 


ರೂಪ ಕಂಡಲ್ಲಿ ಇಷ್ಟಕ್ಕೆ, ರುಚಿಯ ಕಂಡಲ್ಲಿ ಪ್ರಾಣಕ್ಕೆ - 
ಉಭಯವ ಹೆಟಕಿಹಿಂಗಿ ಅರ್ಪಿತವನಣೌವ ಪರಿಯಿನ್ನೆಂತೊ? 
ಕುಸುಮಗಂಧದ ಇರವು, ಫಳರಸದಿರವು ಇಷ್ಟಪ್ರಾಣ. 
ಇಷ್ಟನಟ್‌ತಡೆ ಅರ್ಪಿತ ಅವಧಾನಿ, 
ಗುಡಿಯ ಗುಮ್ಮಟನಾಥನ ಅಗಮ್ಮೇಶ್ವರಲಿಂಗದಲ್ಲಿ ಅರ್ಪಿತ ಅವಧಾನಿ ಇರವು. ॥ ೭೮ ॥ 


—_—_—_—— 
೯೯೯: 1 (ಕೋ 200), 


CC-0. Jangamwadi Math Collection. Digitized by eGangotri 


ಮನುಮುನಿ ಗುಮ್ಮಟದೇವಗಳ ವಚನ ೨೭೭ 


೧೦೦೧ 


ಬೀಜವ ಮೀಟ್‌ದ ವೃಕ್ಷವುಂಟೆ ಅಯ್ಯಾ? ಶಿರಹೊಜಗಾದ ಚಕ್ಷು ಉಂಟೆ ಅಯ್ಯಾ? 
ಕಾಯ ಹೊಚಿಗಾದ ಭೋಗವುಂಟೆ ಅಯ್ಯಾ ? 
ಇಷ್ಟ ಹೊಜಗಾದ ಅರ್ಪಿತ ಅದೆತ್ತಳ ಬಾಯಿ? ? 
ಕಷ್ಟ ದ ಮಾತು ದೃಷ್ಟವಲ್ಲ, ಗುಡಿಯ ಗುಮ್ಮಟನಾಥನ 


ಅಗಮ್ಮೆ ಆಶ್ವರಲಿಂಗವ ಅಜ್‌ತರ ಅಜೀವಲ್ಲ. ॥೭೯॥ 
೧೦೦೨ 
ಭಕ್ತನಾದಲ್ಲಿ ಭಕ್ತಿಸ್ಸಲ ಅಳವಟ್ಟು, ಮಾಹೇಶ್ವರನಾದಲ್ಲಿ ಆ ಸ್ಥ ಸ್ಥಲ ಅಳವಟ್ಟು, 


ಪ್ರಸಾದಿಯಾದಲ್ಲಿ ಆ Ho ಅಳವಟ್ಟು, ಪ ಪ್ರಾಣಲಿಂಗಿಯಾದಲ್ಲಿ ox ಸಲ ಅಳವಟ್ಟು 
ಶರಣನಾದಲ್ಲಿ ಆ ಸ್ಥಳ ಅಳವಟ್ಟು, ಐಕ್ಕನಾದಲ್ಲಿ ಆ ಸ್ಥಳ ಅಳವಟ್ಟು, 

ಆಜು ಲೇ ಪವಾಗಿ ಮೂಜು ಮುಗ್ಧ ವಾಗಿ 

ಒಂದೆಂಬುದಕ್ಕೆ ಸಂದಿಲ್ಲದೆ ಲಿಂಗವೆ ಅಂಗವಾಗಿಪ್ಸ ಶರಣನ ಇರವು 


ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗವು ತಾನು ತಾನಾದ ಶರಣ, ॥೮೦॥ 
೧೦೦೩ 


ಬ್ರಹ್ಮಂಗೆ ಇಚ್ಛಾ ಶಕ್ತಿಯಾಗಿದ್ದಲ್ಲಿ, ವಿಷ್ಣುವಿಂಗೆ ಕ್ರಿಯಾಶಕ್ತಿಯಾಗಿದ್ದಲ್ಲಿ 
ರುದ್ರಂಗೆ ಜ್ಞಾನಶಕ್ತಿಯಾಗಿದ್ದಲ್ಲಿ  ' 
ಇಂತಿವರು ದುಪತಿ ಸಹಜವಾಗಿ ಯುಗಜುಗಂಗಳ ಜೋಗ್ಯೈೆಸುತ್ತಿದ್ದರು. 
ಬ್ರಹ್ಮಂಗೆ ಸರಸ್ವತಿಯೆಂದಾರು, ವಿಷ್ಣು. ವಿಗೆ ಲಕ್ಷ್ಮಿ! ವಿಯೆಂದಾರು, 
Baon ಉಮಾದೇವಿಯೆಂದಾರು? 
ಬ್ರಹ್ಮ ಅಂಗವಾಗಿ, ವಿಷ್ಣು ಪ್ರಾಣವಾಗಿ, ರುದ್ರ ಉಭಯ ಜ್ಞಾನವಾಗಿ, 
ಅಂದು ತಾಳಿದ ಸಾಕಾರದ ಗುಡಿಯ ಐಕ್ಕನಾದ ಕಾರಣ, 
ಗುಮ್ಮಟನೆಂಬ ನಾಮವ ತಾಳಿ ಅಗಮ್ಮೆ ಶ್ವ ರಲಿಂಗ ಗುಹೇಶ್ವರನಾದ. I SO 1 


೧೦೦೪ 


ತನುವಿನೊಳಗಳ ತನು, ಮನದೊಳಗಳ ಮನ, 
ಜ್ಞಾನದೊಳಗಳ ಜ್ಞಾನ ಕಾಣುವ ಕಂಗಳಿಂಗೆ 
ಮತ್ತ ಶಮಾ ಕಣ್ಣ ತೆಗೆದು ನೋಡಲಾಗಿ, 
ಬ್ರಹ್ಮ ಹಲುಗುಲವಾದ ವಿಷ್ಣು ಸೆಟ್ಟಿಗವಾದ, ರುದ್ರ ಅಂಬಿಗನಾಗಿವೊತ್ತಿದ. 


CC-0. Jangamwadi Math Collection. Digitized by eGangotri 





೨೬೮ ಸಕಲ ಪುರಾತನರ ವಚನಗಳು-೧ 
ಹಜುಗುಲು ಸಿಕ್ಕಿತ್ತು ಮಾತಂಗವೆಂಬ ಪರ್ವತದ ತಪ್ಪಲಿನ ಸಿಕ್ಕು ಗಲ್ಲಿನಲ್ಲಿ. 

ಹಜುಗುಲು ಕೊಳಿತಿತ್ತು, ಹುಟ್ಟು ಮುಜಿ*ಯಿತ್ತು, ಅಂಬಿಗ ಎತ್ತ ್ರಹೋದನೆಂದರ್‌ಯ 
ಎನಗಾ ಬಟ್ಟೆಯ ಹೇಳಾ. ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. ॥ ೮೨ | 


೧೦೦೫ 


ಒಂದು ಚಿಪ್ಪಿನಲ್ಲಿ ಮೂಜು ಮುತ್ತು ಹುಟ್ಟಿದವು. 
ಒಂದು ಕಟ್ಟಾಣಿ, ಒಂದು ಸುಪ್ಪಾಣಿ. ಒಂದು ಮಣಿ ಉದಕವಿಲ್ಲದ ಸೂತೆ. 
ಬಿದ್ದ ಉದಕ "ಒದೆ, ತಾಳಿದ ಚಿಪ್ಪು ಒಂದೆ. 
ಚಿಪಿ ನ ಹೊಟಿಕಿಯೊ ಉದಕದ ತೆರೆಯೊ, ಮುತ್ತಿನ ಗುಣವೊ? 
ಇವರ ಲಕ್ಷಣದ ಭೇದವೊ ಇದು? 
ಚಿತ್ತದ ಜ್ಞಾನ ಕರ್ತುವೆ ಹೇಳಾ, 
ಗುಡಿಯ ಗುಹೆಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿ Dorn. I ೮೩ ॥ 


೧೦೦೬ 


TOWNS? ತನೆಯಾಗಿ ಬಂದು ಊರೊಳಗೆ ಮೂಜು ಮಜಕಿಯನೀಯಿತ್ತು. 
ಅವಜ ವರ್ಣ ಒಂದೆಡೆ, ಒಂದು ಕಾಡ, ಒಂದು ಎಲ್ಲರ ಕೂಡಿದ ಬಣ್ಣ. 
ಹೆಂಗುಟ್‌ ಸತ್ತಿತ್ತು, ಮಜಗೆ ಒಡೆಯರಿಲ್ಲ. 
ಆ ಮಜೌ್‌ಯ ಕಾವಡೆ ಕಾಲಿಲ್ಲದೆ ಕೈಯಿಲ್ಲ ಲ್ಲದೆ ಕಣ್ಣಿಲ್ಲದೆ ಕಾಯಬೇಕು. 
ಆ ಮಣಿ ಅಜ್‌ದು ನಮಗೆ © ಇನ್ನಾ ರು ಇಲ್ಲಾ ಎಂದು ಎಡಕಾಡನೊಳಗಡಗಿ 
ಕಾಡ ನಾನಾ ವರ್ಣದೊಳೆಗಡಗಿ, ನಾನಾ ವರ್ಣ ನಾಡನೊಳಗಡಗಿ, 
ನಾಡ ನಾದದೊಳಗಡಗಿ, ನಾದ ಸುನಾದದಲ್ಲಿ ಆಡಗಿ, ಹ ಸುರಾಳವಾಗಿ ಇದ್ದಲ್ಲಿ, 
ಗುಡಿಯ ಗುಹೆಯ ಗುಮ್ಮ ಒಟನೊಡೆಯ ಅಗಮ್ಮ ಶ್ವ ರಲಿಂ 
ನೀ ನಿರಾಳವಾಗಿ ಇದ್ದೆ. ॥೮೪॥ 


೧೦೦೭ 


ಒಂದು ಉಪ್ಪರಿಗೆಯ ಮಂದಿರದಲ್ಲಿ 
ಉಭಯದ ಮಧ್ಯದ ಬಾಗಿಲಲ್ಲಿ ಕಟ್ಟಿ Facts 2,009 ಬಲುಗೋಡಗಕ್ಕೆ 
ಬಾಯ ಅಣಲಿನ ಸಂಚದ ಕೂಳು, 
ಉಡಿಯೊಳಗಳ ಬೆಂಬೆಯ ಹಂಬು ಹಂಬಿನೊಳಗಳ ಬಹು ಧಾನ್ಯದ ತೆನೆ, 
ನೆಟ್ಟಗಳೆ ಮೂಜು ತಿಪ್ಪಣದ ಮಣೆ ಒಂದು, 
ಮಣೆಯಲ್ಲಿ ಕುಳಿತು ಅಣಲ ಸಂಚವ ತಿಂದಿತ್ತು. 
ಒಂದು ಮಣೆಯಲ್ಲಿ ಕುಳಿತು ಉಡಿಯ ತೆನೆಯ ತಿಂದಿತ್ತು. 


CC-0. Jangamwadi Math Collection. Digitized by eGangotri 


ಮನುಮುನಿ ಗುಮ್ಮಟದೇವಗಳ ವಚನ 


೨೬೯ 
ಮತ್ತೊಂದು ಮಣೆಗೆ ಹೋಗಿ ಕುಳಿತು ಹಾಕೆ ಸಿ ದೆಸೆಯ ಕಾಣದೆ, ನೆಗೆಯಲಾಗಿ 
ಗಣೆದಸಿ ತಾಗಿ ಕೋಡಗನ ಅಸು ಹೋಯಿತ್ತು; 
ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗವಸಆಿಯದೆ. I ೮೫ 


೧೦೦೮ 


ತೃಷ್ಣೆ ಹಿಂಗಿದ ಲಿಂಗಾಂಗಿಯ ಅಂಗದ ಇರವು, 
ಬಸುಜ್‌ಯ ಗರ್ಭದಲ್ಲಿ ತೋಟುವ ಶಿಸುವಿನ ದೆಸೆಯ ಇರವು. 
ಅನ್ನರಸಕೆ ಭಿನ್ನವಾಗಿ ಬಾಯಿಯಿಲ್ಲದೆ ತಾಯ ಪಥ್ಯದಲ್ಲಿ ಆತ ೈಂಗೆ ಸುಖವಾಗಿ ಇಪ್ಪುದು. 
ಫಟಮಟ ಭಿನ್ನವಹನ್ನಕ್ಕ ಸುಖದುಃಖ. 
ಶಿಸುವ ತಾಳಿದ್ದ ಆ ತೆ "ರಂಗದ ಎಸಕವನಖ್‌ವವೊಲು 
ಇಷ್ಟಪ್ರಾಣ ಹೆಜಿಕಿಹಿಂಗದ ಮೂರ್ತಿ ಧ್ಯಾನ ನೆಲೆಗೊಂಡು 
ಕಂಗಳ ಗರ್ಭ, ಮನ ಶಿಸುವಾಗಿ, ಲಿಂಗವೆಂಬ ಅಂಗದ ತೊಟಿ 509 
ವಿಶ್ವಾ ಸ ಘನಲಿಂಗವ ಇಂಬಿಟ್ಟುದ ಕಂಡೆ, 
ಗುಡಿಯ ಗುಮ್ಮಟನೊಡೆಯ "ಆಗಮೈ ಶ್ವರಲಿಂಗದಲ್ಲಿ. I St I 


೧೦೦೯ 


ಹಾವು ಹಲ್ಲಿ ಮಾರ್ಜಾಲ ಇವ ಹಾಯಿಸಿ ಕಂಡೆಹೆನೆಂಬುದಜೌ್‌ಂದ ಕಡೆಯೆ? 
ಲಿಂಗವ ಹಿಡಿದಿದ್ದ ಸಾಕಾರ ಅಂಗನ ಇರವು? 
ಮುಂದೆ ಬಹುದ ಹೇಳಿಹೆನೆಂದು ವಿಹಂಗನನೆಬ್ಬಿಸಿ 
ಹೋಹರ ಕಂಡು ನಂಬುವರಿಂದ ಕಡೆಯೆ ಲಿಂಗವ ಹಿಡಿದ ಅಂಗ? 
ಛಿ, ಸಾಕು ಸುಡು! 
ಇವರಿಗೆ ಲಿಂಗವ ಕೊಟ್ಟ ದರುಶನ ಭಂಡನ ಕಂಡು ಅಡಗಿದ ಗುಡಿಯೊಳಗೆ 
ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗವು. ॥೮೭॥ 


೧೦೧೦ 


ಅಟರಿದವನ ವಿಶ್ವಾಸ ಸ ತೊಟಕಯ ಗುಂಡಿಗೆಯಿಂದ ಕಡೆಯೆ? 
ಪಿಸಿತದ ಕುಕ್ಕೆಯ 'ಮಚ್ಛಿ! ವಿಷವ 3ಪೊಯ್ದು 2ದ್ದಟ್‌ಂದ ಕಡೆಯೆ ಒಸೆದು ಕೊಟ್ಟ ಲಿಂಗ? 
ವಿಷರುಹನ ಜನಕನ ಖತ "ಮೊದಲಾದ ಮನುಮುನಿದೇವ ಜಾತಿ ವರ್ಗಂಗಳೆಲ್ಲಾ, 
ಶ್ರದ್ಧೆಯಿಂದ ಸದಾತ್ಮನನಟ್‌ದು ಸದಮಲಸುಧೆಯಲ್ಲಿ ಸುಖಿಯಾದರೆಂಬುದ 
ಕಂಡು ಕೇಳಿ ನಂಬುಗೆಯಿಲ್ಲದೆ - ಕೊಡುವನ ಮಜವೆಯೊ ಕೊಂಬುವನ ಪ್ರಕೃತಿಯೂ 





೧೦೧೦: 1 ಮುಚ್ಚಿ (ಕೋ ೮೨). 2 ಪಾಯ್ವು (ಕೋ ೮, ಕೋ ೧೫೧, ಕೋ ೩೦೦). 
ಚ 


CC-0. Jangamwadi Math Collection. Digitized by eGangotri 


೫ ಸಕಲ ಪುರಾತನರ ವಚನಗಳು-೧ 


ಇದಲ ಸಂದೇಹವ ಹೇಳು, 
ಗುಡಿಯ ಗುಹೆಯೊಳಗೆ ಅಡಗಬೇಡ, 
ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. I OS 


೧೦೧೧ 


ಕಾಲನ ಗೆದ್ದೆಹೆನೆಂದು ಮಾಡಿ ಬೇಡದ ನಿತ್ಕಾರ್ಚನೆ. 
ಘನಲಿಂಗಕ್ಕೆ ಹೊತ್ತಿನ ಗೊತ್ತಿನ ಕಟ್ಟುಂಟೆ? 
ಕತ್ತಲೆಯ ಮನೆಯಲ್ಲಿ ಕುಳಿತು ಸಕ್ಕರೆಯ ಮೆದ್ದಡೆ 
ಕತ್ತಲೆಗೆ ಆಂಜಿ ಮತ್ತನಾಯಿತ್ತೆ ಸಕ್ಕರೆಯ ಮಧುರ? 
ಚಿತ್ತದ ಪ್ರಕೃತಿ ಹಿಂಗಿ ನಿಶ್ಚಯ ನಿಜ ನೆಮ್ಮುಗೆಯಲ್ಲಿ ಮಾಡುವಡೆ 
ಚಿತ್ತದಲ್ಲಿ ಅಚ್ಚೊತ್ತಿದಂತೆ ಇಪ್ಪ ಹೊತ್ತಿನ ಗಡಿಯವನಲ್ಲ. 


ಚಿತ್ತಜಹರ ಗುಡಿಯೊಡೆಯ ಗುಮ್ಮಟನ 
ಅಗಮ್ಯೇಶ್ವರಲಿಂಗವು ಕಟ್ಟುಗೊತ್ತಿನೊಳಗಲ್ಲ. ॥೮೯॥ 
೧೦೧೨ 
ರಸ ಉಂಬಲ್ಲಿ, ಗಂಧ ವಾಸಿಸುವಲ್ಲಿ, ರೂಪು ನಿರೀಕ್ಷಣೆಯಲ್ಲಿ, ಶಬ್ದ ಗೋಚರದಲ್ಲಿ, 
ಸ್ಪರ್ಶ ತ್ವಕ್ಕಿನಲ್ಲಿ ಪಂಚಪುಟ ಭೇದಂಗಳಲ್ಲಿ, 
ಅಷ್ಟ ಗುಣ ಮದಂಗಳ ಪಟ್ಟಣದ 


ಷೋಡಶದ ಜೂಢಿಯ ಷಡ್ಡಕ್ರದ ಆಧಾರದ ಪಂಚವಿಂಶತಿಯ ನಿಳಿಯದ ಸಂಚಾರದ 
ನವಕವಾಟದ, ತ್ರಿಶಕ್ತಿ ಸಂಪದದ ತ್ರಿಗುಣಾತ್ಮನ ತ್ರಿಗುಣ ಓಹರಿಯಲ್ಲಿ ಬಳಸಿಪ್ಪ 
ಬಂಧದಲ್ಲಿ ಮಗ್ನವಾಗದೆ 

ಜಾಗ್ರಸ್ವಪ್ನಸುಷುಪ್ತಿ ತ್ರಿವಿಧ ಫಟಪಟಲ ತತ್ವನಿರಸನ ನಿರ್ವಿಕಾರನಾಗಿ, 
ಇಂತಿವರಲ್ಲಿ ಅವಘಾನವಾಗಿ ಮುಳುಗದೆ 

ನೀರನಿಟ್‌ದ ಕೈದಿನಂತೆ ಕಲೆದೋಟದೆ ಆವ ಸುಖಂಗಳಲ್ಲಿ ಅಭಿನ್ನನಾಗಿ, 
ಜಲದೊಳಗಳ ಶಿಲೆ, ಶಿಲೆಯೊಳಗಳ ವಹ್ನಿ ಸುಳುಹು ದೋಟದ ತೆಜ, 

ಮಥನಕ್ಕೆ ಕಂಡು ಕಾಣದರಡಗಿಪ್ಪ ತೆಣ ಲಿಂಗಾಂಗಿಯ ಇರವು. 

ಇದು ಸಿದ್ಧವಾಗಬೇಕು, 

ಶರೀರದ ಗುಡಿಯೊಡೆಯ ಗುಮ ಟ ಮ್ಲೇಶ್ರರಲಿಂಗವನಟಾ 

ಇದೆ ಅಂಜನ ಸಿದ್ಧಿ. ee a, ॥೯೦॥ 


ಕರಣಂಗಳ ಕಳೆದು ಕಂಡೆಹೆನೆಂದಡೆ ಕುಟುಹಿಂಗೆ ಅಗೋಚರ. 
ಇಂದ್ರಿಯಂಗಳಿದ್ದು ಕಂಡೆಹೆನೆಂದಡೆ ಅವು ಕೊಂದು ತೂಗುವ ಅರಿ. 


CC-0. Jangamwadi Math Collection. Digitized by eGangotri 


ಮನುಮುನಿ ಗುಮ್ಮಟದೇವಗಳ ವಚನ 


೨೭೧ 
ಹಿಂಗಬಾರದು, ಹಿಂಗದಿರಬಾರದು. 

ಇದಣಿ ಸಂಗಸುಖವ ಹೇಳು, 

ಗುಡಿಯ ಗುಮ್ಮಟನಾಥನ ಒಡೆಯ ಅಗಮ್ಯೇಶ್ವರಲಿಂಗ. neo tl 


೧೦೧೪ 
ಕಣ್ಣಿ ನಲ್ಲಿ ಕಂಡೆಹೆನೆಂದಡೆ ಕಣ್ಣು ಎನ್ನವಲ್ಲ. ಕೆ ಯಲ್ಲಿ ಮುಟ್ಟಿ ್ಥಿಹೆನೆಂದಡೆ ಕ್ಲೆ ೈಯೆನ್ನವಲ್ಲ. 
ಮನದಲ್ಲಿ 'ನೆನೆದೆಹೆನೆಂದಡೆ ಮನ ಎನ್ನ de, 
ನಾ ನಡಿವಡೆ ಸ ಸ್ವತಂತ್ರಿಯಲ್ಲ. ಎನಗೆ ಆಟಾಕಿಯಾದಡೆ ನಿನ್ನ ಇದಿರಿಡಲೇಕೆ? 
ಇದಿರಿಂಗೆ ಕುಜುಹು, ಮನಕ್ಕೆ ಅಜುವು, ಉಭಯದ S ನೀನೆ 
ಗೂಡಿನ ಗುಹೆಯ ಗುಮ್ಮಟನೊಡೆಯ ಅಗಮ್ಮೆ ೀಶ್ವರಲಿಂಗ, ಒಳಹೊಣಿಗಿನಲ್ಲಿ 
ಪರಿಪೂರ್ಣ ನೀನು ನೀನೆ. IESI 
೧೦೧೫ 
ಮಾಣಿಕದ ಮಣಿ ಉರಿಯ ಬೆಳಗಲ್ಲದೆ ಸುಡುವುದಿಲ್ಲ. 
ಉದಕದ ಮಡು ಮುಣುಗಲ್ಲದೆ ಕೊಲುವುದಿಲ್ಲ. 
ನಿನ್ನ'ನಜ್‌ದ!ಲ್ಲದೆ ನೀನವರನಖೌಯೆನೆಂಬ ನೇಮವೆ? 
ಅಯಃಕಾಂತದ ಶಿಲೆ ಲೋಹದಂತೆ ಉಭಯ ಗುಣಸಂಪನ್ನ ನೀನೆ. 
ಅಂದಿಗೆ ಅನಿಮಿಷನ ಕೈಯಲ್ಲಿ ಇಂದಿಗೆ ಪ್ರಭುವಿನ ಗುಹೆಯಲ್ಲಿ ಗುಹೇಶ್ವರನಾದೆ. 
ಎನ್ನ ಗುಡಿಗೆ ಬಂದು ಗುಮ್ಮ! ಟಂಗೆ ಮಟಸ್ನ?ನಾದೆ, 
ಅಗಮ್ಯೇಶ್ವರಲಿಂಗವೆ, ನನಗೂ ನಿನಗೂ ಕೊಳುವಿಡಿಯೇಕೆ? 
ಕೊಂಡುಹೋಗು, ಶಿವಶಿವಾ ಸಮರ್ಪಣ. ॥೯೩॥ 


೧೦೧೬ 


ಆತುರ ಹಿಂಗದವಂಗೆ ವೇಶಿಯ ಪೋಷಿಸಲೇಕೆ? 
ಈಶ್ವ ರನನಜ್‌್‌ದವಂಗೆ ಸುಕೃತದ ಪೂಜೆಯ ಪುಣ್ಯಮದೇಕೆ? 
ಹೇಳ ಹೊಕ್ಕು ಹೋದ ಮತ್ತೆ ವೇಷದ ಒಲವರವೇಕೆ? 
ಭವವಿರೋಧಿಯ ಭಾವದಲ್ಲಿ ಸದ ಮತ್ತೆ ಇದಿರಿಂಗೆ ಸಂಪದ 'ಪದ'ವೇಕೆ? 
ಒಡಗೂಡಿದಲ್ಲಿ ಅಂಗದ ತೊಡಕೇಕೆ 
ಬಿಡು, ಶುಕ್ಷದ ಗುಡಿಯ ಸುಡು! . 
ಗುಮ್ಮ ಒಟನೆಂಬ ನಾಮವ ಅಡಗು, 
ಅಗಮೆ, ್ಯೀಶ್ವರಲಿಂಗದಲ್ಲಿ ಗುಪ್ತನಾಗಿ ಒಡಗುಡಿಲೇಪಾಂಗವಾಗಿರು. ॥ ೯೪॥ 





೧೦೧೫: | IRR (ಕೋ ೧೫೧, ಕೋ ೩೦೦); ನೀನಜೌದವರ (ಕೋ ೮೨). 2 ಮಟನಾಸ್ತ 
(ಕೋ ೮೨. 
೧೦೧೬; 1 x (ಕೋ ೧೫೧). 


CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು-೧ ' 


೨೭೨ 
೧೦೧೭ 
ಫಿಂಡಜ್ಞಾನ ಸಂಬಂಧದ ಇರವು: sept 
ಪೃಥ್ವಿಯಿಂದಾದ ರೂಪು, ಅಪ್ಪುವಿನಿಂದಾದ ಘಟ್ಟಿ. ತೇಜದಿಂದಾದ ರಜಸ್ಸು, 


ವಾಯುವಿನಿಂದಾದ ಸರ್ವ ಆತ್ಮ. ಆಕಾಶದಿಂದಾದ ನಿರವಯ, 

ಇಂತೀ ಪಂಚೆಭೂತಿಕದಿಂದಾದ ಆತ್ಮನಿಪ್ಪ ಹಿಂಡ 

ಸ್ಥೂಲದಲ್ಲಿ ಸೂಕ್ಷ್ಮದಿಂದಜೌದು ಕಾರಣದಿಂದ ಕಂಡು, ಇಂತೀ ತ್ರಿವಿಧ ಆತ್ಮನ 
ಆಧಾರ ಆವುದೆಂದಟ್‌ದು 

ಬ್ರಹ್ಮನ ಸ್ಫುಟಿತ, ವಿಷ್ಣುವಿನ ಶಾಂತಿ, ರುದ್ರನ ಘಟಿತ 

ಇವ ಮೂಟಿ ಹೊದ್ದದೆ " ಇಪ್ಪದು ಪಿಂಡಜ್ಞಾ ನಲೇಪ 

ಅಂಗದ ನಿರಸನ ಗುರುವಿನ ಕರಕಮಲದಲ್ಲಿ, ಮನದ ನಿರಸನ ಲಿಂಗದ ಯೋಗದಲ್ಲಿ 
ಸರ್ವೇಂದ್ರಿಯ ನಿರಸನ ಶರಣರ ಸಂಸರ್ಗದಲ್ಲಿ 

ಇಂತಿವನಟಿತು ಮನಬಂದಂತೆ ನಡೆಯದೆ, ವಿಕಾರವೆಂದಂತೆ ಪ್ರಕೃತಿಗೆ ಒಳಗಾಗದೆ, 
ಮಧುರ ದಂಡದೊಳಗೆ ಅಡಗಿದ ಸುಧೆಯ ತೆಗೆದು ಸದೆಯ ಕಳೆವಂತೆ 

ಕಳೆದು ಉಳಿಯಬೇಕು, ಪಿಂಡಪ್ರಾಣಲಿಂಗಯೋಗವ. 

ಇಂತಿವ ಅಟೌ್‌ವವರ ಹಜುಕಟ್‌ಗೊಂಡವನ Se. 

ಅಡಿಕೆಯೆ ತಾ ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಯೇಶ್ವ ರಲಿಂಗವ 
ಅವಗವಿಸಿದ ಸದಮಲಾಂಗನ ಇರವು. eS 1 


೧೦೧೮ 


ಅಣಿದು ಮಣಿಕಿಯಲಿಲ್ಲ, ಕುಕ್ಕುರಜ್ಞಾ LIDA. 
ಇದಿರ ಕಂಡು ತಾ ಕಾಣದಂತೆ ಇರಲಿಲ್ಲ, ಗತಿಜಿಷ್ಟೆ ಯ ಚತುಃಪಾದಿಯಂತೆ. 
ಕಾಲವನಟೌ್‌ತು ಆ ಕಾಲದಲಿ ಹೋಹ TOW 2 Dodo’ 
ಕೂಗಿ ಕರೆದು ಕೊಲಿಸಿಕೊಂಬ ಶತಬುದ್ಧಿ ಪತಿ ಶೆನನಂತೆ, 
ತಾನಟೌ್‌ದ ಆಜೀವು ತನಗೆ ಪ್ರತಿ ಬಿಂಬವಾಗಿ ಗತಿಗೆಡಿಸುವಂತೆ, 
ಮಾಡಿದ ಅಸಿಕಾರುಕನೆಂದಡೆ ಹೊಯಿದಡೆ ಅಸುವಿನ ನಿಸಿತವ ಕೊಳದೆ? 
ತನ್ಮಯವಾದಡೆ ಮಟಕಿದಡೆ ಎಳೆಯದೆ ಬಿಡದು ನಿನ್ನಮಾಯೆ. 
ಆರಿ on ದೀಪದಂತೆ, ರವೆಗುಂದದ ಬೆಳಗಿನಂತೆ, ಹೊಜಿಹೊಮ್ಮದ ದಿನಕರನಂತೆ, 
ಮಧುಖಯತು ಆಜತ ಮಧುಕರನಂತೆ, 
ವಾಯು ಅಡಗಿದ ವಾರಿಧಿಯಂತೆ, ಅಸು ಅಡಗಿದ ಘಟಚಿಹ್ನದಂತೆ, 
ದಿಟಕರಿಸು, ಗುಡಿಯ ಗುಮ ಿಟನಾಥನ 
ಅಗಮ್ಯೇಶ್ವ ಶರಲಿಂಗದಲ್ಲಿ ಪರಿಪೂರಿತವಾಗಿರು, Hee ll 


CC-0. Jangamwadi Math Collection. Digitized by eGangotri 


ಮನುಮುನಿ ಗುಮ್ಮಟದೇವಗಳ ವಚನ ೨೭೩ 


೧೦೧೯ 


ಕಾಯವಿಡಿದು ಸೋಂಕಿದುದೆಲ್ಲವು ಪ್ರಕೃತಿಗೆ ಒಳಗು. 

ಜೀವವಿಡಿದು ಸೋಂಕಿದುದೆಲ್ಲವು ಭವಕ್ಕೊಳಗು. 

ಕಾಯದ ಅಳಿವನಜೀತು, ಜೀವದ ಉಳಿವನಜೀತು, ಉಭಯದ ಠಾವನಟಕಿತ ಕ 
ಕಾಯದ ಜೀವದ ಭಿನ್ನದ ಬೆಸಿಗೆಯ ಠಾವನಟ್‌ತು ಕೂಡಬಲ್ಲಡೆ ಯೋಗ. 

ಅದು ಲಿಂಗದ ಭಾವಸಂಗ. ಇದನಟ್‌. a 

ಗುಡಿಯೊಡೆಯ ಗುಮ್ಮಟನಾಥನಲ್ಲಿ ಆಗಮ್ಯೇಶ್ವರಲಿಂಗವ alee? ಹಿಂಗದಿರು. ॥೯೭ ॥ 


೧೦೨೦ 


ನೋಡುವ ಮುಕುರ ತಾನಾಡಿದಂತೆ. 
ಕೂಡಿದ ಸಂಗ ಪುನರಪಿ ತುರೀಯಕ್ಕೆ ಏರದಂತೆ, 
ಹಂದೆ ಕಲಿಯಲ್ಲಿ ನೊಂದು ಚೌಭಟ ಅಂಗಕ್ಕೆ ಹೋರದಂತೆ, 
ಕರಣಂಗಳಲ್ಲಿ ಹಿಂಡಿ ಹಿಳಿದು ಹಿಪ್ಸೆಯಾಗಿ ನೊಂದು, 
ಲಿಂಗದ ಸಂಗಕ್ಕೆ ಹಿಂಗಲಾಜಕೆ. 
ಗುಡಿಯೊಡೆಯ ಗುಮ್ಮಟನಾಥನ ಅಗಮ್ಯೇಶ್ವರಲಿಂಗವ 
ಒಡಗೂಡುವ ಠಾವ ಹೇಳಾ. I ES il 


0೨0 


ಪಂಚಭೂತಿಕದೊಳಗಾದ ಭೂತಭವಿಷ್ಯದ್ವರ್ತಮಾನ ಯುಗಜುಗಂಗಳ ಪ್ರಮಾಳು. 
ಮೂವರ ಮೊದಲಿಲ್ಲದಲ್ಲಿ, ಅಂಧರ ನಿರಂಧರ ಮಹಾ ಅಂಧಕಾರ ಸಂದಲ್ಲಿ 
ನಿಮ್ಮ ಬೆಂಬಳಿಯನಲ್‌ದವರಾರು? 
ಮನುವಿಂಗೆ ಮನು, ಘನಕ್ಕೆ ಘನ, ಬೆಳಗಿಂಗೆ ಬೆಳಗು. 
ಅವಿರತಕ್ಕೆ ಅವಿರಳನಾಗಿ, ನಾಮಕ್ಕೆ ನಿರ್ನಾಮನಾಗಿ, 
ಅನಲ ಆನಿಲ ರವಿ ಶಶಿ ಕುಂಭ ಕುಂಭಿ 'ನಿಷ'ನಭಯೋದ್ಯಮಾನ, 
ಆಘರಂಧರ ಅಕ್ಷಮಾಯ, ಕುಕ್ಷಿ ಕಕ್ಷ ಮಾಯ. "ಮಹಿ? ಪ್ರತ್ಯಂತರ, 
ವಿಸರ್ಜನ ನಿಷಿತ ಭಸಿತೋನ್ಮಯ ಪುಂಜ, 
ಸಕಲೇಂದ್ರಿಯ ದೈಷ್ಯ, ಭಕ್ತ ಕೃಪಾವಲ್ಲಭ ಹೃತ್ಯಮಲನಿವಾಸ ಪರಿಪೂರಿತ 
ಗುಡಿಯಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ. 
ಕೂಡು ಕೂಟಸ್ತನಾಗಿರು. Wee il 


—— 





೧೦೨೧: 1ನಿಷಭವ (ಕೋ ೮೨); ನಿಷಭ (ಕೋ ೪೪೮, ಕೋ ೩೦೦). ?ಮಹೆ (ಕೋ ೮೨, 
ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 





i ವಚನ ಭಂಡಾರಿ ಶಾಂತರಸಗಳ ವಚನ 


CC-0. Jangamwadi Math Collection. Digitized by eGangotri 





Dz 


೧೦೨೨ 


ಶಿವ ಶಿವಾ! 
ಎಲ್ಲರೂ ಉಂಟಾದುದ ಹೇಳಿ, ಇಲ್ಲದ ಬಯಲಿಂಗೆ ಮನವನಿಕ್ಕಿದರು. 
ಎನಗಿನ್ನಾವುದು ಬಟ್ಟೆ? z 
ನ 1ಆಕರಣೆ'ಯಿ ದ ಕಟ್ಟಿದ ಲಿಂಗಕ್ಕೆ ಹುಟ್ಟು ವೆ ಮೆಟ್ಟನಜಿಯೆ 
ಕೂ 


ಕೊಟಾ ತ ಹೇಳಿದುದಿಲ fc ಗೋ ಎಂದಾತ ಈ ಬಟ್ಟೆ ಸಿಯಲಿರು ಎಂದು)ದಿಲ್ಲ. 2 
ಷನ ಕಟ್ಟಿದ ಈ ಒಡ್ಡು ಗಲ್ಲಿ ಲ್ಲಿನ ಮುಜ್‌ಯೆ ಎನಗೊಂ ದು ಬುದ್ಧಿಯ ಹೆ ಹೇಳಾ, 
ಅಲೇಖನಾದ ಶ JAR, ಕಲ್ಲಿನೊಳ ಗೆ 3ಏಕಾದೆಯಯ್ಯಾ.3 Hon 
೧೦೨೩ 
ಇನ್ನೆಲ್ಲರ ಕೇಳುವುದಕ್ಕೆ ಕುಲ ಛಲ ಮಲ ದೇಹಿಕರು ಬಿಡರೆನ್ನ. 
ಎದೆಯಲ್ಲಿ ಕಟ್ಟಿದ 'ಎಳೆಯಾಸೆ! ಬಿಡದು. 


ಕೊಡುವ ಕೊಂಬಲ್ಲಿ ದ್ವಿಜರ ಒಡಗೂಡುವುದು ಬಿಡದು. 

ಎನ್ನೊಡೆಯ ಬಸವಣ್ಣ ಹೇಳಿದ ಮಾತಿಂಗೆ ಅಡಿಯಿಡಲಮ್ಮದೆ ಕಟ್ಟಿದೆ. 

ಹಿಡಿದು ಅರ್ಚಿಸುವುದಕ್ಕೆ A ಶಿರವ ಕಡೆಯ ಕಾಣೆ. 

ಮಜ್ಜನ ಮಂಡೆಗೆಂದಜ್‌ಯೆ, ಪಾದಕ್ಕೆಂದಜ್‌ಯೆ. 

ಕುಸುಮವನಿಕ್ಕುವುದಕ್ಕೆ ಶಶಿಯದೆ ಮಕುಟದಲ್ಲಿ; 

ಪಾದಕ್ಕೆ ಮದನ ಪಿತನ ಅಕ್ಷಿಯದೆ ಉಂಗುಷ್ಟದಲ್ಲಿ. 

ಊಟಕ್ಕೆ ಬಾಯ ಕಾಣೆ, ಕೂಟಕ್ಕೆ ಅವಯವಂಗಳಿಲ್ಲ. 

ಮಾತಿಗೆ ಆತ್ಮನ ಕಾಣೆ. 

ಇದೇತಳ ಮುಜ್‌? ಪಾಷಾಣದಂತಿದೆ! ಇದಟಾಟವೆನಗೆ ಕಾಟವಾಗಿದೆ! 

ಅಲೇಖನಾದ ಶೂನ್ಯ ಕಲ್ಲಾದ ಭೇದವ ಮೆಲ್ಲಗೆ ಎನಗೆ ಹೇಳು. ॥೨॥ 





೧೦೨೨: 1 ಆಚರಣೆ (ಕೋ ೧೫0). 3 ಹೇಳಲಿಲ್ಲ (ಕೋ ೧೫೧). 3 ಏಕಾದೆಯ (ಕೋ ೮೨). 


೧೦೨೩: | ಎಳಿ ಆಸೆಯ (ಕೋ ೮೨, ಕೋ ೩೦೦). 
CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು-೧ 
೧೦೨೪ 


ಕುಟುಹಿಂಗೆ ಆಚಾರದ ಪೂಜೆ. 
ಅಟಾವಿಂಗೆ ಸಕಲ ವರ್ಮ ಪ್ರಕೃತಿ ಪಂಚೇಂದ್ರಿಯದೊಳಗಾದ 


ಸಂಚಿತ ಕರ್ಮಂಗಳ ಶಂಕೆಯ ಹೌದು ಇಪ್ಪುದು ತನುಭಕ್ತಿ 


ಮನ ಮಹದೊಡಗೂಡಿ ಇರು, 
ಅಲೇಖನಾದ ಶೂನ್ಯ ಕಲ್ಲಿನೊಳಗೆ ಇದ್ದವನ ಮಲ್ಲನೆ ಅಜ್‌. wan 


೧೦೨೫ 


ವೇದದಲ್ಲಿ ಕಂಡುದಿಲ್ಲ, ಅದು ಮಾತಿನ ಮನೆಯಾಗಿಹೋಯಿತ್ತು. 
ಹೋಮದಲ್ಲಿ ಕಂಡುದಿಲ್ಲ, ತಿಲ ಫೃತ ಹೋತು ಮೊದಲಾದ 
ಕಾಷ್ಠ ತೃಣ ದಿಗ್ಭಲಿಗಳನಿಕ್ಕಿ ರೂಪಾದುದಿಲ್ಲ. 
ಶಾಸ್ತ್ರವ ಕೇಳಿ ಮನ ಸಂತೈಸುವುದಿಲ್ಲ; 
ಪುರಾಣವನೋದಿ ಪುಣ್ಮನ'ಪುಣ್ಯನ' ಕಂಡುದಿಲ್ಲ. 
ಈತ ಕೊಟ್ಟುದ ಕೈಯಲ್ಲಿ ಹಿಡಿದು ಕಣ್ಣಿನಲ್ಲಿ ನೋಡಿ ಮನವಟಶಿಯದಿದೆ. 
ಇನ್ನೇವೆ? ಇದಜನ್ಹಯವ ಹೇಳು, ಅಲೇಖನಾದ ಶೂನ್ಯ ಕಲ್ಲಿನೊಳಗಾದವನೆ? ॥ ೪ I 


೧೦೨೬ 


ಹಲವು ಧಾನ್ಯವನುಂಡವರ ಸಲಗೆಡದಿದೆ ಅಸು. 
ಫಲ ರಸಸಾಳಿ ಸುಭಿಕ್ಷವ ಕೊಂಡ ಅಸು 'ಗೆಲ!ದಿದೆ. 
ಇಂತೀ ಒಲವರವೇಕೆ ನಿನಗೆ ಕೆಲವರ ಅಳಿಸಿ ಕೆಲವರ ನಗಿಸಿ? ಬಲವಂತತನವೆ ನಿನಗಿದು? 
ಬಲುಹೇಕೆ ಭಕ್ತರೊಳು? ನಿನ್ನಯ ನೆಣ ನಂಬುವ ಶರಣರೊಳು? 
ಬಿಡು ಕಲ್ಲಿನೊಳಗಳ ಮಣಕಿಯ ತೆಟಕಿಯ ತೆಗೆ, 
ಅಲೇಖನಾದ ಶೂನ್ಯ, ಸಮಗಂಡಿರು ಎಲ್ಲರುವ. 13 


೧೦೨೭ 


#40, ನಿನ್ನ ಮುಖದಲ್ಲಿ ಅಪ್ಪು ನಿನ್ನ ಮುಖದಲ್ಲಿ, 
ತೇಜ ನಿನ್ನ ಮುಖದಲ್ಲಿ, ವಾಯು ನಿನ್ನ ಮುಖದಲ್ಲಿ, 
ಆಕಾಶ ನಿನ್ನ ಮುಖದಲ್ಲಿ - ಪಂಚಭೂಶಿಕನಾದೆ; 
ಸರ್ವಲೋಕ ಕುಕ್ಷಿ ಕರಂಡನಾದೆ; ನಾ ನಿನಗೆ ಹೊಗೆ. 





೧೦೨೫: 1 ಗಣ್ಯನ (ಕೋ ೪೪೮). 
6003೬: 1 ಗೆಡ (ಕೋ ೪೪೮). 
CC-0. Jangamwadi Math Collection. Digitized by eGangotri 


ವಚನಭಂಡಾರಿ ಶಾಂತರಸಗಳ ವಚನ 


೨೭೯ 
ಅಜ್‌ ವುಮಯ ನೀನಾಗಿ ಕಲಿನ 'ಮಜಕ ಬೇಡ;! ಮನ 
೧೨ NRW, ದ: ಶಿಲೆಯ ಜುಹ wis 
ಅಲೇಖನಾದ ಶೂನ್ಯ ಅವತಾರ ಶೂನ್ಯ ಎನಗೊಂದ ಹೇಳಾ, Je bet 


೧೦೨ 
ಟಿಪ್ಪಣವ ಬರೆದ ಚಿತ್ರಜ್ಞನು ಆ ಘಟಕ್ಕೆ ಆಸುವ ಆಶ್ರಯಿಸಬಲ್ಲನೆ? 
ಶಿಲ್ಪನ ಶಿಲೆ ಲೋಹ ಮೊದಲಾಗಿ ಕುಜುಹುಗೊಂಡವ ದೇವತಾ ಕಳೆಯ ತುಂಬುವನೆ 
ಶಿಲೆ ಲೋಹ ಲಕ್ಷಣವ ನೆಲೆ ಶುದ್ಧವ ಮಾಡುವನಲ್ಲದೆ? 
ತಾ ಕಟ್ಟುವ ಇಷ್ಟಕ್ಕೆ ಕಟ್ಟಿಲ್ಲ, ಮೇಲೆ ರೊಕ್ಕವ ತಾಯೆಂಬಳಂತೆ ಕಟಿ ಹೋದ 
ಮನವ ಇಷ್ಟದಲ್ಲಿ ನೆಮ್ಮಿಸದೆ. 3 
ಇನ್ನಾರ ಕೇಳುವ? ನೀ! ಆಲೇಖಮಯ ಶೂನ್ಯ ಕಲ್ಲಿನ ಮಜಕಿಯಾದೆ. “Wed 


೧೦೨೯ 


ನನ್ನ ನಾನಜೀವಡೆ, 
ಮೂಜು ಹುಲಿಯ ಮಧ್ಯದಲ್ಲಿ ಸಿಕ್ಕಿದ ಶೃಂಗಿಯಂತೆ, 
ಮೊತ್ತದ ಸಕಲೇಂದ್ರಿಯದ ಹುತ್ತದ ಸರ್ಪನಿದ್ದ ಠಾವಿಂಗೆ ತಪ್ಪಿ ಹೋದ ಮೂಷಕನಂತೆ, 
ಎತ್ತಲೆಂದಜ*ಯೆ. 
ಅರ್ತಿಯಿಂದ ಕಟ್ಟಿದೆ ಇಷ್ಟವ. 


ವಸ್ತುವಿನ ಹುಟ್ಟ ಹೇಳಾ. ಅಲೇಖನಾದ ಶೂನ್ಯ 'ಕಲ್ಲಿನ! ಮಣ82 ಬೇಡ. ॥೮॥ 
೧೦೩೦ 


ಪೂಜೆ ಪುಣ್ಯದ ಇರವು, ಮಾಟ ಸುಕೃತದ ಬೀಜ, ಸುಕೃತ ಭವದೊಡಲು. 
ಪೂಜೆಯ ವೂ TWA, ಮಾಟವ Does? ಮೂಜಜ ಕೂಟವನಟ್‌ವುದಿಲ್ಲ. 
ಉಭಯದ ಕೋಟಲೆಯ ಬಿಡಿಸು. ಅಲೇಖನಾದ ಶೂಸ್ಯ ಕಲ್ಲಿನ ಒಲವರ ಬೇಡ. ॥ ೯॥ 


೧೦೩೧ 


ನಿನ್ನ ಭೇದವ ನಿನ್ನನಣೌವರಲ್ಲಿ ಮನಸಿಜನಿಂದ ಕಡೆಯೆ? 
ನಿನ್ನ ಭಾವ ಹಿರಣ್ಯನ ಪುತ್ರನ ಮಾರನ ಪಿತನ ಅವತಾರದ 
ವಜ್ರದ ಕಂಭದಲ್ಲಿ ತೋಟ್‌ದ ಕುಟುಹಿಗೆ ಕಡೆಯೆ? 





೧೦೨೭: 1 ಮಣ*ಯಬೇಡ (ಕೋ ೮೨, ಕೋ ೧೫೧); ಮಣಿಯ ಭೇದ (ಕೋ ೪೪೮). 
3 (ಕೋ ೪೪೮). 

೧೦೨೮: 1 x (ಕೋ ೧೫೧, ಕೋ ೩೦೦). 

೧೦೫೯; 1 y (ಕೋ ೧೫೧). 2 4-089 (ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 





೨೮೦ ಸಕಲ ಪುರಾತನರ ವಚನಗಳು-೧ 

ಕಾರ್ಯಕ್ಕೆ ಮಾಡಿದ ಮರುಳಿನ ನಂಬುಗೆಯ ತೆಜದಿಂದ ಕಡೆಯೆ? 

ಎನಗೆ ನೀ ಮನಸಿಜನಾಗು, ಮನದಲ್ಲಿ ಹೆಳಿಹಿಂಗದಿರು. 

ಅಲೇಖನಾದ ಶೂನ್ಯ ಶಿಲೆ ಮಂಥಣ ಬೇಡ ಸಲಹೆನ್ನುವ. 100 4 


೧೦೩೨ 


ಹುಟ್ಟದೆ ಬ್ರಹ್ಮನ ಹಂಗಿನಲ್ಲಿ, ಬೆಳೆಯದೆ ವಿಷ್ಣುವಿನ ಹಂಗಿನಲ್ಲಿ, 
ಸಾಯದೆ ರುದ್ರನ ಬೆಂಬಳಿಯಲ್ಲಿ 
ಹಟ್‌ಯಿತ್ತು ಬ್ರಹ್ಮನ ಬಲೆ ಗುರುವಿನ ಕರದಲ್ಲಿ. 
ಬಿಟ್ಟಿತ್ತು ವಿಷ್ಣುವಿನ ಸುಖ ಲಿಂಗದ ಅರ್ಪಿತದಲ್ಲಿ 
ರ್‌ ಇ — ರ್ರ p 
ಮಟಕಿಯಿತ್ತು ರುದ್ರನ ಮರಣ ವಸ್ತುವಿನ ಮೂರ್ತಿಯಲ್ಲಿ. 
ಮತ್ತೆ ನಾನಿನ್ನಾರ ಕೇಳಿಹೆ? 
ಅಲೇಖನಾದ ಶೂನ್ಯ ಕಲ್ಲ ಬಿಟ್ಟ ತೆಜನ ಕಂಡೆ. loon 


೧೦೩೩ 


ಬಾಹ್ಯ ರಚನೆಯಿಂದಾದ ಭಕ್ತಿ ವಿರಕ್ತಿ ಸತ್ಸಥ ಮಾರ್ಗದಿರವು 
ಮಾತಿನಲ್ಲಿಯೊ, ಚೈತನ್ಯಾತ್ಮಕ ಭಾವ ಮುಟ್ಟಿದಲ್ಲಿಯೊ? 
ಉಭಯವನಟ್‌ದಲ್ಲಿ ಕಾಬವನ ಇರವು - ಮಟದ! ದೀಪ ವಾಯುವಿನ ಸಂಗದ ಕೂಟ. 
ಪಾಷಾಣದಲೊದಗಿದ ಜ್ಯೋತಿಯ ಬೆಳಗು, ವಾಯು”ವ ನೀತಿಗೊದ?ಗುವುದೆ? - 
ಕಪಟದ ನಿಃಕಪಟದ ದೀಪದ್ವಯ ಪರಿಯಂತೆ. 
ವಸ್ತು ನಿರ್ದೇಶದ ಸುಖ ಸಂಭಾಷಣ ದೈಷ್ಟ ಕೊಡು. 


ಅಲೇಖನಾದ ಶೂನ್ಯ ಕಲ್ಲಲಿದ್ದು ಮೆಲ್ಲನೆ ಓ ಎನಲಾಗದೆ? ॥೧೨॥ 
೧೦೩೪ 
ಸ್ಥಳ ಕುಳವನಟ್‌ಯಬೇಕೆಂಬರು. 
ಭಕ್ತನಾಗಿ ಮಾಹೇಶ್ವರನಾಗೆಂಬರು. 


ಮಹೇಶ್ವರನಾಗಿ ಪ್ರಸಾದಿಯಾಗಬೇಕೆಂಬರು. 
ಪ್ರಸಾದಿಯಾಗಿ ಪ್ರಾಣಲಿಂಗಿಯಾಗಬೇಕೆಂಬರು. 








೧೦೩೨: 1... ಕಮಲ (ಕೋ ೧೫೧). 


Goan: 1 ಮಾಟದ (ಕೋ ೮೨). 2 ವ ನೀತಿವೊದ (ಕೋ ೮೨. ಕೊ ಜಃ 
ವೊ (ಕೋ ೪೪೮). ತಿವೊದ (ಕೋ ೮೨. ಕೋ 200): ವಿನ ೩ 


CC-0. Jangamwadi Math Collection. Digitized by eGangotri 


ವಚನಭಂಡಾರಿ ಶಾಂತರಸಗಳ ವಚನ 


ಪ್ರಾಣಲಿಂಗಿಯಾಗಿ ಶರಣನಾಗಬೇಕೆಂಬರು. 
ಶರಣನಾಗಿ ಐಕ್ಯನಾಗೆಂಬರು. 
ಐಕ್ಯ ಏತಜ್‌ಂದ ಕೂಟ? ನಾನಜ್‌ಯೆ. 
ಒಳಗಳ ಮಾತು ಹೊಜಹೊಮ್ಮಿಯಲ್ಲದೆ ಎನಗೆ ಆಜ್‌ವು ಬಾರದು. 
ಎನಗೆ ಐಕ್ಯನಾಗಿ ಶರಣನಾಗಬೇಕು. 
ಶರಣನಾಗಿ ಪ್ರಾಣಲಿಂಗಿಯಾಗಬೇಕು. 
ಪ್ರಾಣಲಿಂಗಿ ಪ್ರಸಾದಿಯಾಗಬೇಕು. 
ಪ್ರಸಾದಿಯಾಗಿ ಮಾಹೇಶ್ವರನಾಗಬೇಕು. 
ಮಾಹೇಶ್ವರನಾಗಿ ಭಕ್ತ ನಾಗಬೇಕು 
ಭಕ್ತನಾಗಿ ಸಕಲ ಯುಕ್ತಿ ಕ್ರಿಯಾಗಬೇಕು. 
ಯುಕ್ತಿ a3, ಯವಾದಲ್ಲಿಯೆ ಐಕ್ಕಸ್ಥ ಸ್ವಲವೊಳಹೊಜಿಗಾಯಿತ್ತು. 
ಅಲೇಖ ಲೇಖವಾಯಿತ್ತು, ಎನಗೆ ₹ ಕಾಣಬಂದಿತ್ತು. 
ಅಲೇಖನಾದ ಶೂನ್ಯ ಶಿಲೆಯ ಹೊಜಹೊಮ್ಮಿ ಕಂಡೆ ನಿನ್ನನ್ನು. _ ॥೫೧೩॥ 


೧೦೩೫ 


ಉಭಯ ಭಕ್ತ ಜಂಗಮದಿರವು. 
ಹಾಲು ಹುಳಿಯಂತೆ, ಸತಿ ಪುರುಷನಂತೆ, ಕೀಲೋ'ತ್ಪಾನ!ದಂತೆ, 
ಕುಸುಮಗಂಧದಂತೆ, ಘಟಪ್ರಾಣದಂತೆ, 
ಒಂದನೊಂದು ಮೀಟಿ ಹಿಂಗುವ TY. 
ಇದಣ ಸಂಗವಾವುದು ಹೇಳಾ, 
ಅಲೇಖನಾದ ಶೂನ್ಯ 2ಬಹು2ಶಿಲೆಯ ನೆಲೆಯ ಬಿಟ್ಟೆಯಲ್ಲ. OP? I 


೧೦೩೬ 


ವೃಕ್ಷ ಬೀಜದೊಳಗಡಗಿ, ಬೀಜ ವೃಕ್ಷದೊಳಗಡಗಿ, ಉಭಯವಿದ್ದು ಫಲವೇನು? 
ಆದಿ ಧರೆಯಿದ್ದಲ್ಲದೆ ಉಭಯ ನಾಮವಿಲ್ಲ. 
ಅಟ್‌ವಿನ ಆಟಕೆ, ಕುಜುಹಿನ ಪೂಜೆ ನೆಚಾಗೆಯಾಗಬೇಕು. 
ಆಲೇಖನಾದ ಶೂನ್ಯ ಬಲುಗಲ್ಲಿನ ನೆಲೆಯ ದಾಂಟಿದೆಯಲ್ಲಾ. ॥ ೧೫ Il 





೧೦೩೫: 1 ತ್ರನ್ನ (ಕೋ ೧೫೧). 3 ಬಹ (ಕೋ ೮೨, ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು-೧ 


೧೦೩೭ 


ವಾಸನೆ ವೆಗ್ಗ ಳದ ಕುಸುಮವ, ಅದ ಲೇಸ ಕಂಡು ವಾಸಿಸಿದಡೆ ಸುಖವಲ್ಲದೆ, 
ಅದ ಘಾಸಿ ಎಸೆದಡೆ ಅದೇತಅ ಗಂಧ? ನಾತದ ಕೂಟ. 
ಭಕ್ತನ ಪೂಜೆಯ ಗುರುವಿನ ಯುಕ್ತಿ, ಇಷ್ಟ ನಖೌತಡೆ ಆತನಿರವು, ತತ್ವ ದ ಬಿತ್ತಿ. 
ಅಲೇಖನಾದ ಶೂನ್ಯ ಕಲ್ಲಿನ ಮೆಲ್ಲಿದೆಯಾಗದಿರಯ್ಯ. 1೧೬॥ 


೧೦೩೮ 


ಅಹಿ ಆಹಾರವ ಕೊಂಬಲ್ಲಿ ತನ್ನಯ ನಂಜ ಮಜಕಿಯಿಸಿಕೆ ಕೊಂಬುದಲ್ಲದೆ. 
ತಾನೊಂದಲಲ್ಲಿ ಉದಯಿಸಿಹ ಬಿಂದುವಿನಲ್ಲಿ 
ಭಕ್ತರ ಮಂದಿರದಲ್ಲಿ ಒಪ್ಪಿಹ 
ಗುರುಜಂಗಮಲಿಂಗದ ಇರವಿನ ಪರಿ. 
ಹರಿಹರಿ ಕೂಡಿದಂತೆ ಆಲೇಖನಾದ ಶೂನ್ಯ ಕಲ್ಲಿಂದ ಬಲ್ಲಿದನಾದೆ ಬಾ. noe ॥ 


೧೦೩೯ 


ತೆಚಿಯ ಮಣಿಯ ಬಹುರೂಪದಂತೆ, 
ಸೀರೆಯ 532692000 ಉಪಸ್ಥಳದಂತೆ, 
ಅಪೂರ್ವವ ಕಟ್ಟಿದ ಮಜಕಿಯ ಬಿಡುವನ್ನಕ್ಕ ಸೈರಿಸಲಾಜದವನಂತೆ ಎನ್ನ ತಲ್ಲಳ. 
ನಿನ್ನಯ ಕಲ್ಲಿನ ಮಣಿಯ ನನ್ನಿಯ ರೂಪ ತೋಟು 
ಎನ್ನಯ ಕಲ್ಲೆದೆಯ ಬಿಡಿಸು, ಮನೋವಲ್ಲಭ, ಅಲೇಖನಾದ ಶೂನ್ಯ. 
ಉರಿಗಲ್ಲಿನ 'ಕುಲ್ಲತನವ ಬಿಡು, ಬೇಡಿಕೊಂಬೆ ನಿನ್ನನು. OS ॥ 


೧೦೪೦ 


ಮಲವ ತೊಳೆಯಬಹುದಲ್ಲದೆ ಅಮಲವ ತೊಳೆಯ ಬಹುದೆ ಅಯ್ಯಾ? 
ಮಾತನಾಡಬಹುದಲ್ಲದೆ ಅಜಾತನನಟ್‌ಯಬಹುದೆ ಅಯ್ಯಾ? 
ಮಾಟವ ಮಾಡಬಹುದಲ್ಲದೆ ವರ್ಮದ ಕೂಟವ ಕೂಡಬಹುದೆ ಅಯ್ಯಾ? 
ರಣದ ಪಂಥವ ಹೇಳಬಹುದಲ್ಲದೆ ಕಾದಬಹುದೆ ಅಯ್ಯಾ? 
ಮಾತುಗಳ ಕೂಡಿ ಓತು ಹೇಳುವರೆಲ್ಲರು ಉಮಾಕಾಂತನ ಬಲ್ಲರೆ? 
ಈ ಮಾತಿನ ಮಾಲಿಗೆ ಅಂಜಿ ಅಲೇಖನಾದ ಶೂನ್ಯ ಕಲ್ಲಿನೊಳಗೆ ಆದೆ cove. ॥ OF Il 


CC-0. Jangamwadi Math Collection. Digitized by eGangotri 


ಓ' ಎಂದಲ್ಲಿ ವಸ್ತು, ಕಾ ಎಂದಲ್ಲಿ ಶಕ್ತಿ ಕೂಡಿ ಪ್ರಣವವಾಯಿತ್ತು. 
ಮಾತಿನ ಸೂತಕದಿಂದ ವೇದವಾಯಿತ್ತು; 
ನೀತಿಯ ಹೇಳುವಲ್ಲಿ ಶಾಸ್ತ್ರವಾಯಿತ್ತು; 
ಸರ್ವರ ಕೂಟದ ಕೂಗಿಂದ ಪುರಾಣವಾಯಿತ್ತು. 


ಇಂತಿವರ ಗೋಷ್ಠಿಯ ಹುದುಗಿಗಾಣದೆ ಆಲೇಖನಾದ ಶೂನ್ಯ ಕಲ್ಲಿನೊಳಗಾದ 


೧೦೨ 


ನಿನ್ನ ಸೋದಿಸುವಡೆ ಎನ್ನ ಕೈಯಲ್ಲಿ ಆಗದು. 
ಎಳ್ಳಿನೊಳಗಣ ಎಣ್ಣೆಯಂತೆ, ಹಣ್ಣಿನೊಳಗಳ ರುಚಿಯಂತೆ, 
ಹೂವಿನೊಳಗಳ ಸಂಜ್ಞೆಯಂತೆ, ತರುಧರ 'ಅಗ್ನಿ'ಯ ಕೂಟದಂತೆ, 
ಕಂಡಡೆ ಕರಗಿ ಕಾಣದಡೆ ಬಿಜುಬಾಗಿ, ಇವರಂಗವ ಕಂಡು ಅಡಗಿದೆಯ? 
ನಿನ್ನ ಸಂಗವನಜ್‌ ವುದಕ್ಕೆ ಎನ್ನಂಗದ ಇರವಾವುದು? 


- ॥೨೦॥ 


ತನುವ ದಂಡಿಸುವುದಕ್ಕೆ ನೀ ಸರ್ವಮಯ, ನಿನ್ನ ಖಂಡಿಸುವುದಕ್ಕೆ ನೀ ಪರಿಪೂರ್ಣ. 


ಎನ್ನ ಮಅಕಿದು ನಿನ್ನ ಕಾಬುದಕ್ಕೆ ಒಳಗಿಲ್ಲ. 
ನಿನ್ನ ಕಾಬುದಕ್ಕೆ ನೀ ಆಲೇಖಮಯ ಅನಂತಶೂನ್ಯ, 
ಕಲ್ಲಿನ ಮಜಯಾದೆಯಲ್ಲಾ, ಎಲ್ಲರಿಗೆ ಅಂಜಿ. 


೧೦೪೩ 


ಆರೈದು ಕಾಣುವುದಕ್ಕೆ ಸ್ಥಾಣು ಕರ್ತ್ತನಲ್ಲ. 
ನೋಯಿಸದೆ ಕಾಬುದಕ್ಕೆ ಆಜಿಡಿಯಲ್ಲ. 
ನೋಯದೆ ಕೊಂಬುದಕ್ಕೆ ಪಿಪೀಲಿಕನಲ್ಲ. 
ಬಂಧಿಸಿ ಕಾಬುದಕ್ಕೆ ಚಂದನಶಿಲೆಯಲ್ಲ. 
ಭಕ್ತಿಯೆಂಬ ಅಂಗದ ಸತಿ ನಾನಾಗಿ, 
ವಿರಕ್ತಿಯೆಂಬ ಘನಲಿಂಗದ ಕೂಟ ಪುರುಷ ನೀನಾಗಿ, 
ಇಂತೀ ಉಭಯದಿಂದ ಒದಗಿದ ರೂಪು ನಾಮವ ಏನೆಂಬೆ? 
ಅಲೇಖನಾದ ಶೂನ್ಯ ಕಲ್ಲಿನ ಹಂಗ ಬಿಡು, ಬೇಡಿಕೊಂಬೆ. 





೧೦೪೧: 1 ಒಂದೆ (ಕೋ ೮೨, ಕೋ ೧೫೧, ಕೋ ೩೦೦). 
೧೦೪೨: 3 ಆಗ್ಲೆ (ಕೋ ೮೨, ಕೋ ೩೦೦, ಕೋ ೪೪೮. 


CC-0. Jangamwadi Math Collection. Digitized by eGangotri 


I 201 


॥ ೨೨॥ 





೧೦೪೪ 


ಕೂಟವುಂಟೆ? 
ಮನೆಯ ಮಜಿಕಯಲ್ಲಿ ಇದ್ದ ಸತಿಗೆ ಪತಿ apa 
ಕಣ್ಣಿಗೆ ಮಜಿಯಾದ ಹೊನ್ನ ಚೆನ್ನಾಗಿ ನೋಡಬಹುದೆ? 


ಕಂಾಣದವ ಪ್ರತಿ ಶೃಂಗಾರವ ಮಾಡಿದಡೆ, ತನ್ನ ಅಂಗದ ಕೈಯಲ್ಲದೆ ಕಂಗಳಿಗಿಲ್ಲ. 


ಸುಸಂಗಹೀನನ ಮಂಗಳಮಯದಂತೆ. 

ಅಂಗದ ಮೇಲೆ ಶಿವಲಿಂಗ ರುದ್ರಾಕ್ಷಿ ಭಸ್ಮಂಗಳ ಧರಿಸಿಪ್ಪ. 
ಕಳ್ಳನ ಕಾಟಕಾಜದೆ ಕಲ್ಲಿನೊಳಗಾದೆನು, ಅಲೇಖನಾದ ಶೂನ್ಯ 
ಕಾಡದಿರು ಎನ್ನುವ. 


೧೦೪೫ 


ಪೃಥ್ವಿಯಲ್ಲಿದ್ದು ಪೃಥ್ವಿಯನಲ್‌ತು, ಅಪ್ಪವಿನಲ್ಲಿದ್ದು ಅಪ್ಪೃವನಣೌತು, 


ತೇಜದಲ್ಲಿದ್ದು ತೇಜವನಟ್‌ತು, ವಾಯುವಿನಲ್ಲಿದ್ದು ವಾಯುವನಜ್‌ತು, 
ಆಕಾಶದಲ್ಲಿದ್ದು ಆಕಾಶವನಜ್‌ತು, ತನ್ನಲ್ಲಿದ್ದು ತನ್ನನಜ್‌ತು, 
ಕಣ್ಣಿನೊಳಗಳ ಕಣ್ಣ ಕಂಡು ಕಲ್ಲಿನೊಳಗಡಗಿ, 

ಅಲೇಖನಾದ ಶೂನ್ಯನ ಭೇದವನಟ್‌ತು ಕಾಯವನಟ್‌. 


೧೦೪೬ 


ಅಗೆಯದ ಬಾವಿಯಲ್ಲಿ ಸೆಲೆಯಿಲ್ಲದ ನೀರದೆ. 
ಸೇದುವುದಕ್ಕೆ ಹುರಿಯಿಲ್ಲದ ಕಣ್ಣಿ; ತುಂಬುವುದಕ್ಕೆ ಬಾಯಿಲ್ಲದ ಕುಂಭ; 
ಸೇದುವಾತನ ಕಣ್ಣು ತಲೆಯ ಹಿಂದೆ ಅದೆ. 
ಕಣ್ಣಿಯ ತೆಗೆವ ಕೈಕಾಲಿಲ್ಲದೆ ಬಾವಿಯ ತಡಿ ತಡವಾಯಿತ್ತು, 
ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ ಕಾರಣ. 


೧೦೪೭ 


ಬಾಯಿಲ್ಲದ ಪಶು ಬತ್ತದ ಹೊಲನ ಹೊಕ್ಕು ಹುಟ್ಟದ ಸಸಿಯ ಮೆಯ್ದು. 


ಒಡೆಯನಲ್ಲದ ಪರವ ತೊಂಡ ಕೂಡಿದ ತೊಂಡಿನ ಹಟ್ಟಿ, 
ಬಾಗಿಲೊಂದು, ಬೀಗ ಒಂಬತ್ತು. 
ಮೂಡಕಿಸಳಿನ ಬೀಗ ಮೂಜು, ಆಟಕಿಸಳಿನ ಬೀಗ BOD, 
ಇಪ್ಪತ್ತೈದೆಸಳಿನ ಬೀಗ ಮೂಜು. 





೧೦೪೫: 1... ದ (ಕೋ ೧೫೧). 


CC-0. Jangamwadi Math Collection. Digitized by eGangotri 


॥ ೨೩ ॥ 


॥ ೨೪॥ 


॥ ೨೫ ॥ 


ವಚನಭಂಡಾರಿ ಶಾಂತರಸಗಳ ವಚನ 


ತೆಗೆವ ಕೈಗೆ ನಾಭಿಯಿಲ್ಲ, ಸಿಕ್ಕಿತ್ತು ಹಸು ಸು ಹಟ್ಟಿಯಲ್ಲಿ. 
ಇನ್ನಾರಿಗೆ ಹೇಳುವೆ? 
ಅಲೇಖನಾದ ಶೂನ್ಯ ಕಲ್ಲಿನೊಳಗವನೆ; ಬಲ್ಲವರಾರೊ? 


೧೦೪೮ 
ಒಡೆಯನಿಲ್ಲದ ಬಂಟ ತಲೆಯ ಕೊಯತಂದ. 
ಕಣ್ಣ ಬಾಯ 'ಹೊಡಿಗೆ ಇರಿಸಿ, ಇದು ತಲೆಯಲ್ಲಾ ಎಂಬುದು ಕೇಳಿ, 
ಅಂಗವ ಹಾಕಿದ ಕಣ್ಣಿನ ಬೆಂಬಳಿಯಲ್ಲಿ. 
ಇದ ಎಲ್ಲರಿಗೂ ಹೇಳಲಾದೀತೆಂದು ೮ ಅಲೇಖನಾದ ಶೂನ್ಯ ಕಲ್ಲಿನ ಮಜಕಿದ. 


೧೦೪೯ 


ಬಾಯಲ್ಲಿ ಕಾಲು ಹುಟ್ಟಿ, ಕೈಯಲ್ಲಿ ಕಣ್ಣು ಣ್ಣು ಹುಟ್ಟಿ, ನಾಸಿಕ ಕಿವಿಯಾಗಿತು 


M =o" 


ಇಷ್ಟ ಹೇಳಲಾಜದೆ, ಅಲೇಖನಾದ ಶೂನ್ಯ ಕಾ 'ಕಾಲಕ್ಕಂಜಿ ಕಲ್ಲಿನೊಳಗಾದ. 


ò 


೧೦೫೦ 


ಮಗನ ಕೊಂದು ತಿಂದ ತಾಯ ಕಂಡೆ. 
ಬಂಧುಗಳ ಕೊಂದು ನಂಟರಲ್ಲಿ ಕೂಪನ ಕಂಡೆ. 
ಅತ್ತೆ ಅಳಿಯನ ಒತ್ತಿನಲ್ಲಿ ಮಲಗಿ ಕೂಸು ಹುಟ್ಟಿತ್ತು. 
ಅಳಿಯ ಅತ್ತೆಯ ನೋಡಿ, ಅತ್ತೆ ಅಳಿಯನ ನೋಡಿ 
ಹೋಯಿತ್ತು ಹೋಗದಿದೆಯೆಂದು ನಗುವರ ಕಂಡೆ. 
ಅವರಿಬ್ಬರ ನೋಡಿ ಹೆತ್ತ ಕೂಸು ನಾನಿವರ ಅಳಿಯನೆಂದು ಹೋಯಿತ್ತು. 
ಇದ ಕೇಳಿಹರೆಂದು ಹೇಳಲಂಜಿ ಅಲೇಖನಾದ ಶೂನ್ಯ ಕಲ್ಲಿನ ಒಳ ಹೊಕ್ಕ. 


೧೦೫೧ 


ಕಾಲಲ್ಲಿ ಕಟ್ಟಿದ ಸಡ್ಡೆಯ ಕೀಳುವರಿಲ್ಲ. 
ಕೈಯಲ್ಲಿ ಹಿಡಿದ ಮೊಳನ ಬೇಡಾ ಎಂಬವರಿಲ್ಲ. 
ತಲೆಯಲ್ಲಿ ಹೊತ್ತ ಕೊಂಗವ ಇಳುಹುವರಿಲ್ಲ. 
ಸಡ್ಡೆಗೆ ಮೂಳು ಕವೆ, ಒಂದೆ ಚಿತ್ತವಟ್ಟ. 
ಮೊಣಕೆ ಮೂಟು ಗೋಟು, ಮಾಡುವಾಕೆ ಒಬ್ಬಳೆ. 
ಕೊಂಗಕ್ಕೆ ಎರಡು ಗೋಟು, ತೂಜುವರು ಮೂವರು. 


CC-0. Jangamwadi Math Collection. Digitized by eGangotri 


l ೨೬॥ 


॥ ೨೭॥ 


॥ ೨೮॥ 


॥ ೨೯॥ 





om ಸಕಲ ಪುರಾತನರ ವಚನಗಳು-೧ 


ರಾಸಿವೊಂದು, ಕೊಳಗ ಎರಡು, ಅಳವೆರು ಲೆಕ್ಕಕ್ಕೆ ಕಡೆಯಿಲ್ಲ. 
ಇದ ಕೇಳಿಹರೆಂದಂಜಿ ಅಲೇಖನಾದ ಶೂನ್ಯ ಕಲ್ಲಿನೊಳ ಹೊಕ್ಕ. 1೩. 


೧೦೫೨ 


ಎತ್ತಬಾರದ ಕಲ್ಲು ನೀರಿನ ಮೇಲೆ ತೆಪ್ಪದಂತೆ ಹೋಹಾಗ, 
ಮೇಲೆ ಕುಳಿತು ಒತ್ತುವರ ನುಂಗಿತ್ತು. 
ನುಂಗಿದವರು ಅಲ್ಲಿದ್ದಂತೆ ಹೊಳೆಯ ನೀರ ತಪ್ಪಲಿಕ್ಕೆ ಕುಡಿದು, 


ಆ ತೆಪ್ಪ ಪೃಥ್ವಿಯಲ್ಲಿ ನಿಂದಿತ್ತು. 
ಈ ಗುಣಬಿತ್ತಿಯ ಕೇಳಿಹರೆಂದು ಅಲೇಖನಾದ ಶೂನ್ಯ ಶಿಲೆಯ ಮಜ*ಯಾದ. 1೩೧॥ 


೧೦೫೩ 


ಚೊಚ್ಚಿಲ ಕೂಸು ಹೆತ್ತ ತಾಯ ಮೊಲೆಯನುಂಬಾಗ 
ಕತ್ತೆಯ ಮಣ? ಕೊರಳ ಕಚ್ಚಿತ್ತು. 
ಕತ್ತೆಯ ಮಟ್‌ಯ ಚೊಚ್ಚಲ ಕೂಸ ಮೊಲೆಯ ತೊಟ್ಟು ನುಂಗಿತ್ತು. 
ಮೊಲೆಯ ಹೊತ್ತಿದ್ದವಳ ಹೊಟ್ಟೆಯ ಸುಳಿ ನುಂಗಿತ್ತು. 
ಈ ಬಟ್ಟೆಯ ಕೇಳಿಹರೆಂದಂಜಿ ಅಲೇಖನಾದ ಶೂನ್ಯ ಕಲ್ಲಿನಾಥನಾದ. I ೩೨ ॥ 


ಸಾಸವೆಯ ಹಾಲು ಸಾಧಕಾಂಗರ ನಾಸಿಕದ ನೀರ ಬರಿಸಿತ್ತು. 
ಮೂಷಕನ ಮೊಸೆಯ ಬಿಂದು ಮೂಜು ಲೋಕವ ಮುಣುಗಿಸಿತ್ತು. 
ಕಾಸದ ನೀರು ಬಿಸಿಯಾಗಿ ಕುಡಿವರ ಮೂಸೆ ಸುಟ್ಟಿತ್ತು. 
ಸಾಸವೆಯ ಮೂಷಕನ ವೂಸೆಯ ಬಿಸಿನೀರ ಕುಡಿವಾತನ 
ಜಾಯೊತ್ತಿನ ಮೂಸೆಯಲ್ಲಿ ಹುಟ್ಟಿತ್ತು ಒಂದು ಹಾಸಜಕಿಗಲ್ಲು. 
ಹಾಸಟಕಿಗಲ್ಲಿನ ಮೇಲೆ ಕುಳಿತಿದ್ದಾತನ ಕೇಳಿಹರೆಂದು, 
ಏತಕ್ಕಡಗಿದೆ ಅಲೇಖಮಯ ಶೂನ್ಯ ಕಲ್ಲಿನ ಮನೆಯೊಳಗೆ. ॥ ೩೩॥ 


೧೦೫೫ 


ಕಂಬಳಿಯ ಕೌಪ ಕಟ್ಟಿದ ಮತ್ತೆ 
ಅವರವರ ಬೆಂಬಳಿಯಲ್ಲಿ ಕಂಬಳಿಯ ಹೊದ್ದಿಹೆನೆಂಬ ಆಸೆಯೇಕೆ? 


CC-0. Jangamwadi Math Collection. Digitized by eGangotri 


SS ee 


ವಚನಭಂಡಾರಿ ಶಾಂತರಸಗಳ ವಚನ 


ಹೊದೆಯಲಿಲ್ಲದ ಕಂಬಳಿಯ 'ಉಡಿಗೆ! ಕಟ್ಟ ಸಿದ ಮತ್ತೆ 

ಈ ಕಯ್ಯ ಗಡಿಗೆಯಣ್ಣಗಳ ಒಡಗೂಡಲೇಕಿ? 

ಅವರ ತೊಡೆಯ ಸಂದಿಯಲ್ಲಿ ಕುಳಿತು ಅವರುವ ಮಾತಿಗೆ ಅಡುಮೆಯಾಗಲೇಕೆ? 
ಇಂತಿವನಖೌದಹರೆಂದಡಗಿದ, ಆಲೇಖನಾದ ಶೂನ್ಯ ಕಲ್ಲಿನ ಮಜಕಿಯಾದ. 1 ೩೪ ॥ 


೧೦೫೬ 


ಊಧ್ವ ೯ ಭೂಮಿಯ ವಿರಾಗದಲ್ಲಿ ಸಪ್ತ ಸ ಸಮುದ್ರಕ್ಕೆ ಭೂಮಿ ಒಂದೆ. 
ಭೂಮಿಯ ಮಧ್ಯದಲ್ಲಿ ಒಂದು ವಟವೃಕ್ಷ ಹು 
ಕೊಂಬು ಮೂಳು € ega ಬೆಂಬಳಿಯಲ್ಲಿ ಹು 'ಕವರಿಗೆ ಲೆಕ್ಕವಿಲ್ಲ. 
ಆಲದ ಹಣ್ಣಿಂಗೆ ಮೋನದ ಹಕ್ಕಿ ಈರೇಳು ಕೋಟಿ ಕೂಡಿ 
i ನಾಲ್ಕು OF ಬೇಟೆಕಾಜರ ಬಲೆಯೊಳಗಾಯಿತ್ತು. 
ಇದ ಒಲವರವ ಕೇಳಿಹರೆಂದು 


ಅಲೇಖಮಯನಾದ ಶೂನ್ಯ ಕಲ್ಲಿನ ನಿಳಯದೊಳಗಾದ. ॥೩೫॥ 
೧೦೫೭ 
ಊರೊಳಗಳ ಅರಳೆಯ ಮರದಲ್ಲಿ ಮೂಜು ವರ್ಣದ ಗಿಣಿ ಮಜ್‌ಯನಿಕ್ಕಿತ್ತು. 
ಆಟ್ಟೆ ಬಲಿದು ಹಾಜಲಾಜದು, ಕೊಕ್ಕು ಬಲಿದು ಕೆಂಪಾಗದು. 
ಬಾಯಿ ಬಲಿದು ಹಣ್ಣ ಮೆಲರಾಜಿದು; ಅದ ಓಡಿಸುವರಿಗೆ ಅಸಾಧ್ಯ. 
ಅಲೇಕನಾದ ಶೂನ್ಯ ಇದರ ಹೊಲಬ ಕೇಳಿಹರೆಂದು ಕಲ್ಲಿನೊಳಗಾದ. IAL I 
೧೦೫೮ 
ಕಾಳಾಡಿನ ಹಾಲ ಕಂಬಳಿಗುಜ್‌ ಕುಡಿಯಿತ್ತು. ಕುಡಿದು ಮೂಜಿ ಲೋಕವೆಲ್ಲವೂ 
ಎನ್ನ ಕಂಬಳಿಯ ಗೊಪ್ಪೆಯಲ್ಲಿ ತುಂಬಿದೆನೆಂದು ಸಂಭ್ರಮ ಮಾಡುತ್ತಿದೆ. 
ಆದಟ ಸಂಗಸುಖವ ಹೇಳ 'ಅಲೇಖನಾದ ಶೂನ್ಯ ಕಲ್ಲಿನ ಮಜ? ಬೇಡ. 1೩೭ tl 
೧೦೫೯ 


ವೃಶ್ಚಿಕ ಬಾಲದಲ್ಲಿ ಸರ್ಪ ಬಾಯಲ್ಲಿ, ಕಂಠೀರವ ದಂತದಲ್ಲಿ, 
ಇಂತಿವರ ಸಂಚವನಟ್‌ದಲ್ಲಿ ಸಂಕಲ್ಪವಿಲ್ಲ. 





೧೦೫೫: 1 ಉಳಿಗೆ (ಕೋ ೮೨). 


CC-0. Jangamwadi Math Collection. Digitized by eGangotri 





೨೮೮ ಸಕಲ ಪುರಾತನರ ವಚನಗಳು-೧ 
ಚಿತ್ತದ ಹಿಂಚು ಮುಂಚೆನಬ್‌ತಲ್ಲಿ 


ಕರಣದ ಇಂದ್ರಿಯಂಗಳ ಗೊಂಚಲ ಮುಜ್‌ದು 
ನಿಜತತ್ವ ದ ಶಾಂತಿಯನಟ್‌ಯೆಂಬ ಕುಜುಹ ಕೇಳಿಹರೆಂದು 


ಅಲೇಖಿಮಯನಾದ ಶೂನ್ಯ, ಕಲ್ಲಿನ ಮಜ ಬೇಡ, ಹೇಳೆನ್ನೊಳು. ॥ ೩೮ ॥ 


೧೦೬೦ 


ಪೃಥ್ವಿ ಆಕಾಶದ ಮಧ್ಯದಲ್ಲಿ ಖೇಚರ ಮಂಡಲ; 
ಆ ಮಂಡಲದರಸು ವಿಹಂಗರಾಜ; 
ಮರೀಚಿಕ ಪ್ರಧಾನ; ಮಹೀತಳ ತಳವಾಜಿ; 
ಇಂತೀ ಮಂಡಲ ಸುರಕ್ಷದಲ್ಲಿ ಇರುತಿರಲಾಗಿ, 
ಗೋರಕ್ಷನೆಂಬ ಅರಸು ಮುತ್ತಿದ ಮಂಡಲವ. 
ಪಟ್ಟಣ ಕೋಳುಹೋಗದು, ಮುತ್ತಿದರಸು ಬಿಟ್ಟುಹೋಗ. 
ಇದರ ಸಂತೈಸಲಂಜಿ 
ಆಲೇಖಮಯನಾದ ಶೂನ್ಯ, ಕಲ್ಲಿನೊಳ ಹೊಕ್ಕು ಎಲ್ಲರ 'ಗೆದ್ದೆ.! ॥೩೯॥ 


೧೦೬೧ 


ಅಂಗ ಕೋಟೆ, ಭುಜ ಆಳುವೇರಿ, ತಲೆ ತೆನೆ, ಕಣ್ಣು ಅಂಬುಗಂಡಿ, 
ಕಾದುವ ಅರಸು ಅಸುರಾಜ, ಕೂಟದ ಮನ್ನೆ ಯರು ಇದು ಮಂದಿ, 
ಎಂಟು ಘಟೆಯಾನೆ, ಪಂಚವಿಂಶತಿ ಕುದುರೆ, 
ಆಳು ಪರಿವಾರ ಕರಣಂಗಳ ಮೊತ್ತ. 
ಕೂಡಿ ಇಟಕಿಯಿತ್ತು. 
ಅಟ್‌ರಾಜ ತಮವಿರೋಧಿಯ ಒಡನೆ 
ಮುಟ್‌ದ ಅಸುರಾಜ, ಪಶುಪತಿ ಗೆದ್ದ, ಎನಗಾಯಿತ್ತು ಹೇಳಾ, 
ಅಲೇಖನಾದ ಶೂನ್ಯ ಕಲ್ಲಿನೊಳಗಾದವನೆ. ॥೪೦॥ 


೧೦೬೨ 
ಕಾಳಮೇಘ ಮಂದಿರದ ಜಾಳಾಂದ್ರದ ಮನೆಯಲ್ಲಿ 


ಒಬ್ಬ ಸೂಳೆಯ ಬಾಗಿಲಲ್ಲಿ ಎಂಬತ್ತು ನಾಲ್ಕು ಲಕ್ಷ ಮಿಂಡಗಾಜಿರು. 
ಅವಳ ಸಂಗದಲ್ಲಿ ಇರಲವು, ಒರು; ಅವಳು ತಾವೆ ಬರಲೆಂದು ಕರೆಯದಿಹಳು. 





೧೦೬೦: ೫ ಗೆದ್ದ (ಕೋ ೪೪೮). 


CC-0. Jangamwadi Math Collection. Digitized by eGangotri 


— 
ba 


ವಚನಭಂಡಾರಿ ಶಾಂತರಸಗಳ ವಚನ 


ಅವಳಿಗೆ ಯೋನಿ ಹಿಂದು, ಅಂಡ ಮುಂದು, 

ಕಣ್ಣು « ಅಂಗಾಲಿನಲ್ಲಿ, ತಲೆ ಮುಂಗಾಲಿನಲ್ಲಿ, 

ಕಿವಿ "ಭುಜದಲ್ಲಿ, ಕೆ ಮಂಡೆಯ ಮೇಲೆ, 

ಮೂಗು ಹಣೆಯಲ್ಲಿ, ಮೂಗಿನ ದ್ವಾರ ಉಂಗುಷ್ಟದಲ್ಲಿ, 

waned ಬಾಯಲ್ಲಿ, ನಡೆವಳು ತಲೆ "ಮುಡಾಗಿ, ಕಾಲು ಮೇಲಾಗಿ. 

ಅವಳ ಕೂಡುವ ಪರಿಯ ಹೇಳಾ, 

ಅಲೇಖನಾದ ಶೂನ್ಯ ಗೆದ್ದೆಯಲ್ಲಾ ಕಲ್ಲಿನ ಕೋಟೆಯ ಮಿತಿಯಲ್ಲಿ. I ೪0 Il 


೧೦೬೩ 


ಊರ ಹೊಳಿಗೊಂದು ಗಿಡುಮಠ.! 
ಅದಜಕೊಳಗೆ ಅಡಗಿಪ್ಪ ಐವರು ಕಳ್ಳರು. 
ಒಬ್ಬ ನರಿ ಬಲೆಯವ, ಒಬ್ಬ ಹುಲಿ ಬಲೆಯವ, 
ಒಬ್ಬ ಉಡುಬೇಟೆಕಾಣ, ಒಬ್ಬ ಬಳ್ಳುವಿನ ಕ ಕಾಲುಕಣ್ಣಿಯ ಪುಳಿಂದ, 
ಒಬ್ಬ ನಾಲ್ವರ ಬೇಂಟೆಯ ನೋಡುವ ಉಡಿಗಳ್ಳ. 
ಬೇಟೆ ಬೆಂಬಳಿಯಾದುದಿಲ್ಲ, ಬೇಟೆಗೆ ಹೋದವರೆಲ್ಲರು ಕಾಟಕ್ಕೆ ಒಳಗಾದರು. 
ಇದಯಾಟವ ಕೇಳಿಹರೆಂದಂಜಿ, 
ಅಲೇಖನಾದ ಶೂನ್ಯ, ಕಲ್ಲಿನ ನೆಲೆಮನೆಯ ಹೊಕ್ಕೆಯಲ್ಲ. ॥೪೨॥ 


೧೦೬೪ 


ಬಾಯಿ ಉಂಡು, ನಾಸಿಕ ವಾಸಿಸಿ, ಕಣ್ಣು ಕಂಡು, ಕಿವಿ ಕೇಳಿ, ಕೈ ಮುಟ್ಟಿ ನೋಡಿ 
ಅರ್ಪಿಸುವಾಗ ನಿನಗಲ್ಲಿಯೆ ತೃಪ್ತಿಯೆ? 
ನೀ ತತ್ತುಗೈಯ ಇಕ್ಕಿನ ಕೂಳವನೆ? 
ಎಲ್ಲರ! ಮನಸ್ಸು ಪರಕೈಯಿಂದ ಪರೀಕ್ಷಿಸಿಕೊಂಬವನೆ? 
ಎಲ್ಲರಲ್ಲಿ 6s ತನ್ಮಯ ನೀನೆಂಬುದನಜ್‌ಯದೆ. 
ಕಾಲ ಮುಳ್ಳು ಕೈ ಕ್ಷೆ ಯಿಂದ ಕಳೆವಂತೆ ಆದಾರಿಗೆ ಲೇಸು ಹೇಳಾ, 
ಇದಲ ಆಗ ಕೇಳಿಹರೆಂದು ಅಲೇಖನಾದ ಶೂನ್ಯ ಕಲ್ಲಿನೊಳಗಾದೆಯಲ್ಲಾ!  ॥ಳ೪೩॥ 


೧೦೬೫ 


, ಹುಟ್ಟಿಸುವವ ಪೃಥ್ವಿಗೆ ಹಂಗಾದ. 
ಬೆಳೆಯಿಸುವವ ಅಪ್ಪ ವಿಗೆ ಹಂಗಾದ. 





೧೦೬೩: 1 ನಿಡು ಮಟ (ಕೋ ೧೫೧); ಗಡು ಮರ (ಕಕ 
೧೦೬೪: 1 ಯೆರ (ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 





೨೯೦ ಸಕಲ ಪುರಾತನರ ವಚನಗಳು-೧ 
ಕೊಯಿಸುವವ 'ಕಾಲಗೆ' ಹಂಗಾದ. 

ನಿನ್ನನಟತೆಹೆನೆಂಬವ ಶಿಲೆಗೆ ಹಂಗಾದ. 

ಇವರೆಲರ ಹಂಗಿಗೆ Bens ಕೇಳಿಹರೆಂದಂಜಿ 

ಅಲೇಖಮಯನಾದ ಶೂನ್ಯ ಕಲ್ಲಿನ ಮಜಕಿಯಾದೆಯ? ET 


೧೦೬೬ 


ತುಂಬಿದ ನಾಳಿ ಬಾಯ ಹಂಗಾದಂತೆ, 
ಬಾಯ ಬೆಣ್ಣೆಯ ಹಂಗಿಗನಾಗಿ, 
ನಳಿಗೆ ಬಾಯಿ ಬೆಣ್ಣೆಯೆಜಿ3ವಳ ಹಂಗು. 
ಮಂಡೆಯ ಶೂಲೆ ಇನ್ನೆಂದಿಗೆ ಹಜ್‌ಗು? 
ಈ ಅಭಿಸಂದಿಯ ಹೇಳು, ಅಲೇಖನಾದ ಶೂನ್ಯ ಕಲ್ಲಿನ ಮಜ ಬೇಡ. ॥ ೪೫ 1 


೧೦೬೭ 


ಆತ್ಮ ನಿಸ್ಸಂಗತ್ವದ ಇರವು: 
ಪೃಥ್ವಿ ಅಪ್ಪ ತೇಜ ವಾಯು ಆಕಾಶ 
ಪಂಚ ತತ್ವದ ಮಧ್ಯದಲ್ಲಿ ಪುದಿದಿಪ್ಪ ಆತ್ಮನ ಒಡೆಯವನಜ್‌ವಾಗ 
ಪೃಥ್ವಿ ಪೃಥ್ವಿಯ ಕೂಡಿತ್ತು, ಅಪ್ಪು ಅಪ್ಪುವ ಕೂಡಿತ್ತು, 
ತೇಜ ತೇಜವ ಕೂಡಿತ್ತು, ವಾಯು ವಾಯುವ ಕೂಡಿತ್ತು, 
ಆಕಾಶ ಆಕಾಶವ ಕೂಡುವಲ್ಲಿ ಆತ್ಮನ ಪಾಪಪುಣ್ಯವಾವುದು? 
ಬೇಕಿಕೊಂದು ಠಾವಿನಲ್ಲಿ ನಿಂದು Gerad ತೆಜನಾವುದು? 
ಅದಟಿ ಕುಟುಹ ಕೇಳಿಹರೆಂದು ಅಲೇಖನಾದ ಶೂನ್ಯ, 
ಕಲ್ಲಿನ ಮಜಯಾದೆಯಲ್ಲಾ ! ॥೪೬॥ 


೧೦೬೮ 


ಮಾರುತನ ಸಂಗದ ಸ್ಫುಟಿತ ಪಲ್ಲವ ಕಾಷ್ಠ ತೃಣ ಇವು ಮೊದಲಾದವೆಲ್ಲವು 
ದಂಡಾಕಾರವಾಗಿ ತೋಟ್‌ ಸಂಚಾರ ಹಿಂಗೆ ಮತ್ತವು ಪುನರಪಿಯಂತಾಗೆ. 
ಚಿತ್ತ ನಾಲ್ಕಟಕೊಳು ಕೂಡಿದ ಮತ್ತಳಿಯೆ ಚಿತ್ತದ ಬಂಧವಾವುದು, ಹೇಳು, 
ಅಲೇಖನಾದ ಶೂನ್ಯ ಕಲ್ಲಿನ ಮನೆಯವನೆ. . ॥9೭॥ 


೧೦೬೫: [ಕಾಲಿಗೆ (ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 





ವಚನಭಂಡಾರಿ ಶಾಂತರಸಗಳ ವಚನ 


೧೦೬೯ 


ಪಾಡಿನ ಫಲವನಡೆದಡೆ ಫಳ ರಸವಲ್ಲದೆ ಹೂಮಿಡಿಯಲ್ಲಿ ಅಡದರುಂಟಿ? 


ತನುರಸ ಆತ್ಮನ ಅಡಿಯಲ್ಲಿ ಅಡಗುವನೆ. 


ಬಿಡುಮುಡಿಯ ಲತೆಯ ಸಾಗಿಸಿದ ಶಾಖೆಯಂತೆ ಘಟದ ಅಸುವಿನ ಭೇದ. 


ಇದಜ ಎಸಕವ ಕೇಳಿಹರೆಂದು ಅಲೇಖನಾದ ಶೂನ್ಯ ಕಲ್ಲಿನ ಮಣಯಾದೆಯಾ? ॥೪೮॥ 


೧೦೭೦ 


ನಾಮದ ರೂಪಿನಲ್ಲಿ ಅಡಗಿ ಹೊಯ್ದಡೆ Sacer? 
ಮತ್ತಾ ಶೂನ್ಯ ನಾದದಲ್ಲಿ ಅಡಗುವ ತೆಜಿ' ಶರೀರದ ಆತ್ಮನ ಭೇದ. 


ಹೊಯ್ದ ಡೆಯ್ದಿ ಮತ್ತೆ " ಪುದಿದುದ ಮುಟ್ಟಿ- ಇಂತೀ, ಶರೀರದ ಆನ್ನ ಯ ಸಂಚವ ಬಿಟ್ಟು 


ಕಾಬ ಆಗಾವುದು, ಬಿಡದಿದ್ದಡೆ ಚೇಗೆ ಯಾವುದು? 
ಈ ಕಡೆ ನಡು ಮೊದಲ ಕೇ ಳಿಹರೆಂದಡಗಿದೆಯ? 
ಅಲೇಖನಾದ ಶೂನ್ಯ ಕಲ್ಲಿನ ಮಜಕಿಯಾದೆಯಲ್ಲಾ ! 


೧೦೩೭೧ 
1ಪ್ರಡಿಯ! ದ್ರವಹೀನವಾಗಿ ಕೊಡಿ ಕುಂಭವನೊದಗಿಸುವವನಂತೆ, 


SP ಹೀನವಾಗಿ ಕುಖುಹ ಎಡೆಬಿಡವಿಲ್ಲದೆ ತೊಳೆವವನಂತೆ, 
ಆಸೆ ಮುಂಚು Gera) ಹಿಂಚಾಗಿ ಜಗದೀಶನ ಪೂಜೆ ಏತಜದೆಂದೆ? 


ಇದಜಿ ಖ್ಯಾತವ ಹೇಳಾ, ಅಲೇಖನಾದ ಶೂನ್ಯ ಕಲ್ಲಿನ ಮಜ*ಿಯವನೆ. 


೧೦೭೨ 


ಎಚ್ಚ ಗುಚೌಯ ಮನ ನಿಶ್ಚೆೈಸಿದಂತೆ, 
ಇಷ್ಟ ಮಚ್ಚಿ $3 ಲಲನೆಯ ಬೆಚ್ಚ ತಿಪ್ಪ ಚಿತ್ತದಂತೆ, 

ಕಡೆಯಾಣಿಯ ಒಡಗೂಡಿ ಲೇಖಸಿದಂತೆ, 

ಇಷ್ಟದ ಮಜಿಕಿಯಲ್ಲಿ ತೋಣುವ ನಿಶ್ಚಿಂತನಂಗದ ಕೂಟ. 

ಭಕ್ತಿಯ ಮೂಲ, ಸತ್ಯದ ಸುಧೆ, ವಿರಕ್ತಿಯ ಬೆಳೆ. 

ಇಷ್ಟನಟಿಿತಡೆ ಉಭಯದಿರವು. ತನು ಮನ ವಸ್ತು ಲೇಪ. 

ಇದಣ ಅಸುವ ಹೇಳಾ, ಅಲೇಖನಾದ ಶೂನ್ಯ ಕಲ್ಲಿನ ಮಜಕ್‌ಯವನೆ. 


A 





೧೦೨೧: 1 ಘಡ್ನಿಯ (ಕೋ ೪೪೮). 


CC-0. Jangamwadi Math Collection. Digitized by eGangotri 


Il YE il 


॥೫೦॥ 


॥೫೧॥ 


£ 
? 


4 
pe 
a 
i, 
SS 
i 





ಸಕಲ ಪುರಾತನರ ವಚನಗಳು-೧ 


೧೦೭೩ 


೨೯೨ 


ಸಿರಿಯ ಭೂಮಿಯ ಮಧ್ಯದಲ್ಲಿ ಉರಿಯ ಮಡು ಹುಟ್ಟಿತ್ತು 
ಆ ಮಡುವಿನ ಮಧ್ಯದಲ್ಲಿ ಐದು ಸರಗೂಡಿದ ಬಾವಿ. 
ಆ ಬಾವಿಯೊಳಗೆ ಮೂಜು ಮುಖದ ಹುಲಿ ಹುಟ್ಟಿತ್ತು. 
ಒಂದು ಕೊಂದು ತಿಂಬುದು ಒಂದು ಕೊಲ್ಲದೆ ತಿಂಬುದು ಒಂದು ಎಲ್ಲರ ನೋಡಿ ತಿಂಬುದು 
ಅಲ್ಲಾ ಎಂಬುದು. 
ಹುಲಿಯ ಬಣ್ಣ ಮೊದಲು ಕಪ್ಪ, ನಡುವೆ ಬಾಸುರ, ತುದಿಯಲ್ಲಿ ಬಿಳಿದು, 

ಣ 

ಹಗೆವಣ್ಣ ಸಹಿತಾಗಿ ಹುಟ್ಟಿದ ಹುಲಿ, 
ಉರಿಯ ಮಡುವನೀಂಟಿ, ಸರಬಾವಿಯ ಕುಡಿದು, 
ತಿಂಬವೆರಡು ಮುಖ, ತಿನ್ನದ ಮುಖದಲ್ಲಿ ಅಡಗಿ, 
ಕಡೆ ಕಪ್ಪು, ನಡುವಳ ಬಾಸರ ತುದಿಯ ಬಿಳುಪಿನಲ್ಲಿ ಅಡಗಿ ಒಡಗೂಡಿತ್ತು. 
ಅದಣ ತೊಡಿಗೆಯ ಕೇಳಿಹರೆಂದಂಜಿ, 
ಅಡಗಿದೆಯ ಅಲೇಖನಾದ ಶೂನ್ಯ ಕಲ್ಲಿನೊಳೆಗಾಗಿ? ॥೫೨॥ 


೧೦೭೪ 


ಆಡಿನ ಕೋಡಿನ ತುದಿಯ ಇಂಬಿನಲ್ಲಿ 
Bonen ತೋಳನ 1ಆಗಡ! ಘನವಾಯಿತ್ತು. 
ಬೇಟೆಯ ಬೆಂಬಳಿಗೆ ಸಿಕ್ಕವು, ನಾಯ ತೋಟಿಗೆ ತೊಡಕವು. 
ಹಿಂಡಿನ ಗೊಂದಳದಲ್ಲಿ ಹೊಕ್ಕು ಆಡ ತಿಂದಹವು. 
ಆಡ ಕೂಡುವ ಕಳನಿಲ್ಲ, ತೋಳನ ಬಾಧೆ ಬಿಡದು. 
ಕೋಳು ಹೋಗದ ಮುನ್ನವೆ ಅಜ್‌, ಅಲೇಖನಾದ ಶೂನ್ಯ ಕಲ್ಲಿನೊಳಗಾದವನ. ॥೫೩॥ 


೧೦೭೫ 


ಕಲ್ಲಿನ ಹೋಳ ಬೆಲ್ಲವೆಂದು ಮಕ್ಕಳ ಕೈಯಲ್ಲಿ ಕೊಟ್ಟಡೆ, 
ಹಲ್ಲಿನಲ್ಲಿ ಕಡಿದು, ನಾಲಗೆಯಲ್ಲಿ ನಂಜಿ, ಬೆಲ್ಲವಲ್ಲಾ ಎಂದು ಹಾಕಿ 
ಮನೆಯವರೆಲ್ಲರ ಕಾಡುವಂತೆ, 
ನಾನಟ್‌ಯದೆ ಕುಜುಹ ಹಿಡಿದು, ಅದು ಎನ್ನ ಮಜವೆಯ ಮನಕ್ಕೆ ತೆಅಹಾಗದು. 
ನಾನಜೌವಡೆ, ಎನ್ನ ಒಡಗೂಡಿದ್ದ ತುಡುಗುಣಿ ಬೆನ್ನ ಬಿಡದು. 





೧೦೭೪: 1 ಅಗಡ (ಕೋ ೮೨). 
CC-0. Jangamwadi Math Collection. Digitized by 6೮870011 











ವಚನಭಂಡಾರಿ ಶಾಂತರಸಗಳ ವಚನ ೨೯೩ 


ಒಡೆಯ ಸತುವಿಲ್ಲದೆ ಬಡವನ ಬಂಟನಾದ ಮತ್ತೆ, 

ಬಾಯ ಹೊಡೆಯಿಸಿಕೊಂಬುದಕ್ಕೆ ಅಂಜಲೇಕೆ? 

ಬಿಡು ಬಡವೊಡೆಯನ; ಬಿಡದಿದ್ದಡೆ ಕಲ್ಲೆದೆಯಾಗು. 

ಇವರೆಲ್ಲರ ವಿಧಿಯೆನಗಾಯಿತ್ತು, ಕೈಯಲ್ಲಿದ್ದ ಕಠಿಣವ ನಂಬಿ. 

ಇದಅ ಬಲ್ಲತನವ ಹೇಳಾ, ಅಲೇಖನಾದ ಶೂನ್ಯ ಕಲ್ಲಿನ ಮಜಕಿಯಾದವನೆ. 1 ೫೪ ॥ 


೧೦೭೬ 


ಧ್ಯಾನವ ಮಾಡಿ ಕಾಬಲ್ಲಿ ಚಿತ್ತ ಪ್ರಕೃತಿಯ ಗೊತ್ತು. 
ಕುಜುಹುವಿಡಿದು ಕಂಡೆಹೆನೆಂದಡೆ, ಅದು ಶಿಲೆ, ಉಳಿಯ ಹಂಗು. 
ಕೊಟ್ಟವನ ಹಿಡಿದೆಹೆನೆಂದಡೆ, 'ಗುತ್ತಗೆ!ಯ ಕೇಣಿಕಾಣ. 
ಮಾಡಿ ನೀಡಿ ಕಂಡೆಹೆನೆಂದಡೆ, ಎನ್ನ ಮನೆಗೆ ಬಂದವರೆಲ್ಲರು 
ಉಂಡು ಉಟ್ಟು ಎನ್ನ ಹಂಗಿಗರು. 
ಆಗರಗಳ್ಳನ ಹಾದರಿಗ ಕಂಡಂತೆ. 
ಇನ್ನಾರಿಗೆ ಹೇಳುವರು ಆ ಘನವ? 
ಅದು ಎನಗಾಯಿತ್ತು ಅಲೇಖನಾದ ಶೂನ್ಯ ಕಲ್ಲಿನ ಮಜಕಿಯಾದವನೆ. ॥೫೫ ॥ 


೧೦೭೭ 


ಆದಿ ಅನಾದಿಯ ಮಧ್ಯದ ಭೂಮಿಯಲ್ಲಿ ಒಂದು ಸಾಗರ ಹುಟ್ಟಿತ್ತು. 
ಸಾಗರದ ನಡುವೆ ಒಂದು ಸಲಿಲ; ಸಲಿಲದ ಮೇಲೊಂದು ನಿಳಯ. 
ನಿಳಯದೊಳಗೊಬ್ಬ ಸೂಳೆ. 
ಯೋನಿಯೆಂಟು, ಮೊಲೆ ಮೂಜು, ತಲೆಯಾಜು, ಕೈ ಐದು, ಕಾಲೊಂದು. 
ಇಂತೀ ನಟನೆಯಲ್ಲಿ ಆಡುತ್ತಿರಲಾಗಿ, ನೋಡಿದವ ಮನಸೋತು ಕೂಡಿಹೆನೆಂದಡೆ 
ಕೂಡಬಾರದು ಯೋನಿಯೆಂಟಾದವಳ. 
ಹಿಡಿವಡೆ ಮೊಲೆ ಕೂರಲಗು; ಚುಂಬನಕ್ಕೆ ಅಧರ ನಂಜು; ತಕ್ಕೆಗೆ ಅಳವಲ್ಲ. 
ಇದು ಎನಗೆ ಸುಖಕ್ಕಚ್ಚುಗವೆಂದು ಬಿಚ್ಚಿದೆ. 
ಇವಳ ಕೂಟ ಒಚ್ಚತ ಬೇಡ 
ಅಲೇಖನಾದ ಶೂನ್ಯ ಕಲ್ಲಿನ ಮಜಕಿಯಾದವನೆ. ॥೫೬॥ 


೧೦೩೮ 


ಬ್ರಹ್ಮಮೂರ್ತಿಗೂ ಶಿಲೆ ಒಂದೆ, ವಿಷ್ಣುಮೂರ್ತಿಗೂ ಶಿಲೆ ಒಂದೆ, 
ರುದ್ರಮೂರ್ತಿಗೂ ಶಿಲೆ ಒಂದೆ - ರೂಪಿನ ಅವತಾರ ಭಿನ್ನವಾಯಿತ್ತು. 





೧೦೭೬; 3 ಗುತ್ತಿಗೆ (ಕೋ ೪೪೮). 


CC-0. Jangamwadi Math Collection. Digitized by eGangotri 





೨೯೪ ಸಕಲ ಪುರಾತನರ ವಚನಗಳು-೧ 
ಸ್ಥೂಲ ಸೂಕ್ಷ್ಮ ಕಾರಣದಂತೆ, ಕುಂಭ ಜಲ ಬಿಂಬದಂತೆ. 
ಇನ್ನಾರನಹುದೆಂಬೆ, ಇನ್ನಾರನಲ್ಲಾ 5 

ಬ್ರಹ್ಮ ಕಾಲು, ವಿಷ್ಣು ಕೈ, ರುದ್ರ ಕಣ್ಣು, ಈಶ್ವರ ತಲೆ, 
ಸದಾಶಿವ ಪ್ರಾಣವಾದಲ್ಲಿ ಇವು ಸಮಯ. 2 

ಈ ಪಂಚ ಕೋಶಕ್ಕೆ ಆಧಾರ ಪರಮ ಜ್ಞಾನ. 

ಅದ ಭೇದಿಸಲಜ್‌ಯದೆ ವಾದವ ಮಾಡಿದರೆಲ್ಲರು. 


ನಾದಬಿಂದು ಕಳೆ ಅಶೀತನನಲ, ಅಲೇಖನಾದ ಶೂನ್ಯ ಕಲ್ಲಿನೊಳಗಾದವನ. 


೧೦೭೯ 


ಭಕ್ತ ಮಾಹೇಶ್ವರ ಪ್ರಸಾದಿ ಇವು ಮೂಜು ಭೃತ್ಯಭಾವ. 
ಪ್ರಾಣಲಿಂಗಿ ಶರಣ ಐಕ್ಯ ಇವು ಮೂಜಿ ಕರ್ತಭಾವ. 
ಭಕ್ತನ ತತ್ತು ಕುಜುಹಿನ ಇಷ್ಟ. 
ಐಕ್ಕನ ತತ್ತು ಕುಜುಹಿನ ಕಳೆ. 
ಆ ಕಳೆಯನಟ್‌ವುದು ವಿರಕ್ತಿಯ ಭಾವ. 
ಅದು ನಾಮರೂಪು ಭಾವ 'ನಾಶನ!, ಅದು ಬಯಲೊಳಗಿನ.3ಬೆಳಗು. 
ಬೆಳಗಿನ ಕಳೆ, ಅಲೇಖನಾದ ಶೂನ್ಯ ಕಲ್ಲಿನ ಹೊಜಕಿ ಬೇಡ. 


೧೦೮೦ 

ನಾದ ಗುರುವಾದಲ್ಲಿ, ಬಿಂದು ಲಿಂಗವಾದಲ್ಲಿ; 
ಕಳೆ ಜಂಗಮವಾದಲ್ಲಿ ಉತ್ಪತ್ಕಕ್ಕೆ ಹೊಜಿಗು. 
ನಾದ ವಿಸರ್ಜನವಾದಲ್ಲಿ ಸ್ಥಿತಿಗೆ ಹೊಳುಗು; 
ಬಿಂದು ವಿಸರ್ಜನವಾದಲ್ಲಿ 'ಪ್ರಳಯಕ್ಕೆ' ಹೊಜಿಗು; 
ಸರ್ವಚೇತನಕ್ಕೆ ವಿಸರ್ಜನವಾದಲ್ಲಿ ಇಂತೀ ತ್ರಿವಿಧ ನಾಮ ನಷ್ಟ. 
ಅಟೀದು ಅಟುಹಿಸಿಕೊಂಬ ಉಭಯ ಲೇಪ ಏನೂ ಎನಲಿಲ್ಲ. 
ಅಲೇಖನಾದ ಶೂನ್ಯ ಕಲ್ಲಿನ ಮಜ ಬೇಡ ಇಲ್ಲಿಗೆ ಬಾರಯ್ಯಾ. 


೧೦೮೧ 
ಅಲ್ಲಿ ಇಲ್ಲಿ ಎಂಬುದಕ್ಕೆ - ಎಲ್ಲಿಯೂ ನೀನೆ. 
ಬಳ್ಳಿ ಚಿಗಿತು ಮರನ ನೆಮ್ಮಿ ಎಲ್ಲವ ಮುಸುಕಿದಂತೆ. 
ಮೂಲದ ಇರವನಟೀತು ಸಲಹಿದಡೆಲ್ಲಕ್ಕೂ ಕಳೆ. 





೧೦೭೯: 8 ಆಸನ (ಕೋ ೮೨, ಕೋ ೧೫೧, ಕೋ ೩೦೦). 2 x (ಕೋ ೪೪೮). 


- 1 
೧೦೮೦; * ಕಳೆಗೆ (ಕೋ ೮೨, ಕೋ ೧೫೧, ಕೋ ೩೦೦). 
CC-0. Jangamwadi Math Collection. Digitized by eGangotri 


1೫೭॥ 


॥೫೮॥ 


I Ae I 


ವಚನಭಂಡಾರಿ ಶಾಂತರಸಗಳ ವಚನ 


ಒಂದು ಬೇಡವಾದಡೆ, ಆ ಬಳ್ಳಿಯ ಕೊಯಿದಡೆ ಎಲ್ಲವೂ ಒಣಗುವಂತೆ. 
ನಿನ್ನ ಕಳೆ ಅನ್ಯ ಭಿನ್ನವಿಲ್ಲದೆ ಕಾಮ್ಯಾರ್ಥಕ್ಕೆ ಒಲವರವಾಗಿ ಎಲ್ಲಿಯೂ ನೀನೆ. 
ಅಲೇಖನಾದ ಶೂನ್ಯ ಕಲ್ಲಿಂದ ತೊಲಗು, ನಿನ್ನಯ ಇರಿವಿನ ಪರಿಯ ತೋಟಾ. ॥ ೬೦ | 


೧೦೮೨ 


ನಿನ್ನನಜ್‌ವುದಕ್ಕೆ ಅಲ್ಲಿ ಇಲ್ಲಿ" ಗೆಲ್ಲ ಸೋಲವೇಕೆ? 
ಎಲ್ಲರಲ್ಲಿ ಅಹುದು ಅಲ್ಲಾ ಎಂಬ ಕಲ್ಲೆದೆಯಾಗಿ ಹೊರಲೇಕಿ? 
ಅಮೃತವ ಕೊಂಡು ಸವಿವುಂಟಿ ಎಂದು ಎಲ್ಲರ ಕೇಳುವನಂತೆ, 
ತಿಗರನೇಜಿಿಸಿ ಕಲಿತನವ ಕೊಡೆಂಬವನಂತೆ, 
ಅಮೃತ ಘುಟಿಕೆಯಿದ್ದು ಅಶನದ ಮುದ್ದೆಯ ಕೇಳಿ ಗಸಣಿಗೊಂಬವನಂತೆ, 
ಈ ?ಹಸು?ಕರಿಗೆ ಅಂಜಬೇಡ, 
ಅಲೇಖನಾದ ಶೂನ್ಯ ಕಲ್ಲಿನ ಮನೆಯ ಬಿಟ್ಟು ನೆಲೆಗೊಳ್ಳಿನ್ನೊಳು, ಬೇಡ. ॥ ೬೧॥ 


೧೦೮೩ 


ಮಾರ್ಜಾಲನ ಹೃದಯದಲ್ಲಿ ಮೂಷಕ ಮನೆಯ ಮಾಡಿ ಇದ್ದಿತ್ತು. 
ಅದಕ್ಕೆ ಮಣಿ ಮಾಡಂಗಳಿಂದ ಆಶ್ರಯವೊಂದು ಬಾಗಿಲು ಬೇಟ್‌. 
ಅದಕ್ಕೆ ಹೋಗಿ ಆಡುವ ನಾಟಕಸಾಲೆ. 
ಪವನನೆಂಬ ಸೂಳೆ ಘಟದಿಂದ ಆಡುತ್ತಿರಲಾಗಿ, 
ಕಾಲು ಜಾಜ್‌ ನೆಲಕ್ಕೆ ಬಿದ್ದಳು. 
ಬಿದ್ದ ಘಾತಕ್ಕೆ ಯೋನಿ ಒಡೆಯಿತ್ತು; 
ಮೊಲೆ ಹಣಿದು ಕಿವಿ ಕಿತ್ತು, ಕಣ್ಣು ಹಿಂಚುಮುಂಚಾಯಿತ್ತು. 
ನೋಡುವ ಅಣ್ಣಗಳ ಬಯಕೆ ಹಜ್‌ಯಿತ್ತು. 
ಯೋನಿ ಕಿತ್ತಲ್ಲಿ ಕೂಟಕ್ಕೆ ಸುಖವಿಲ್ಲ, ನೋಟಕ್ಕೆ ಬೆಂಬಳಿಯಿಲ್ಲ. 
ಪವನನ ಆಟ ಹೋಯಿತ್ತು, ಕಾಲನ ಕಮಟಕ್ಕೆ. 
ನೀ ಅಲೇಖನಾದ ಶೂನ್ಯ, 
ಇವಟಾಟದ ಬೆಂಬಳಿಯ ಬಿಡಿಸು, ಕಲ್ಲಿನೊಳಗಿಂದ ಇತ್ತ ಬಾರೈಯ್ಯಾ. ಕೊ! 





ee 


೧೦೮೨: 1 4 cdo (ಕೋ ೪೪೮). 2 ಹುಸು (ಕೋ ೮೨, ಕೋ ೧೫೧, ಕೋ ೪೪೮). 


CC-0. Jangamwadi Math Collection. Digitized by eGangotri 








ಸಂಪಾದನೆಯ ವಚನಗಳು 


CC-0. Jangamwadi Math Collection. Digitized by eGangotri 





ಪ್ರಭುದೇವರ ಬಸವಣ್ಣನ ಸಂಪಾದನೆ 
೧೦೮೪ 


ಕನಕಾಚಲದಲ್ಲಿ ದೀನನಾಯಕನೆಂಬ ರತ್ನ ಹುಟ್ಟಿ 
ಅಹುದಲ್ಲಾಯೆಂಬ ಕೊಳಗದ ಕೊರಳಿನಲ್ಲಿ ಅಳೆವುತ್ತೈದಾರೆ 
ಕೊಳಗದ ಕೊರಳು ತುಂಬಿ, ಅಳೆವಾತನ ಹೃದಯ ತುಂಬಿ 
ಗುಹೇಶ್ವರಲಿಂಗದ ಕಂಗಳು ತುಂಬಿ ಮಂಗಳಮಯವಾಯಿತ್ತು. ou 


೧೦೮೪ 
ಅಟ್ಟದ ಮೇಲೆ ಹರಿದಾಡುವ ಇಲಿ, 


ಕಾದಿರ್ದ ಬೆಕ್ಕ ತಪ್ಪಿಸಿ, ಬೆಕ್ಕಿನ ಕಣ್ಣೊಳಗಡಗಿತ್ತು. 
ಕಣ್ಣೂ ಇಲಿಯೂ ಕೂಡಿ 


ಗುಹೇಶ್ವರಲಿಂಗವ! ಕಂಡುದಿಲ್ಲಾ. ॥೨॥ 
೧೨೮೬ 
ಕಾಯದ ವೊಲವರದಲ್ಲಿ ನಿಲುವ ಚಿತ್ತ 
ಕಂಗಳ ಗೊತ್ತಿನಲ್ಲಿ ಕಟ್ಟುವಡೆದು 


ದೃಷ್ಟದ ಇಷ್ಟದಲ್ಲಿ ಕಂಗಳ ಸೂತಕ ಹಿಂಗಿ 
ಮನದ ಸೂತಕ! ಹಣಿದು 
ಗುಹೇಶ್ವರನೆಂಬ ಭಾವದ ಭ್ರಮೆಯಡಗಬೇಕು. na 





೧೦೮೫: 1 x (ಕೋ ೪೪೮). 
೧೦೮೬: 14 ವ (ಕೋ ೧೫೧). 


CC-0. Jangamwadi Math Collection. Digitized by eGangotri 


ಸಕಲ ಪುರಾತನರ ವಚನಗಳು-೧ 
೧೦೮೭ 
ಕಾಯವೆಂಬ ದೇಗುಲದಲ್ಲಿ ಜೀವವೆಂಬ ದೇವರು 


ಕರಣೇಂದ್ರಿಯಂಗಳೆಂಬ 'ಸ್ಥಾನಿ'ಕರ ಕೈಯಲ್ಲಿ ಪೂಜಿಸಿಕೊಂಬುದು 


ಗುಹೇಶ್ವರಲಿಂಗಕ್ಕೆ ದೂರ. 
| ೧೦೮೮ 


ಧ್ಯಾನ ಅಧ್ಯಾತ್ಮಿಕದಲ್ಲಿ ಕಂಡೆಹೆನೆಂಬುದು: 
ಜೀವನಲ್ಲದೆ ಪರಮನಲ್ಲ; 
ಜಪ-ತಪ, ನೇಮ-ನಿತ್ಯಂಗಳಿಂದ, ಕಂಡೆಹೆನೆಂಬುದು 
ಪ್ರಕೃತಿಯಲ್ಲದೆ ಸುಚಿತ್ತವಲ್ಲ; 
ಭಾವದಿಂದ ಪ್ರಮಾಣಿಸುವುದೆ ಏಕರೂಪು 
ಗುಹೇಶ್ವರಲಿಂಗವು ತಾನೆ. 


೧೦೮೯ 


ಕಾಲು ಕರ ಕಾಯ ಜೀವದೊಳಗಾಡುವ ಭಾವವೆ ದೈವವೆ; 
ನಾನೆಂಬುದು ತಾನಳಿದಲ್ಲಿ, 
ಗುಹೇಶ್ವರಲಿಂಗವು ತಾನೆ. 


೧೦೯೦ 


ಲೋಹ ಕರಗಿ ಗುಂಡಾದಲ್ಲಿ, 
ಕಾಯ'ಎನಟ್‌ಯಬಲ್ಲುದೆ? 

ಮಾತಿನ ಅದ್ವೈತದಲ್ಲಿ ನುಡಿವರೆಲ್ಲರು, 
ಗುಹೇಶ್ವರಲಿಂಗವನೆತ್ತಬಲ್ಲರು ಸಂಗನಬಸವಣ್ಣಾ ? 


೧0೦೯೧ 


ಜಲದ ಸತ್ವ ಜಲಚರಾದಿಗಳಿಗಲ್ಲದೆ ಬಲುಹಿಲ್ಲ. 
ವಾಗದ್ದೈ ತಿಗಳ ಅದ್ವೈತ ಸ್ಥಯವ ಮುಟ್ಟಬಲ್ಲುದೆ? 
ಗುಹೇಶ್ವರಲಿಂಗಕ್ಕೆ ದೂರ ಸಂಗನಬಸವಣ್ಣಾ. 





೧೦೮೭: 1 ಕರಣಿ (ಕೋ ೧೫೧). 
೧೦೯೦: 1 ಜೀ (ಕೋ ೪೪೮). 


CC-0. Jangamwadi Math Collection. Digitized by eGangotri 


1? q 


au 


॥೬॥ 


Nel 


॥೮॥ 


ಸಂಪಾದನೆಯ ವಚನಗಳು 


೧೦೯೨ 


ರೂಪಿಂಗೆ ಬಂದು ನಿಂದುದು ಮಾತಿಂಗೊಡಲಾಯಿತ್ತು. 
ಮಾತಿಗೆ ವೇಧಿಸಿದ ಮನ ಅಾಟಾಳದ 1ಕುಂಭ!ದಂತೆ. 
ಅದ ನೇತಿಗಳಿದು ನಿಂದಲ್ಲಿ, 

ಗುಹೇಶ್ವರಲಿಂಗ ತಾನೆ ಸಂಗನಬಸವಣ್ಣಾ 


೧೦೯೩ 


ನಿಜ ಬಲ್ಲವಂಗೆ ಜಲವೂ ಸರಿ ನೆಲನೂ ಸರಿ. 
ಅಜೌ್‌ದು ನುಡಿವಂಗೆ ಜಲವೂ ಸರಿ ಸಮಯವೂ ಸರಿ. 
ಎಮಗಾ ಮಿಥ್ಯವಿಲ್ಲ. 


ಗುಹೇಶ್ವರಲಿಂಗವು ಪರಿಪೂರ್ಣವಾದ ಕಾರಣ ಸಂಗನಬಸವಣ್ಣಾ ‘ 


೧೦೯೪ 
ಶಬ್ದಸೂತಕವೆಂಬರು! 
ಶಬ್ದಕ್ಕೆ ಸೂತಕವುಂಟೆ, ತನ್ನ ಸಂದೇಹವಲ್ಲದೆ? 
ಗಾಳಿಗೆ ಧೂಳು ಲೇಪವಪ್ಪುದೆ? 


ಗುಹೇಶ್ವರಲಿಂಗಕ್ಕೆ ಆ ಭಾವವಿಲ್ಲ ಸಂಗನಬಸವಣ್ಣಾ. 


೧೦೯೫ 


ನೀರನೀಸುವ ದೇಹ ಬಳಲುವುದಲ್ಲದೆ, ನೀರು ಬಳಲುವುದೆ? 
ಸಮಯವ ನುಡಿದಡೆ ಸಮಯಕ್ಕೆ ನೋವಲ್ಲದೆ 
ಗುಹೇಶ್ವರಲಿಂಗಕ್ಕೆ ಭ್ರಮೆಯಿಲ್ಲ ಸಂಗನಬಸವಣ್ಣಾ. 


೧೦೯೬ 


ಕಾಯವ ಹೊತ್ತು ತಿರಿಗಾಡುವನ್ನಬರ, 
ನಾನಟ್‌ದೆನೆಂಬುದು ಹುಸಿಯಾಯಿತ್ತು. 
Seas ತಾವರೆ ಎಲೆಯ ಬಿಂದುವಿನಂತೆ 
ಅಂಗಲೇಪವಿಲ್ಲದೆ 
ಗುಹೇಶ್ವರಲಿಂಗವನಜ್‌ಯಬೇಕು, ಸಂಗನಬಸವಣ್ಣಾ. 





೧೦೯೨: 1 ಕಂಭ (ಕೋ ೩೪). 


೩೦೧ 


He tl 


1 CO I 


॥೧೧॥ 


॥೧೨॥ 


॥೧೩॥ 


CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು-೧ 


೧೦೯೭ 


ಕಾಯದ ಮೇಲೆ ಕಲ್ಲು ಬೀಳಲಿಕ್ಕೆ 
ಜೀವ ಆ ಠಾವನಟ್‌ದು ತಾವು ಮಾಣಿಸಿಕೊಂಬಾಗ 
ನೋವನಟ್‌ವುದು ಕಾಯವೊ ಜೀವವೋ? 
ಉಭಯ ಸಮಯವೋ? 
ಗುಹೇಶ್ವರಲಿಂಗಕ್ಕೆ ಅನ್ಯವಿಲ್ಲ ಸಂಗನಬಸವಣ್ಣಾ. 


೧೦೯೮ 


ಕತ್ತಲೆಯ ನುಂಗಿದ ದೀಪದ ಬೆಳಗಿನಂತೆ 
ಕರ್ದಮವ ನೀಂಟಿದ ಸುಜಲದಂತೆ 
ಮಧುರ ರಸವನಟ್‌ವ ಜಿಹ್ವೆಯಂತೆ, 
ಎನ್ನ ಕಂಗಳಿಗೆ ದೃಷ್ಟವಾಗಿ, ಮನಕ್ಕೆ ಮನೋಹರವಾಗಿ 
ಕೂಡಲಸಂಗಮದೇವರಲ್ಲಿ, ಪ್ರಭುದೇವರ ಸುಳುಹು ಚಿಹ್ನವಾಯಿತ್ತು. 


೧೦೯೯ 


" ಕಾಯದ ಕುಣುಹುವಿಡಿದು ಬಂದೆನೆಂಬ 

ಆ ಭಾವದ ಇರವೇಶಕ್ಕೆ ನಿಮಗೆ? 

ಅಂಬರದ ಚಾಪ ಮುಗಿಲೊಳಗೆ ಹೊಂದಿತೆ, 
ಬೇಜಕೊಂದರಲ್ಲಿ ನಿಂದಿತೆ? 

ಅದಟಿಂಗದ ಛಾಯೆ ಪ್ರಭುದೇವರು ನಿಂದ ಸುಳುಹು 
ಕೂಡಲಸಂಗಮದೇವರಲ್ಲಿ ಭಿನ್ನವಿಲ್ಲದೆ ನಿಂದ ಕಾಯದಂಗ. 


೧೧೦೦ 
ಏರಂಡದ ಬಿತ್ತಿನಂತೆ, ರಸವಾರಿಯಂತೆ, 


ಪಶುವಿನ ಪಿಸಿತದಲ್ಲಿ ತಲೆದೋಲುವ ಅಮೃತದಂತೆ 
ಕಾಯವಿಡಿದು ಬಂದಡೆ 'ನಿಮ!ಗಾ ಭಾವವಿಲ್ಲ. - 


ಕೂಡಲಸಂಗಮದೇವರಲ್ಲಿ ಪ್ರಭುದೇವರ ಸುಳುಹು ಅಗಮ್ಯವಾಯಿತ್ತು. 





೧೦೯೨: 1 (ಕೋ ೮೨, ೪೪೮). 
೧೧೦೦: 1ನಿನಗಾ (ಕೋ ೮೨, ೩೪, ೩೦೦). 


CC-0. Jangamwadi Math Collection. Digitized by eGangotri 


1O? 1 


I ೧೫॥ 


॥೧೬॥ 


॥ ॥ ೧೭॥ 


ಸಂಪಾದನೆಯ ವಚನಗಳು 
೧೧೦೧ 


ಸುರಿವ ಜಲಕ್ಕೆ 'ನೆಲ'ಹೊಲೆಯೆಂದು ಪ್ರಮಾಣಿಸಬಹುದೆ? 
ಉರಿವ ಅನಲಂಗೆ ಶತಡೊಂಕು ಸಸಿನವೆಂಬುದುಂಟೆ? 
ಗುಹೇಶ್ವರಲಿಂಗಕ್ಕೆ ಲೇಸು ಕಷ್ಟವೆಂಬುದಿಲ್ಲ, ಸಂಗನಬಸವಣ್ಣಾ. 


೧೧೦೨ 


ಬಂದು ನಿಂದು ಮೊಲೆ ನೀರ ಮಿಂದವರೆಲ್ಲರೂ 
ಹೆಂಡತಿಯರಾಗಬಲ್ಲರೆ? 
ಬಂದು ನಿಂದು ಸುಳಿದು ಮಾಡುವರೆಲ್ಲರೂ 
ಸಂಗನಬಸವಣ್ಣನಂತೆ ಗುಹೇಶ್ವರಲಿಂಗವ ಬಲ್ಲರೆ? 


೧೧೦೩ 


ಭಕ್ತಿಯೇ ಓಗರವಾಗಿ, ಸತ್ಯವೇ ಮೇಲೋಗರವಾಗಿ 
ನಿಜ ತತ್ವವೆ ಸವಿಯಾಗಿ, 
ಗುಹೇಶ್ವರಲಿಂಗಕ್ಕಿಕ್ಕಬಲ್ಲವ' ಸಂಗನಬಸವಣ್ಣನಲ್ಲದಿಲ್ಲಾ. 


೧೧೦೪ 


ನಾನೆಂಬಹಂಕಾರದಲ್ಲಿ ನಾನುಂಡೆನಾದಡೆ, ಎನಗದೇ ಭಂಗ 
ಸ್ತುತಿ, ನಿಂದೆಗೆ ನೊಂದೆನಾದಡೆ, 
ಅಂಗಯ್ಯಲ್ಲಿದ್ದ ಗುಹೇಶ್ವರಲಿಂಗಕ್ಕೆ ದೂರ ಸಂಗನಬಸವಣ್ಣಾ. 


ರಣಂ 


೧೧೦೫ 


ನೋಡುವ ಸೂರ್ಯ ಸುರಿವ ಜಲ 
ಹೊಲೆ! ನೆಲೆ ಶುದ್ಧ ವೆಲ್ಲಕ್ಕು ಸರಿ 
Seeds ನುಡಿವವರಿಗೆ, ಮಣ*ದಂ ನುಡಿದು ತಲ್ಲಣಿಸುವವರಿಗೆ 
ಅವನ ಹೃದಯವೆ ಸಾಕ್ಷಿ 
ಗುಹೇಶ್ವರಲಿಂಗಕ್ಕೆ ತಥ್ಯ ಮಿಥ್ಯವಿಲ್ಲ ಸಂಗನಬಸವಣ್ಣಾ. 





೧೧೦೧: 133 (ಕೋ ೪೪೮). 
೧೧೦೩: 1 (ಕೋ ೮೨, ೩೦೦). 
೧೧೦೫: 1 ಮೊಲೆ (ಕೋ ೪೪೮). 


CC-0. Jangamwadi Math Collection. Digitized by eGangotri 


೩೦೩ 


1 OS I 


1೧೯॥ 


॥ ೨೦॥ 


॥ ೨೧॥ 


॥ ೨೨॥ 


೩೦೪ ಸಕಲ ಪುರಾತನರ ವಚನಗಳು-೧ 


೧೧೦೬ 


ಕಾಯವೆಂಬ ಕದಳಿಯ ಹೊಕ್ಕು ಪ್ರಾಣವೆಂಬ ಗಹ್ಟರದಲ್ಲಿ, 
ಸಕಲೇಂದ್ರಿಯವೆಂಬ ಕೋಣೆ ಕೋಣೆಗಳಲ್ಲಿ 
ತಿರಿಗಾಡುತ್ತ ಬರಲಾಗಿ, ಮೇಲು! ಮಂದಿರದ ತ್ರಿಕೋಣೆಯಲ್ಲಿ ಬೆಳಗಾಯಿತ್ತು. 
ಗುಹೇಶ್ವರಲಿಂಗವೆಂಬುದು ರೂಪಾಯಿತ್ತು ಸಂಗನಬಸವಣ್ಣಾ. ॥ ೨೩ ॥ 


೧೧೦೭ 


ಭೂಮಿಯಿಂದ ಹುಟ್ಟಿ ಅಂತರದಲ್ಲಿ ಬೆಳೆವ, ಫಲ ವೃಕ್ಷದಂತೆ 
ಸರ್ವರಿಗೆ ಭೂತಹಿತ'ನಾಗಿ ಫಲರಸವನೀವಂತೆ 
ನೀ ಭೂಮಿಯಾಗಿ ನಾ ಸಸಿಯಾಗಿ, ಬೆಳೆದ ಬೆಂಬಳಿಯಲ್ಲಿ 
ಗುಹೇಶ್ವರಲಿಂಗವೆಂಬುದು ಫಲವಾಯಿತ್ತು. 
ಅಜ್‌ದ ಅಟ್‌ಕೆ ರಸವಾಯಿತ್ತು. 
ಸಂಗನಬಸವಣ್ಣನಿಂದ ಎನ್ನಂಗ ಬಯಲಾಯಿತ್ತು. ॥ ೨೪॥ 


೧೧೦೮ 


ಅಂದು ನೀ ಬಂದ ಬೆಂಬಳಿಯಲ್ಲಿ ನಾ ಬಂದೆ; 
ಅಂದಂದಿನ ಸಂದೇಹ ಹರಿಯಿತ್ತು. 
ನೀ ಭಕ್ತನಾಗಿ ನಾ ಜಂಗಮವಾಗಿ, 
ಗುಹೇಶ್ವರಲಿಂಗವೆಂಬುದಕ್ಕೆ ಅಂಗವಾಯಿತ್ತು. ॥ ೨೫ ॥ 


೧೧೦೯ 


ಕಾಯ ಉಭಯ ಭೇದವಾಗಿ, ಆತ್ಮ!ನೇಕ!ವಾಗಿ, 
ಕಾಯ ಭಕ್ತನಾಗಿ ಪ್ರಾಣ ಜಂಗಮವಾಗಿ, 
ನಾ ಹಿಡಿದ ರೂಪು ಬಸವಣ್ಣನಾಗಿ 
ಅಟಾದಟ್‌ವು ಗುಹೇಶ್ವರಲಿಂಗವಾಗಿ, ನೆನವುತ್ತಿದ್ದೆನು. ॥ ೨೬॥ 





೧೧೦೬: ? ಮೇರು (ಕೋ ೪೪೮). 
೧೧೦೭: 1 ದಯ (ಕೋ ೪೪೮). 
೧೧೦೯: 1ನೇ ಅಂಗ (ಕೋ ೪೪೮). 


CC-0. Jangamwadi Math Collection. Digitized by eGangotri 


ಸಂಪಾದನೆಯ ವಚನಗಳು ೩೦೫ 


೧೧೧೦ 


. ಆತ್ಮನ ಸುಳುಹು ನಿಂದ ಮತ್ತೆ ಕಾಯದ ಅವತಾರವಳಿಯಿತ್ತು. 
ನೀನೆಂಬ ಭಾವವಜತಲ್ಲಿ, 
ಕೂಡಲಸಂಗಮದೇವರ ಭಾವ ಪ್ರಭುದೇವರಲ್ಲಿ ಐಕ್ಯವಾಯಿತ್ತು. ॥ ೨೭॥ 


೧೧೧೧ 


ಅನ್ನಬರ ಹಾಗೆನ್ನದಿರು ಸಂಗನ ಬಸವಣ್ಣಾ. 
ನಿನಗೆ wees? ಅಡಗುವ ಕುಜುಹೆಂಬುದೊಂದೊಡಲುಂಟು 
ಎನಗೆ ಅಂಗೈಯ್ಯ ನಾಮ ಕಾಯವೆಂಬ ಕದಳಿ 
ಗುಹೇಶ್ವರನೆಂಬ ಭ್ರಮೆ ಬಿಡದು. ॥ ೨೮॥ 


ಪ್ರಭುದೇವರ ಚನ್ನಬಸವರಾಜದೇವರ ಸಂಪಾದನೆ 
೧೧೧೨ 


ಅನಾದಿ ಭ್ರೂಮಧ್ಯದಲ್ಲಿ, 
ಐದು ಕುದುರೆಯ ಕಟ್ಟಿದ ಕಂಬ ಮುಟೀಯಿತ್ತು. 
ಎಂಟಾನೆ ಬಿಟ್ಟೋಡಿದವು. 
BOND ಪ್ರಜೆಗಳು ಬೊಬ್ಬಿಟ್ಟರು. 


ಹೃತ್ಯಮಲಕರ್ಣಿಕೆಯ ಮಧ್ಯದಲ್ಲಿ 
ಗುಹೇಶ್ವರಲಿಂಗನು ಹಿಡಿವಡೆದ ಕಂಬ, 
ಬಚ್ಚಬಯಲಾಯಿತ್ತು ಚನ್ನಬಸವಣ್ಣಾ. ॥೨೯॥ 
೧೧೧೩ 
ಉದಕದೊಳಗಣ ವಿಕಾರ ಪವನನಿಂದಲ್ಲದೆ 
ಉದಕ ಸಹಜ ಬೀಜವೆಂದಟ್‌ಯರು. 
ದೇಹ ಪ್ರಪಂಚು ವಾಯುವಿಂದಲ್ಲದೆ 
ದೇಹದಲ್ಲಿ ಬೇಜಿಕೊಂದು ಗುಣವನಜಿಸುವರೆ? 
ಮಂಜಿನ ಗುಡಿಯ ಬಿಸಿಲ ಅಂಬಿನಲ್ಲಿ ಎಚ್ಚಡೆ 
ಕರಹೊಸತಾಯಿತಲ್ಲಾ. 


CC-0. Jangamwadi Math Collection. Digitized by eGangotri 





೩೦೬ ಸಕಲ ಪುರಾತನರ ವಚನಗಳು-೧ 

ಸಹಜದ ನಿಲವು ಜೀವ ಪರಮಾತ್ಮನೆಂದು ಎರಡು! ನುಡಿಯ?ಲಿಲ್ಲ”. 

ಬೇಕ ನೆನೆವ ಮನ ತೆಜಹಿಲ್ಲದೆ 

ಗಗನದ ಸೂರ್ಯ ಜಲದಲ್ಲಿ ) ತೋಣುವವೊಲು 

ಹಲವು ರವಿಯೆಂದು ಮತ್ತೆಣಿಸಲುಂಟೆ? 

ಒಳಹೊಜಣಿಗು ಎಂದೆನ್ನದೆ 

ಮುಟ್ಟಿಯೂ ಮುಟ್ಟದಿಪ್ಪ ಬಯಲೊಳಗಡಗಿದ 

ನಿರಾಳವನ್ನು ಕೇಳುವ ಕೀರ್ತಿಯಲ್ಲ, ನೋಡುವ ಮೂರ್ತಿಯಲ್ಲ 

ಪರಿಪೂರ್ಣ ಪರಂಜ್ಯೋತಿ ಭಾವವಿಲ್ಲದ ಶಬ್ದವನು ಕೇಳಲಿಲ್ಲವನೊಬ್ಬನೆ 

ನಮ್ಮ ಕೂಡಲಚನ್ನಸಂಗಮದೇವರಲ್ಲಿ ಪ್ರಭುವೆ ನೀನೇ ಬಲ್ಲೆ. 
೧೧೧೪ 


ಕಾಯವಿಡಿದು ಸುಳಿದಾಡುವನ್ನಕ್ಕ, 
ಕರಣಂಗಳ ಮೀಜುವರಾರೈ ಚನ್ನಬಸವಣ್ಣಾ? 
ಕರಣಂಗಳಿಂದ ಕರ್ಮಂಗಳ ಮಾಡುತ್ತಿದ್ದಿಹಿತ್ತು. 
ಕರ್ಮವ ಕರ್ಮದಿಂದ ಅಳಿದು, 
ಮಲವ ಜಲ ತೊಳೆದಂತೆ, ನಾನು ಕಾಯದ ಕರ್ಮವ ಮಾಡುವಲ್ಲಿ 
ಜೀವ ವಿಕಾರವ ಬಿಡಿಸಿದೆಯಲ್ಲಾ. 
ಗುಹೇಶ್ವರಲಿಂಗಕ್ಕೆ ಒಡಲಿಲ್ಲಾ ಎಂಬುದನಜುಪಿದೆಯಲ್ಲಾ ಚೆನ್ನಬಸವಣ್ಣಾ. 


೧೧೧೫ 
ಬಾಗಿಲ ಕಾಯ್ದಿದ್ದ ಗೊಲ್ಲಂಗೆ [ವೆಚ್ಚಕ್ಕೆ 318, ಒಡೆತನವುಂಟೆ ಅಯ್ಯಾ? 
ಸೂತ್ರದ ಬೊಂಬೆಗೆ : ಪ್ರಾಣಪುಂಟೆ? ? 
ಆಡಿಸುವ ಜಾತಿ ಉತ್ತರಂಗಲ್ಲದೆ 
ಎನ್ನ ಭಾವಕ್ಕೆ ಮನೋಮೂರ್ತಿಯಾಗಿ, 


ಕೂಡಲಚನ್ನಸಂಗಮದೇವರಲ್ಲಿ ಪ್ರಭುದೇವರ ಸುಳುಹು ಅಗಮ್ಯವಾಯಿತ್ತು. 


೧೧೧೬ 


ಹಸಿದ ಕಾಳೋರಗನ ಹೆಡೆಯ ನೆಳಲಿನಲ್ಲಿ 
ಕಾಳಾಂಧಕಾರನೆಂಬ ಕಪೆ, ಅಂತಹ ಕಾಳೋರಗನ ಏಳ ನುಂಗಿತ್ತು. 
ಅದಟ ಬೇಳುವೆಯಲ್ಲಿ ಮೇಲಾಗಿ ಬದುಕಿದೆ ಚನ, ಬಸವಣ್ಣ ನಿಂದ 
ಗುಹೇಶ j ರಲಿಂಗವೆಂಬುದು ಪ್ರಮಾ'ಣಾ'ಯಿತ್ತು. 





೧೧೧೩: 1 ಡೂ (ಕೋ ೧೫೧). 2 99 (ಕೋ ೧೫೧); ಲ್ಲಿ (ಕೋ ೪೪೮, ೩೦೦). 


೧೦೧೫: 1 ಎಚ್ಚ 3, (ಕೋ ೪೪೮). 
೧೧೧೬: 1 ಇವಾ (ಕೋ ೧೫೧). 


CC-0. Jangamwadi Math Collection. Digitized by eGangotri 


॥೩೦॥ 


॥೩೧॥ 


॥ ೩೨ l 


॥ ೩೩ I 


ಸಂಪಾದನೆಯ ವಚನಗಳು ೩೦೭ 
೧೧೧೭ 


ಆಮಿಷ! ತಾಮಸವೆಂಬ ಸಂದೇಹ ನಿಂದಿತ್ತು, 
ಪುಣ್ಯ ಪಾಪವೆಂಬ ಉಭಯವಳಿಯಿತ್ತು. 
ಇಷ್ಟ ಪ್ರಾಣವೆಂಬ ಉಭಯದ ಬೆಳಗೊಡಗೂಡಿತ್ತು. 
ಪ್ರಭುದೇವರ ಸುಳುಹು ಕಾಣಲಾಗಿ 
ಕೂಡಲ ಚನ್ನಸಂಗಮದೇವರ ಕಾಣಬಂದಿತ್ತು. ॥೩೪॥ 


೧೧೧೮ 


ಭಕ್ತಿಯೆಂಬ ಸಮಾಧಾನ ಬಸವಣ್ಣನಿಂದ ಎನಗಾಯಿತ್ತು 
eee ೦ಬ ಪರಿಣಾಮ ಮರುಳುಶಂಕರದೇವರಿಂದ ಎನಗಾಯಿತ್ತು. 
ಏಕನಿಷ್ಠೆಯೆಂಬ ಭಾವ ಸಿದ್ಧರಾಮಯ್ಯದೇವರಿಂದ ಎನಗಾಯಿತ್ತು. 
ಸರ್ವಜೀವಕಳೆ ಪರಿಪೂರ್ಣ ಚನ್ನಬಸವಣ್ಣನಿಂದ ಎನಗಾಯಿತ್ತು 
ಆದ ನಿಜದ ನೆಲೆ ಗುಹೇಶ್ವರಲಿಂಗವೆಂಬ ನಾಮವಾಯಿತ್ತು. ॥೩೫॥ 


೧೧೧೯ 


ಹರೆದು ತೃಷೆ ಬತ್ತಿ ಪರಿಣಾಮವೆ ಪಥ್ಯವಾಗಿ 
ನಿಂದಂಗ ನೀನಾದ ಕಾರಣ, ನಿನ್ನ ಕಾರುಣ್ಯ ಚಕ್ಕು, 
ಎನ್ನ ನಿರೀಕ್ಷಿಸಿದಲ್ಲಿ ಎನ್ನ ಬಂಧ ಮೋಕ್ಷವೆಂಬವು ಅಂದೆ ನಿಂದವು 
ಕೂಡಲ ಚನ್ನ ಸಂಗಮದೇ ವರಲ್ಲಿ ಪ್ರಭುದೇವರ ಸುಳುಹು ಗೋಪ್ಯವಾ!ದಲ್ಲಿ'  ॥೩೬॥ 


೧೧೨೦ 


ಜಂಗಮ ಪ್ರಾಣವೆಂಬುದು ನಿನಗೆ ಹುಸಿಯಾಯಿತ್ತಲ್ಲಾ ಸಂಗನಬಸವಣ್ಣಾ! 

ನಿನಗೆ ಪ್ರಸಾದ ಪ್ರಸನ್ನವೆಂಬುದು ಸಂದೇಹವಾಯಿತ್ತಲ್ಲಾ ಚನ್ನಬಸವಣ್ಣಾ! 

ನಿನಗೆ ಕಾಯ ಬಸವಣ್ಣ ಜೀವ ಚನ್ನಬಸವಣ್ಣ 

ಕೇತಯ್ಯಗಳ ಅಳಿವು ಕಲಿದೇವರ ದೇವಯ್ಯನ ಉಳಿವಾಯಿತ್ತು. 1 ॥೩೭॥ 


೧೧೧೭: | ಮಸ (ಕೋ ೩೪, ಕೋ ೩೦೦, ಕೋ ೪೪೮). 
೧೧೧೯: 1 ಯಿತ್ತು (ಕೋ ೧೫೧). 
೧೧೨೦: 14 ನಿಃಕಳಂಕ ಮಲ್ಲಿಕಾರ್ಜುನಾ. (ಕೋ ೪೪೮). 


CC-0. Jangamwadi Math Collection. Digitized by eGangotri 





ಸಕಲ ಪ್ರರಾತನರ ವಚನಗಳು-೧ 
Pa 
೧೧೨೧ 
ಅನ್ಯ ಶಬ್ದವ ನುಡಿಯ ಕೇಳೆನೆಂಬ ಘಂಟೆ ಕರ್ಣದಲ್ಲಿ. 
ಮತ್ತೆ ಅಪಶಬ್ದವ ನುಡಿವುದಕ್ಕೆ 


ನಿನ್ನ ನೀನೇ ತಿಳಿದು ನೋಡು 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನಟ್‌ಯಬಲ್ಲಡೆ. ೩೮ ॥ 


೧೧೨೨ 


ಬೆಕ್ಕು, ನಾಯಿ, ಸೂಳೆ, ಸು ತಾಳ ಹಣ್ಣು, ಅನ್ಯದೈವ ಭವಿಮಿಶ್ರವುಳ್ಳವರ 
ಮಠದಲ್ಲಿ ನಂಟರ ದಾಕ್ಷಿಣ್ಯಕ್ಕೆ, ಒಡಲ ಕಕ್ಕುಲತೆಗೆ 


ಹೋಗಿ | ಹೊಕ್ಕು ಅನ್ನವ ಕೊಂಡಡೆ 

ಹೊಲೆಗೇಟ್‌ಯ ನಾಯಿ! ಹಂದಿಯ ಮುಸುಡ ಮೂಸಿ ನೋಡಿದಂತೆ 

ಕಲಿದೇವರದೇವಯ್ಯ. 1೩೯ ॥ 
೧೧೨೩ 

ವರ್ಮವನೆತ್ತಿ ನುಡಿವಲ್ಲಿ ವರ್ಮಿಗನಲ್ಲದೆ, ಕರ್ಮಕ್ಕೊ ್ಯಳಗಲ್ಲ. 

ತನ್ನ ಭಾಷೆಗೆ ತಾ ತಪ್ಪಿದಲ್ಲಿ ಅನ್ಯರ ಯೇಟಸೇಕಿ? 

ಅದು ತನ್ನ ತಾ ತಿಳಿವ. ಯುಕ್ತಿ 

ನಿಕಳಂಕಮಲ್ಲಿಕಾರ್ಜುನದೇವರಲ್ಲಿ ಮಿಥ್ಯವಿಲ್ಲದ ಸದ್ಭಕ್ತಿ. Il 9O II 
೧೧೨೪ 


ಆತ್ಮ ತೇಜದಿಂದ ಹಣೆಗಣ್ಣ ತೆಗೆದಲ್ಲಿ 
ಅತೃಫಟವಳಿದವಂಗೆ, ಕಾಲ ಕಣ್ಣ ತೆಗೆದು 
ಹಣೆಗಣ್ಣ ಮುಚಿ ಕ್ವಿದೆನೆಂಬ ಅಹಂಕಾರವಡಗಿಯಲ್ಲದೆ, 


ಕಪಿಲಸಿದ ್ಪಮಲ್ಲಿಕಾರ್ಜುನಲಿಂಗಕ್ಕಿ ಒಳಗಲ್ಲ. ॥ ೪೧॥ 
೧೧೨೫ 
ಅಂಗವಟತು ನಿಂದವಂಗೆ ಜಗದ ಹಂಗಿನಲ್ಲಿ ಸಿಕ್ಕಿ, 
ಜಂಗುಳಿಗಳ ಕೂಡದೆ ಲಿಂಗವೆ ಅಂಗವಾಗಿ ಜ್ಜ 
ಕಪಿಲಸಿದ್ಧ ಮಲ್ಲಿಕಾರ್ಜುನಲಿಂಗವು ತಾನಾದುದು. ॥ ೪೨॥ 





೧೧೨೨: ಹಿರಿ (ಕೋ ೩೪, ೩೦೦); x (ಕೋ ೪೪೮); ಹಿರಿ (ಕೋ ೮೨). 


CC-0. Jangamwadi Math Collection. Digitized by eGangotri 





ಸಂಪಾದನೆಯ ವಚನಗಳು ೩೦೯ 
೧೧೨೬ 


ಒಂದಹುದು ಒಂದನಲ್ಲಾಯೆಂಬುದು ಭಕ್ತಿಸತ್ಯಕ್ಕೆ ಅದೇ ಭಂಗ. 
ಮಿಥ್ಯ ತಥ್ಯವನಳಿದವಂಗೆ 
ಮತ್ತೊಂದಲಲ್ಲಿ ಹೊತ್ತು ಹೋರುವುದೆ ಸತ್ಯವಲ್ಲ. 
ಅದು ಮಹಾಲಿಂಗಕಲ್ಲೇಶ್ವರಲಿಂಗಕ್ಕೆ ದೂರವಪ್ಪುದು. ॥ ೪೩ ॥ 


೧೧೨೭ 


ಕೂಪರ ಕೊಲುವಡೆ ಮಸದ ಕೂರಲಗು ಮತ್ತೇಕೆ? 
ಒಲ್ಲೆನೆಂದಡೆ ಸಾಲದೆ, ಕೊಲೆ ಮರಳಿ ಮತ್ತುಂಟೆ? 
ಮಹಾಲಿಂಗಕಲ್ಲೇಶ್ವರ ಬಲ್ಲೆನೆಂದಟ್ಟಿದಡೆ 
ತುಪ್ಪದಲ್ಲಿ ಕಿಚ್ಚ ನಂದಿಸಿದಂತಾಯಿತ್ತು. ॥೪೪॥ 


ಪ್ರಭುದೇವರ ಸಿದ್ಧರಾಮಯ್ಯದೇವರ ಸಂಪಾದನೆ 
೧೧೨೮ 


ಕಾಯವಿಡಿದಿಹನ್ನಕ್ಕ ಕಾಮವೆ ಮೂಲ 
ಜೀವವಿಡಿದಿಹನ್ನಕ್ಕ ಕ್ರೋಧವೆ ಮೂಲ 
ವ್ಯಾಪ್ತಿಯುಳ್ಳನ್ನಕ್ಕ ಸಕಲ ವಿಷಯಕ್ಕೆ ಆಸೆಯೆ ಮೂಲ. 
ಎನ್ನಯ ಆಸೆಯ ಪಾಶ ಘಾಸಿಮಾಡುತ್ತಿದೆ 
ಶಿವಯೋಗದ Gers ಠಾವ ತೋಹು ಕಪಿಲಸಿದ್ಧ ಮಲ್ಲಿಕಾರ್ಜುನಾ. 1೪೫ 1 


೧೧೨೯ 


ಆಂಗವಳಿದು ನಿಂದವನೆಂದು ನಾನಟ್‌ಯೆ; 
ಘನಲಿಂಗದಲ್ಲಿ ಸಲೆ ಸಂದವನೆಂದು ನಾನಜೌಯೆ; 
ಆವ ವೇಷದಲ್ಲಿ ಬಂದು ನಿಂದ ಠಾವನಜಬ್‌ಯೆ; 
ಕ್ರೋಧವೆಂಬ ಸಂಸಾರದ ಸಾಗರದಲ್ಲಿ, ಸಾಧನೆಯ ಮಾಡಲಾಗಿ, 
ಪ್ರಭುದೇವರ ಸುಳುಹು ಅಘಟಿತವಾಯಿತ್ತು 
ಕಪಿಲಸಿದ್ಧ ಮಲ್ಲಿಕಾರ್ಜುನಾ. I V೬ 1 


CC-0. Jangamwadi Math Collection. Digitized by eGangotri 


200 WO ಪುರಾತನರ ವಚನಗಳು-೧ 
೧೧೩೦ 


ಕರಚರಣಾದಿಗಳು ಬೇಟಾದವಲ್ಲದೆ; 
ಅಜಾಿದು ಮುಟ್ಟೂದು ಒಂದೇಯಾತ್ಮ 
ಬಿಂದುವಿನೊಂದು ಸಾರದಲ್ಲಿ ಸಸಿ ಹಲವು ನಾಮ ಬೆಳೆವಂತೆ 


ಗುಹೇಶ್ವರಲಿಂಗ'ದಂಗ'ದಲ್ಲಿ ನಾಸನೀ2ನೆಂಬ ಭಾವವಿಲ್ಲ ಸಿದ್ಧರಾಮಯ್ಯ. 


೧೧೩೧ 


Bes? ದೇಗುಲಂಗಳೆಲ್ಲವು ಹಿಂದಣ ಅಡಿವಜ್ಜೆಗೆ ರೂಪು. 
ಕರ್ಮಕಾಂಡ ಯೋಗಂಗಳೆಲ್ಲವೂ ಭವದ ತೆಕ್ಕೆಗೆ ಒಳಗು. 
ಹಿಂದಣ ಮುಂದಣ ಸಂದನಳಿದು, 
ಗುಹೇಶ್ವರಲಿಂಗದಲ್ಲಿ, ಸಲೆ ಸಂದಿರಬೇಕು, ಸಿದ್ಧರಾಮಯ್ಯ. 


೧೧೩೨ 
ಕೃಷಿಯ ಮಾಡಿ ಉಣ್ಣದೆ ಹಸಿವು ಹರಿವ ಪರಿಯಿನ್ನೆಂತು? 


ಕರ್ಮಯೋಗವ ಮಾಡದೆ ನಿರ್ಮಲ ಸುಚಿತ್ತವನಅಿವ ಪರಿಯಿನ್ನೆಂತು? 
ಬೇಯದ ಅಶನವನುಂಬ ಠಾವಾವುದು ಕಪಿಲಸಿದ್ಧ ಮಲ್ಲಿಕಾರ್ಜುನಲಿಂಗಕ್ಕೆ? 


೧೧೩೩ 


ಕರ್ಮವೆ ಪ್ರಾಣವೆಂದು ಮಾಡುವಾಗ, 
ಜ್ಞಾನವನಟ್‌ವನೆಲೆಶುದ್ದ ವಿನ್ನಾವುದು? 
ಸಾವನ್ನಕ್ಕ ಸಾಧನೆಯ ಮಾಡಿ, ಕಾದುವ ಠಾವಿನ್ನಾವುದು? 
ಅಟಾದುದನೇತಿಗಳೆದು ಮೇಲಟ್‌ದುದ ಕಜಕಿಗೊಳುತ್ತ 
ತುಷವ ನೀಗಿದ ತಂಡುಲದಂತೆ, 
ಕಾಯದ ದೆಸೆ ಶುದ್ಧವಾಗಿರಬೇಕು. 
ಗುಹೇಶ ರಲಿಂಗವನಜವುದಕ್ಕೆ ಸಿದ್ಧರಾಮಯ್ಯ. 


೧೧೩೪ 


ಕೈಯ್ಯಲ್ಲಿ ಹಿಡಿದು ಕಾಬುದು ಕರ್ಮಪೂಜೆಯಲ್ಲವೆ!? 
ಮನದಲ್ಲಿ ನೆನೆದು ಮಾಡುವುದೆಲ್ಲವು ಕಾಯದ ಕರ್ಮವಲ್ಲವೆ'? ? 


ಭಾವಶುದ್ಧವ ಇನ್ನಟ್‌ವ ಪರಿ ಇನ್ನಾವುದು ಕಪಿಲಸಿದ್ಧ ಮಲ್ಲಿಕಾರ್ಜುನಾ. 


00೩೦: 8 x (ಕೋ ೧೫೧, ಕೋ ೪೪೮). 2 x (ಕೋ ೩೦೦). 
೧೧೩೪: 1 ದೆ (ಕೋ ೧೫೧). 


CC-0. Jangamwadi Math Collection. Digitized by eGangotri 


I ೪೭॥ 


॥ ೪೮ ॥ 


I XE I 


॥೫೦॥ 


॥ ೫೧॥ 


ಸಂಪಾದನೆಯ ವಚನಗಳು 
೧೧೩೫ 
ಚಿನ್ನವನೊರೆಯಬಹುದಲ್ಲದೆ ಬಣ್ಣವನೊರೆಯಬಹುದೆ? 


ಹೊವ ಮುಡಿಯಬಹುದಲ್ಲದೆ ಗಂಧವ ಮುಡಿಯಬಹುದೆ? 
ಕರ್ಮವ ಮಾಡಬಹುದಲ್ಲದೆ ವಸ್ತುವನಜಿಯಬಹುದೆ? 


ಗುಹೇಶ್ವರನೆನ್ನಬಹುದಲ್ಲದೆ, ಲಿಂಗವು ತಾನಾಗಬಾರದು ಸಿದ್ಧರಾಮಯ್ಯಾ. 


೧೧೩೬ 


ಬಣ್ಣವಿಲ್ಲದೆ ಚಿನ್ನನಾಮಕ್ಕರ್ಹನಾದ ಪರಿಯಿನ್ನೆಂತಯ್ಯಾ; 
ಹೂ ಒಣಗಿ ವಾಸನೆ ಮುಡಿದ! ಠಾವಿನಲ್ಲಿ, ನಿಂದುದಿಲ್ಲವೆ ಅಯ್ಯಾ; 
ಕ್ರೀ ಶುದ್ಧವಾದಲ್ಲಿ, ಕಪಿಲಸಿದ್ಧ ಮಲ್ಲಿಕಾರ್ಜುನಲಿಂಗವು 
ಭಾವಶುದ್ಧ ವಾಗಿರ್ಪನು. 


೧೧೩೭ 


ರಾಗವಡಗಿ, ತಾಮಸ ನಿಂದು, ಅಹಂಕಾರದ ಗಿರಿ ಉಡುಗಿ, 
ಮಾತಿನ ಬಣಬೆಯ ಮೆದೆಯ ಸುಟ್ಟು 
ಕಾಯ ಕರ್ಮದಲ್ಲಿ ಸವೆವುತ್ತ, ಜೀವ ಸಕಲ ಸಂಸಾರದಲ್ಲಿ ನೋವುತ್ತ 
ಮತ್ತೆ ಭಾವಶುದ್ಧವುಟೆ, ಗುಹೇಶ್ವರಲಿಂಗಕ್ಕೆ? 


೧೧೩೮ 


ನುಡಿದಿಹೆನೆಂಬ ಉಲುಹಿನ ಗಲಭೆ ತೋಟಿ ಬಿಡದು. 
ಉತ್ತಮ, ಕನಿಷ್ಠ, ಮಧ್ಯಮವೆಂಬುವ ತಿರಿಗಿ ಕಂಡೆಹೆನೆಂಬ, 
ಕಾಲಿನ ಎಡೆಯಾಟ ಬಿಡದು. 
ಎನಗೆ ಗರ್ವ ಮೊದಲಾದಲ್ಲಿ, ನಿಮಗೆ ಗರ್ವ ವೆಗ್ಗ ಛವಾಯಿತ್ತು 
ಉಭಯದ ತೋಟಿಯ ನಾನಿನ್ನಾರಿಗೆ ಹೇಳುವೆ, 
ಕಪಿಲಸಿದ್ಧ ಮಲ್ಲಿಕಾರ್ಜುನ 9 





1೫೨॥ 


ll Ba Wl 


॥೫೪॥ 


1೫೫॥ 


೧೧೩೬: 1 ಮೂಡಿ (ಕೋ ೪೪೮). 24 ವಾಸನೆ (ಕೋ ೧೫೧, ಕೋ ೩೦೦, ಕೋ ೩೪). 


CC-0. Jangamwadi Math Collection. Digitized by eGangotri 


ಸಕಲ ಪುರಾತನರ ವಚನಗಳು-೧ 


೧೧೩೯ 


ಕ್ಷೀರಕ್ಕೆ ತವರಾಜನ ಹೊಯಿದಲ್ಲಿ, ಬೇಜಿ ಲೇಸು ಕಷ್ಟವನಜಸುವರೆ? 
ಅಂಗಕ್ಕೆ ತಿಮಿರವಾದಲ್ಲಿ ಅಂಗುಲಮುಟ್ಟಿ ತಿಮಿರದ ಅಂಗವ ಕೆಡಿಸಿದಡೆ 
ಅಂಗಕ್ಕೆ ಮಿಥ್ಯವುಂಟೆ? 


ಎನ್ನ ಅಂಗವು ತಾನಾದ ಕಾರಣ 
ನೀನೆಂಬ ನಾಮ ಬೇಕಿಲ್ಲ ಗುಹೇಶ್ವರಲಿಂಗವು ನೀನಾದ ಕಾರಣ. Be 1 


೧೧೪೦ 


ಭೂಮಿ ಒಂದೆಂದಡೆ ಬೆಳೆವ ವೃಕ್ಷ ಹಲವು ತೆಜನುಂಟು, 
ಉದಕ ಒಂದಾದಡೆ ಸವಿ ಸಾರದ ಸಂಪದ ಬೇಟುಂಟು. 
ನಿನ್ನ ಒಳಗು ನಾನಾದಡೆ, ತಾಮಸದ ರಾಗ ವಿರಾಗವಾಗದು 
ಕಪಿಲಸಿದ್ಧ ಮಲ್ಲಿಕಾರ್ಜುನಲಿಂಗವೆಂಬ ಪುರುಷ ರತಿಕೂಟಸ್ಥ ವಿಲ್ಲಾ : ॥೫೭॥ 


೧೧೪೧ 


ಕಂಗಳಲ್ಲಿ ಜ್ಯೋತಿರ್ಲಿಂಗ; ಕೈಯಲ್ಲಿ ಉಭಯ ಪ್ರತಿಷ್ಠೆ! ಲಿಂಗ 
ಬ್ರಹ್ಮರಂಧ್ರದಲ್ಲಿ ಅಮೃತಲಿಂಗವುಂಟೆಂಬ 
ತ್ರಿವಿಧದ ಸಂದನಳಿಯಬೇಕು, ಸಿದ್ಧರಾಮಯ್ಯ 
ಗುಹೇಶ್ವರಲಿಂಗವನಚೌಯಬೇಕು. ॥೫೮॥ 


೧೧೪೨ 


ಕಾಯ ಸೊನೆ ಅಜತಲ್ಲದೆ ಹಣ್ಣಿನ ರಸ ಚಿಹ್ನದೋಣದು. 
ಕಾಯ ಕರ್ಮವ ಮಾಡಿ ಜೀವ ಜ್ಞಾನವನಲ್‌ತು 
ತ್ರಿವಿಧ ಭಾವ ಶುದ್ಧವಾಗಿಯಲ್ಲದೆ ಮೇಲೆ ಕಾಣಲಿಲ್ಲ. 
ಕಪಿಲಸಿದ್ಧ ಮಲ್ಲಿಕಾರ್ಜುನಲಿಂಗವ. AE I 





೧೧೪೧: 1 ಷ್ಮ (ಕೋ ೮೨, ೩೦೦). 


CC-0. Jangamwadi Math Collection. Digitized by eGangotri 





೧೧೪೩ 


ಇಕ್ಸುದಂಡಕ್ಕೆ ಕೀಳುಮೇಲಲ್ಲದೆ, ಸಕ್ಕರೆಯ ದಂಡಕ್ಕೆ ಕೀಳು ಮೇಲುಂಟೆ? 
ಪರುಷ ಪಾಷಾಣಕ್ಕೆ ಕೀಳು ಮೇಲಲ್ಲದೆ ಕಡೆಯಾಣಿಗುಂಟೆ ಒರೆಗಲ್ಲು? 
ಉಂಟು ಇಲ್ಲಾಯೆಂಬ ಸಂದೇಹ ನಿಂದಲ್ಲಿ Å 
ಗುಹೇಶ್ವರಲಿಂಗವು ತಾನೆ ಸಿದ್ಧರಾಮಯ್ಯ. ॥1೬೦॥ 


೧೧೪೪ 


Bes? ತೊಳಿ ದೇಗುಲಂಗಳ ಕಡೆಯಿಂದ ನಿಮ್ಮ ಕಂಡೆ, 
ಎಡಹುವ ಕಲ್ಲ ತೆಗೆವ ಮಣಿಯಲ್ಲಿ ನಿಧಾನವ (ಕಂಡಂತೆ, 
ಎನ್ನ ಮಣವೆಯ ತಮದ ಅದ್ರಿಗೆ' ದಿನಮಣಿ ಜನಿಸಿದಂತೆ; 
ಕಪಿಲಸಿದ್ದ ಮಲ್ಲಿಕಾರ್ಜುನಲಿಂಗವೆಂಬ ಭ್ರಾಂತು ಸ್ನ ಕ್ಟೈಯವಾಯಿತ್ತು ' 
ಪ್ರಭುದೇವರ ಕಾರುಣ್ಯದಿಂದ. ॥ ೬೧ ॥* 


೧೧೪೫ 


ಎಲೆ ಬಸವಣ್ಣ ನಾವು ಬಹುದಕ್ಕೆ ಮುನ್ನವೆ ಬಂದಹರೆಂದು 
ಶುಭಸೂಚನೆ ತೋಕ್‌ತ್ತೆ 003. 
ಮನೆಯ Doves? ಮಂದದ ದೈವವುಂಟೆಯೆಂಬುದ ತಿಳಿ. 
ಗುಹೇಶ್ವರಲಿಂಗದಲ್ಲಿ ಸಂಗನಬಸವಣ್ಣಾ. © NOI 


೧೧೪೬ 


ಅಂಗಳ ಬಾಗಿಲಲ್ಲಿ ನೆಲೆ'ಯಲ್ಲಿ! ನಿಂದಿದ್ದ ಲಿಂಗವನಣಾದುದಿಲ್ಲವೆ? 
ಸುಸಂಗಿ ನಿರಂಗ ನಿಃಕಲಬ್ರಹ್ಮಮರುಳ ಶಂಕರಲಿಂಗ 
ಪ್ರಸಾದದ ಕುಳಿಯಲ್ಲಿ ನಿಜ ನಿವಾಸದಂಗವ ನೋಡು 
ಗುಹೇಶ್ವರಲಿಂಗದಲ್ಲಿ ಸಂಗನಬಸವಣ್ಣಾ. neal 


೧೧೪೪: 1 ಕಾಬ (ಕೋ ೧೫). * ಪ್ರಭುದೇವರ ಸಿದ್ಧರಾಮಯ್ಯದೇವರ ಸಂಪಾದನೆ 
ಮುಕ್ತ (ಎಲ್ಲ ಪ್ರತಿ). ವ 
೧೧೪೬: 1 x (ಕೋ ೧೫೧). 


CC-0. Jangamwadi Math Collection. Digitized by eGangotri 








ಸಕಲ ಪುರಾತನರ ವಚನಗಳು-೧ 


೧೧೪೭ 


ಎನಗೆ ಹಟ್‌ಯಿತ್ತು ತಮವೆಂಬ ಸಂಸಾರದ ಬಂಧ 
ಅಡಗಿವುಡುಗಿ ಕಂಡೆಹೆನೆಂಬ ಭ್ರಮೆ ಭಾವಕ್ಕೆ ಬಯಲಾಯಿತ್ತು. 
ನಿತ್ಯನಿರಂಜನ ಪರಂಜ್ಯೋತಿ ಪ್ರಕಾಶವಾಯಿತ್ತು. 
ಪ್ರಸಿದ್ಧ ಪ್ರಸನ್ನ ಕಪಿಲಸಿದ್ಧ ಮಲ್ಲಿಕಾರ್ಜುನಲಿಂಗವು ಕಾಣಬಂದಿತ್ತು, 


ಪ್ರಭುದೇವರ ಕ ಕಾರುಣ್ಯ ದಿಂದ. N೬೪ I 


೧೧೪೮ 


ಕಂಡೆಯಾ ಬಸವಣ್ಣಾ ಕಣ್ಣಿನೊಳಗಣ ಬೊಂಬೆಯ 
ಸೂತ್ರದ ಇರವಿನಂತೆ 
ಕುಂದಣದೊಳಡಗಿ ತೋಜುವ ಮೃದುಚ್ಛಾ ಯದಂತೆ 
ನವನೀತದೊಳಡಗಿದ ಸಾರದ ಸವಿಯಂತೆ 
ಅಂಗವಿಲ್ಲದ ಕುರುಹು, ಭಾವವಿಲ್ಲದ ಬಯಲು, ಬೆಳಗನಟ್‌ಯದ ಜ್ಯೋತಿಯ ಕಂಡೆಯಾ 
ಗುಹೇಶ್ವರಲಿಂಗದಲ್ಲಿ ಮರುಳುಶಂಕರದೇವರ ಸಂಗನಬಸವಣ್ಣಾ. ॥ ೬೫ ॥ 


೧೧೪೯, 


ಸಿಂಬಿ'ಗೆ ಅಂಬೆತನವುಂಟಿ? 
ಸಂಭ ಶ್ರಿಮವಳಿದುದಕ್ಕೆ ನವರಸದಂಗದ ಕಳೆಯುಂಟೆ? 
ಡಿಂಗರಿಗಂಗೆ ಸಮವೆಂಬ ಸಂಭ್ರಮವುಂಟೆ? 
ಪರುಷದ ದೆಸೆಯಿಂದ ಪಾಷಾಣದ ಕುಲ ಹಜಕಿವಂತೆ ನೀ ಬಂದೆಯಲ್ಲಾ 
ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಕಪಿಲಸಿದ್ದ DL BORD BONO 
ಪ್ರಭುದೇವರ ಕಾರುಣ್ಯ ದಿಂದ ಬದುಕಿದೆ. ee I 


೧೧೫೦ 
: ಕಂಡೆನಲ್ಲಾ  ಕರುಳಿಲ್ಲದ ಕಲಿಯ; ಕಂಡೆನಲ್ಲಾ ಯೌವನವಿಲ್ಲದ ನೇಹವ; 


ಕಂಡೆನಲ್ಲಾ  ಕೈದಿಲ್ಲದ ಕಲಿತನವ; ಕಂಡೆನಲ್ಲಾ ಕುಸುಮವಿಲ್ಲದ : ಗಂಧವ; 
ಕುಡನಲ್ಲಾ ಗುಹೇಶ್ವರಲಿಂಗದಲ್ಲಿ ಮರುಳಶಂಕರನೆಂಬ ನಾಮವ! mee 





೧೧೪೯: 123 (ಕೋ ೪೪೮). 


CC-0. Jangamwadi Math Collection. Digitized by eGangotri 


ಸಂಪಾದನೆಯ ವಚನಗಳು ೩೧೫ 


೧೧೫೧ 


ಬೆಟ್ಟವ ನಮ್ಮಿ ಕಟ್ಟಿಗೆಯ ತಳುವುದು ಅದಾವಚ್ಚರಿ! 
ಪ್ರಾಣಕ್ಕೆ ಹೊಣೆಯಾದಲ್ಲಿ ಕಾದುವುದು ಅದಾವಚ್ಚರಿ ರಿ! 
ಪರಕಾಯವ ತೊಟ್ಟಿ $30 ಅಚ್ಚರಿ ಅರಿಬಿರಿದೆ. 
ನಿಮ್ಮುವ ಕಾರುಣ್ಯ ವಾಗಿದ್ದಲ್ಲಿ ಎನಗೆಲ್ಲಿಯೂ ಸುಖ. 
ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಕಪಿಲಸಿದ ಸೈಮಲ್ಲಿಕಾರ್ಜುನಲಿಂಗದಲ್ಲಿ 
ಪ್ರಭುದೇವರಿಂದ ಬದುಕಿದೆ. ॥ ೬೮॥ 


೧೧೫೨ 


ಕಂಗಳ ಸೂತಕ ಕಾಮಿಸಲಾಗಿ ಹಜ್‌ಯಿತ್ತು. 
ಮನದ ಸೂತಕ ಮುಟ್ಟಲಾಗಿ ಬಿಟ್ಟಿತ್ತು. 
ನಾನೆಂಬ ಭಾವ ಗುಹೇಶ್ವರಲಿಂಗದಲ್ಲಿ ಐಕ್ಯವಾಯಿತ್ತು. ॥1೬೯॥ 


೧೧೫೩ 


ಕಣ್ಣಿನೊಳಗಳ ಕಸ ಕಾಲೊಳಗಳ ಮುಳ್ಳು 
See ಶಂಕೆ ಹೆಜಳಿಯಿತ್ತು 
ಗುಹೇಶ್ವರನೆಂಬ ಭಾವ ನಿರಾಳವಾದಲ್ಲಿ. 1೭೦॥ 


೧೧೫೪ 


ಹೊಸಲಿಲ್ಲದ ಗೋಡೆ, ಲೇಸಿಲ್ಲದವನ ಮಾಟ 
ಕಂಗಳ ಸೂತಕ ಹಟ್‌ಯ'ದವನ ಅಂಗದ ಕೂಟ 
ಆದೆಂದಿಗೆ ನಿಜವಪ್ಪುದು 
ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಶನ ಮಲ್ಟಿಕಾರ್ಜುನಲಿಂಗದಲ್ಲಿ 
ಪ್ರಭುವೆ ನೇ ನೆ ಬಲ್ಲೆ. ॥೭೧॥ 


೧೧೫೪: 1. ಲಿಲ್ಲ (ಕೋ ೮೨). 


CC-0. Jangamwadi Math Collection. Digitized by eGangotri 


ಸಕಲ ಪುರಾತನರ ವಚನಗಳು-೧ 
ಪ್ರಭುದೇವರ ಮಹಾದೇವಿಯಕ್ಕಗಳ ಸಂಪಾದನೆ 


೧೧೫೫ 


ತಪ್ಪ ಹೊಜ್‌ಸಿ ಹೊಟಟೆನೆಂಬುದು ಸತ್ಯವೆ? 
ತನು ಸೀರೆಯನಳಿದು ನಿರ್ವಾಣದಲ್ಲಿ 
ಮನದ ಭ್ರಾಂತು ನಿಶ್ಚ ಯವಾಗದು. 
ಕೇಶವೆಂಬ ಸೀರೆ ಅಂಗಕ್ಕೆ ಮಜಕಿಯಾಯಿತ್ತು. 
ಅಪಮಾನವೆಂತು ಹಟ್‌ಯಿತ್ತು 
ಅದು ಗುಹೇಶ್ವರಲಿಂಗಕ್ಕೆ ಸಲ್ಲದ ವೇಷ. neon 


೧೧೫೬ 


ಕಾಯ ಕಜ್ಮನೆ ಕಂದಿದಡೇನಯ್ಯಾ, ಕಾಯ ಮಿಜ್ಮನೆ ಮಿಂಚಿದಡೇನಯ್ಯಾ, 
ಅಂತರಂಗ ಶುದ್ಧವಾದ ಬಳಿಕ? 
ಚನ್ನಮಲ್ಲಿಕಾರ್ಜುನಲಿಂಗವು ಒಲಿದ ಕಾಯವು ಹೇಗಿದ್ದಡೇನಯ್ಯಾ! Heat 


೧೧೫೭ 


ದೇವನೊಲಿದ ನೀನೊಲಿದೆನೆಂಬುದು, ಅದಾವುದಕ್ಕ, 
ಭಾವಶುದ್ಧವಾದಲ್ಲಿ, 
ಸೀರೆಯನಳಿದು ಕೂದಲ ಮಚಕಿಸಲೇತಕ್ಕೆ, 
ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋಟ್‌ತ್ತು, 
ಅದು ಗುಹೇಶ್ವರಲಿಂಗಕ್ಕೆ ಒಲವರವಲ್ಲ. ॥೭೪॥ 


ಫಳವೊಳಗೆ ಪಕ್ಕವಾಗಿಯಲ್ಲದೆ, 
ಹೊಣಗಳ ಸಿಪ್ಪೆ ಒಪ್ಪಗೆಡದು. 
ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿಹಿತೆಂದು 
ಆ ಭಾವದಿಂದೆ ಮುಚ್ಚಿ ದೆ. 
ಇದಕ್ಕೆ ನೋವೇಕೆ, ಕಾಡದಿರಣ್ಣಾ, 
ಚನ್ನಮಲ್ಲಿಕಾರ್ಜುನದೇವರ ದೇವನ ಒಳಗಾದವಳ. ॥ ೭೫ ॥ 


CC-0. Jangamwadi Math Collection. Digitized by eGangotri 


ಸಂಪಾದನೆಯ ವಚನಗಳು 


೧೧೫೯ 
ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ 
ಠಾವನಟ್‌ಯೆ. 
ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತ್ತು. 
ಅದು ಗುಹೇಶ್ವರನೊಪ್ಪದ ಮಾತು. 


೧೧೬೦ 


ಗುಣದೋಷವ ಸಂಪಾದನೆಯ ಮಾಡುವನ್ನಕ್ಕ 
ಕಾಮದ ಒಡಲು, ಕ್ರೋಧದ ಗೊತ್ತು 


ee Il 


ಲೋಭದ ಇಕ್ಕೆ, ಮೋಹದ ಮಂದಿರ, 'ಮದದ ಆವರಣ!, ಮತ್ಸರದ ಹೊದಕೆ. 


ಆ ಭಾವವಜತಲ್ಲದೆ, ಚನ್ನಮಲ್ಲಿಕಾರ್ಜುನನ ಕೇಳುವುದಕ್ಕೆ 
ಇಂದಿಲ್ಲ ಎಲೆ ಅಣ್ಣಗಳಿರಾ. 


೧೧೬೧ 


ಕಾಮದಿಂದ ಖಂಡ; ಕ್ರೋಧದಿಂದ ಅಸ್ಥಿ; 
ಲೋಭದಿಂದ ಸಕಲ ವಿಷಯಂಗಳು. 
ಮೋಹದಿಂದ ನೋಡಿಹೆನೆಂಬುದೆಲ್ಲರು!, ಕಾಮನ ಬಲೆಯೊಳಗು 
ಕಾಮನ ಗೆದ್ದ ಠಾವಾವುದು ಹೇಳಾ, ಗುಹೇಶ್ವರಲಿಂಗಕ್ಕೆ. 


೧೧೬೨ 
ಕೆಂಡದ ಶ್ರವದಂತೆ. ಸೂತ್ರ ತಪ್ಪಿದ ಬೊಂಬೆಯಂತೆ; 
BOWS ತಟಾಕದಂತೆ, ಬೆಂದ ನುಲಿಯಂತೆ; 
ಮತ್ತೆ ಹಿಂದಣಂಗವುಂಟೆ, ಅಣ್ಣಾ? 
ಚನ್ನಮಲ್ಲಿಕಾರ್ಜುನನಂಗವೆ ಆಶ್ರಯವಾದವಳಿಗೆ. 


೧೧೬೩ 


ನಾ ಸತ್ತೆನೆಂದು ಹೆಣ ಕೂಗಿದುದುಂಟೆ? 
ಬೈಚಿಟ್ಟ ಬಯಕೆ ಕರೆದುದುಂಟೆ? 
ಹೆಪ್ಪಿಟ್ಟ ಹಾಲು ಸಿಹಿಯಪ್ಪುದೆ? 
ಈ ಮಾತು ಒಪ್ಪವಲ್ಲ ಗುಹೇಶ್ವರಲಿಂಗಕ್ಕೆ. 


೧೧೬೦: 1 «(ಕೋ ೩೪, ಕೋ ೮೨). 
೧೧೬೧: 1 ವೂ (ಕೋ ೧೫೧, ಕೋ 200). 


CC-0. Jangamwadi Math Collection. Digitized by eGangotri 


Nec 


nes 


॥೭೯॥ 


1 SO Il 





GA ಸಕಲ ಪುರಾತನರ ವಚನಗಳು-೧ 


೧೧೬೪ 


ಸತ್ತ ಹೆಣ ಕೂಗಿದುದುಂಟು. 
ಬೈಚಿಟ್ಟ ಬೈಕೆ ಕರೆದುದುಂಟು. 
ಹೆಪ್ಪಿಟ್ಟ ಹಾಲು ಗಟ್ಟಿಗೊಂಡು ಸಿಹಿಯಾದುದುಂಟು. 
ಇದಕ್ಕೆ ನಿಶ್ಚೈಸಿ ನೋಡಿ ಚನ್ನಮಲ್ಲಿಕಾರ್ಜುನದೇವರಲ್ಲಿ. I 601 


೧೧೬೫ 


ಇದು ಎನಗೆ ಆಶ್ಚರ್ಯ ಹೇಳವ್ವಾ. 
ಕಾಯವಿಲ್ಲದ ಸುಖವ, ಜೀವವಿಲ್ಲದ ಭವವ; 
ಆ ಠಾವ ಹೇಳಾ, ಗುಹೇಶ್ವರಲಿಂಗಕ್ಕೆ. ॥೮೨॥ 


೧೧೬೬ 


ಮಣದೊಣಗಿ ಕನಸಕಂಡು ಹೇಳುವಲ್ಲಿ 
ಸತ್ತ ಹೆಣ ಎದ್ದಿತ್ತು. 
ತನ್ನ ಖಣ ನಿಧಾನ ಎದ್ದು ಕರೆಯಿತ್ತು. 
ಹೆಪ್ಪಿಟ್ಟು ಘಟ್ಟಿ ತುಪ್ಪವಾಗಿ ಸಿಹಿಯಾಯಿತ್ತು. 
ಇದಕ್ಕೆ ತಪ್ಪ ಸಾಧಿಸಲೇಕೆ, 
ಚನ್ನಮಲ್ಲಿಕಾರ್ಜುನದೇವರ ದೇವನ ಅಣ್ಣಗಳಿರಾ. ॥೮೩॥ 


೧೧೬೭ 


ಇದು ಲೇಸಾಯಿತ್ತು ತುಂಬಿದ ಲೆಕ್ಕಕ್ಕೆ ಮತ್ತೊಂದೆಂದು ಕಡೆಗಾಣಿಸುವಂತೆ. 
ಸ್ಥಾಣುವಿನ ಮಣಕಿಯಂತೆ, 
ಅಂಬುಧಿಯ ಕೊಂಬಿನಲ್ಲಿದ್ದ ವಿಹಂಗನಂತೆ, 
ಎಲ್ಲಿ ಬಂದಡೂ ಗುಹೇಶ್ವರನೆಂಬ ಭಾವವೊಂದಾಯಿತ್ತು. ॥೮೪॥ 


೧೧೬೮ 


ಎನಗೇಕೈಯ್ಯಾ? ನಾ ಪ್ರಪಂಚಿನ ಪುತ್ನ 9, 
ಮಾಯಿಕದ ಮಲಭಾಂಡ, ಆತುರದ ಭವನಿಳಯ, 
ಜಲಕುಂಭದ ಒಡೆಯಲ್ಲಿ ಒಸರುವ ನೆಲೆಮನೆಗೇಕೈಯ್ಯಾ? 


CC-0. Jangamwadi Math Collection. Digitized by eGangotri 


ಬೆರಳು ತಾಳಹಣ್ಣ ಹಿಸಿಕಿದಡೆ ಮೆಲಲುಂಟೆ? 

ಬಿತ್ತೆಲ್ಲ ಜೀವ ಅದಜಸೊಪ್ಪದ ತೆಅ ಎನಗೆ. 

ಎನ್ನ ತಪ್ಪನೊಪ್ಪಗೊಳ್ಳಿ, 

ಚನ್ನಮಲ್ಲಿಕಾರ್ಜುನದೇವರ ದೇವ ನೀವೆ ಅಣ್ಣಗಳಿರಾ ॥ ೮೫ ॥ 


೧೧೬೯ 


ಚಂದನವ ಕಡಿದು ಕೊಜಿಕಿದು ತೇದಡೆ, 
ನೊಂದೆನೆಂದು ಕಂಪ ಬಿಟ್ಟಿತ್ತೆ? 
ತಂದು ಸುವರ್ಣವ ಕಡಿದೊರೆದಡೆ, 
ಬೆಂದು ಕಳಂಕ ಹಿಡಿಯಿತ್ತೆ? 
ಸಂದುಸಂದ ಕಡಿದ ಕಬ್ಬನು ತಂದು, ಗಾಣದಲಿಕ್ಕಿ ಅರೆದಡೆ, 
ಬೆಂದು ಪಾಕಗೂಳ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಬಿಟ್ಟಿತ್ತೆ? 
ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳುಹಲು 


ನಿಮಗೇ ಹಾನಿ. 
ಎನ್ನ ತಂದೆ ಚನ್ನಮಲ್ಲಿಕಾರ್ಜುನದೇವಯ್ಯಾ, 
ಕೊಂದಡೆ ಶರಣೆಂಬುದ ಮಾಣೆ. 1 ೮೬॥ 
೧೧೭೨ 
ಅಂಗ ಅಂಗನೆಯ ರೂಪಲ್ಲದೆ, 


ಮನ ವಸ್ತುಭಾವದಲ್ಲಿ ಬೆಚ್ಚಂತಿಪ್ಪುದು. 
ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲಾ ಅಕ್ಕ, 
ಗುಹೇಶ್ವರಲಿಂಗದಲ್ಲಿ ಉಭಯನಾಮವಳಿದೆ ಎನ್ನಕ್ಕ. ॥೮೭॥ 


೧೧೭೧ 
ಕರ್ಮವೆಂಬ ಕದಳಿ ಎನಗೆ; ಕಾಯವೆಂಬ ಕದಳಿ ನಿಮಗೆ, 
ಮಾಟವೆಂಬ ಕದಳಿ ಬಸವಣ್ಣಂಗೆ; ಭಾವವೆಂಬ ಕದಳಿ ಚನ್ನಬಸವಣ್ಣಂಗೆ. 
ಬಂದ ಬಂದ ಭಾವ ಸಲೆ ಸಂದಿತ್ತು. vas 
ಎನ್ನಂಗದ ಅವಸಾನವ ಹೇಳು ಚನ್ನಮಲ್ಲಿಕಾರ್ಜುನ. ॥೮೮॥ 


CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು-೧ 
೧೧೭೨ 


ಕಾಯವುಳ್ಳನ್ನಕ್ಕ ಶರಣರ ಸಂಗದಿಂದ ಅಜ್‌ಯಬೇಕು; 
ಜೀವವುಳ್ಳ AS, 'ಅರ್‌ವಿನ ಮುಖದಿಂದ ಹಜಟ್‌ಯಬೇಕು; 
ಅಜ್‌ವನ್ನಬರ ಗುಹೇಶ್ವರನೆಂಬ ಕುಜುಹಾಯಿತ್ತು. 1೮೯॥ 


ಘಟ್ಟಿವಾಳಯ್ಯಗಳ ಸಮಯ ಸಮೂಹದ ಸಂಪಾದನೆ 
೧೧೩೩ 


ಗೋಕುಲರೆಲ್ಲರು ಕೂಡಿ ಗೋಪತಿ ಅಣ್ಣನ ಮನೆಗೆ ಉಣ್ಣಬಂದರೆಲ್ಲರು. 
ನಾವೀಸಕ್ಕೆ ಕೂಳ ಕೇಳೆ, ವೇಷಧಾರಿಗಳು ಘಾಸಿ ಮಾಡಿದರೆ'ನ್ನುವ 
ಜಗದೀಶ ನೀನೆ ಬಲ್ಲೆ, 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. ॥೯೦॥ 


೧೧೭೩೪ 


ಬಾಯಕ್ಕಿಯ ಬೇಡುವರೆಲ್ಲರು ಬಡಪಾಯಿವಂತರ ನೋವ ಬಲ್ಲರೆ? 
ಹಿಡಿವ ವಿಹಂಗ ಪಶುವಿನ ನೋವ ಬಲ್ಲುದೆ? 
ಇಂತೀ ದೆಸೆಯ ಕಂಡು ನಾನಂಜಿದೆ, 
ಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. ॥ ೯೧॥ 


೧೧೭೫ 


ಅಣಿವ ಬಲ್ಜೆನೆಂದು ಬಿಜುನುಡಿಯ ನುಡಿವರೆ? 
ಸತ್ಯವನಜ್‌ದವಂಗೆ ಮಿಥ್ಯಭಾವವುಂಟೆ? 
ತಥ್ಯ ಮಿಥ್ಯ ಉಭಯ ಭಾವವಳಿದಿರಬೇಕು. 
ಸಮಯವೆಂಬುದು ಸಂಪದ. 
ಅದು ನಿನಗನ್ಯವೆ ಸರ್ವಮಯ ಸಂಪದವಾದಲ್ಲಿ, 
ಗುಹೇಶ್ವರಲಿಂಗಕ್ಕೆ ತಥ್ಯಮಿಥ್ಯ ವಿಲ್ಲ ಘಟ್ಟಿ ವಾಳಯ್ಯ. ॥೯೨॥ 


Ss 


೧೧೭೩: 1ಡೆ (ಕೋ ೩೪). 


CC-0. Jangamwadi Math Collection. Digitized by eGangotri 


ಸುಪಾದನೆಯ ವಚನಗಳು ೩೨೧ 
೧೧೭೬ 


ಸರ್ಪಂಗೆ ಪಿಕಂಗೆ ಒಪ್ಪದ ಮನೆ ಉಂಟೆ? 
ಎನಗಾ ಹೆಚ್ಚು ಕುಂದೆಂಬ ಮಿಥ್ಯದ ಭಾವವಿಲ್ಲ. 
ಚಿಕ್ಕಯ್ಯಪ್ರಿಯ ಸಿದ್ಧ ಲಿಂಗ ಇಲ್ಲ ಇಲ್ಲಾ ಎಂದೆ. Heal 


೧೧೭೭ 


ಅಂಡಜ ಮುಗ್ಧೆಯ ಮಕ್ಕಳಿರಾ, ಕೆಂಡದ ಮಳೆ ಕಜಕಿವಲ್ಲಿ 

ನಿಮ್ಮ ಹಿಂಡಿರು ಹಳುಹೊಕ್ಕು ಹೋದಿರಲ್ಲಾ! 

ಜಂಗಮವೆಂಬುದಕ್ಕೆ ನಾಚಿರಿ. 

ನಿಮ್ಮ ಕಂಗಳ ಹಿಂಡಿರ ತಿಂಬಳೆಂಬುದನಖಿಯಿರಿ. 

ಅವಳು ಒಮ್ಮೆ ತಿಂಬಳು ಒಮ್ಮೆ ಕರುಣಿಸಿ ಬಿಡುವಳು. 

ಅವಳು ತಿಂದು ತಿಂದು ಉಗುಳುವ ಬಾಯೊಳಗಣದೆಲ್ಲಾ ಜಂಗಮವೆ? 
ೋಕವೆಲ್ಲಾ ಅವಳು. 

ಅವಳು ವಿರಹಿತವಾದ ಜಂಗಮವಾರೈ ಬಸವಣ್ಣ 

ಅವಳು ವಿರಹಿತವಾದ ಭಕ್ತರಾರೈ ಬಸವಣ್ಣ 

ಅವಳ ಮಕ್ಕಳು ನಿನ್ನ ಕಯ್ಯಲ್ಲಿ ಆರಾಧಿಸಿಕೊಂಬ ಜಂಗಮ ಕಾಣೈ ಬಸವಣ್ಣ 

ಅವಳು ವಿರಹಿತವಾದ ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗನಲ್ಲದಿಲ್ಲ, ನಿಲ್ಲು ಮಾಣು. ॥ ೯೪ ॥ 


೧೧೭೮ 
ಫಳವ ಸಲಿಸುವನ್ನಬರ ಬಿತ್ತು ಸಿಪ್ಪೆ ಉಭಯವು ಇರಬೇಕು. 


ಸಾರವ ಸವಿದಲ್ಲಿ ಸಮಯ ಉಳಿಯಿತ್ತು 
ಹಾಗಜಿಶಯಬೇಕು ಫಟ್ಟಿವಾಳಣ್ಣಾ ॥ ೯೫ ॥ 


೧೧೭೯ 


ಕುಟುಹುಳ್ಳನ್ನಕ್ಕ ಸಮಯದ ಹಂಗು. 

ಅಣದೆಹೆನೆಂಬನ್ನಕ್ಕ ಆತ್ಮನ ಹಂಗು. 

ಅಲ್ಲ ಅಹುದೆಂಬನ್ನಕ್ಕ ಎಲ್ಲರ ಹಂಗು. 

ಗುಹೇಶ್ವರನೆಂಬನ್ನಕ್ಕ ಲಿಂಗದ ಹಂಗು ಬೇಕು, ಘಟ್ಟಿವಾಳಣ್ಣಾ. ॥೯೬॥ 


CC-0. Jangamwadi Math Collection. Digitized by eGangotri 


os 


ಸಕಲ ಪುರಾತನರ ವಚನಗಳು-೧ 
೧೧೮೦ 


ವಾದ ಮರ ಇದ್ದಿಲಲ್ಲದೆ ಕಾಷ್ಠ ಕ್ಕೆ ಹೊದ್ದಿಗೆ ಉಂಟೆ? 
ಕಿಗ್ಗೆ ಯ್ಯ ನೀರು ತಟಾಕಕ್ಕೆ 'ಹೊದ್ದಿದುದುಂಟೆ?' 
ಅಟಾ್‌ಿದು ಮಟಿ3ದವಂಗೆ ಸಮಯದ ಹೊದ್ದಿಗೆ ಏನು, 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. 


೧೧೮೧ 


ಒಡೆದ ಮಡಕೆಗೆ ಸಖೌಯಿಂದ ಸಂದು ಕೂಡುವುದೆ? 
ದಗ್ಗವಾದ ಪಟ ಅಗಸರ ಕಲ್ಲಿಗೆ ಹೊದ್ದುವುದೆ? 
ಬದ್ಧ ಭವಿಗಳೆಂದು ಬಿಟ್ಟ ಮತ್ತೆ ಸಮಯದ ಹೊದ್ದಿಗೆ ಏಕೆ? 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. 


೧೧೮೨ 


ಸಮಯವ ಬಿಡಬಹುದೆ ಅಯ್ಯಾ, 
ಅಟ್ಟ ಅಶನವಾದಡೂ ಕಲಸುವ ಕೈ, ಉಂಬುದಕ್ಕೆ ಬಾಯಿ ಬೇಕು. 
ಉಂಬುದಿಲ್ಲವೆಂದು ಸಂದೇಹವ'ಹಳ್‌ದಲ್ಲಿ 
ಸಮಯ ಒಂದೂ ಇಲ್ಲಾ ಎನಬೇಕು, 
ಗುಹೇಶ್ವರನೆಂಬನ್ನಕ್ಕ ಬಂದ ಮೋಕ್ಷವನಟ್‌ಯಬೇಕು ಘಟ್ಟಿವಾಳಯ್ಯಾ 


೧೧೮೩ 


ಹೆಣ್ಣು ಹೊನ್ನು ಮಣ್ಣಿಗೆ ಹೊಡೆದಾಡುವನ್ನಬರ 
ಅರುಹಿರಿಯರು ಎಂತಪ್ಪರೊ? 
ತ್ರಿವಿಧಮಲಕ್ಕೆ ತ್ರಿವಿಧ ಅಮಲದಿಂದ ಮಲ ಹಣದಲ್ಲದೆ, 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾಯೆಂದೆ. 


೧೧೮೪ 


ಕೂಟವ ಕೂಡಿಹೆನೆಂದಡೆ ಸಮಯದವನಲ್ಲ. 
ಮಾಟವ a ಹಿಂದುಮುಂದಣದಂದುಗದವನಲ್ಲ. 
ಸಮಯಕ್ಕೆ ಮುನ್ನವೆ ಅಲ್ಲ, ಆರಾದಡೂ ಎನಲಿ. 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. 


CC-0. Jangamwadi Math Collection. Digitized by eGangotri 


Il ೯೭॥ 


neo il 


ee tl 


॥ ೧೦೦ ॥ 


॥ ೧೦೧ Il 


ಸಂಪಾದನೆಯ ವಚನಗಳು ೩೨೩ 


೧೦೮೫ 


ಜಂಗಮಕ್ಕೆ ಅಜ್‌ ವ ಮಜಕಿದಾಗಲೆ ಅಪಮಾನ ಹೋಯಿತ್ತು. 
ಭಕ್ತಂಗೆ ಸ ತ್ಯ ಸದಾಚಾರವ ಬಿಟ್ಟಾಗಲೆ ಅಪಮಾನ ಹೋಯಿತ್ತು. 
ಈ ಅಪಮಾನವಲ್ಲದೆ ದ್ವಾರ ಮಲಭಾಂಡಕ್ಕೆ ಹೋರಿಯಾಡುವರಿಗೇಕೆ ಚಿತ್ತ ಶುದ್ಧ? 
ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. 1 ೧೦೨ ॥ 


೧೧೮೬ 


ತನುವ ಮಜಕಿಯಬೇಕೆಂದು ಗುರುವ Feces, 
ಮನವ ಮಜಕಿಯಬೇಕೆಂದು ಲಿಂಗವ ತೋಣ್‌, 
ಧನವ ಮಜಕಿಯಬೇಕೆಂದು ಜಂಗಮವ ತೋಟಾ, 
ಲೇಸ ಮಟಕದು ಕಷ್ಟಕ್ಕೆ ಕಡಿದಾಡುವ 
ಭಾಷೆಹೀನರ ಕಂಡು ನಾಚಿಕೆಯಾಯಿತ್ತು. 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. ॥ ೧೦೩ ॥ 


೧೧೮೭ 


ಹುಟ್ಟಿದ ಮರ, ನೆಟ್ಟ ಕಲ್ಲು ಮತ್ತೇತಜಿ ಇಷ್ಟದ ಒತ್ತಿದ ಲಿಂಗಮುದ್ರೆ ಇರಲಿಕೆ, 
ಕಿತ್ತುಕೊಂಡವ ದ್ರೋಹಿಯೆಂಬರು. 
ದೃಷ್ಟದಲ್ಲಿ ಜಂಗಮಭಕ್ತರ ಕೊಲುತ್ತ 
ಇಂತೀ ಉರುಳುಗಳ್ಳ ರ, ಭಕ್ತರು ಜಂಗಮವೆಂದರೆ eee, 
238,090, 23 ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. ॥ ೧೦೪ ॥ 


೧೧೮೮ : 


ಜಂಗಮವಾಗಿ ಜಂಗಮವ ಕೊಂದಾಗಲೆ ತನ್ನ ದೈವ ತನಗಿಲ್ಲ. 
ಭಕ್ತನಾಗಿ ಭಕ್ತರ ಸ್ತುತಿ ನಿಂದ್ಯವ ಮಾಡಲಾಗಿಯೆ ಸತ್ಯ ಸದಾಚಾರ ತನಗಿಲ್ಲ. 
ದೇಹದ ವಿಹಂಗ ಮೃ ಗಗಳಂತೆ 
ಕುಲಿನದ ಕಾವು ಕುಲಕ್ಕೆ ಮಿತ್ತಾದಂತೆ 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. 1008 1 


CC-0. Jangamwadi Math Collection. Digitized by eGangotri 


ase ಸಕಲ ಪುರಾತನರ ವಚನಗಳು-೧ 
೧೧೮೯ 


ತಮ್ಮುವ ಮನವ ತಾವು ಮುಟ್ಟವು ಆವ ಜಾತಿಯು 
ತ್ರಿವಿಧ ಮಲಕ್ಕೆ ಹೊಜಗಾಗಿ ಮತ್ತೆ ಮಲತ್ರಯಕ್ಕೆ ಬೀಳುವ - 


ಮಲಭಾಂಡದೇಹಿಗೆ 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ವೊಲವರವಿಲ್ಲ ಇಲ್ಲಾ ಎಂದೆ. ॥ ೧೦೬ ॥ 


೧೧೯೦ 


ಇಷ್ಟ ಬಾಹ್ಯವಾಯಿತ್ತೆಂದು ಸಮಯ ಒಪ್ಪದಿದೆ ನೋಡಾ. 
ಅಟ್‌ವು ಬಾಹ್ಯವಾಗಿ ತ್ರಿವಿಧಕ್ಕೆ ಕಚ್ಚಾಡಲೇತಕ್ಕೆ? 
ಚಿಕ್ಕಯ್ಯಪ್ರಿಯ ಸಿದ್ಧ ಲಿಂಗ ಇಲ್ಲ ಇಲ್ಲಾ ಎಂದೆ. ॥೧೦೭॥ 


೧೧೯೧ 


ಸ್ಥಾವರವಾಗಿ ಭೂಮಿಯಲ್ಲಿ ಪೂಜಿಸಿಕೊಂಬುದು ಶೈವಲಿಂಗ, 
ಚರವಾಗಿ ಭೂಮಿಯಲ್ಲಿ ಪೂಜಿಸಿಕೊಂಬುದು ಇಷ್ಟಲಿಂಗ, 
ಅಟ್‌ಏನ ಮನದ ಕೊನೆಯಲ್ಲಿ ನಿತ್ಯನಿವಾಸವಾಗಿ ಪೂಜಿಸಿಕೊಂಬುದು ವೀರಶೈವಲಿಂಗ 
ಇಂತೀ ಲಿಂಗತ್ರಯದ ಆದಿ ಆಧಾರವನಜ*ಯದೆ ಹೋದರಲ್ಲಾ ಹೊಲಬುದಪ್ಪಿ. 
ಇನ್ನಾರಿಗೆ ಹೇಳುವೆ, ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. ॥ ೧೦೮ ॥ 


೧೧೯೨ 


ಕಯ್ಯ ಲಿಂಗ ಕಯ್ಯಲ್ಲಿ, ಮಯ್ಯ ಲಿಂಗ ಮಯ್ಕಲ್ಲಿ ತಲೆಯ ಲಿಂಗ ತಲೆಯಲ್ಲಿ 
ಮತ್ತೆ ಹೊಲಬನಜಸಲೇತಕ್ಕೆ ? 
ಹೊಲಬುದಪ್ಪಿ ಬಿದ್ದಿರಿ ಮೂಣಣ ಬಲೆಯಲ್ಲಿ 
ಬಲುಹೇಶಕ್ಕೆ, ಸಾಕು. 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. ॥ ೧೦೯ Il 


೧೧೯೩ 


ಹೆಣ್ಣು ಹೊನ್ನು ಮಣ್ಣು ಕುಟೌ್‌ತು ಚರಿಸುವನ್ನಬರ ಉಭಯದ ಕೇಡು 
ಣ ಣ `ಸ 
ವರ್ಮವನಟ್‌ಯದೆ ಮಾಡುವನ್ನಬರ ದ್ರವ್ಯದ ಕೇಡು. 
ಇಂತೀ, ಉಭಯದ ಭೇದವನಟೀತು, ಚರಿಸಿ ಮಾಡಿ ಆಜಿಯಬೇಕು, 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗವನಟಿಯಬಲ್ಲಡೆ. ॥ ೧೧೦॥ 


CC-0. Jangamwadi Math Collection. Digitized by eGangotri 


ಸಂಪಾದನೆಯ ವಚನಗಳು 


೧೧೯೪ 


ಹೊಜಿಗಣ ಮಲತ್ರಯಕ್ಕೆ ಒಳಗಣ 'ಅಟ್‌ವನೀಗಾಡ'ಲೇತಕ್ಕೆ. 
ಅಲ್ಪ ಸುಖಕ್ಕೆ ಮಚ್ಚಿ ಕುಕ್ಕು ರನಂತೆ ಸಿಕ್ಕಿ ಸಾಯಲೇತಕ್ಕೆ 
ನಿಶ್ಚಯವಾಗಿ ಚಿಕ್ಕಯ್ಯ ಪ್ರಯ ಸಿದ್ದ ಲಿಂಗವನಲ್‌ಯಬಣ್ಲಡೆ, ॥ ೧೧೧ ॥ 


೧೧೯೫ 


ಕಾಯ ಜೀವವನಜ್‌ದೆನೆಂಬವರೆಲ್ಲರು ಹೋದರಲ್ಲಾ ಹೊಲಬುದಪ್ಪಿ. 
ಹೆಣ್ಣು ಹೊನ್ನು ಮಣ್ಣಿಗೆ ಹೋರಿಯಾಡುವರೆಲ್ಲರು 
ಬಸವಣ್ಣ ನ ಜಾಗಿಲಲ್ಲಿ `ಬಂಧಿತರಾಗಿ ನೊಂದವರಿಗೇಕಿ' 
ಚಿಕ್ಕ ಯ್ಯ, ಪ್ರಿಯ ಸಿದ್ಧ ಲಿಂಗ ಇಲ್ಲ ಇಲ್ಲಾ ಎಂದೆ. ॥ ೧೧೨॥ 


೧೧೯೬ 


ಇಷ್ಟಲಿಂಗವ ತೆಕ್ಕೊಂಡಲ್ಲಿ ದೃಷ್ಟವಾಯಿತ್ತೆ ನಿಮಗೆ 
ಬಂಧಿಕಾನ ಬಂಧನವ ಮಾಡೂದು ಲಿಂಗದೇಹಿಗಳಿಗುಂಟೆ ಅಯ್ಯಾ. 
ಜಗದಲ್ಲಿ !ಉಂಡುಂಡು! ಕೊಂಡಾಡು?ವವರಿಗೆ, ಘನಲಿಂಗದ ಶುದ್ಧಿ ಏಕೆ? 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. ` ॥ ೧೧೩ Il 


೧೧೯೭ 


ವೇಷವೆಂಬ ರುದ್ರನ ಪಾಶವ ಹೊತ್ತು, 
ಈಷಣತ್ರಯಕ್ಕೆ ತಿರುಗಾಡುವ ವೇಷಧಾರಿಗಳಿಗುಂಟೆ. 
ಮಹಾಜ್ಞಾನದ ಸಂಪತ್ತಿನ ಸಂಬಂಧ? 
ಸ್ವಾದು ಉದಕದಲ್ಲಿ ಉಂಟೆ, ಕ್ಷೌರದ ವಾರಿ? 
ಸಮಯದಲ್ಲಿ ಉಂಟೆ ನಿಜ ಶರಣರ ನೆಲೆ? 
ಎನಗಾ ಭ್ರಮೆಯಿಲ್ಲ ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ... ॥ ೧೧೪ ॥ 





೧೧೯೪: 1 ಅಚುವನಿಂದಾಡ (ಕೋ ೪೪೮). 
೧೧೯೫: 1 (ಕೋ ೮೨). 
೧೧೯೬: 1 ಉಂಡು (ಕೋ ೩೪). 2ಕೊಂದಾಡು (ಕೋ ೧೫೧. ೩೦೦). 


CC-0. Jangamwadi Math Collection. Digitized by eGangotri 


೩೨೬೭ ಸಕಲ ಪುರಾತನರ ವಚನಗಳು-೧ 


೧೧೯೮ 


ಅರ್ಶಿಗೆ ಕಟ್ಟಿದ ಲಿಂಗ ಕೈಯೊಳಗಾಯಿತ್ತು. 
ನಿಶ್ಚಯದ ಲಿಂಗ ಆರ ಗೊತ್ತಿಗೂ ಸಿಕ್ಕದು. 
ಆ "ಘನಲಿಂಗ ಉಳ್ಳನ್ನಕ್ಕ ನಾ ಜಂಗಮ, ನೀವು ಜಂಗುಳಿಗಳು. 


ಎನಗಾ ಭೀತಿಯಿಲ್ಲ. 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ ॥ ೧೧೫ ॥ 


೧೧೯೯೯ 


ಅಂಗವ ಬಂಧಿಸಿದಲ್ಲಿ ನಾ ನೊಂದುದಿಲ್ಲ 
ಅದು ಮಲದೇಹ ಮಾ'ಯೆಯ' ಸೊಮ್ಮು 
ಲಿಂಗವ ತೆಗೆದೆಹೆನೆಂದಡೆ ಅದು ಜಗದ ಕುಜುಹು; ನನ್ನದಲ್ಲ; 
ಆ ಗುಣ ನಿಮ್ಮ ಸಂದೇಹಕ್ಕೊಳಗಾಯಿತ್ತು, 
ಎನಗೆ ಉಭಯದ ಹಂಗಿಲ್ಲ. 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ: ॥ ೧೧೬॥ 


` 0೨೦೦ 


ಇಟ್‌ವುದು, ಕಡಿವುದು, 'ಕೊಲುವುದು! 
ಮಲದೇಹಿಗಳಿಗಲ್ಲದೆ ನಿರ್ಮಲದೇಹಿಗಳಿಗುಂಟೆ, 
ಸಮಯ ಸಮುದ್ರದಂತಿರಬೇಕು. 
ತಪ್ಪನಜಿಸಿ ಶಿಕ್ಷಿಸುವನ್ನಬರ 
ನರಧೂತ ಕುಲಕ್ಕೆ ಪರಶಿವ ರೂಪುಂಟೆ? 
ಆ ಹರವಣಿಯ ನುಡಿದಡೆನಗೇನು? 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. ॥ ೧೧೭ II 


೧೨೦೧ 


ಜಂಗಮವಾಗಿ ಹುಟ್ಟಿದ ಮತ್ತೆ ಹಿಂದಣ ಹಜ್ಜೆಯ ಮೆಟ್ಟಲುಂಟೆ? 
ಜಂಗಮವೆಂಬ ಮಾತಿಂಗೊಳಗಾದಲ್ಲಿ, 
ಮೂಟು ಮಲತ್ರಯವ ಹಿಂಗಿರಬೇಕು; 
ಅನಂಗನ ಬಲೆಗೆ ಎಂದಿಗೂ ಸಿಲುಕದಿರಬೇಕು; ಅದು ನಿಜದ ಸಂಗ. 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಈ ಗುಣ ಆರಿಗೂ ಇಲ್ಲ ಇಲ್ಲಾ ಎಂದೆ. .... ॥ ೧೧೮ ॥ 





೧೧೯೯: | ಯದ (ಕೋ ೮೨). 
0೨೦೦: 1 ಕೊಜವುದು (ಕೋ ೮೨). 2ನರದೂತ (ಕೋ ೩೪). 


CC-0. Jangamwadi Math Collection. Digitized by eGangotri 


ಸಂಪಾದನೆಯ ವಚನಗಳು 


೩೨೭ 
೧೨೦೨ 
ಎನಗೆ ಹಳ್ಳದ ಹೊಡಕೆಯೆ ಶಿವದಾರವಾಗಿ, 
ಬೆಟ್ಟದ ಗುಂಡೆ ಲಿಂಗವಾಗಿ, 
ಕಾಡಸೊಪ್ಪು ಹಾಕಿದ ಮಡಕೆಯ ಉದಕವೆ ಮಜ್ಜನವಾಗಿ ಪೂಜಿಸುತ್ತಿ ದ್ದೆ 
ಬಸವನ ಮನೆಗೆ ಹೋಹ ವ್ರತಗೇಡಿಗಳ ನೋಡಿ 
ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎನುತ್ತಿದ್ದೆ. 1 QOS I 


೧೨೦೩ 


ಬಲ್ಲ ಎರಕ್ಷಂಗೆ ಗೆಲ್ಲ ಸೋಲದ ಹೋರಾಟವುಂಟೆ? 
ಒಳ್ಳಿತ್ತು Be ಲ್ಲಹವೆಂಬುದು ಭ್ರಾಂತರ ಮಾತು; 
ಸಮಯಕ್ಕೆ ನೀ ಹಂಗು; I ೧೨೦ ॥ 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. 


೧೨೦೪ 


ಮುನ್ನವೆ ಆಚಾರಕ್ಕೆ ಹೊಜಿಗು, ನಾನನಾಚಾರಿಯಾದ ಕಾರಣ. 
ನಿಮ್ಮಂತಹವನಲ್ಲ. 
ಸಮಯಕ್ಕೆ ಹೊಜಿಗು ಜಗದೊಳಗು. 
ಎನ್ನ CHS ಎನಗೆ, ನಿಮ್ಮ ಸಮಯ ನಿಮಗೆ. 
ಓಗರವನಿಕ್ಕುವಾತನ ಮನೆಯ ಬಾಗಿಲು ಮುಚ್ಚಿಹಿತು ಹೋಗಿರಣ್ಣಾ 
ಅನಾಚಾರಿಯ ಮುಖವ ಸದಾಚಾರಿಗಳು ನೋಡಿ ಕೆಡಬೇಡ, 
ಕೀಳ'ತೆ!ಣಕಲಿಲ್ಲ. 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. ॥ ೧೨೧ 1 


೧೨೦೫ 


ಕೇಳಿದಡೆ ದೋಷವುಂಟೆ, ಮಾತನಾಡಿದಡೆ ಸಾಪ'ವುಂಟೆ? 
ನಿನ್ನಯ ಅಟ್‌ವು ಮಹತ್ತು ಪದಕ್ಕೆ ಇದಿರುಂಟೆ? 
ನಿನ್ನ ಅಜವಿನ ಭೇದದ ದುರಾಳಿತನವಾವುದು ಹೇಳಣ್ಣ? ॥ ೧೨೨ ॥ 
[ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ.] : 





- 0309: 18 (ಕೋ ೮೨. 
೧೨೦೫: | ಪಾಪ (ಕೋ ೮೨). 


» 
CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು-೧ 


೧೨೦೬ 


ಇಟಿವ ಕೈದಿಂಗೆ ದಯ ಧರ್ಮದ ಮೊನೆ ಉಂಟೆ? 
ಕಾಳೋರಗನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ? 
ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ 
ಎನಗೆ ನಿಮ್ಮೊಳಗಿನ್ನೇತರ ಮಾತು? 
ವೇಷಧಾರಿಗಳಲ್ಲಿ ನಿಮ್ಮ ಕೂಟಕ್ಕೆ ಹೊಣಗು. 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ. 1 ೧೨೩ ॥ 


೧೨೦೭ 


ಯು ತಾಗಿಹೆನೆಂದಡೆ, ಧನುವಿನ ಸಂಗದಿಂದಲ್ಲದೆ ತಾಗದು. 
ಸವಿಯೆಂದಡೆ ವೃಕ್ಷದ ಶಾಖೆಯ ಸಂಗದಿಂದಲ್ಲದೆ ಬೆಳೆಯದು. 
ಶರಣರ ಸಂಗವ ಬಿಟ್ಟ ಡೆ: 
ಅದು ಎದೆಯಲ್ಲಿ ನಿಂದ ನಂಜು ಕಾಣಾ, ಭಂಗಿತನಾದವನೆ? ॥ ೧೨೪ ॥ 
[ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ.] 


೧೨೮ 


ರೋಗಿಗೆ ಹಾಲು ಸಿಹಿಯಪ್ಪುದೆ? ಗೂಗೆಗೆ ರವಿ ಲೇಸಪ್ಪುದೆ? 
ಚೋರಗೆ ಬೆಳಗು ಗುಣವಪ್ಪು ದೆ? ದೆ? 
ಭವಸಾಗರದ ಸ ಸಮಯದಲ್ಲಿದ್ದವಂಗೆ, 
ನಿರ್ಭಾವನ ಭಾವವನೆತ್ತ ಬಲ್ಲರು? 
ಚಿಕ್ಕಯ್ಯಪ್ರಯ ಸಿದ್ಧ ಲಿಂಗ ಇಲ್ಲ ಇಲ್ಲಾ ಎಂದೆ. ॥ ೧೨೫ ॥ 


೧೨೦೯ 


ಎಲೆಯಿಲ್ಲದ ವೃಕ್ಷ ಉಲಿಯಬಲ್ಲುದೆ? 
ಜಲವಿಲ್ಲದ ತಟಾಕ ತೆರೆಗೊಡಲುಂಟಿ? 
ಶಬ್ದ L ಮುಗ್ಧವಾದವಂಗೆ ಸಮಯವ ಸಂಪಾದಿಸುವನ್ನಬರ 
ಭ್ರಾಂತಮರ್ಕಟವ ವೃಶ್ಚಿಕ ಹೊಯಿದಂತೆ, 
ಸರ ಭ್ರಾಂತ ಯೋಗಿ, 1 ೧೬॥ 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂದೆ.] 


CC-0. Jangamwadi Math Collection. Digitized by eGangotri 


ಸಂಪಾದನೆಯ ವಚನಗಳು 


೧೨೧೦ 


ಉತ್ತರಕ್ಕೆ ನುಡಿವನ್ನಬರ ನಾನು ಚಿತ್ತದ ಕಲೆಯವನಲ್ಲ. 
ಮತ್ಸರಕ್ಕೆ ಹೋರುವನ್ನಬರ ಕರಣೇಂದ್ರಿಯದ ಹುತ್ತದ ಮೊತ್ತದವನಲ್ಲ.. 
ಮತ್ತೆ ಸಮಯದಲ್ಲಿ ಹೊತ್ತು ಹೋರಿಹೆನೆಂದಡೆ, ಸಂಸಾರದ ಕತ್ತ ತ್ತೆಲೆಯವನಲ್ಲ... 
ಎನ್ನ ನಿಶ್ಚಯದ ಗುಂಡು ಎನ್ನ ಬಚ್ಚಬಯಲ ಬೆಳಗು ' 
ಚಿಕ್ಕಯ್ಯ ಪ್ರಿಯ ಸಿದ್ಧ ಲಿಂಗ ಇಲ್ಲ ಇಲ್ಲಾ ಎಂದೆ. ` ಸ '॥೧೨೭॥ 


೧೨೧೧ 


ಲಿಂಗವು ನಿನ್ನದಾದಡೆ, ಅಂಗೈಯೊಳಗೇಕೆ ಅಡಗದು? 
ನೀ ಮಂಗಳಮಯನಾದಡೆ ಸಂಸಾರದ ಅಂಗದ ಉಲುಹೇತಕ್ಕೆ? ; 
ಅದು ಲಿಂಗದ ಮೆಚ್ಚಲ್ಲ ಭ್ರಾಂತಯೋಗಿ. ॥ ೧೨೮ ॥ 
[ಚಿಕ್ಕಯ್ಯಪ್ರಿಯ ಸಿದ್ಧ ಲಿಂಗ ಇಲ್ಲ ಇಲ್ಲಾ ಎಂದೆ.] 


೧೨೧೨ 


- ಲೀಲೆಗೆ ಹೊರಗಾದ ಲಿಂಗವೆ ಬಾರಯ್ಯಾ, ಎನ್ನ ಅಂಗದೊಳಗಾಗು. 

ಶ್ರುತ ದೃಷ್ಟ ಅನುಮಾನದಲ್ಲಿ ನೋಡುವವರಿಗೆಲ್ಲಕ್ಕೂ ಅತೀತವಾಗು. 

ಆಗೆಂಬುದಕ್ಕೆ ಮುನ್ನವೆ ಆಗುಂಡು ಕಾಯದ BOA, ಲದಲ್ಲಿ ನಿರ್ಭಾವವಾಗಿ, ' 
ಕಾಯವಡಗಿ, ಭಾವವೆಂಬ ಬಯಲಾಯಿತ್ತು. 

ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲಾ ಎಂಬುದಕ್ಕೆ ಮುನ್ನವೆ. ॥ OSE I 


೧೨೧೩ 
ನುಲಿಯ ಚೆಂದಯ್ಯಗಳ ವಚನ 
ಕೈದ ಹಿಡಿದಾಡುವರೆಲ್ಲರು ಇಜ್‌ಯಬಲ್ಲರೆ? 
ಸಾಧನೆಯ ಮಾಡುವ ಬಾಲರೆಲ್ಲರೂ ಕಾದಬಲ್ಲರೆ? 
ಅರ್ತಿಗೆ ಮಾಡುವ ಕೃತ್ಯವಂತರೆಲ್ಲರು ಸದ್ಯಕ್ಷರಪ್ಪರೆ? ೬. 
ಅದು ಚಂದೇಶ್ವರಲಿಂಗಕ್ಕೆ ಸಲ್ಲದ ಮಾಟ. + ॥ ೧೩೦॥ 


CC-0. Jangamwadi Math Collection. Digitized by eGangotri 





೩೩೦ ಸಕಲ ಪುರಾತನರ ವಚನಗಳು-೧ 


೧೨೧೪ 


ಗುರು ಇಷ್ಟವ ಕೊಟ್ಟು ಕೂಲಿಗೆ ಕಟ್ಟಿದ ಲಿಂಗ 
ದೃಷ್ಟವ ಶೋಟ್‌ ತನ್ನ ರಜತದ ಬೆಟ್ಟದ ಮೇಲಿರಿಸಿದ. 
ಇಂತು ಗುರುಲಿಂಗಕ್ಕೆ ಮಾಡಿ, 
ಹಿಂದಣ ಮುಂದಣ ಸಂದೇಹಕ್ಕೀಡಾ'ದೆ. 
ಪ್ರಸಿದ್ಧವಪ್ಪ ಜಂಗಮಲಿಂಗಕ್ಕೆ 'ಸಂದೇ ಹವಿಲ್ಲದೆ, 
ಮನಸುದು ಮಾಡಲಾಗಿ, 
ಚಂದೇಶ್ವರಲಿಂಗಕ್ಕೆ ಹಿಂದುಮುಂದೆಂಬುದಿಲ್ಲ. ॥ ೧೩೧ ॥ 


೧೨೧೫ 


ರಣವ ನಿಶ್ಚೈಸಿದ ಭಟಂಗೆ ಮನೆಯ ಮೋಹವುಂಟೆ? 
ಅರ್ಥ, ಪ್ರಾಣ, ಅಪಮಾನ ಈ ಮೂಜಿ ಕರ್ತರಿಗೆಂದಿತ್ತು. 
ಮತ್ತೆ ಹೊತ್ತು ಹೋರುವಂಗೆ ಸದ್ಭಕ್ತಿಯುಂಟೆ? ಸ | 
ಅದು ಚಂದೇಶ್ವರಲಿಂಗವ ಮುಟ್ಟದ ಮಾಟ. | ॥ ೧೩೨ ॥ 


೧೨೧೬ 


ಹೊಣಕೆಗೆ ಹೋರಿದಲ್ಲಿ, ವನಿತೆಯರ ಮನೆಯಾಸೆ ಉಂಟೆ? 
ಘನತರವಪ್ಪ ಪರಮ ದಾಸೋಹಿ ತಾನಾಗಿ, ' ' 
ಅಲ್ಲಿ ಅನುವರವನಚಸಲುಂಟಿ? ? aes 
ಮೂಜಕ್ಕೆ ಆಶೆಯ ಹಟ್‌ದು ನಡುವ ಮಾಟ, ಚಂದೇಶ್ವ ರಲಿಂಗದ ಕೂಟ. 1೧೩೩ I 


೧೨೧೭ 


ಗುರುವಿಗೆ ತನುವೆಂದಲ್ಲಿ, ಲಿಂಗಕ್ಕೆ ಮನವೆಂದಲ್ಲಿ, 
ಜಂಗಮಕ್ಕೆ ಧನವೆಂದಲ್ಲಿ, 
ಮತ್ತೊಂದಾಸೆಗೆ 'ಕೂಂಡಾಡ'ಲೇತಕ್ಕೆ ? 
ಆ ಗುಣ ಚಂದೇಶ್ವರಲಿಂಗಕ್ಕೆ ದೂರ. ॥ ೧೩೪ ॥ 


LS 
à ೧೨೧೪: 1, ಗ (ಕೋ ೪೪೮), 
0೦೨೧೭: 1 ಕೊಂದಾಡ (ಕೋ ೩೪, ೪೪೮, ೧೫೧): 


CC-0. Jangamwadi Math Collection. Digitized by eGangotri 


ಸಂಪಾದನೆಯ ವಚನಗಳು 520 
೧೨೧೮ 


ಗುರುವಿಂಗೆ ಮೋಹಿತವಾಗಿ ಮಾಡುವಲ್ಲಿ, ಮನ ಲಿಂಗವ ಮುಟ ತಿದಿರಬೇಕು... 
ಲಿಂಗಕ್ಕೆ ಮೋಹಿತವಾಗಿ ಮಾಡುವಲ್ಲಿ, ಮನ ಜಂಗಮವ ಮುಟ್ಟ ದಿರಬೇಕು. 
ಜಂಗಮಕ್ಕೆ ಮೋಹಿತವಾಗಿ ಮಾಡುವಲ್ಲಿ, ಮೂಜು ಮಲತ್ರಯವ ಮುಟ್ಟದಿರಬೇಕು. : 
ಆ ಘನವನಬ್‌ತು ಮಾಡುವಲ್ಲಿ, 
ಸಂಗನಬಸವಣ್ಣಪ್ರಿಯ ಚಂದೇಶ್ವ ಸ್ವೈರಲಿಂಗಕ್ಕೆ ಅರ್ಪಿತ. ॥ ೧೩೫ ॥ 


೧೨೧೯ 


ಗುರುವನಜ್‌ತು ಮಾಡುವಲ್ಲಿ ಅಹಂಕಾರವ ಮಜಕಿದು ಮಾಡಬೇಕು. 
ಲಿಂಗವನಟ್‌ತು ಮನಮುಟ್ಟುವಲ್ಲಿ ಪ್ರಕೃತಿ ತಲೆದೋಣದಿರಬೇಕು. 
ಜಂಗಮವನಟ್‌ತು ಮುಟ್ಟಿ ಪೂಜಿಸುವಲ್ಲಿ, 
ಅರ್ಥ, ಪ್ರಾಣ, ಅಪಮಾನ ಈ ಮೂಅಲಲ್ಲಿ ನಿಶ್ಚಯವಾಗಿರಬೇಕು 
ಸಂಗನಬಸವಣ್ಣಪ್ರಿಯ ಚಂದೇಶ್ವರಲಿಂಗವನಜೌಯಬಲ್ಲಡೆ. ॥ ೧೩೬ ॥ 


೧೨೨೦ 


ಶಿಷ್ಯಂಗೆ ಗುರು ಬೋಧಿಸುವಲ್ಲಿ, 
ತನ್ನ ್ನನಳಿದು ಲಿಂಗದ ಸಂಗವ ತೋಟ್‌ಸಬೇಕು. 
ಲಿಂಗದ ಸಂಗ ನೆನಹಾದಲ್ಲಿ, 
ಆ ಲಿಂಗಕ್ಕೆ ಉಂಬ ಬಾಯಿ ಜಂಗಮವಾದ ಕಾರಣ 
ಆ ಜಂಗಮದ ದಾಸೋಹದಿಂದ ಬೇಜಸೊಂದಂಗವಿಲ್ಲ; 
ಸಂಗನಬಸವಣ್ಣಪ್ರಿಯ ಚಂದೇಶ್ವರಲಿಂಗವ ಹಿಂಗದ ಭಾವ. WORN 


೧೨೨೧ 


ಗುರುವ ಕುಜ್‌ತು ಮಾಡುವಲ್ಲಿ, 
ಬ್ರಹ್ಮನ ಭಜನೆಯ ಹೆಟ್‌ಯಬೇಕು. 
ಲಿಂಗವ ಕುಟೌತು ಮಾಡುವಲ್ಲಿ 
ವಿಷ್ಣುವಿನ ಸಂತೋಷಕ್ಕೆ ಸಿಕ್ಕದಿರಬೇಕು. 
ಜಂಗಮವ ಕುಚಿತು ಮಾಡುವಲ್ಲಿ 
ರುದ್ರನ ಪಾಶವ ಹೊದ್ದದಿರಬೇಕು. 
ಒಂದನಖ*ದು ಒಂದ ಮಜಕಿದು ಸಂದಿಲ್ಲದ ಸುಖ ಜಂಗಮ ದಾಸೋಹದಲ್ಲಿ 
Somes) ನಿತ್ಯ ಚಂದೇಶ್ವ ರಲಿಂಗಕ್ಕೆ BOR ತ “104 


CC-0. Jangamwadi Math Collection. Digitized by eGangotri 


೩೩೨ ಸಕಲ ಪುರಾತನರ ವಚನಗಳು-೧ 


೧೨೨೨ 


ಬಿಟ್ಟು ಕಟ್ಟಿ ಪೂಜಿಸುವಲ್ಲಿ, ಮನ ನಿಶ್ಚಯವಾಗದೆ ಮುಟ್ಟಲಾಗದು. 
ಲಿಂಗದ ಮನ ಮುಟ್ಟಿದಲ್ಲಿ ಮೂಜ ಮುಟ್ಟದೆ, 
ಮನ ತೊಟ್ಟುಬಿಟ್ಟು ನಿಜ ನಿಶ್ಚಯವಾದಲ್ಲಿ 
ಚೆನ್ನಬಸವಣ್ಣಪ್ರಿಯ ಚಂದೇಶ್ವರಲಿಂಗವ ಹಿಂಗದಿರಬೇಕು. ORE | 


೧೨೨೩ 


ಇದಿರ ಭೂತಹಿತಕ್ಕಾಗಿ ಗುರುಭಕ್ತಿಯ ಮಾಡಲಿಲ್ಲ. 
ಅರ್ತಿಗಾಅಾೌಕೆಯಾಗಿ ಲಿಂಗವ ಬಿಟ್ಟು ಬಿಟ್ಟು ಪೂಜಿಸಲಿಲ್ಲ. 
ರಾಜಚೋರರ ಭಯಕ್ಕಂಜಿ ಜಂಗಮದಾಸೋಹವ ಮಾಡಲಿಲ್ಲ. 
ಆವ ಕೃಪೆಯಾದಡೂ ಭಾವ ಶುದ್ದ ವಾಗಿರಬೇಕು. 
ಚಿನ್ನ ಬಸವಣ ಪ್ರಿಯ ಚಂದೇಶ್ವ ರಲಿಂಗವನಟ್‌ಯಬಲ್ಲದಡೆ. ॥ ೧೪೦॥ 


೧೨೨೪ 


ತನು ಭಾವವನಟ್‌ದಿಪ್ಸುದು ಗುರುಭಕ್ತಿ. 
ಮನಭಾವವನಟೀದಿಪ್ಪುದು. ಲಿಂಗಭಕ್ತಿ. 
ತ್ರಿವಿಧ ಮಲವ ಮಣಕಿದಿಪ್ಪುದು ಜಂಗಮಭಕ್ತಿ 
ಈ ಗುಣ ನಿಶ್ಚಯವಾಗಿ ನಿಂದುದು 
ಚೆನ್ನಬಸವಣ್ಣಪ್ರಿಯ ಚಂದೇಶ್ವರಲಿಂಗವನಜ್‌ದುದು. ॥ OVO ॥ 


೧೨೨೫ 


ನಾನೆಂಬುದ ಮಲಸಿದಲ್ಲಿ TOOR O. 
ಜಗದ ಆಗುಛೇಗೆಗೆ ಸಿಕ್ಕ ದಿಪ್ಪುದು Sons © 
ತ್ರಿವಿಧದ ಬಟ್ಟೆಗೆ ಬಾರದಿಪ್ಪುದು ಜಂಗಮಸ ಲ. 
ಅಂಗವಳುತ್ತು, ಮನದ ಪ್ರಕೃತಿನಿಂದು, ಗುರುಲಿಂಗಜಂಗಮದ 
ತ್ರಿವಿಧಾಂಗದಲ್ಲಿ ನಿಶ್ಚಯವಾದ ಸದ್ದಕ್ತ 


ಚೆನ್ನಬಸವಣ್ಣಪ್ರಿಯ' ಚಂದೇಶ್ವರಲಿಂಗವು ತಾನೆ. I ೧೪೨ Il 


CC-0. Jangamwadi Math Collection. Digitized by eGangotri 


ಸಂಪಾದನೆಯ ವಚನಗಳು 


೧೨೨೬ 


ಜಂಗಮಸೇವೆಯ ಚಿತ್ತಶುದ್ಧವಾಗಿ ಮಾಡುವಲ್ಲಿ, 
ಗುರುಸೇವೆ ಸಂದಿತ್ತು. 
ಜಂಗಮಸೇವೆಯ ಚಿತ್ತಶುದ್ಧವಾಗಿ ಮಾಡಲಾಗಿ, 
ಲಿಂಗಪೂಜೆ ಸಂದಿತ್ತು. 

ಜಂಗಮದಾಸೋಹದಿಂದ ಸರ್ವ ಪದವಾಯಿತ್ತು. 

ಆ ಗುಣವನಬ್‌ದು ಹಜ್‌ಯಲಾಗಿ, 

ಬಟ್ಟಬಯಲು ಕಾಣಬಂದಿತ್ತು 

ಹುಟ್ಟುವ ಹೊಂದುವ ನೆಲೆ ಇತ್ತಲೆ ಉಳಿಯಿತ್ತು. 
ಚಿನ್ನಬಸವಣ್ಣಪ್ರಯ ಚಂದೇಶ್ವರಲಿಂಗವನಣೌಯಲಾಗಿ. 


೧೨೨೭ 


ಗುರುವನಜ್‌ದಲ್ಲಿ ಉತ್ಪತ್ಕಕ್ಕೆ ಹೊಜಗಾಗಬೇಕು. 
ಲಿಂಗವನಜ್‌ದಲ್ಲಿ ಸ್ಥಿತಿಗೆ ಹೊಜಗಾಗಬೇಕು. 
ಜಂಗಮವನಜ್‌ದಲ್ಲಿ ಲಯಕ್ಕೆ ಹೊಜಿಗಾಗಬೇಕು. 
ಈ ಗುಣವನಣೌದಲ್ಲದೆ, ಸದ್ಭಕ್ತನಲ್ಲ. 
ಚೆನ್ನಬಸವಣ್ಣಪ್ರಿಯ ಚಂದೇಶ್ವರಲಿಂಗವ ಕಾಣಬಾರದು. 


೧೨೨೮ 


ಸುಖ ದುಃಖ ಭೋಗಾದಿ ಭೋಗಂಗಳೆಲ್ಲವು 
ಗುರು ಲಿಂಗ ಜಂಗಮದ ಒಡಲಾಗಿ ಬೆಳೆವುತ್ತಿಹವು. 
ತಾನವ ಒಡಲುಗೊಂಡು ಮಾಡುವ ಕಾರಣ 
ತನ್ನ ಬೆಂಬಳಿಯ ಮಾಯೆ. 
ಅವ ಹಿಂಗಿ ತನ್ನ IWY 
ಚೆನ್ನಬಸವಣ್ಣಪ್ರಿಯ ಚಂದೇಶ್ವರಲಿಂಗವ ಕಾಣಬಂದಿತ್ತು. 


೧೨೨೯ 


ನಾನೆಂದು ಇಹನ್ನಬರ ಗುರುಪೂಜೆಯ ಮಾಡಬೇಕು. 
ನಾನೆಂದು ಇಹನ್ನಬರ ಲಿಂಗಪೂಜೆಯ ಮಾಡಬೇಕು. 
ನಾನೆಂದು ಇಹನ್ನಬರ ಜಂಗಮ ಪೂಜೆಯ ಮಾಡಬೇಕು. 
ನಾ(ನೀ)ನೆಂಬುಭಯವಳಿಯೆ, 


ಚೆನ್ನಬಸವಣ್ಣಪ್ರಿಯ ಚಂದೇಶ್ವರಲಿಂಗವ ಏನೂ ಎನಲಿಲ್ಲ. 


RJ 


CC-0. Jangamwadi Math Collection. Digitized by eGangotri 


I 0೪೩ Il 


॥ ೧೪೪ Il 


1 ೧೪೫ ॥ 


1 ೧೪೬ ॥ 


೩೩೪ ಸಕಲ ಪುರಾತನರ ವಚನಗಳು-೧ 


೧೨೩೦ 


ಪರವ ಕುಟ್‌ತು ಮಾಡುವನ್ನಬರ, ಇಹಕ್ಕೆ ಗೊತ್ತಾಯಿತ್ತು. 
ಇಹ ಪರವನಟ್‌ತು ಮಾಡಬೇಕು. 
ದ್ವಂದ್ವವಳಿದು ನಿಂದ ಮಾಟ 
ಚೆನ್ನಬಸವಣ್ಣಪ್ರಿಯ ಚಂದೇಶ್ವರಲಿಂಗಕ್ಕೆ. 


೧೨೩೧ 


ಕಾಯದಿಂದ ಕಾಬುದು ಕುಟುಹಿನ-ಮೂರ್ತಿಯ. 

ಆತ್ಮದಿಂದ ಕಾಬುದು SPAS ಮೂರ್ತಿಯ. 

ಅಟ್‌ವ ಕುಟುಹ ಮಟಕಿದಲ್ಲಿ, 

ಪರಮದಾಸೋಹದಿಂದ ಪರಶಿವಮೂರ್ತಿಯ ಕಾಣಬಂದಿತ್ತು. 
ಚೆನ್ನಬಸವಣ್ಣಪ್ರಿಯ ಚಂದೇಶ್ವರ ನೀನೆ ಬಲ್ಲೆ. 


೧೨೩೨ 


ಸಾರ್‌ ಕಾಯಕದಿಂದವೆ ಜೀವನ್ಮು ಕ್ವಿ. 
ಲಿಂಗವಾದಡು ಕಾಯಕದಿಂದವೆ ಶಿಲೆಕುಲ ಹಣೌವುದು. 


ಜಂಗಮವಾದಡೂ ಕಾಯಕದಿಂದವೆ ವೇಷದ ಪಾಶ ಹಟ್‌ವುದು. 


ಗುರುವಾದಡೂ ಚರಸೇವೆಯ ಮಾಡಬೇಕು. 
ಲಿಂಗವಾದಡೂ ಚರಸೇವೆಯ ಮಾಡಬೇಕು. 
ಜಂಗಮವಾದಡೂ ಚರಸೇವೆಯ ಮಾಡಬೇಕು. 
ಚೆನ್ನಬಸವಣ್ಣಪ್ರಿಯ ಚಂದೇಶ್ವರಲಿಂಗದ ಅಜಕವು. 


೧೨೩೩. 


ಗುರುವನಣಿದಲ್ಲಿ ಬ್ರ ಬ್ರಹ್ಮ, ನ ಕಲ್ಪ ಹಟ್‌ವುದು. 
ಲಿಂಗವನಟ್‌ದಲ್ಲಿ ವಿಷ್ಣುವಿನ ಸ್ಥಿತಿಯ ಹಜ್‌ವುದು. 
ಜುಗಮವನಟ್‌ದಲ್ಲಿ ರುದ್ರನ ಲಯಕ್ಕೆ ಸಿಕ್ಕ. 

ಈ ತ್ರಿವಿಧ ಭೇದವನಟಾದು, ತನ್ನ ತಾನಣೌದಲ್ಲಿ 
ಬಂಧಮೋಕ್ಷಕರ್ಮ ಒಂದೂ ಇಲ್ಲ, 
ಚೆನ್ನಬಸವಣ್ಣಪ್ರಿಯ ಚಂದೇಶ ್ಟರಲಿಂಗವನಬಾದಲ್ಲಿ. 


CC-0. Jangamwadi Math Collection: Digitized by eGangotri 


Il 0೪೭ I 


1 0೪೮ ॥ 


I ೧೪೯ ॥ 


॥ ೧೫೦ Il 


ಸಂಪಾದನೆಯ ವಚನಗಳು 


೧೨೩೪ 


ಕಾಯವಿಡಿದು ಕಾಬುದೆಲ್ಲವು ಗುರುವಿನ ಭೇದ. 
ಜೀವವಿಡಿದು ಕಾಬುದೆಲ್ಲವು ಲಿಂಗದ ಭೇದ. 
ಜ್ಞಾನವಿಡಿದು ಕಾದುದೆಲ್ಲವು ಜಂಗಮದ ಭೇದ. 
ಮೂಜನಟೀತು ಬೇಜಕೊಂದ ಕಾಬುದೆಲ್ಲವು ಮಹಾಪ್ರಕಾಶ. . G 
ಚೆನ್ನಬಸವಣ್ಣ ಪ್ರಿಯ ಚಂದೇಶ್ವರಲಿಂಗಕ್ಕೆ ಶಬ್ದಮುಗ್ಧ ವಾದ ಭೇದ. 1 ೧೫೦ ॥ 


೧೨೩೫ 


ಗುರುವ ವಿಶ್ವಾಸಿಸಿದಲ್ಲಿ ಬಂಧನವಿಲ್ಲದಿಪ್ಪುದು. 
ಲಿಂಗವ ವಿಶ್ವಾಸಿ(ಸಿ)ದಲ್ಲಿ ಭವವಿಲ್ಲದಿಪ್ಪುದು. 
ಜಂಗಮವ ವಿಶ್ವಾಸಿ(ಸಿ)ದಲ್ಲಿ ಇಹಪರ ಉಭಯವಿಲ್ಲ. F 
ಚೆನ್ನಬಸವಣ್ಣಪ್ರಿಯ ಚೆಂದೇಶ್ವರಲಿಂಗವನಜಯಲಾಗಿ. oN 


೧೨೩೬ 


ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರ ಬೇಡಿತಂದು 
ಜಂಗಮಕ್ಕೆ ಮಾಡಿಹೆನೆಂಬ ದಂದುಗದೋಗರ, ಲಿಂಗಕ್ಕೆ ನೈವೇದ್ಯ ಸಲ್ಲ. 
ತನು ಕರಗಿ ಮನ ಬಳಲಿ ಬಂದ, ಚರದ ಅನುವಚತು' 
ಸಂದಿಲ್ಲದೆ ಸಂಶಯವಿಲ್ಲದೆ, ಜಂಗಮಲಿಂಗಕ್ಕೆ ದಾಸೋಹವ ಮಾಡುವುದೆ ಮಾಟ. 
ಕಾಶಿಯಕಾಯಿ ಕಾಡಿನ ಸೆ ಸೊಪ್ಪಾಯಿತ್ತಾ side 
ಕಾಯಕದಿಂದ ಬಂದುದು ಲಿಂಗಾರ್ಪಿತ. i 
ಚೆನ್ನಬಸವಣ್ಣಪ್ರಿಯ ಚಂದೇಶ್ವರಲಿಂಗಕ್ಕೆ ನೈವೇದ್ಯ ಸಂದಿತ್ತು. ॥ ೧೫೩ II 


೧೨೩೭ 


ಸಂಸಾರವೆಂಬ ಸಾಗರದ ಮಧ್ಯದಲ್ಲಿ, 
ಬೆಳೆದ ಹೊಡಕೆಯ ಹ ಹುಲ್ಲ ಕೊಯ್ದು 
ಮತ್ತಮಾ ಕಣ್ಣ ತೆಗೆದು. ಕಣ್ಣಿಯ 'ಮಾಡಿ 
ಇಘಪರವೆಂಬ € ಉಭಯದ ಗಂಟಾಕ್ಕಿ sas - 
ತುದಿಯಲ್ಲಿ ಮಾಟಕೂಟವೆಂಬ ಮನದ ಕುಣಿಕೆಯಲ್ಲಿ ಕಾಯಕವಾಯಿತ್ತು. ...... . 
ಚಿನ್ನ [ಬಸವಣ್ಣಪ್ರಿಯ ಚಂದೇಶ್ವರಲಿಂಗವೆಂಬ ಭಾವ 3 anne. ॥ ೧೫೪ ॥ 


3 
CC-0. Jangamwadi Math Collection. Digitized by eGangotri 


೩೩೬ ಸಕಲ ಪ್ರರಾತನರ ವಚನಗಳು-೧ 
೧೨೩೮ 


ಜಲಚರಕೇಕೆ ತೆಪ್ಪದ ಹಂಗು, 
ವಿಹೆಂಗಗೇಕೆ ಅಡಿವಜ್ಜೆಯ ಮೆಟ್ಟು, 
ಮಧುರರಸಕ್ಕೇಕೆ ಮೇಲಪ್ಪ ಸಿಹಿ 
1ಕಲ್ಪವೃಕ್ಷಕ್ಕೇಕೆ ಕಾಲದ ಹಂಗು... 
ದಾಸೋಹವನಟ್‌ದು ಮಾಡುವಗೆ ಇನ್ನೇತರ ಪೂಜೆ ಪುಣ್ಯ? 
ಚೆನ್ನಬಸವಣ್ಣಪ್ರಿಯ ಚಂದೇಶ್ವರಲಿಂಗಕ್ಕೆ ಎಡೆದೆಳಪಿಲ್ಲ. 


೧೨೩೯ 


ಇಷ್ಟಲಿಂಗ ಗುರುವಿನ ಹಂಗು; 
ಚಿತ್ತ ಕಾಮನ ಹಂಗು; 
ಪೂಜೆ-ಪುಣ್ಯ ಮಹಾದೇವನ ಹಂಗು; 
ಎನ್ನ ದಾಸೋಹ ಆರ ಹಂಗೂ ಇಲ್ಲ. 
ಚೆನ್ನಬಸವಣ್ಣಪ್ರಿಯ ಚಂದೇಶ್ವರಲಿಂಗವೆ 
ಕಣ್ಣಿಯ ಮಾಡಬಲ್ಲಡೆ ಬಾ, ಎನ್ನ ತಂದೆ. 


೧೨೪೦ 


ಗುರುವ ತಾನಟ್‌ತು: ವರಗುರು ತಾನಾಗಬೇಕು. 
ಲಿಂಗನೈಷ್ಟಿಕೆಯಾಗಿ ಪೂಜಿಸಿಕೊಳ್ಳ ಬೇಕು. 
ಜಂಗಮ ತ್ರಿವಿಧವ ಮಟಕಿದು, ಬಫೆ ನಾಸ್ತಿಯಾಗಿ 
ಜಂಗಮವಾಗಬೇಕು. 
ಜಂಗಮವಾದಡೂ ಜಂಗಮಕ್ಕೆ ಮಾಡಿ, ಸಂದನಳಿದು 
ಚಂದೇಶ್ವರಲಿಂಗವನಜ್‌ಯಬೇಕು. 


೧೨೪೧ 


ಪರುಷವಾದಡೂ ಒಂದಟಿಲ್ಲಿ ಇರಿಸಿರಬೇಕು. 
ರತ್ನವಿಶೇಷವೆಂದಡೂ ಬಂಧಿಸಿದಲ್ಲಿ ಸಂದಿರಬೇಕು. 
ಲಿಂಗವ ಹಿಡಿದಿದ್ದಲ್ಲಿ ಪೂಜಿಸುವ ಅಂಗವಿರಬೇಕು. 
ಆ ಗುಣ ಗುಹೆ ಹೇಶಃ ಶರಲಿಂಗವನಜ್‌ದುದು. 
ಪೂಜೆಯ ಮಲಸ್‌ದಿರಲಾಗದು ಚಂದಯ್ಯಾ. 





೧೨೩೮: 1 (ಕೋ ೮೨, ೩೦೦, VYY). 


CC-0. Jangamwadi Math Collection. Digitized by eGangotri 


॥ ೧೫೫ ॥ 


॥ ೧೫೬ ॥ 


I ೧೫೭ ॥ 


॥ ೧೫೮ ॥ 


ಸಂಪಾದನೆಯ ವಚನಗಳು 
೧೨೪೨ 
ಗುರುಸೇವೆಯ ಮಾಡುವಲ್ಲಿ ಇಹದಲ್ಲಿ ಸುಖ; 
ಲಿಂಗಸೇವೆಯ ಮಾಡುವಲ್ಲಿ ಪರದಲ್ಲಿ ಸುಖ; 
ಜಂಗಮಸೇವೆಯ ಮಾಡುವಲ್ಲಿ 
ಇಹ ಪರವೆಂಬ ಉಭಯವು ನಾಸ್ತಿ, 
ಚಂದೇಶ್ವರಲಿಂಗವ ಹಿಂಗದ ಭಾವ. 
೧೨೪೩ 
ಅಂಗವಿಹನ್ನಬರ ಲಿಂಗಪೂಜೆಯ ಮಾಡಬೇಕು. 


ಲಿಂಗವೆಂಬ ಮೂರ್ತಿ ಉಳ್ಳನ್ನಬರ ಸಂದಿಲ್ಲದೆ ಅರ್ಪಿಸಬೇಕು. 


ಲಿಂಗವಳಿದ ಮತ್ತೆ ಲಿಂಗವೆಂಬ ಭಾವ ಹಿಂಗಬೇಕು 
ಅದು! ಗುಹೇಶ್ವರಲಿಂಗದ ಇರವು ಚಂದಯ್ಯ. 


೧೨೪೪ 


ಗುರುಪೂಜಕರು ಲಿಂಗವನೆತ್ತಬಲ್ಲರು? 
ಲಿಂಗಪೂಜಕರು ಜಂಗಮವನೆತ್ತಬಲ್ಲರು? 
ಜಂಗಮ-ದಾಸೋಹವೆಂಬುದು ಉಭಯದ ಸಂಗ ನಾಸ್ತಿ; 
ಚಂದೇಶ್ವರಲಿಂಗವೆಂಬ ಲಿಂಗದ ಪೂಜೆ. 


೧೨೪೫ 


I ೧೫೯ I 


1 ೧೬೦॥ 


1 O80 Il 


ಐದಿಂದ್ರಿಯವನಜ್‌ತಲ್ಲದೆ ಒಂದಿಂದ್ರಿಯಕ್ಕೆ ಸಂದ ಗುಣವನಜ್‌ಯಬಾರದು. 


೧೨ 


ಆ ಗುಣ ಏಕ ಮೂರ್ತಿ ತ್ರಿವಿಧ ರೂಪಾದ ಕಾರಣ 
ಪೂಜೆಯೆಂಬುದು ಪುಣ್ಯವೆಂಬ ಭಾವವಿಲ್ಲದೆ ಮಾಡಿದಡೇನು 
ಗುಹೇಶ್ವರಲಿಂಗಕ್ಕೆ ಅನ್ಯವಲ್ಲ ಚಂದಯ್ಯ. 


೧೨೪೬ 


ಬಂದೆಹೆನೆಂಬ ಸುಖವ ಹೆಜಿಕಿಹಿಂಗಿದರುಂಟೆ? 
ಕಂಡ ನಿಧಾನವ ಬೇಡಾ ಎಂದವರುಂಟೆ? 
ಕಲಿದೇವರ ದೇವಯ್ಯ ಬಂದೆಹೆನೆಂದಡೆ, 

ಬೇಡಾ ಎನಲೇಕೆ ಎಲೆ ಚಂದಯ್ಯಾ. 





೧೨೪೩: 1 y (ಕೋ ೮೨, ಕೋ ೧೫೧. ಕೋ ೩೦೦). 


CC-0. Jangamwadi Math Collection. Digitized by eGangotri 


॥ ೧೬೨ ॥ 


॥ O&A ॥ 





೩೩೮ ಸಕಲ ಪುರಾತನರ ವಚನಗಳು-೧ 


೧೨೪೭ 


* ಅಂದು ಹೋಗಿ ಇಂದು ಬಾ ಎಂಬಾಗ ದಂದುಗಕ್ಕೊಡಲುಂಟೆ 
ಘನಲಿಂಗ ಎಲ್ಲಿದ್ದಡೂ ಪರಿಪೂರ್ಣ ಚಂದೇಶ್ವರಲಿಂಗವು. 


೧೨೪೮ 


ಲಿಂಗ ಹೋಯಿತ್ತೆಂಬ ಸಂದೇಹ ಉಂಟಾಯಿತ್ತಾದಡೆ, 
ಅಂಗ ಉಳಿಯಬಲ್ಲುದೆ? 
ಆತ್ಮ ಹೋದಲ್ಲಿ ಘಟ ಎಷ್ಟು ದಿನ ಉಳಿಯುವುದು? 
ಚಂದೇಶ್ವರಲಿಂಗಕ್ಕೆ ಸಂದಿಲ್ಲ ಮಡಿವಾಳಯ್ಯ. 


೧೨೪೯ 


ದಾಸೋಹ ಎಂಬನ್ನಬರ SB ಶ್ವರಪೂಜೆ ಆಚಾರದಲ್ಲಿರಬೇಕು. 
ಮಾಡೆನೆಂಬ ನೇಮ ಬೇಡ; ಮಾಡಿಹೆನೆಂಬ ಕ ಕೃತ್ಯ ಬೇಡ. 
ಈ ಭಾವ ಅಳವಟ್ಟ 9 
ಕಲಿದೇವಯ್ಯ ಿಂಗೆ ಭಾವಶುದ್ಧವಾಯಿತ್ತು ಚಂದಯ್ಯ. 


೧೨೫೦ 


ಆವಾವ ಕಾಯಕದಲ್ಲಿ ಬಂದಡೂ ಭಾವಶುದ್ಧ ವಾಗಿ, 
ಗುರುಲಿಂಗಜಂಗಮಕ್ಕೆ ಮಾಡುವುದೆ ಶಿವಪೂಜಿ.” 
ಮಾಡುವ ಮಾಟವಿಲ್ಲದೆ ಮಾತಿಂಗೆ ಮಾತಾಡುವುದು, 
ಅದೇತಜ ಪೂಜೆ? 
ಅದು ಚಂದೇಶ್ವರಲಿಂಗಕ್ಕೆ ಒಪ್ಪವಲ್ಲ ಮಡಿವಾಳಯ್ಯ. 


೧೨೫೧ 


ಲಿಂಗವೆಂಬುದು ಗುರುವಿನ ಹಂಗು 
ಗುರುವೆಂಬುದು ಲಿಂಗದ ಹಂಗು. 

ಉಭಯಕ್ಕತೀತ ಜಂಗಮಲಿಂಗ ದಾಸೋಹ, 
ಚಂದೇಶ್ವ ಲಿಂಗಕ್ಕೆ ಕಟ್ಟುವ! ಗೊತ್ತು. 





೧೨೫೧: 1 ಕಟ್ಟು (ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


I OLY | 


॥ ೧೬೫ ॥ 


ll ೧೬೬॥ 


Ove I 


॥ ೧೬೮ ॥ 


ಇವೆ, 
ಸಂಪಾದನೆಯೆ ವಚನಗಳು an 


೧೨೫೨ 


ಗುರುವಾದಡೂ ಲಿಂಗವ ಪೂಜಿಸಬೇಕು. 
ಲಿಂಗವಾದಡೂ ದೇವತ್ವವಿರಬೇಕು. 
ಜಂಗಮವಾದಡೂ ಲಿಂಗವಿಲ್ಲದೆ ಪ್ರಮಾಣವಲ್ಲ. 
ಆದಿಗೆ ಆಧಾರವಿಲ್ಲದೆ ಜಗವೇನೂ ಇಲ್ಲ. 
ಅಅಿದೆನೆಂದಡೂ ಅಂಗವೇ ಲಿಂಗವಾಗಿರಬೇಕು. 
ಕಲಿದೇವರ ದೇವಯ್ಯನನಟೌವುದಕ್ಕೆ ಇದೇ ಮಾರ್ಗ ಚಂದಯ್ಯ. 1 OLE I 


೧೨೫೩ 


ಭಾವಶುದ್ಧ ವಾಗಿಪ್ಪುದೇ ಗುರುಪೂಜೆ. 
ಜ್ಞಾ 2 NAT ್ಲವಾಗಿಪ್ಪುದೇ ಲಿಂಗಪೂಜೆ. 
ತ್ರಿಕರಣಶುದ್ಧ ವಾಗಿ ತ್ರಿವಿಧಮಲದಲ್ಲಿ ನಿಶ್ಚಯವಾಗಿ ನಿಂದುದೇ ಜಂಗಮಪೂಜೆ. 
ಇಂತೀ ತ್ರಿ ವಿಧ ಭೇದದಲ್ಲಿ ತ್ರಿವಿಧಾರ್ಪಣದ ಅರ್ಪಿಸಿ ನಿಂದುದೇ 
ಚಂದೇಶ್ವರಲಿಂಗಕ್ಕೆ ಅರ್ಪಿತ ಮಡಿವಾಳಯ್ಯ. ॥ ೧೭೦ ॥ 


೧೨೫೪ 


ಲಿಂಗಪೂಜೆಯನಜ್‌ತೆನೆಂದು ಗುರುಪೂಜೆಯ ಬಿಡಲಾಗದು. 
ಗುರುಪೂಜೆ ಲಿಂಗಪೂಜೆಯನಜ್‌ದೆನೆಂದು ಜಂಗಮಪೂಜೆಯ ಬಿಡಲಾಗದು. 
ಜಂಗಮಪೂಜೆಯನಜ್‌ತೆನೆಂದು ಶರಣರ ಸಂಗವ ಬಿಡಲಾಗದು. 
ಶರಣರ ಸಂಗಸಮ್ಮಗ್‌ಜ್ಞಾನ ಕಲಿದೇವರ ದೇವಯ್ಯನ, 
Ce) 
ಕೂಡುವ ಕೂಟ ಚಂದಯ್ಯ. ॥ ೧೭೧ fl 


೧೨೫೫ 


ಒಂದು ಬಿಟ್ಟು ಒಂದ ಹಿಡಿವಲ್ಲಿ ಮೂಜಜಂಗ ಒಂದೂ ಇಲ್ಲ. 
ಹಿಡಿದ ಭಾವ ಒಂದುಂಟಾಯಿತ್ತಾದಡೆ, 
ಉಭಯದಂಗ ಸಲೆ ಸಂದಿತ್ತು 
ಚಂದೇಶ್ವರಲಿಂಗಕ್ಕೆ ಮಡಿವಾಳಯ್ಯ. ॥ ೧೭೨ ॥ 


CC-0. Jangamwadi Math Collection. Digitized by eGangotri 


೩೪೦ ಸಕಲ ಪುರಾತನರ ವಚನಗಳು-೧ 


೧೨೫೬ 


ಗುರುವಿನಲ್ಲಿ ಶುದ್ಧಾ ತ್ಮನಾದಲ್ಲಿ: 
ಲಿಂಗದಲ್ಲಿ ಸಲೆ ಸಂದು, ಜಂಗಮದಲ್ಲಿ ಹೆಜಿಕಿಹಿಂಗದೆ 
ಮನಭಾವಕರಣಂಗಳಲ್ಲಿ ಒಂದೂ ತೋಣಿದಿದ್ದುದು, 
ಚಂದೇಶ್ವರಲಿಂಗಕ್ಕೆ ನಿಜ ನಿಂದುದು ಮಡಿವಾಳಯ್ಯ. 


೧೨೫೭ 


ಅಜೌವನಣಾದೆನೆಂದು ಕ್ರೀಯ್ಯ ಬಿಡಬಾರದು. 
ಮಧುರಕ್ಕೆ ಮಧುರ ಒದಗಲಾಗಿ ಸವಿಗೆ sess ಉಂಟೆ? 
ದ್ರವ್ಯಕ್ಕೆ ದ್ರವ್ಯ ಕೂಡಲಾಗಿ ಬಡತನಕಡಹುಂಟೆ? 
ನೀ ಮಾಡುವ ಮಾಟ ಶಿವಪೂಜೆಯ 'ನೋಟ'ಭಾವವಿರಬೇಕು. 
ಅದು ಕಲಿದೇವರದೇವಯ್ಯನ ಕೂಟ ಚಂದಯ್ಯ. 


೧೨೫೮ 


ಚಾಪ, ಕಪಿ(ತ್ಥ )'ದ ಕಾಯ ಕೂಡಿ ಹಿಡಿದು ಎಸೆಯಬಹುದೆ? 
ಪೂಜೆಗೆ ಷೋಡಶ ಉಪಚರಿಯಬೇಕು. 
ಮಾಡುವನ್ನಬರ ಕಾಯಕ ನಿಂದಿತ್ತು. 


ಕಾಯಕದೊದಗೆ ಮೂಜಜ ಕೂಟ ಚಂದೇಶ್ವರಲಿಂಗಕ್ಕೆ ಮಡಿವಾಳಯ್ಯ. 


೧೨೫೯ 


ಕಿಂಚಿತ್ತು ನೇಮವ ಮಾಡುವಲ್ಲಿ ಶೂನ್ಯವಿಲ್ಲದಿರಬೇಕು. 
ಸತ್ತಕ್ಕೆ ಕ್ಕೆ ತಕ್ಕ ಸಾಮಥ್ಯ F, 
ಒಚ್ಚಿ ಹೊತ್ತಾ ದಡೂ ಶಿವಪೂಜೆಯ ನಿಶ್ಚ ಯದಲ್ಲಿ ಮಾಡಬೇಕು. 


ಅದು ತನಗೆ ಸುಚಿತ್ತದ ಹಾದಿ, ಕಲಿದೇವರ ದೇವನೊಳಗು ಚಂದಯ್ಯ. 





೧೨೫೭: 1 ಮಾಟ (ಕೋ ೪೪೮). 
೧೨೫೮: 1 ತ್ವ (ಕೋ ೩೪, ೮೨, ೧೫೧, ೩೦೦, ೪೪೮) 


CC-0. Jangamwadi Math Collection. Digitized by eGangotri 


l ೧೭೩ ॥ 


॥ ೧೭೪ ॥ 


॥ ೧೭೫ ॥ 


॥ ೧೭೬ Il 


ಸಂಪಾದನೆಯ ವಚನಗಳು ೩೪೧ 


೧೨೬ 


ಗೋಡೆಯ ತೊಳೆದು ಕೆಸರ ಕೆಡಿಸಿಹೆನೆಂದಡೆ, ಅದಾರ ವಶ? 
ನೇಮಕ್ಕೆ ಕಡೆ ನಡು ಮೊದಲಿಲ್ಲ. 
ಒಂದ ಬಿಟ್ಟು ಒಂದ ಹಿಡಿದೆಹೆನೆಂದಡೆ, ಸಂದಿಲ್ಲದ ಸಂಶಯ. 
ಅದು ಚಂದೇಶ್ವರಲಿಂಗಕ್ಕೆ ದೂರ ಮಡಿವಾಳಯ್ಯ. ॥ ೧೭೭ ॥ 


೧೨೬೧ 


ಆರಾರ ಭಾವ ತೋಟ್‌ದಂತೆ ಕೂಟಕ್ಕೆ ಸುಖವಾಗಿಪ್ಪನು. 
ಹಿಡಿದ ವ್ರತನೇಮಂಗಳಲ್ಲಿ, ಬಿಡುಗಡೆಯಿಲ್ಲದಿರಬೇಕು. 
ತಾ ಮಾಡುವ ನೇಮ ನಿತ್ಯಂಗಳಲ್ಲಿ ಭಾವಶುದ್ಧತೆಯಾಗಿಪ್ಪುದೆ 
ಗುಹೇಶ್ವರಲಿಂಗಕ್ಕೆ ಅನ್ಯಭಿನ್ನವಿಲ್ಲ ಮಡಿವಾಳಯ್ಯ, ಚಂದಯ್ಯಾ. ॥ ೧೭೮ ॥ 


BOI 8, odo ಮಾರಯ್ಯಗಳ ವಚನ 
೧೨೬೨ 


ಭಕ್ತರಿಗೆ ಬಡತನವುಂಟೆ? ಸತ್ಯರಿಗೆ ಕರ್ಮವುಂಟೆ? 
ಚಿತ್ತ ಮುಟ್ಟಿ ಸೇವೆಯ ಮಾಡುವ ಭಕ್ತಂಗೆ ಮರ್ತ್ಯ ಕೈಲಾಸವೆಂಬುದುಂಟೆ? 
ಆತನಿದ್ದುದೆ ಸುಕ್ಷೇತ್ರ, 
ಆತನಂಗವೆ ಅಮಲೇಶ್ವರಲಿಂಗದ 'ಸಂಗ'ಸುಖ. ॥ ೧೭೯ ॥ 


೧೨೬೩ 


ಕಟ್ಟಿಗೆ ಕಸ ನೀರ ತಂದು, 
ಸತ್ಯರ ಮನೆಯಲ್ಲಿ ಒಕ್ಕುದನೀಸಿಕೊಂಡು 
ತನ್ನ ಕೃತ್ಯ ತಪ್ಪದೆ ಒಕ್ಕುದ ಕೊಂಡು, ಸತ್ಯನಾಗಿಪ್ಪ 
ಭಕ್ತನಂಗವೆ ಆದು ಅಮಲೇಶ್ವರಲಿಂಗದ ಸಂಗ. ॥ ೧೮೦ I 


೧೨೬೪ 


ಹಾಗದ ಕಾಯಕವ ಮಾಡಿ, ಹಣ ವಡ್ಡವ ತಾ ಎಂಬಲ್ಲಿ 
ಸತ್ಯದ ಕಾಯಕ ಉಂಟೆ? 
ಭಕ್ತರಲ್ಲಿ ಕಾಯಕಕ್ಕೆ ಕಡಮೆಯಾಗಿ ತಾ ಎಂಬುದು 
ಅಮಲೇಶ್ವರಲಿಂಗಕ್ಕೆ ಚಿತ್ತಶುದ್ಧದ ಕಾಯಕ. ॥ ೧೮೧ 1 





೧೨೬೨; 1% (ಕೋ ೩೦೦). 


CC-0. Jangamwadi Math Collection. Digitized by eGangotri 


೩೪೨ ಸಕಲ ಪುರಾತನರ ವಚನಗಳು-೧ 


೧೨೬೫ 
ನೇಮವ ಮಾಡಿಕೊಂಡು ಭಕ್ತರ ಭವನಂಗಳ ಹೊಕ್ಕು. 
ಕಾಯಕ ಸತ್ತು, ಹಣ ಹೊನ್ನ ಬೇಡೆಹೆನೆಂಬುದು ಕಷ್ಟವಲ್ಲದೆ ಸದ್ಭಕ್ತಂಗೆ 
ಆ ಗುಣ ಅಮಲೇಶ್ವರಲಿಂಗಕ್ಕೆ ದೂರ ॥ ೧೮೨ ॥ 
೧೨೬೬ 
ತವನಿಧಿಯ ಬೆಳೆವಂಗೆ ಕಣಜದ ಹಂಗುಂಟೆ? 
ವಿರಕ್ತಂಗೆ ಆರೈಕೆಗೊಂಬವರುಂಟೆ? | 
ಕಾಯಕವ ಮಾಡುವ ಭಕ್ತಂಗೆ ಇನ್ನಾರುವ ಕಾಡಲೇತಕ್ಕೆ? 
ಆ ಗುಣ ಅಮಲೇಶ್ವರಲಿಂಗಕ್ಕೆ ದೂರ. ॥ ೧೮೩ ॥ 
೧೨೬೭ 


ವಾರ ತಿಥಿ ಲಗ್ನಂಗಳೆಂದು ಬೇಅಕೊಂದ ಮಾಡುವನ್ನಬರ 
ಶ್ರಿವಿಧಪೂಜೆ ಕೆಟ್ಟಿತ್ತು 4 
ಗುರುಲಿಂಗ ಜಂಗಮದ ಅನುವನಟ್‌ತುದೆ ನೇಮ. 
ಕಾಲ ಉಚಿತಕ್ಕೆ ಬಂದುದ ಕೂಡಿಕೊಂಬುದೆ ನಿತ್ಯ. 
ಈ ಗುಣ ಅಮಲೇಶ್ವರಲಿಂಗವ ಕೂಡುವ ಕೂಟ, , I ೧೮೪ I 


೧೨೬೮ 


ಬೇಡಿ ತಂದು ದಾಸೋಹವ ಮಾಡುವನ್ನಬರ, 
ಪಂಗುಳನ ಪಯಣದಂತೆ, 
ಯಾಚಕತ್ವ ಭಕ್ತಂಗುಂಟೆ? 
ಭಕ್ತನಾಗಿ ಹುಟ್ಟಿ ಭಕ್ತರ ಬೇಡಿತಂದು ಮಾಡಿ ಮುಕ್ತಿಯನಜಿಸಲುಂಟಿ? 
ಅದು ಅಮಲೇಶ್ವರಲಿಂಗವ ಮುಟ್ಟದೆ ಇತ್ತಲೆ ಉಳಿಯಿತ್ತು. ॥ ೧೮೫ ॥ 


೧೨೬೯ ' 
ನರನ ಮುಟ್ಟಿ ಓಲೈಸಿದಲ್ಲಿ ಪರಿಪರಿಯ ಪದವಿಗಳುಂಟಸ. 
ಪರಶಿವಮೂರ್ತಿಯನಟ್‌ದಲ್ಲಿ ಇಹಪರದಲ್ಲಿ ಪರಮ ಸುಖವುಂಟು. 


ಇದೇ ಪರತತ್ವದ ಇರವು. 
ಅಮಲೇಶ್ವರಲಿಂಗವ ಬೆರಸಬಲ್ಲಡೆ ಇದೇ ಸುಖ. OE 


CC-0. Jangamwadi Math Collection. Digitized by eGangotri 


ಸಂಪಾದನೆಯ ವಚನಗಳು 


೧೨೭೦ 


ಸ್ಥಾವರದ ಒಡಲಿಗೆ ಕಟ್ಟಿದ ತೊಗಲಿನಂತೆ, 
ಜು ಮುಟ್ಟಿ ದರು ಮುಟ್ಟಿ $ಂಗೊಳೆಗಾಗಿ ತೋಟುತ್ತಿಪ್ಪುದು ದನಿ. 
ಅದು ಮೂಹು ತಂತ್ರದ ಭೇದ. 
ಆ ತ್ರಿವಿಧಭೇದವನಜೌಯಬಲ್ಲಡೆ, 
ಅಮಲೇಶ್ವರಲಿಂಗವನಟ್‌ದುದು. 


೧೨೭೧ 


೩೪೩ 


NOSE 


ಭಕ್ತಂಗೆ ಆಗುಛೇಗೆ ಅಹಂಕಾರಕ್ಕೊಳಗಾದಲ್ಲಿಯೆ ಸತ್ಯ ಸದಾಚಾರ ಸಿಕ್ಕಿ ಕಿತ್ತು. 


ಅಹಂಕಾರವ WSD, ನಿಹಿತಾರಾ 
ಅಮಲೇಶ್ವರಲಿಂಗವ ಅವಗವಿಸಬೇಕು. 


೧೨೭೨ 


ಚಂದ್ರಕಾಂತದ ಶಿಲೆಯಲ್ಲಿ ಬಿಂದು ಅಡಗಿಪ್ಪಂತೆ; 
ಗೋವುಗಳಲ್ಲಿ ಗೋರಂಜನ ರಂಜಿಸುವಂತೆ; 
ಶಿಲೆ ಕಾಷ್ಟಂಗಳಲ್ಲಿ ಅನಲ ಅಡಗಿಪ್ಪಂತೆ; 
ಸತ್ಯರ ಹೃದಯದಲ್ಲಿ ಮೌಕ್ತಿಕದ ಉದಕದಂತೆ; 
ಭಾವವಿಲ್ಲದೆ ಅಡಗಿದೆಯಲ್ಲಾ ಅಮಲೇಶ್ವರಲಿಂಗವೆ! 


೧೨೭೩ 


ಅಹೆಂಕಾರವಜತಲ್ಲದೆ ಗುರುಭಕ್ತಿ'ಯಲ್ಲ;! 
ಬಯಕೆ ಹಿಂಗಿಯಲ್ಲದೆ ಶಿವಲಿಂಗಪೂಜಕನಲ್ಲ; 
ತ್ರಿವಿಧ ಮಲತ್ರಯದ ಬಲುಹುಳ್ಳನ್ನಕ್ಕ  ಚರಸೇವೆ ಇಲ್ಲ; 
ಇಂತೀ ಗುಣಂಗಳಲ್ಲಿ ವಿಶ್ವಃ ಯ್‌ವಾದಲ್ಲದ, 
ಅಮಲೇಶ್ರ ರಲಿಂಗವನಚ್‌ಯಬಾರದು. 


೧೨೭೪ 


ಮಲಕ್ಕೆ ಜಲವಲ್ಲದೆ ಅಮಲಕ್ಕೆ ಜಲವುಂಟೆ? 
CHa ಮಾಡುವ ಭಕ್ತ! ಫಲ ಪದವೆಂಬ ಛಲನೆಗೊಳಗಹನೆ? 





೧೨೭೩: 1 ನಲ್ಲ (ಕೋ ೪೪೮). 2 ವಲ್ಲ (ಕೋ ೮೨, ೧೫೧, ೩೦೦). 
೧೨೭೪; 1 4 off (ಕೋ ೩೪,.೧೫೧, ೩೦೦). 


CC-0. Jangamwadi Math Collection. Digitized by eGangotri 


॥ ೧೮೮ ॥ 


1 ೧೮೯ ॥ 


IL OFO I 


೩೪೪ ಸಕಲ ಪುರಾತನರ ವಚನಗಳು-೧ 


ಮಾಡುವ ಮಾಟಂಗಳಲ್ಲಿ ಕಲೆದೋಣದಿಪ್ಪುದು, 
ಅಮಲೇಶ್ವರಲಿಂಗವ ಹಿಂಗದ ಭಾವ. 


೧೨೭೫ ' 


ಕಾಯಕದಲ್ಲಿ ನಿರತನಾದಡೆ, ಗುರುದರ್ಶನವಾದಡೂ ಮಜಕ್‌ಯಬೇಕು; 


ಲಿಂಗಪೂಜೆಯಾದಡೂ ಮಃಯಬೇಕು; 

ಜಂಗಮ ಮುಂದೆ ನಿಂದಿದ್ದಡೂ ಹಂಗ ಹಣಿಯಬೇಕು. 
ಕಾಯಕವೆ ಕೈಲಾಸವಾದ ಕಾರಣ, 
ಅಮಲೇಶ್ವರಲಿಂಗವಾಯಿತ್ತಾದಡೂ ಕಾಯಕದೊಳಗು. 


೧೨೭೬ 


ಗುರು ಲಿಂಗ ಜಂಗಮದಲ್ಲಿ ಬೆರಸಿ ದಾಸೋಹವ ಮಾಡುವಲ್ಲಿ, 
ಹೆಣ್ಣು ಹೊನ್ನು ಮಣ್ಣು ಇವೇ ಮೂಲ ಮೊದಲು. 


ಮಾಟ ಸ್ವಸ್ಥ ವಾದಲ್ಲಿ ಈ ಮೂಜಿ ಮಅಕಿಯಬೇಕು; 
ಅಮಲೇಶ್ವರಲಿಂಗವನಟ್‌ಯಬೇಕು. 
೧೨೭೭ 


I ೧೯೧॥ 


1 OFS 1 


॥ ೧೯೩ ॥ 


ಕಂಗಳ ಮುಂದಣ ಗೊತ್ತನಟ್‌ಾದು, ಕಾಮ್ಯದ ಮಾಂ ದಣ ಚಿತ್ತವ ಹಜ್‌ದು 


ಮಾಡಿಹೆನೆಂಬ ಮಾಟ ಕೂಟದ ಚಿತ್ತ ನಿಂದಲ್ಲದೆ ಸ್ನ 


ಎಲ್ಲ. 
ಸ್ವಸ್ಥ M 
ಹಾಗಲ್ಲದೆ ಗುಹೇಶ್ವರಲಿಂಗವ ಕಾಣಬಾರದು, ಅಯ್ದಕ್ಕಿಯ ಮಾರಯ್ಯ. 


೧೨೭೮ 


ಒಂದ ಬಿಟ್ಟು ಒಂದ ಕಂಡೆಹೆನೆಂದಡೆ, 
ಅದು ಕಾಣಬಾರದ ಬಯಲು. 
ಒಂದರಲ್ಲಿ ಸಲೆ ಸಂದು ಹಿಂಗದ ಭಾವ ನೆಲೆಗೊಂಡಲ್ಲಿ 
ಅಮಲೇಶ ಶ್ಚರಲಿಂಗವು ತಾನೆ. 


೧೨೭೬೯ 
ಮಾಡಿಹೆ ಮಾಡಿಹೆನೆಂಬನ್ನ ಬರ, 
ತನ್ನ ಅವಧಿಗೆ ಬಂದುದನಲವ ಪರಿ ಇನ್ನೆಂತೊ? 
ಅಸಗ ನೀರಡಸಿ ಸತ್ತಂತಾಗಬೇಡ. 
ಗುಹೇಶ್ವರಲಿಂಗವನಣೌವುದಕ್ಕೆ ಮಾರಯ್ಯಾ. 


CC-0. Jangamwadi Math Collection. Digitized by eGangotri 


ce? I 


I ೧೯೫ II 


. ॥ ೧೯೬ I 


ಸಂಪಾದನೆಯೆ ವಚನಗಳು ೩೪೫% 


೧೨೮೦ 


ತೊಟ್ಟುಬಿಡುವನ್ನಕ್ಕ ಮತ್ತಾ ಬುಡದಾಸೆ ಬೇಕು 
ಮರ್ತ್ಯದ "ಹಂಗುಳ್ಳ 138, 
ಸತ್ಯ "ಶರಣರ ಸಂಗ ನಿತ್ಯ ಜಂಗಮಸೇವೆ ಕೃತ್ಯವಿರಬೇಕು 
ಅಮಲೇ ಶ್ವ ;ರಲಿಂಗವಸಭಾವುದಕ್ಕೆ. 1 0೯೭ I 


೧೨೮೧ 


ಮಾಡುವ ಮಾಟದಿಂದವೆ ಬೇಜಿಸೊಂದನಟೌಯವಬೇಕು. 
ಅಟಾವಲ್ಲಿಯೆ ನೆಮ್ಮು ಗೆ ಒಡಗೂಡಬೇಕು. 
ಗುಹೇಶ್ನ | ರಲಿಂಗವನಜೌವುದಕ್ಕೆ ಮಾರಯ್ಯಾ. 10೯೮ Il 


೧೨೮೨ 


ಜಲು ಮನೆಯಮಾಡಿ ಸರ್ಪಂಗಿಂಬಾದಂತೆ 
ನಾನತ್ತಣ ದ್ರವ್ಯವ ತಂದು ಇತ್ತ ಮಾಡಿದಡೆ ನನಗಿನ್ನೆತ್ತಣ ಮುಕ್ತಿ 
ಅಮಲೇಶ್ವರಲಿಂಗ! I OEE Il 


೧೨೮೩ 


ಕಾಯಕ ನಿಂದಿತ್ತು ಹೋಗಯ್ಯಾ ಎನ್ನಾಳ್ದನೆ 
ಭಾವಶುದ್ಧವಾಗಿ ಮಹಾಶರಣರ ತಪ್ಪಲ ಅಕ್ಕಿಯ ತಂದು 
ನಿಶ್ಚೈಸಿ ಮಾಡಬೇಕು ಆಮಲೇಶ್ವರಲಿಂಗಕ್ಕೆ, 
ಬೇಗೆ ಹೋಗು ಮಾರಯ್ಯ ತಂದೆ! ಕ 1.೨೦೦ ॥ 


೧೨೮೪ 


ಅಂಗವಜತ vezo ಅಂಗದಲ್ಲಿ ಕಟ್ಟಿ 

ಬಯಕೆಯಣತ ಕೈಯಲ್ಲಿ ತುಡುಲವನಾಯಿದುಕೊಂಡು 

ಸಂದ ಪ್ರಮಥರ | ಅಂಗಳಕ್ಕೆ ಬೇಗ ಹೋಗಿ ಕೊಂಡು ಬಾ 

ಅಮಲೇಶ್ವರಲಿಂಗಕ್ಕೆ ಮಾರಯ್ಯ ತಂದೆ. oc 


CC-0. Jangamwadi Math Collection. Digitized by eGangotri 


೩೪೬ ಸಕಲ ಪುರಾತನರ ವಚನಗಳು-೧ 
೧೨೮೫ 


ಸಂದಣಿಗೊಂಡು ಮನ ಹರುಷದಿಂದ ಬಸವಣ್ಣನ ಅಂಗಳಕ್ಕೆ ಹೋಗಿ 
ತಿಪ್ಪೆಯ ತಪ್ಪಲಲ್ಲಿ ಬಿದ್ದಿದ್ದ ತಂಡುಲವ ಕಟ್ಟಿಕೊಂಡು 
ಯೈದಾಗಿ ತಂದು ಸುರಿಯೆ ಯೈದಾಗಿ ಬಂದಿತಲ್ಲಾ 
ನಮಗೆ ಎಂದಿನಂಗವೆ ಸಾಕು. 
ಮತ್ತೆ ಕೊಂಡುಹೋಗಿ ಅಲ್ಲಿಯೆ ಸುರಿ'ದು ಬಾ! 
ಅಮಲೇಶ್ವರಲಿಂಗ ಕೊಟ್ಟ ಕಾಯಕ ಸಾಕು ಮಾರಯ್ಯ. 


೧೨೮೬ 


ಆಸೆಯೆಂಬುದು ಅರಸಿಂಗಲ್ಪದೆ ಭಕ್ತರಿಗುಂಟೆ? 
ರೋಷವೆಂಬುದು ಯಮದೂರರಿಗಲ್ಲದೆ ಅಜಾತರಿಗುಂಟಿ? 
ಇಷ್ಟಕ್ಕಿಯ ಆಸೆ ನಿಮಗೇಕೆ? 

ಪ್ರಶ ರನೊಪ್ಪ', 

ಅಮಲೇಶ್ವರಲಿಂಗಕ್ಕೆ ದೂರ. 


೧೨೮೭ 


ಅಂಗಬಡತನವಲ್ಲದೆ ಮನ ಘನಕ್ಕೆ ಬಡತನವುಂಟೆ? 
ಬೆಟ್ಟ OS ತ್ರೆಂದಡೆ e ಉಳಿಯ ಮೊನೆಯಲ್ಲಿ ಬಡತನವಿದ್ದಡೆ ಒಡೆಯದೆ 
ಘನ. ಶಿವಭಕ್ತ on ಬಡತನವಿಲ್ಲ, ಸತ್ಯ ರಿಗೆ: ದುಃಕರ್ಮವಿಲ್ಲ. 
ಎನಗೆ ಅಮಲೇಶ ಶರಲಿಂಗವುಳ್ಳ ನ್ನಕ್ಕ, 
ನನಗೆ ಆರ ಹಂಗೂ ಇಲ್ಲ ಮಾರಯ್ಯ ತಂದೆ! 


೧೨೮೮ 


ae ರು ಕಾಯಕವೆಂದು ದಾಯಗಾಣಾಕೆಯಲ್ಲಿ ತಂದು 
ಸೋಹವ ಮಾಡಬಹುದೆ? 
ಓಮ ನವ ತಂದು, ಒಮ್ಮನದಲ್ಲಿಯೆ ಮಾಡಿ - 
ಇಮ್ಮನವಾಗಡ ಮುನ್ನವೆ 
ಅಮಲೇಶ್ವ ಲಿಂಗಕ್ಕೆ ಸಲಬೇಕು ಮಾರಯ್ಯ ತಂದೆ. 





020೫: 1 (ಕೊ! 62, 0೫೧,೩೦೦ 
೧೮೬; ly (ಕೋ ೪೪೦). 


CC-0. Jangamwadi Math Collection. Digitized by eGangotri 


॥ ೨೦೨ ॥ 


॥ ೨೦೩ ॥ 


Il ೨೦೪ Il 


॥ ೨೦೫ ॥ 


ಸಂಪಾದನೆಯ ವಚನಗಳು 
೧೨೮೯ 


ಒಮ್ಮನವ ಮೀಟ್‌ ಇಮ್ಮನದಲ್ಲಿ ಏಕೆ ತಂದಿರಿ? ' 
ಇದು ನಿಮ್ಮ ಮನವೊ ಬಸವಣ್ಣನ ಅನುಮಾನದ ಚಿತ್ತವೋ?' 
ಈ ಮಾತು ಅಮಲೇಶ್ವರಲಿಂಗಕ್ಕೆ ಸಲ್ಲದ ಬೋನ 
ಅಲ್ಲಿಯೆ ಸುರಿದು ಬನ್ನಿ ಮಾರಯ್ಯ ತಂದೆ. 


೧೨೯೦ 


ಬಸವಣ್ಣ ಚೆನ್ನಬಸವಣ್ಣ ಮೊದಲಾದ 
ನೇಮನಿತ್ಯ ಕೃತ್ಯ ಸಕಲ ಸಮೂಹ ನಿತ್ನ [ನೇಮದ 
ಜಂಗಮಭಕ್ತರು ಗಣಂಗಳು ಮುಂತಾದ ಸಮೂಹ ಸಂಪದಕ್ಕೆ 
ನೈವೇದ್ಯಕ್ಕೆ ವೇಳೆಯೆಂದು ಹೇಳಿಬಾರಯ್ಯಾ, 
ಅಮಲೇಶ್ವರಲಿಂಗದ ಮನೆಯಲ್ಲಿ ಆದಿಹಿತೆಂದು. 


೧೨೯೧ 


ಸತ್ಯವೆಂಬ ತಟ್ಟೆಯಲ್ಲಿ, ಚಿತ್ತಶುದ್ಧವೆಂಬ ವಿಭೂತಿಯ ಬೈಚಿಟ್ಟು 


ಸಕಲ ಸಂಪದಪ್ರಮಥರು ಮುಂತಾಗಿ 
ಅಮಲೇಶ್ವರಲಿಂಗದ ಆಶ್ರಯಕ್ಕೆ ಪ್ರಸಾದವ ಕೊಂಬುದಕ್ಕೆ 
ಬಾ ಬಸವಣ್ಣಾ. 


೧೨೯೨ 


ಅಲ್ಲಾ ಎನಬಾರದು ಅಹುದೆನಬಾರದು; 
ಕೂಡಲಸಂಗನ ಶರಣರ ಸಂಗ ಗರಗಸದ ಬಾಯಿಧಾರೆಯಂತೆ 
ಅರಿಬಿರಿದಯ್ಯಾ. 


೧೨೯೩ 


ಮನೆಬಡವರು, ಮನಸಂಪನ್ನರು; 
ಧನಬಡವರು, ಮನ ಘನದಲ್ಲಿ ಸಂಪನ್ನರು - 
ಕೂಡಲಸಂಗನ ಶರಣರು ಕರುಳಿಲ್ಲದ ಕಲಿಗಳು. 
ಆರಿಗೆ ಉಪಮಿಸಬಹುದು? 


CC-0. Jangamwadi Math Collection. Digitized by eGangotri 


೩೪೭ 


॥ ೨೦೬ ॥ 


॥ ೨೦೭ ll 


॥ ೨೦೮ ॥ 


॥ SOF ॥ 


॥ ೨೧೦ ॥ 


೩೪೮ ಸಕಲ ಪುರಾತನರ ವಚನಗಳು-೧ 


೧೨೯೪ 


ಮನ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ 
ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವ ಸದ್ಭಕ್ತಂಗೆ, 
ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು, 
ಅಮಲೇಶ್ವರಲಿಂಗದ ಸೇವೆಯುಳ್ಳನ್ನಕ್ಕ. 


3 


೧೨೯5 


~. 


ಪೂಜೆಯುಳ್ಳನ್ನಕ್ಕ ಪುಣ್ಯದ ಗೊತ್ತು ಕಾಣಬಂದಿತ್ತು. 
ಮಾಟ ಉಳ್ಳನ್ನಕ್ಕ ಮಹಾಪ್ರಮಹಥರ ಭಾಷೆ ಭಾಗ್ಯ ದೊರಕೊಂಡಿತ್ತು. 
ಮಾಟವಿಲ್ಲದವನ ಭಕ್ತಿ ಹಾಳೂರ ವಂಕಕ್ಕೆ ಕೋಲ ಹಿಡಿದಂತಾಯಿತ್ತು. 
ಮಾಡುವಲ್ಲಿ ಉಭಯವಳಿದು ಮಾಡಬಲ್ಲಡೆ 
ಅಮಲೇಶ್ವರಲಿಂಗವ ಕೂಡುವ ಕೂಟ. 


೨೯೬ 


ಭಕ್ತಂಗೆ ಬಡತನವುಂಟೆ, ನಿತ್ಕಂಗೆ ಮರಣವುಂಟೆ? 
ಭಕ್ತರು ಬಡವರೆಂದು ಮತ್ತೊಂದ ಕೊಟ್ಟೆ ಹೆನೆಂದಡೆ, 
ಅಮಲೇಶ್ವರಲಿಂಗವು ಸತ್ತಂದಿಗಲ್ಲದೆ ಬಡತನವಿಲ್ಲ. 


ಐದುವಿಲ್ಲವಾದಂದಿಗಲ್ಲದೆ ಜಗದೊಳಗಾರು ಬಡತನವಲ್ಲದಿಲ್ಲ. 
ಐದು ಉಳ್ಳನ್ನಕ್ಕ ಸಕಲ ಜೀವಕ್ಕೆ ಚೇತನ, 
ಅಮಲೇಶ್ಚರಲಿಂಗ ಉಳ್ಳನ್ನಕ್ಕ ಧನಮನ ಸಂಪನ್ನರು. 


೧೨೯೮ 
ಬಹಾಗ ಕೊಂಡುಬಂದ ಪ್ರಾಪ್ತಿಯಲ್ಲದೆ, ಮಾಟಿ ಒಂದ ಗಳಿಸಲಿಲ್ಲ, 


ಬೇಟಿಕೊಂದ ಕೆಡಿಸಲಿಲ್ಲ. 
ಬಂದುದು ನಿಂದುದು ಅಮಲೇಶ್ವರಲಿಂಗ ಕೊಟ್ಟಲ್ಲದಿಲ್ಲಾ. 


CC-0. Jangamwadi Math Collection. Digitized by eGangotri 


500 ॥ 


॥ ೨೧೨ ॥ 


॥ ೨೧೩ ॥ 


॥ ೨೧೪ ॥ 


॥ ೨೧೫ ॥ 


ಸಂಪಾದನೆಯ ವಚನಗಳು 
೧೨೯೯ 
ಆರಾರ ನೇಮಕ್ಕೆ ಸಂದಿತ್ತು ಇಚ್ಛಾ ಭೋಜನಕ್ಕೆ ಕೃತ್ಯವಾಯಿತ್ತು 
ಮನ ಘನದೊದಗ ಕಂಡೆಯಾ, 
ಸಂಗನಬಸವಣ್ಣಾ ಗುಹೇಶ್ವರಲಿಂಗಕ್ಕೆ ಆಶ್ಚರ್ಯವಾಯಿತ್ತು. 
೧೩೦೦ 
ಆಕಾಶವ ಮೀಜುವ ತರುಗಿರಿಗಳುಂಟೆ? 
ನಿರಾಕಾರವ ಮೀಜುವ ಸಾಕಾರವುಂಟೆ? 
ಹೇಶ್ಚರಲಿಂಗವ ಮೀಟುವ ಬಡತನವುಂಟೆ ಸಂಗನಬಸವಣ್ಣಾ. 


೧೩೦೧ 


ಸತಿಪುರುಷರಿಬ್ಬರು ಪ್ರತಿ ದೃಷ್ಟಿಯಾಗಿ ಮಾಡಬಲ್ಲಡೆ ಅದೇ ಮಾಟ; 
ಕೂಡಲಸಂಗಮದೇವರ ಕೂಡುವ ಕೂಟ. ; 


೧೩೦೨ 
ಉಭಯದ್ಭಷ್ಟಿ ಏಕದೃಷ್ಟಿಯಲ್ಲಿ ಕಾಬಂತೆ 
ದಂಪತಿ ಏಕ ಭಾವವಾಗಿ ನಿಂದಲ್ಲಿ, 
ಗುಹೇಶ್ವರಲಿಂಗಕ್ಕೆ ಅರ್ಪಿತವಾಯಿತ್ತು ಸಂಗನಬಸವಣ್ಣಾ. 


೧೩೦೩ 


ಕಾಯವಳಿದ ಠಾವಿನಲ್ಲಿ ಜೀವದ ಎಡೆಯಾಟವುಂಟೆ? 


ಭಾವಶುದ್ಧವಲ್ಲದ ಭಕ್ತಿ ಹೋಯಿತ್ತು ಅಮಲೇಶ್ವರಲಿಂಗವ ಮುಟ್ಟದೆ. 


೧೩೦೪ 


ವಿಶ್ವಮಯರೂಪಾಗಿ ಬಂದೆಯಯ್ಯಾ ಭಕ್ತಿಗೆ; 
ಎನ್ನ ಮನಕ್ಕೆ ಭಿನ್ನವಿಲ್ಲದೆ ಸಲೆ ಸಂದ ನಿಲವು, 
ಅಮಲೇಶ್ವರಲಿಂಗಕ್ಕೆ ಕೂಟವಾಯಿತ್ತು. 


CC-0. Jangamwadi Math Collection. Digitized by eGangotri 


೩೪೯ 


॥ ೨೧೬ ॥ 


॥ ೨೧೭ ॥ 


॥ ೨೧೮ ॥ 


॥ ೨೧೯ ॥ 


॥ ೨೨೦ ॥ 


॥ ೨೨೧ Il 


ಸಕಲ ಪುರಾತನರ ವಚನಗಳು-೧ 


೧೩೦೫ 


ಗುರುಪೂಜೆಯ ಮಾಡುವಲ್ಲಿ ಗುರುಪೂಜೆಯಲ್ಲಿಯೇ ಮುಕ್ತರು. 
ಲಿಂಗಪೂಜೆಯ ಮಾಡುವಲ್ಲಿ ಲಿಂಗಪೂಜೆಯಲ್ಲಿಯೇ ಮುಕ್ತರು. 
ಜಂಗಮಪೂಜೆಯ ಮಾಡುವಲ್ಲಿ ಜಂಗಮದಲ್ಲಿಯೇ ಮುಕ್ತರು. 
ಮೂಜಕೊಂದಾಗಲಾಗಿ ಬೇಜಕೊಂದಂಗವಿಲ್ಲ. 
ಆಗುಛೇಗೆ ಮೂಜಜಲ್ಲಿ ಅಡಗಿದ ಮತ್ತೆ 
ಅಮಲೇಶ್ವರಲಿಂಗವ ಪೂಜಿಸಲಿಲ್ಲ. 


೧೩೦೬ 


ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. 
ನಡೆಯಿಲ್ಲದ ನುಡಿ ಅಜ್‌ವಿಂಗೆ ಹಾನಿ. 
ಕೊಡದೆ ತ್ಯಾಗಿಯೆನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ. 
ದೃಢವಿಲ್ಲದ "ಭ್ರ ಅಡಿವೊಡೆದ ಕುಂಭದಲ್ಲಿ ಸುಜಲವ' ತುಂಬಿದಂತೆ 
ಅಮಲೇಶ್ವರಲಿಂಗವ ಮುಟ್ಟದ ಭಕ್ತಿ. 


೧೩೦೭ 


ಗಣಸಮೂಹವೆಂದು ಕೂಡಿ ಮಾಡುವಲ್ಲಿ 
ಸಮಯದ ನೋವು! 3ಭೂರಿ'ಗೀಡಾಗಿ ಮಾಟದ ಸಂದೇಹವ ಹೊ ಹೊತ್ತು 
ಮಾತಿಂಗೊಳಗಾದಲ್ಲಿ, ಭಕ್ತಿಯ ನೀತಿ ಸಿಕ್ಕಿತ್ತು: 
ಅಮಲೇಶ್ವರಲಿಂಗಕ್ಕೆ ದೂರವಾಯಿತ್ತು. 


೧೩೦೮ 


ಅವಾರಿಯೆಂದು ಮಾಡುವಲ್ಲಿ ಅವರಿವರೆಂದು ಪ್ರಮಾಣಿಸಲುಂಟಿ? 
ಸಮಯಕ್ಕೆ ಹೋಗಿ ಸಮಯವನಣ್‌ಯರೆಂದು ಭವಗೆಡಲುಂಟೆ, 
ಭಾವಜ್ಞ s ನಾದಡೆ ಭಾವವನಟಾ್‌ತು ಇದ್ದಲ್ಲಿ ಸುಖಿಯಾಗಿರಬಲ್ಲಡೆ, 
ಅಮಲೇಶ ಶರಲಿಂಗವ ಹೊದ್ದು ವ ಭಾವ. 





೦೭: 1 ನೋಟ (ಕೋ ೮೨), 2 ಮಾರಿ (ಕೋ ೪೪೮). 


CC-0. Jangamwadi Math Collettion. Digitized by eGangotri 


॥ ೨೨೨ ॥ 


॥ ೨೨೩ ॥ 


॥ ೨೨೪ I 


॥ ೨೨೫ ॥ 


-ಸಂಪ 
ಸಂಪಾದನೆಯ ವಚನಗಳು ೩೫೧ 


೧೩೦೯ 


ಸಮಯಕ್ಕೆ ಬಂದೆಹೆನೆಂದು ಕಂದದೆ, ಬಾರೆನೆಂದು ಕುಂದದೆ, 
ಈ ಉಭಯದ ಸಂದನಳಿದು ನಿಂದಲ್ಲಿ 
ಅಮಲೇಶ್ವರಲಿಂಗವು ತಾನೆ... k ve 


ಗಂಗೆವಾಳುಕ ಸಮಾರುದ್ರರೆಲ್ಲರು 
ತಾವು ತಾವು ಬಂದಲ್ಲಿಯೆ ಬಟ್ಟೆಯ ಮೆಟ್ಟಿದಂತಾದರು. 
ಪ್ರಮಥಗಣಂಗಳೆಲ್ಲರು ಪ್ರಮಾಣಿಸಿದಲ್ಲಿ ಹಜ್‌ದರು ಎನಗೆ ಕಣೌಗೊಂಬ 
ಅಜಾವೆಲ್ಲಿ ಅಮಲೇಶ್ವರಲಿಂಗಾ. ॥ ೨೨೭ ॥ 


೧೩೧೧ 


ಕೈದ ಕೊಡುವರಲ್ಲದೆ ಕಲಿತನವ ಕೊಡುವರುಂಟೆ? ಮಾರಯ್ಯಾ. 
ಹೆಣ್ಣ ಕೊಡುವರಲ್ಲದೆ ಕೂಟಕ್ಕೊಳಗಾದವರುಂಟೆ? ಮಾರಯ್ಯಾ. 
ಕೀಳು ಚೋರಂಗೆ 'ಬಡವರೆಂದು ದಯವುಂಟೆ? ಮಾರಯ್ಯಾ. 
ಮನವನೊರೆದು ಭಕ್ತಿಯ ನೋಡಿಹೆನೆಂಬವಂಗೆ, 
ಎಮ್ಮಲ್ಲಿ ಗುಣವ ಸಂಪಾದಿಸಲಿಲ್ಲ. ಮಾರಯ್ಯಾ! 
ಶೂಲವನೇಟ್‌ ನಿಂದಲ್ಲಿ ಮತ್ತಿನ್ನಾರಿಗೆ ಹಂಗುಪಡಲೇಕೆ, 
ಮಾರಯ್ಯಪ್ರಿಯ ಅಮಲೇಶ್ವರಲಿಂಗ ನೀನೆ ಬಲ್ಲೆ! ॥ ೨೨೮ ॥ 


೧೩೧೨ 


ಆವ ಬೀಜವು ಬೀಳುವಲ್ಲಿ ಮೊಳೆಮುಖ ಹಿಂಚುಮುಂಚುಂಟೆ? 
ನೀ ಮಜಕಿದಲ್ಲಿ ನಾನಟ್‌ದಲ್ಲಿ ಬೇಜಕೊಂದೊಡಲುಂಟೆ? 
ಮೂಲ ನಷ್ಟವಾದಲ್ಲಿ ಅಂಕುರ ನಿಂದಿತ್ತು. 
ಕೂಟಕ್ಕೆ ಸತಿ ಪತಿ ಎಂಬ ನಾಮವಲ್ಲದೆ, 
ಅಟೌವಿಂಗೆ ಬೇಣಕೊಂದೊಡಲುಂಟೆ? 
ಬೇಜಕೊಂದಡಿ ಇಡದಿರು, 
ಮಾರಯ್ಯಪ್ರಿಯ ಅಮಲೇಶ್ವರಲಿಂಗವನಜೌಯಬಲ್ಲಡೆ. peed 


CC-0. Jangamwadi Math Collection. Digitized by eGangotri 


೧೩೧೩ 
ಸಸಿಗೆ ನೀರೆಜತಿದಡೆ ಎಳಕುವುದಲ್ಲದೆ ನಷ್ಟ ಮೂಲಕ್ಕೆ 
ಹೊತ್ತು ನೀರ ಹೊಯಿದಡೆ ಮತ್ತೆಳಕುವುದೇ? 


ಮಾರಯ್ಯ ನಿನ್ನ ವಿರಕ್ತಿ ನಷ್ಟವಾಗದ ಮುನ್ನವೆ 
ಮಾರಯ್ಯಪ್ರಿಯ ಅಮಲೇಶ್ವರಲಿಂಗವನಜ್‌ಯಿರಯ್ಯಾ. 


೧೩೧೪ 
ಅಂಧಕಂಗೆ ಜೀವವಿದ್ದಡೆ ಕಣ್ಣಿದ್ದಂತೆ ಕಂಡು ನಡೆಯಬಲ್ಲನೆ? 
ನೀ ಸತಿಯಾಗಿ ನಾ ಪತಿಯಾಗಿ 'ಉಭಯ ಪ್ರಾಣ ಏಕರೂಪಾಗಿ 
ಎನ್ನಂಗದ ಅಂಗನೆ ಅಮಲೇಶ್ವರಲಿಂಗವ ತೋಜಾ. 
೧೩೧೫ 
ಪ್ರತಿಷ್ಠೆಗೆ ಮಾಟವಲ್ಲದೆ ಸ ಸ್ವಯಂಭುಗುಂಟೆ ಉಳಿ. 
ನನಗೂ ನಿನಗೂ ಮಾರಯ ಪ್ರಿಯ ಅಮಲೇಶ ಶ್ವರಲಿಂಗವನಣಿವುದಕ್ಕೆ 
ಬೇಟಿಸೊಂದು ಠಾವುಂಟೆ ಮಾರಯ್ಯ ತಂದೆ? 


೧೩೧೬ 


ಮಾಡುವ ಮಾಟ ಉಳ ನ್ನ್ನ ಕ್ಕ ಬೇಜಕೊಂದು ಪದವನಜಸಲೇತಕ್ಕೆ ? 


ದಾಸೋಹವೆಂಬ ಸೆ ವಯಂ ಬಿಟ್ಟು 
1ನೀಸ'ಲಾಣದೆ ಕೈಲಾಸವೆಂಬ ಆಶೆ ॥ ಬೇಡ, 
ಮಾರಯ, ಪ್ರಿಯ. ಅಮಲೇಶ ಕರಲಿಂಗವಿದ್ದ ಠಾವಿನಲ್ಲಿಯೆ ಕೈ ಲಾಸ. 


೧೩೧೭ 
ಮಾಡಿ ನೀಡಿ ಹೋದೆಹೆ!ನೆಂಬಾಗ ಕೈಲಾಸ ಕ್ಕೆ ೈ[ಕೂಲಿಯೆ? 


ಮುಂದೊಂದ ಕಲ್ಪಿಸದೆ ಹಿಂದೊಂದ ಭಾವಿಸದೆ Hes ಸಂದಿದ್ದಾಗವೆ 
ಮಾರಯ್ಯಪ್ರಿಯ ಅಮಲೇಶ್ವರಲಿಂಗವಿದ್ದ ಠಾವೇ ಕ್ಲೆ ೈಲಾಸ. 





೧೩೧೬: 1ನಿಲ (ಕೋ ೪೪೮. 
೧೩೧೭; 1 x (ಕೋ ೧೫೧, ೩೦೦) 


CC-0. Jangamwadi Math Collection. Digitized by eGangotri 


॥ ೨೩೦ ॥ 


॥ ೨೩೧ ॥ 


॥ ೨೩೨ ॥ 


॥ ೨೩೩ ॥ 


॥ ೨೩೪ ॥ 





ಸಂಪಾದನೆಯ ವಚನಗಳು 
೧೩೧೮ 


ಆಯ್ದಿ ಹೆನೆಂಬ ಕಾಯಕದ GS ಹಿಂಗಿತ್ತೆ? 
ನಾ ಮಾಡಿಹೆನೆಂಬ ತವಕ ನಿಂದಿತ್ತೆ? 
ಉಭಯದ ಕೈಕೂಲಿ ಹಿಂಗಿ, 
ಮಾರಯ್ಯಪ್ರಿಯ ಅಮಲೇಶ್ವರಲಿಂಗಕ್ಕೆ ಅಲಸಿಕೆಯಾಯಿತ್ತು. ॥ ೨೩೫ ॥ 


೧೩೧೯ 


ಪ್ರಭುದೇವರು ಬಸವಣ್ಣ ಮೊದಲಾದ ಸಕಲ ಪ್ರಮಥಗಣಂಗಳು 
ನೇಮ ನಿತ್ಯದ ಜಂಗಮಲಿಂಗ ಮುಂತಾದ ಸರ್ವಸಮೂಹಕ್ಕೆ 
ತ್ರಿಕರಣ ಶುದ್ಧ ವಾಗಿ, ಭಾವದ ಭ್ರಮೆಯಡಗಿ, ಜೀವ ವಿಕಾರ ನಿಂದು 
ಮಾಡುವ ಮಾಟದ ಸಮಯದಿಂದವೆ 
ಮಾರಯ್ಯಪ್ರಿಯ ಅಮಲೇಶ್ವರಲಿಂಗದಲ್ಲಿಯೆ ಐಕ್ಯ. ॥ ೨೩೬೬ ॥ 


CC-0. Jangamwadi Math Collection. Digitized by eGangotri 





ಮನಸಂದ ಮಾರಿತಂದೆಗಳ ವಚನ 


CC-0. Jangamwadi Math Collection. Digitized by eGangotri 








೧೩೨೦ 


ಹುಟ್ಟದ ಮುನ್ನವೆ ಬೆಳೆದ ಬೆಳೆಯ ಕೊಯ್ಯದ ಮುನ್ನವೆ ಒಕ್ಕಿ 
ಒಕ್ಕುವುದಕ್ಕೆ ಮುನ್ನವೆ ರಾಸಿಯಾಗಿ, ರಾಸಿಗೆ ಮೊದಲೆ ಅಳೆತ ಸಂದಿತ್ತು. 
ಕೊಳಗದ ಕೊರಳು ಹಿಡಿಯದೆ, ಅಳೆವನ ಕೊರಳು ತುಂಬಿ 
ಹೇಳುವಾತನ ಕಣ್ಣು ಬಚ್ಚಬಯಲಾಯಿತ್ತು, ಮನಸಂದ ಮಾರೇಶ್ವರಾ. 


೧೩೨೧ 


ಕಂಡೂ ಕಾಣದೆ ಕೂಡಿಯೂ ಕೂಡದೆ ಹೆಲ3ಿಹಿಂಗಿಯೂ ಹಿಂಗದೆ 
ಲಿಂಗಸಂಗವೆಂಬುದಕ್ಕೆ ಮುನ್ನವೆ ಮನಸಂದಿತ್ತು ಮಾರೇಶ್ವರಾ. 


೧೩೨೨ 
ವೇದ ಹುಟ್ಟುವುದಕ್ಕೆ ಮುನ್ನವೆ ಓದಿದವರಾರು? 


ಶಾಸ್ತ್ರ ಹುಟ್ಟುವುದಕ್ಕೆ ಮುನ್ನವೆ ಕಲಿತವರಾರು? 
ಪುರಾಣ ಹುಟ್ಟುವುದಕ್ಕೆ ಮುನ್ನವೆ ಕೇಳಿದವರಾರು? 


ron 


॥೨॥ 


ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮುನ್ನವೆ ನಾನೆಂಬವರಾರು ಮನಸಂದ ಮಾರೇಶ್ವರಾ? ॥ ೩ ॥ 


೧೩೨೩ 


ಕಂಡೆಹೆನೆಂಬ ಭ್ರಾಂತಿ, ಕಾಣೆನೆಂಬ ಬಯಕೆ, 
ಆಟೀವುದಕ್ಕೆ ಮುನ್ನ ಅಜ್‌ದ ಅಜೌವು, 
ಮನಸಂದಿತ್ತು ಮಾರೇಶ್ವರಾ. 


—— 
೧೩೨೦: 1 4 ಸಂಗ (ಕೋ ೪೪೮). 


CC-0. Jangamwadi Math Collection. Digitized by eGangotri 


1? ll 


ns 





೩೫೮ ಸಕಲ ಪುರಾತನರ ವಚನಗಳು-೧ 


೧೩೨೪ 
ಜೀವದಿಂದ ಕಾಬ Ges) ಪ್ರಕೃತಿರೂಪಾಗಿಪ್ಪುದು. 
ಪರಮನಿಂದ ಕಾಬ ಜ್ಞಾನ ಸಂದೇಹಕ್ಕೊಡಲಾಗಿಪ್ಪದು. 
ಸಂದೇಹವೊಂದೆಂದು ತಿಳಿದಲ್ಲಿ ಮನಸಂದಿತ್ತು ಮಾರೇಶ್ವರಾ. ET 
೧೩೨೫ 
ಅಣೌವೆಂಬುದ ತಾನಣಔದಲ್ಲಿ ಮಜವೆಗೆಡೆ ಉಂಟೆ? 
ಅಪ್ಪುವಿನ ದೆಸೆಯಿಂದ ಸಕಲ ಸಾರಂಗಳು ಬಲಿದು 
ಅವು ತಮ್ಮ ಗುಣ ತಪ್ಪದೆ ತೋಟೌಯಿಪ್ಪಂತೆ ಮನ ಸಂದಿತ್ತು ಮಾರೇಶ್ವರಾ. ॥ ೬ ॥ 
೧೩೨೬ 


ಮನೋವಿಕಾರವೆಂದೆನಬಾರದು, ತನುವಿಕಾರವೆಂದೆನಬಾರದು, 


ತನು ಮನದ ಅನುವನಟ್‌ತಲ್ಲಿ ಮನ ಸಂದಿತ್ತು ಮಾರೇಶ್ವರಾ. neu 
೧೩೨೭ 
ಕರ್ಪುರಪುತ್ಥಳಿಯ ಉರಿ ಮುಟ್ಟಲಿಕ್ಕೆ ಪುತ್ಥಳಿಯಂತುರಿವುದೆ ಚಿತ್ತ? 
ಕಾಯದ ಒಪ್ಪ ಸ್ಪವನಟ್‌ದಲ್ಲಿ ಮನ ಸಂದಿತ್ತು ಮಾರೇಶ್ವ ರಾ. ॥೮॥ 
೧೩೨೮ 


ಅನಲಂಗೆ ಉರಿ ಉಷ್ಣವಿಲ್ಲದೆ ತೃಣ ಕಾಷ್ಟಂಗಳ ಸುಡುವ ಪರಿಯಿನ್ನೆಂತು!? 
ಆತ್ಮಂಗೆ ಅಜೀವಿಲ್ಲದಿರೆ ಬಂಧಮೋಕ್ಷ ಕರ್ಮಂಗಳ ಹಿಂಗುವ ಪ ಪರಿಯಿನ್ನೆಂತು! 2 ? 
ಇಂತೀ ದ್ವಂದ್ವಂಗಳನಅೌದು ಮಣಕಿದಲ್ಲಿ ಮನಸಂದಿತ್ತು ಮಾರೇಶ್ವ ರಾ. nel 


೧೩೨೯ 


ಅಳಿವುದಕ್ಕೆ ಮುನ್ನವೆ ಉಳಿಯಿತ್ತು ಆತ್ಮ. 
ಉಳಿದು ಭವದುಃಖಕ್ಕೆ ಒಳಗಾಗದ ಮುನ್ನ ವೆ, 
ಮನಸಂದಿತ್ತು ಮಾರೇಶ್ವ ರಾ. I QO Il 





೧೩೨೮; 1 ತೋ (ಕೋ ೪೪೮). 


CC-0. Jangamwadi Math Collection. Digitized by eGangotri 





ಮನಸಂದ ಮಾರಿತಂದೆಗಳ ವಚನ 


೧೩೩೦ 


ಅರ್ಪಿಸುವುದಕ್ಕೆ ಮುನ್ನವೆ ಮನವಟ್‌ದು ಕಂಗಳು ತುಂಬಿ ಕಂಡ ಮತ್ತೆ 
ಅರ್ಪಿತವೆಲ್ಲಿ ಅಡಗಿತ್ತು? 
ಸಂದೇಹವ ಬಿಟ್ಟು ನಿಂದಲ್ಲಿ ಮನಸಂದಿತ್ತು ಮಾರೇಶ್ವರಾ. 


೧೩೩೧ 


ಕೈ ತುಂಬಿ ಹಿಡಿದು, ಕಂಗಳು ತುಂಬಿ ನೋಡಿ, ಮನ ತುಂಬಿ ಹಾರೈಸಿ, 
ಎಡೆಬಿಡವಿಲ್ಲದೆ ಅಜ್‌ದ ಮತ್ತೆ 
ಆ ಕುಖುಹು ಕೈಗೆ ಆದಿಯಾಗಿ, ಕಂಗಳಿಗೀಡಾಗಿ, 
ಆತ್ಮನಖಿವಿನಲ್ಲಿ ಉಭಯವಳಿದು ನಿಂದಲ್ಲಿಯೆ ಲೀಯವಾಗಿ 
ಮನಸಂದಿತ್ತು ಮಾರೇಶ್ವರಾ. 


೧೩೩೨ 


ಇಷ್ಟವ ಹಿಡಿದಾಡುವನ್ನಬರ ಪೂಜೆಯ ಕಟ್ಟು ಗೊತ್ತಿನಲ್ಲಿ ಇರಬೇಕು. 
cry eed ಅಂಗದ ಆಚರಣೆ ಅಳಿದಲ್ಲಿ 
ಉಭಯ ನಷ್ಟವಾದಲ್ಲಿ ಮನಸಂದಿತ್ತು ಮಾರೇಶ್ವರಾ. 


೧೩೩೩ 


ಖ್ಯಾತಿಲಾಭದ ಪೂಜೆ ದ್ರವ್ಯವ ಕೆಡಿಸುವುದಕ್ಕೆ ಮೊದಲಾಯಿತ್ತು. 
ವೈರಾಗ್ಯದ ವಿರಕ್ತಿ ಮೂಜಕ್ಕೆ ಒಡಲುಗೊಳಿಸಿತ್ತು. 
ವಾಗದ್ವೈ ತದ ಕೆಣಸರ 
ಗೆಲ್ಲಸೋಲಕ್ಕೆ ಕಲ್ಲೆದೆಯ ಮಾಡಿತ್ತು. 
ಇವೆಲ್ಲವ ತಿಳಿದು ಇಲ್ಲ ಉಂಟು ಎಂಬಲ್ಲಿಯೆ ಮನಸಂದಿತ್ತು ಮಾರೇಶ್ವರಾ. 


೧೩೩೪ 


ಕಳನನೇಟಾದಲ್ಲಿ ಕೈದನಅಸಲಿಲ್ಲ. 
ಬಲ್ಲವನಾದೆನೆಂಬಲ್ಲಿ ಗೆಲ್ಲ ಸೋಲಕ್ಕೆ ಹೋರಲಿಲ್ಲ. 
ನೇಮ ಸಂದಲ್ಲಿ ತನುವಿನಾಸೆಯ ಮನಸಂದಿತ್ತು ಮಾರೇಶ್ವರಾ. 


CC-0. Jangamwadi Math Collection. Digitized by eGangotri 


1೧೧॥ 


1೧೨ 


1 OA. Il 


1 QO? Il 


108 1 


೩೬೦ ಸಕಲ ಪುರಾತನರ ವಚೆನಗಳು-೧ 


೧೩೩೫ 


ತನು ಒಡಲುಗೊಂಡು ನಿಂದಲ್ಲಿಯೆ ಗುರುವಿಂಗೆ ಹಂಗಾಯಿತ್ತು. 
ಲಿಂಗ ಸಾಕಾರವಾಗಿ ಬಂದಲ್ಲಿ! ಜಂಗಮಕ್ಕೆ ಹಂಗಾಯಿತ್ತು. 
ಮನವು ಮಹವನಟ್‌ಯದೆ ಸಕಲ ಜೀವಕ್ಕೆ ಹಂಗಾಯಿತ್ತು. 
ಅಂಗ ಜೀವದ ಸಂದೇಹವನಟ್‌ತಲ್ಲಿ 
ದಂದುಗಕ್ಕೆ ಮೊದಲೆ ಮನಸಂದಿತ್ತು ಮಾರೇಶ್ವರಾ. 


೧೩೩೬ 


ತತ್ವ ಅಂಗವಾಗಿ, ಪರತತ್ವ ಪ್ರಾಣವಾಗಿ, 
ಉಭಯದಲ್ಲಿ ನಿಂದ ನಿಜ ಹೊಣಗಾಯಿತ್ತು, 
ಮನಸಂದಿತ್ತು ಮಾರೇಶ್ವರಾ. 


೧೩೩೭ 


ಕರ್ಮದಿಂದ ಕಂಡೆಹೆನೆಂದಡೆ ಮಲರೂಪು. 
ವರ್ಮದಿಂದ ಅ್‌ತೆಹೆನೆಂದಡೆ ಆ ಭಾವ ಪ್ರಕೃತಿರೂಪು. 
ಕರ್ಮವ ಬಿಡಬಾರದು, ವರ್ಮವನಣಿಯಬಾರದು; 
ಸುಮ ನಿದ್ದಡೆ ಸಮಯಕ್ಯ ಲ್ಲ, SHS ಆತ್ಮಂಗಲ್ಲ. 
ಮವ ಅಟವು ಉಭಯವಲತಲ್ಲಿ ಮನಸ ದತ್ತು. ಮಾರೇಶ್ವರಾ. 


೧೩೩೮ 


ಧೀರ ಕೂರಲಗಿಂಗೆ ಹೆದಟುವನೆ? 
ಸಾರಧಿ ಸರ್ವಮಂತ್ರಕ್ಕಲಸು!ವಳೆ!? 
ಭಾರಿಯ ಜಾಣ ಆರೈಕೆಗೊಳಗಹನೆ? 
ಇವ ಮೀಲ್‌ ಅದ ಅಟಿವು 
ತ್ರಿವಿಧ ಹೋರಾಟಕ್ಕೆ ಒಡಲ”ಪ್ಪುದೆ?? 
ಇವನಟ್‌ಯದ ಮುನ್ನ ವೆ ಆಜ್‌ದಾತಂಗೆ ಮನ ಸಂದಿತ್ತು 'ಮಾರೇಶ್ವರಾ. 





೧೩೩೫: 1 ಇದ್ದಲ್ಲಿ (ಕೋ ೧೫೧) 


I OŁ I 


I ೧೭ I 


I OS I 


0೩೩೮: 1 ವುದೆ (ಕೋ ೮೨, ಕೋ ೧೫೧, ಕೋ ೩೦೦); 2ಪ್ಪನೆ (ಕೋ ೮೨, ಕೋ ೧೫೧, 


ಕೋ ೩೦೦). 


CC-0. Jangamwadi Math Collection. Digitized by eGangotri 





ಮನಸಂದ ಮಾರಿತಂದೆಗಳ ವಚನ 


೧೩೩೯ 


ಕಾಯವ ಬಿಟ್ಟು ಪ್ರಾಣಹೋದ ಮತ್ತೆ 
ಆ ಕಾಯಕ್ಕೆ ಆ ಪ್ರಾಣ ಪುನರಪಿಯಾಗಿ ಬಪ್ಪದೆ? 
ಅಂಗವ ಬಿಟ್ಟು ಲಿಂಗ ಬಿದ್ದ ಮತ್ತೆ ಮತ್ತಾ ಅಂಗಕ್ಕೆ ಲಿಂಗವುಂಟೆ? 
ಪ್ರಾಯಶ್ವಿತ್ತವೆಂದು ಪ್ರ'ಕಾರವ ಮಾಡಿ, ಶ್ವಾನನ ಕಾಲಿನಲ್ಲಿ ಸೋಮಪಾನವನೆಣದು, 
ಪಾಯಸ ಶುದ್ಧವಾಯಿತ್ತೆಂದುಕೊಂಬವನಂತೆ. 
ಈ ಗುಣವ ಕಾಬುದಕ್ಕೆ ಮೊದಲೆ ಮನಸಂದಿತ್ತು ಮಾರೇಶ್ವರಾ. ॥೨೦॥ 


೧೩೪೦ 


ಗೋವಧೆಯ ಮಾಡಿ ಗೋದಾನವ ಮಾಡಿದಡೆ 
ಕೊಂದಕೊಲೆಗೂ ಮಾಡಿದ ದಾನಕ್ಕೂ ಸರಿಯೆ? 
ಆಚಾರಕ್ಕೂ ಅನಾಚಾರಕ್ಕೂ ಪಡಿಪುಚ್ಛವುಂಟೆ ? 
ನೇಮಕ್ಕೆ ಹಾನಿಯಾದಲ್ಲಿ ಭಂಗಕ್ಕೆ ಮೊದಲೆ ಮನ ಸಂದಿತ್ತು ಮಾರೇಶ್ವರಾ.. 1 ೨೧ ॥ 


೧೩೪೧ 
ಗುರುವಿನಲ್ಲಿ ಆಚರಣೆಯ, ಲಿಂಗದಲ್ಲಿ ಅನುಸರಣೆಯ, 
ಜಂಗಮದಲ್ಲಿ ದೂಷಣ ಮಾಡುತ್ತ 
ಲಿಂಗವನಜ್‌ತು ಗುರುವ ಮಜಕಿಯಬೇಕು; 
ಅಜಿ ವನಜ್‌ತು ಜಂಗಮವ ಮಜಃಕಿಯಬೇಕು. 
ಗುರುವೆ ಲಿಂಗವಾಗಿ ಲಿಂಗವೆ ಜಂಗಮವಾಗಿ ಜಂಗಮವೆ ಅಜ್‌ವಾಗಿ ನಿಂದಲ್ಲಿ 
ಲಿಂಗವನಜ್‌ತು ಗುರುವೆಂಬುದ ಮಜಯಬೇಕು; 
ಗುರುವನಜೀತು ಜಂಗಮವ ಮಜಕಿಯಬೇಕು; 
ಜಂಗಮವ sow?) ಅಜ್‌ವು ಕಟ್‌ಗೊಂಡಿತ್ತು 
ಮನ ಸಂದಿತ್ತು ಮಾರೇಶ್ವ ರಾ. ॥ ೨೨ ॥ 


೧೩೪೨ 


ಗುರುವಿನಲ್ಲಿ ವಿಶ್ವಾಸಿಸಿ ಲಿಂಗವ ಮಣಕಿಯಬೇಕು; 
ಲಿಂಗದಲ್ಲಿ ವಿಶ್ವಾಸಿಸಿ ಜಂಗಮವ ಮಣಕಿಯಬೇಕು; 
ಜಂಗಮದಲ್ಲಿ ವಿಶ್ವಾಸಿಸಿ ತ್ರಿವಿಧವ ಮಜ*ಯಬೇಕು. 
oO 
೧೩೩೯; 1 ಪ್ರಾ (ಕೋ ೧೫೧, ಕೋ ೩೦೦. 


3 


CC-0. Jangamwadi Math Collection. Digitized by eGangotri 


೩೬೨ ಸಕಲ ಪುರಾತನರ ವಚನಗಳು-೧ 


ತ್ರಿವಿಧವ ಮಣ*ದು ಅಜಾದಲ್ಲಿ 

ಲಿಂಗ ಬಿದ್ದಿತ್ತೆಂಬ ಸ ಹವಿಲ್ಲದೆ ಎತ್ತಿ ಅವಧರಿಸಿಕೊಂಡು, 
ಗುರುವಿಂಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನ- 
ಅಣಾವಿಂಗೆ ಎಡೆದೆಣಪಿಲ್ಲದೆ ನಿಂದುದು 

ಅಂಗಕ್ಕೆ ಅದೆ ಪ್ರಾಯತ್ಚಿತ್ತ, ಮನ ಸಂದಿತ್ತು ಮಾರೇಶ್ವ ರಾ. 


೧೩೪೩ 


ಅಂಗಕ್ಕೆ ಕುಚುಹೆಂಬುದೆಂದು ಲಿಂಗ, ಆತ್ಮಂಗೆ ಅಜವೆಂಬುದೊಂದು ಲಿಂಗ, 


ಪರುಷ ಲೋಹದಂತೆ ಕೂಡುವನ್ನಬರ ಉಭಯ ನಾಮರೂಪಾಯಿತ್ತು. 
ಕೂಡಿದ ಮತ್ತೆ ಪರುಷವೆಂಬ ನಾಮವಿಲ್ಲ, ಲೋಹವೆಂಬ ಕುಜುಹಿಲ್ಲ. 
ಹೇಮವೆಂಬ ನಾಮವಾಯಿತ್ತು,- 

ಇಷ್ಟ ಪ್ರಾಣ ಹಾಗಾದಲ್ಲಿ ಮನಸಂದಿತ್ತು ಮಾರೇಶ್ವ ರಾ. 


೧೩೪೪ 


ಆಯವಲ್ಲದ ಠಾವನಿಟ್‌ದಡೆ ಸಾವುಂಟೆ? 
ಜಾ ನಿಲ್ಲದ ಪೂಜೆ, ಸದ್ಭಾವವಿಲ್ಲದ ಭಕ್ತಿ, ಧ್ಯಾನವಿಲ್ಲದ ಜಪ 
ಇವು ಮುನ್ನ ವಾಯವಹುದಕ್ಕೆ ಮುನ್ನವೆ ವೆ ಮನ ಸಂದಿತ್ತು ಮಾರೇಶ್ವರಾ. 


೧೩೪೫ 


ಕಾಯಕಲ್ಪಿತಕ್ಕೊಳಗಲ್ಲದೆ ಇರಬೇಕು. 
ಜೀವ ನಾನಾ ಭವಂಗಳಲ್ಲಿ ಬಾರದೆ ಇರಬೇಕು. 
ಅರ್ತಿಗಾಟ್‌ಕೆಯಲ್ಲಿ ಎಲ್ಲ ಹೊತ್ತು'ಹೋಕಂಗೆ! 
ನಿಶ್ಚಯದ ಮಾತೇಕೆ? ಆ ಕುಚಿತ್ತರಿಗೆ ಮುನ್ನವೆ 
ಮನಸಂದಿತ್ತು ಮಾರೇಶ್ವರಾ. 


೧೩೪೬ 


ಅಂಗಲಿಂಗಿಯಾದಲ್ಲಿ ಜಾಗ್ರದಲ್ಲಿ ಎಡೆಬಿಡವಿಲ್ಲದೆ ಇರಬೇಕು. 
ಪ್ರಾಣಲಿಂಗಿಯಾದಲ್ಲಿ ಸ ಸ್ವಪ್ನಕ್ಕೆ ನಾನಾ ಪ್ರಕೃ ತಿಯ ಹಿಂಗಿರಬೇಕು. 


ಸರ್ವಗುಣಸಂಪನ್ನ ಸಾವಧಾನಿಯಾದಲ್ಲಿ ಸುಷುಪ್ತಿ ಯಲ್ಲಿ ಯುಕ್ತಿಗೆಡದಿರಬೇಕು. 


ಇಂತಿ ತ್ರಿವಿಧಕ್ಕೆ ಒಳಗಹುದಕ್ಕೆ ಮುನ್ನ: 3 ಮನಃಂದಿತ್ತು ಮಾರೇಶ್ವರಾ. 





೧೩೪೫: 1 ಹೊಕ್ಕಂಗೆ (ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


॥ ೨೩ ॥ 


॥ ೨೪ ॥ 


॥ ೨೫ ॥ 


॥ ೨೬ ॥ 


॥ ೨೭॥ 


ಮನಸಂದ ಮಾರಿತಂದೆಗಳ ವಚನ 


೧೩೪೭ 


ಕ್ರೀಯಲ್ಲಿ ಇಷ್ಟವ ಪೂಜಿಸುವನ್ನಬರ ಚಿತ್ತದ ತೊಟ್ಟು ಬಿಟ್ಟು ಬೆಚ್ಚ ಕ್ವಂತಿರಬೇಕು 
ಇವಿ ಅಧ್ಯಾ ತ ೈವನಜ್‌್‌ವನ್ನಬರ, ಜೀವಸಂಸಾರವಿಲ್ಲದಿರಬೇಕು 
ತೀ ಎರಡಳಿದು ಒಂದಲಲ್ಲಿ ನಿಜವಹನ್ನ 3,200. 
RN ಕರ್ಮ ಜೀವಕ್ಕೆ ಆಜ್‌ವು ಆಟೌವಿಂಗೆ ಕುಜುಹು 
ದೋಜುವುದಕ್ಕೆ ಮುನ್ನವೆ ಮನಸಂದಿತ್ತು ಮಾರೇಶ್ವರಾ. 


೧೩೪೮ 


ಕರ್ಮವ ನೇತಿಗಳೆದು ನಿಂದಲ್ಲಿ ವರ್ಮವ ವಿಚಾರಿಸಲಿಲ್ಲ. 
ಕರ್ಮ ವರ್ಮವೆಂಬ ಉಭಯದ ಸಂದಣಿಯಲ್ಲಿ 
ಹೋರಟೆಗೊಳ್ಳದ ಮುನ್ನವೆ ಮನಸಂದಿತ್ತು ಮಾರೇಶ್ವರಾ. 


ವ 


(೩೪೯ 


ಉಟ್ಟುದ ಹೊದ್ದುದ ಬಿಟ್ಟು ಬಂದು ಮತ್ತೊಬ್ಬರ 
ಅಂಗಳದ ಬಟ್ಟೆಯ ಕಾಯಲೇಶಕ್ಕೆ? 
ದೃಷ್ಟದ ವಸ್ತು ಇದೆಯೆಂದು ಮಿಕ್ಕಾದವರಿಗೆ ಹೇಳುತ್ತ, 
ತ್ರಿ ್ರಿವಿಧ ಬಟ್ಟೆಯ ತಾ ಕಾವುತ್ತ- 
ಈ ಕಷ್ಟರ ಕಾಬುದಕ್ಕೆ ಮೊದಲೆ ಮನ ಸಂದಿತ್ತು ಮಾರೇಶ್ವರಾ. 


೧೩೫೦ 


ಇಷ್ಟಲಿಂಗ ಪ್ರಾಣಲಿಂಗವೆಂದು ಬೇಜಕೊಂದು ಕಟ್ಟಣೆಯ ಕಟ್ಟಬಹುದೆ? 
ವೃಕ್ಷ ಬೀಜದಲ್ಲಿ ಅಡಗಿ ಬೀಜ ವೃಕ್ಷವ ನುಂಗಿಪ್ಪ ತೆಜನಂತೆ 
ಇಷ್ಟ ಪ್ರಾಣ ಬೆಚ್ಚಂತಿರಬೇಕು. 
ಅಪ್ಪು ಮುತ್ತಾದಂತೆ ಉಭಯದ ಗೊತ್ತು ತಾನೆ, 

ನಸಂದಿತ್ತು ಮಾರೇಶ್ವರಾ. 


೧೩೫೧ 


ಉದಕ ಹಲವು ತೆಜದಲ್ಲಿ ಬೆರಸಿ ಸವಿ ಸಾರವ ಕೊಡುವಂತೆ 
ವಸ್ತು ಸರ್ವಮಯನಾಗಿ ಪಡುಸ್ಥ ಲ ಬ್ರಹ್ಮಿಯಾಗಿ, 


kJ 


CC-0. Jangamwadi Math Collection. Digitized by eGangotri 


1 ೨೮॥ 


॥೩೦॥ 


1೩೧॥ 


೩೬೪ ಸಕಲ ಪುರಾತನರ ವಚನಗಳು-೧ 


ಪಂಚವಿಂಶತಿ ತತ್ವ ಪರಬ್ರಹ್ಮಮೂರ್ತಿಯಾಗಿ, 
ಹೇಮದ ಸ್ವರೂಪದಂತೆ ರೂಪಿಂಗೊಡಲಾಗಿ 


ಅದನಳಿಯೆ ಏಕಭಾವವಾಗಿ ನಿಂದ ನಿಜದಲ್ಲಿ ನೋಡೆ, ಮನಸಂದಿತ್ತು ಮಾರೇಶ್ವರಾ. ॥೩೨॥ 


೧೩೫೨ 


ಅಜೌಕೆಗೊಡಲಾದವ ನಾನೆಂದು ಇದಿರಿಗೆ ಹೇಳಿ ಹೋರಲೇತಕ್ಕೆ ? 
ನಿಸ್ಸೃಹನಾದೆನೆಂದು ಕಚ್ಚುಟವ ಕಟ್ಟಿ ಮನೆ ಮನೆದಪ್ಪದೆ ಹೋಗಲೇಶಕ್ಕೆ? 
ಮಡಕೆಯ ಕೊಳಕು ನೀರ ಹಿಡಿದಾಗಲೆ ದುರ್ಗುಣ ಕಾಣಬಂದಿತ್ತು. 
ಇಂತೀ ಇವರುವ ಕಾಬುದಕ್ಕೆ ಮೊದಲೆ ಮನಸಂದಿತ್ತು ಮಾರೇಶ್ವರಾ. 


೧೩೫೩ 


ಭಕ್ತರು ನಾವೆಂದು ನಿತ್ಯನೇಮವ ಮಾಡಿಕೊಂಡೆನೆಂದು 
ಮನೆಮನೆಯ ಬಾಗಿಲ ತಪ್ಪಲ ಕಾಯಲೇತಕ್ಕೆ ? 
ಇದು ಶಿವಭಕ್ತರಿಗೆ ಒಪ್ಪುವುದೆ? 
ಇಂತೀ ವ್ರತನೇಮವ ಮಾಟ್‌ ಘಟವ 
ಹೊರೆವ ಕುಟಿಲರಿಗಂಜಿ 
ಮುನ್ನವೆ ಮನಸಂದಿತ್ತು ಮಾರೇಶ್ವರಾ. 


೧೩೫೪ 


ಕಾಯವಿಡಿದಿಹನ್ನಬರ ಶಿವಭಕ್ತಂಗೆ ಕಾಯಕವೆ ಕೈಲಾಸ. 
ಕಾಯಕವಿಲ್ಲದವನ ಅಜವು ವಾಯವಾಯಿತ್ತು. 
ಅಡುಗೂಲಿಯ ಮನೆಯಂತೆ ಗಡಿಗೆಯ ಗಂಜಿಯಾಸೆಬೇಡ. 
ಕೊಡುವರೆಂದೊಬ್ಬ ರ ಮನೆಗೆ ಅಡಿಗಡಿಗೆ ಹೊಗಬೇಡ. 
ಇಂತಿವರಡಿಯ ಕಾಬುದಕ್ಕೆ ಮೊದಲೆ ಅಡಗಿದೆಯಲ್ಲಾ, 
ಮನಸಂದಿತ್ತು ಮಾರೇಶ್ವ a 


೧೩೫೫ 


ಕೂಲಿಗೆ ಹಾವ ಕಚಿ ಕ್ವಿಸಿಕೊಂಡು ಸಾಯಲೇತಕ್ಕೆ? 
ಕಂಡವರ ಬೇಡಿ ಜಂಗಮಕ್ಕೆ ಮಾಡಿಹೆನೆಂಬ ದಂದುಗವೇಕೆ? ? 
ಲಂದಳಗಿತ್ತಿಯಂತೆ ಸಾವ ಘಟದಂದವ ಹೊರಲೇಶಕ್ಕೆ? 
ಈ ದಂದುಗಕ್ಕೆ ಮೊದಲೆ ಅಂಜಿ ಅಜೌದು ಮನ ಸಂದಿತ್ತು ಮಾರೇಶ್ವರಾ. 


CC-0. Jangamwadi Math Collection. Digitized by eGangotri 


॥ ೩೩॥ 


l ೩೪ il 


॥ ೩೫ Il 


॥ ೩೬ Il 


ಮನಸಂದ ಮಾರಿತಂದೆಗಳ ವಚನ 
೧೩೫೬ 


ಲಿಂಗದೇಹಿಯ ಅಂಗದಲ್ಲಿ ತೋಯುವ ತೋಟರಿಕಿ 
ಬೇಜಿಕೊಂದು ಪ್ರಕೃತಿಭಾವದಲ್ಲಿ ಕಂಡಡೆ 
ಲಿಂಗದ ಅಂಗವಾದುದಕ್ಕೆ ಅದೆ ದೂರ. 
ಅಟ್‌ದು ಮಜಿಕವುದೆಲ್ಲವು ಲಿಂಗಮಯವಾಗಿ 
ಪರುಷದ Bs, ಳಿಯಂತೆ ಎಲ್ಲಿ ಮುಟ್ಟಿದಡಲ್ಲಿ 
ಲೋಹಕುಲ ಶುದ್ಧ ವಾದಂತೆ. ಅಂಗ ಲಿಂಗ ಸಂಯೋಗ 
ಇಂತೀ ಭಾವ ಅಳವಟ್ಟ 9 ಉಭಯ ಗುಣ ಶುದ್ಧ 
ಮನಸಂದಿತ್ತು ಮಾರೇಶ್ವರಾ. 


೧೩೫೭ 


ತಮದ ಸತಿಯ ಸ ರ್ವಯಂಜ್ಕೊ ್ಯೀತಿ ಪುರುಷನಪ್ಪಿದಲ್ಲಿ ತಕ್ಕೆಗೊಡಲುಂಟೆ? 
ಅಪ್ಪಿದಲ್ಲಿಯೆ wes ಬಯಲು, ತಮ ಸತಿಯೆಂಬ ನಾಮವಣಗಿತ್ತು. 
ಭಾವಕ್ಕೆ 'ಭ ;ಮೆಯಿಲ್ಲ, ಎನಗೆ ಕುಜುಹಿಲ್ಲ; 
ಮನಸಂದಿತ್ತು ಮಾರೇಶ್ವರಾ. 


೧೩೫೮ 


ಅವಿರಳಕ್ಕೆ ವಿರಳದ ದ್ದಾ ಿರವುಂಟೆ? ? 
ಆಟ್‌ದಮಂಗೆ ಆತ್ರ ನಡಗುವುದಕ್ಕೆ ಬೇಅಕೊಂದೆಡೆ ಉಂಟೆ? 
ವಿದ್ಯುಲ್ಲತೆಯಂತೆ, ಬೊಬ್ಬುಳಿಕೆಯಂತೆ ತಾನಿದ್ದಲ್ಲಿಯೆ ಲೀಯ 
ಮನಸಂದಿತ್ತು ಮಾರೇಶ್ವರಾ. 


೧೩೫೯ 


ಅಟಾದೆಹೆನೆಂದು ಕುಟುಹಿಟ್ಟು ಇದಿರಿಗೆ ಹೇಳುವಾಗ 
ಆ ಗುಣ ಅಲಳ್‌ವೊ ಮಣವೆಯೊ? 
ಹೋಗಲಂಜಿ ಹೆಗೆಯ ಕೈಯಲ್ಲಿ ಹಾದಿಯ ತೋಟ್‌ಸಿಕೊಂಬಂತೆ, 
ತನ್ನನಜೌಯದ ಯುಕ್ತಿ ಇದಿರಿಗೆ ಅನ್ಯಬೋಧೆಯುಂಟೆ? 
ಈ ಅನ್ಯ ಭಿನ್ನಕ್ಕೆ ಮೊದಲೆ ಮನಸಂದಿತ್ತು ಮಾರೇಶ್ವರಾ. 


Kk) 


CC-0. Jangamwadi Math Collection. Digitized by eGangotri 


14೭ Il 


146 ll 


॥೩೯॥ 


i YO Il 


at ಸಕಲ ಪುರಾತನರ ವಚನಗಳು-೧ 


೧೩೬೦ 


ಕಾಯ ದಿಟವೆಂದು ಪ್ರಮಾಣಿಸುವಲ್ಲಿ ಅಳಿವುದಕ್ಕೆ ಮುಖ್ಯ. 
ಜೀವ ದಿಟವೆಂದು ಪ್ರಮಾಣಿಸುವಲ್ಲಿ ಪ್ರಕೃತಿರೂಪು. 
ಆಟಾ ವು ದಿಟವೆಂದು ಪ್ರಮಾಣಿಸುವಲ್ಲಿ ಮಜವೆಗೆ ಬೀಜ. 
AD OD ಅಳಿವನಬ್‌ತು, ಸೂಕ್ಷ aD ಪ್ರಕೃತಿಯನಟ್‌್‌ತು, 
ಕಾರಣದ ಅಆಜ್‌ವು ಮಜವೆಯನಬಾತು, 
ತ್ರಿಗುಣ ಭೇದಂಗಳ 3,85, ಭಾವಂಗಳ ತ್ರಿಗುಣ ಮಲಕ್ಕೆ ಒಳಗಾಗದ ಮುನ್ನವೆ, 
ಮನಸಂದಿತ್ತು ಮಾರೇಶ್ವರಾ. neon 


೧೩೬೧ 


ಕಾಯದಲ್ಲಿ ಬತ್ತಲೆಯಿಪ್ಪವರೆಲ್ಲರು, 
ಜೀವರುಗಳ ಬಾಗಿಲಲ್ಲಿ ಬಾಯ ಬಿಡುತ್ತ, 
ಉಂಟು ಇಲ್ಲಾ ಎಂಬುದಕ್ಕೆ ಬೇವುತ್ತ, - 
ಇಂತಪ್ಪವರ ಜ್ಞಾನಿಗಳೆಂಬುದಕ್ಕೆ ಮುನ್ನವೆ 
ಮನಸಂದಿತ್ತು ಮಾರೇಶ್ವರಾ. ॥ ೪೨॥ 


೧೩೬೨ 


ಅಟಾದೆನೆಂದು ಎಲ್ಲವ ತೋಣದ ಮತ್ತೆ, 
SPI ಮಜಕಿದು ನೆಣಕಿನೀಜನಾಗಿ ತಿರುಗಿಹೆನೆಂಬ ಭವವೇತಕ್ಕೆ ? 
ಆಟದ ಒಡಲಿಂಗೆ ಸುಖದುಃ ಖಾದಿಗಳೆಲ್ಲವೂ ಸರಿಯೆಂದ ಮತ್ತೆ 
ಇನ್ನೊಂದನಳಸಲೇತಕ್ಕೆ ? 
ಇಂತೀ ಅಜ್‌ವ ಮಣಕದ ಒಡಲು, 
ನಡುದೊಜಕಿಯಲ್ಲಿ ಬಿದ್ದು ಈಜಲಜಕಯದೆ ಕೈಕಾಲ woes? ಸತ್ತಂತಾಯಿತ್ತು. 
ಇಂತಿವರಂಗಕ್ಕೆ ಮೊದಲೆ ಮನಸಂದಿತ್ತು ಮಾರೇಶ್ವರಾ. ॥ ೪೩ ॥ 


೧೩೬೩ 


ಕಾಯಸೂತಕಿಗಳು ಕರ್ಮಕ್ಕೊಳಗು, ಜೀವಸೂತಕಿಗಳು ಭವಕ್ಕೆ ಬೀಜ. 
ಮತ್ತಾವ ಸೂಶಕಿಗಳೆಲ್ಲರು ಎಂಭತ್ತನಾಲ್ಕು ಲಕ್ಷ ಜೀವರಾಶಿಗಳ ಠಾವಿಗೆ ಒಳಗು. 
ಪ್ರಸೂತವಾಗಿ ಹೊಳಿಗಾದಲ್ಲಿ ಏನೂ ಎಂದೆನಲಿಲ್ಲ. 


Mm 


ಮನಸಂದಿತ್ತು ಮಾರೇಶ್ವರಾ. i I ೪೪॥ 


CC-0. Jangamwadi Math Collection. Digitized by eGangotri 


ಮನಸಂದ ಮಾರಿತಂದೆಗಳ ವಚನ 


೧೩೬೪ 


೩೬೨ 


ಕರ್ಮದ ಧರ್ಮಂಗಳೊಳಗಾಗಿ ಮಾಡುವ ಮಾಟಂಗಳೆಲ್ಲವೂ ಕರ್ಮಶಕ್ತಿಗೆ ಬೀಜ 


ಆ ಉಭಯವನೇತಿಗಳೆದು ಮಾಡುವುದೆಲ್ಲವು ಜ್ಞಾನಶಕ್ತಿಗೆ ಬೀಜ. 
ಸಕಲವ ವಿಚಾರಿಸಿ ಅಹುದಲ್ಲಾ ಎಂದು 

!ಹರಿದು'! ಮಾಡುವುದೆಲ್ಲವು ಮುಂದೊಂದ ಕುಜ್‌ತು 

ವಸ್ತುವೆಂಬ ಒಡಲಿಗೆ ರೂಪಾಯಿತ್ತು. 

ಸ್ವಯವೆಂಬ ಭಾವ ನಿಜದಲ್ಲಿ ನಿಂದಲ್ಲಿ ಮನಸಂದಿತ್ತು ಮಾರೇಶ್ವರಾ. 


೧೩೬೫ 


ಮನವಜಔದು, ನಯನ ಕಂಡು, ಕೈಯಲ್ಲಿ ಹಿಡಿದಂತಿರಬೇಕು. 
ಏನನಜ್‌ದಲ್ಲಿಯೂ ಕಾಯಕ್ಕೆ ಕರ್ಮವಳಿದು, ಜೀವಕ್ಕೆ ಭವ ಹಟ್‌ದು 
ಉರಿಕೊಂಡ ಕರ್ಪುರದಂತೆ ಉಭಯಕ್ಕೊಡಲಿಲ್ಲ, 
ನಿಂದಲ್ಲಿ ಮನಸಂದಿತ್ತು ಮಾರೇಶ್ವರಾ. 


೧೩೬೬ 


ಉಚಿತ ಬಂದಲ್ಲಿ ನಾಳೆಗೆಂದಾಗವೆ ಕುಚಿತವಲ್ಲವೆ? 
wea? ಅಜಸಿದು ಸಂಸಾರವ ಹಜಿಿಯದಿದ್ದಾಗವೆ ಮಜಿವೆಯಲ್ಲವೆ? 
ಅಟ್‌ದಡೆ ಮರೀಚಿಕದಂತೆ, ಸುರಚಾಪದಂತೆ, ಅಂಬರದ ಆಕಾರದಂತೆ 
ತೋಟ ಅಡಗುವ ನಿಜಲಿಂಗಾಂಗಿಯ ಇರವು. 
ಅದಜಂಗವೇದಿಸಿದಲ್ಲಿಯೆ ಮನಸಂದಿತು, ಮಾರೇಶ್ವರಾ. 


೧೩೬೭ 


ಕಾಯವಿಡಿದಿಹನ್ನಕ್ಕ ಕೈಯ ಕುಜುಹು, ಜೀವವಿಡಿದಿಹನ್ನಕ್ಕ ಭವಪಾಶ. ' 


ಈ ಉಭಯವನಟ್‌ದಿಹನ್ನಕ್ಕ ಮಹಾಶರಣರ ಸಂಗಸುಖ ಬೇಕು. 
ಸುಖ ನಿಶ್ಚಯವಾದಲ್ಲಿ ನಾನೀನೆಂಬ ಭಾವ ಮನಸಂದಿತ್ತು ಮಾರೇಶ್ವರಾ. 


೧೩೬೮ 
ತೊಟಿಕಿಯ ಹಾವನ್ನಕ್ಕ ಒಂದು ಹಜುಗುಲ ಬೇಕು. 
ಹಜುಗುಲದೊಳಗಿಹನ್ನಕ್ಕ ಒಂದು ಅಡಿಗಟ್ಟಿಗೆ ಬೇಕು. 
LL 


೧೬೪; 1 ಹದು (ಕೋ ೮೨, ಕೋ ೧೫೧); ಹಣಿಕದು (ಕೋ ೩೦೦). 


a 


CC-0. Jangamwadi Math Collection. Digitized by eGangotri 


93 I 


1 ॥ 


ive I 


॥ 9S Il 


TENSES 


೩೬೮ ಸಕಲ ಪುರಾತನರ ವಚನಗಳು-೧ 


ತೊಟ ಬತ್ತಿ ಹಜಿಗುಲ ಹಾಕಿ ಅಡಿಗಟ್ಟಿಗೆ ಮುಜ್‌ದಲ್ಲಿ, 
ತ್ವಿವಿಧವಲ್ಲಿ, ನಾನಿಲ್ಲಿ, ನೀನೆಲ್ಲಿ, ಮನಸಂದಿತ್ತು ಮಾರೇಶ್ವರಾ? on 


೧೩೬೯ 


ವಾಚಕ ಚಪಳತ್ವದಿಂದ ಮಾತನಾಡಿದಡೇನು ತ್ರಿವಿಧದ ಆಸೆ ಬಿಡದನ್ನಕ್ಕ? 
ರೋಷದ ಪಾಶ ಕೀಳದನ್ನಕ್ಕ ? 
ಮಾತೆಲ್ಲವು ಮೂಜಜಾಸೆಯಲ್ಲಿ ಸಿಕ್ಕಿ 
ರೋಷದ ಪಾಶದಲ್ಲಿ ಕಟ್ಟುವಡೆದು ಮತ್ತೇತಅ ಭಾಷೆಯ ನೀತಿ? 
ಹೋತಿನ ಕೊರಳ ಮೊಲೆಯ ಆಸೆ ಮಾಡಿ ಉಂಡಡೆ ಅಲ್ಲೇತರ ಸುಖ? 
ಮತ್ತೀ ಗುಣದಾಸೆ ಹಣ್‌ದು ನಿಂದಡೆ ಮನಸಂದಿತ್ತು ಮಾರೇಶ್ವರಾ. ॥೫೦॥ 


ಪಂಡಿತನ ಯುಕ್ತಿ ಖಂಡನವಿಲ್ಲದೆ ನಿಂದಿತ್ತು. 
ಸುಸಂಗಿಯ ನಿರಂಗ ದುಸ್ಸಂಗದಿಂದ ಕೆಟ್ಟಿತ್ತು. 

ಪತಂಗನಂತಾಗದೆ ಮುನ್ನವೆ ನಿನ್ನನೀನಟ್‌. 

ಅಟ್‌ದಡೆ ನಿನಗಿದಿರಿಲ್ಲ, ಮನಸಂದಿತ್ತು ಮಾರೇಶ್ವರಾ. ॥೫೧॥ 


೧೩೭೧ 


ಮಾಟದಿಂದ ಮಾಡಿ ಕಂಡೆಹೆನೆಂಬವರೆಲ್ಲರು 
ಸ್ಕೂ ಲ ಸೂಕ್ಷ್ಮ ಅಧಮವೆಂದಟಸಿ ಕೆಟ ರು, 
ಅಜ್‌ದೆಹೆನೆಂದು ತಿರುಗಾಡುವರೆಲ್ಲರು 
ಕಂಗಳ ನೋಟ ಕಾಮನ ಕೂಟ ಅಂಗದ ಸುಖಕ್ಕಾಗಿ ಕೆಟ್ಟ 3,00. 
ಲಿಂಗವ ಪೂಜಿಸುವರೆಲ್ಲರು 
ಆ ಲಿಂಗದ ಅರ್ಚನೆಯನಚ್‌ಯದೆ ಲಿಂಗದ ಅರ್ಪಿತವನಟಕಿಯದೆ 
ನೀರು ಓಗರವೆಂಬ ರೋಗದಲ್ಲಿ ಸತ್ತರು. 
ಇಂತೀ ಭೇದವನಟ್‌ದಲ್ಲಿ ಮನಸಂದಿತ್ತು ಮಾರೇಶ್ವರಾ. ॥೫೨॥ 


೧೩೭೨ 


ಮೊದಲಿಗೆ ಮರ ನೀರನೆಅಕಿದಡೆ 'ಎಳಕು'ವುದಲ್ಲದೆ 
ಕಡೆ ಕಿಗ್ಗೊಂಬಿಗೆಣಕಿದವರುಂಟೆ? 





೧೩೭೨: 1 ಬಳಕು (ಕೋ ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


ಮನಸಂದ ಮಾರಿತಂದೆಗಳ ವಚನ 


ಅಜ್‌ದು ಪೂಜಿಸುವಲ್ಲಿ Brae ಮನಪಾಶ; 

ಅಟ್‌ದು ಅರ್ಪಿಸುವಲ್ಲಿ ಲಿಂಗದ ಒಡಲೆಲ್ಲವು ತೃಪ್ತಿ; 

ತನ್ನನಜ್‌ದಲ್ಲಿ ಸಕಲ ಜೀವವೆಲ್ಲವು ಮುಕ್ತಿ. 

ತನ್ನ ಸುಖದುಃಖ ಇದಿರಿಗೂ ಸರಿಯೆಂದಲ್ಲಿ ಅನ್ಯ ಭಿನ್ನವಿಲ್ಲ. 

ಮನಸಂದಿತ್ತು ಮಾರೇಶ್ವರಾ. 1೫೩1 


೧೩೩೩ 


ನಡೆವಾತನ ಕಾಲ ಕೊಯಿದು, ನುಡಿವಾತನ ನಾಲಗೆಯ ತುಂಡಿಸಿ, 
ಕೊಡುವಾತನ ಕೈಯ ಮುಜ್‌್‌ದು, ಕೊಂಡಾಡುವಾತನ ತಲೆಯ ಕುಟ್ಟಿ ಮೀಟ್‌ ನಿಂದುದು. 
ಮನಸಂದಿತ್ತು ಮಾರೇಶ್ವರಾ. 1೫೪॥ 


೧೩೭೪ 


ಅಂಡದಲ್ಲಿಪ್ಪ ತತ್ತಿಯ ಕಂಡು, ಪಿಂಡದಲ್ಲಿಪ್ಪ ಪ್ರಾಣವಸಟ್‌ದು, 
ಆರೋಗ್ಯದ ರೋಗವ ಹಜ್‌ದು ಆರೋಚಕಕ್ಕೆ ಹೊಣಗಾಗಿ ನಿಂದುದು. 
ಮನಸಂದಿತ್ತು ಮಾರೇಶ್ವರಾ. ॥೫೫॥ 


೧೩೭೫ 


ಜ ಎಂಬುದನಟ್‌ೀದಲ್ಲಿ ಬ್ರಹ್ಮತತ್ವ; 

ಗ ಎಂಬುದನೌದಲ್ಲಿ ವಿಷ್ಣು ತತ್ವ, 

ಮ ಎಂಬುದನಣ್‌ದಲ್ಲಿ ರುದ್ರತತ್ವ. 

ತ್ರಿವಿಧವ ಹಜ್‌ದು ನಿಂದಲ್ಲಿ ಮನಸಂದಿತ್ತು ಮಾರೇಶ್ವರಾ. ॥೫೭॥ 


೧೩೭೬ 


ತ್ರಿವಿಧ ಶಕ್ತಿಯನಟ್‌ದಲ್ಲಿ, ತ್ರಿಗುಣಾತ್ಮವ ಮಜದಲ್ಲಿ, ತ್ರಿಭೇದಂಗಳ, ಕಾಬಲ್ಲಿ, 
ತ್ರಿಗುಣ'ತನ್ಮಯ'ವಾಗಿ ಚರಿಸುವಲ್ಲಿ- 3 
ಇಂತ್ರೀ ತ್ರಿಗುಣ ಏಕವಾದಲ್ಲಿ ಮನಸಂದಿತ್ತು ಮಾರೇಶ್ವರಾ. ॥೫ 





೧೩೭೬: 1 ತತ್ವಮಯ (ಕೋ ೮೨. 


CC-0. Jangamwadi Math Collection. Digitized by 6೮8/6011 


೩೭೦ ಸಕಲ ಪುರಾತನರ ವಚನಗಳು-೧ 
೧೩೭೭ 


ಇಹದಲ್ಲಿ ಕಾಬ ಸುಖ ಪರದಲ್ಲಿ ಮುಟ್ಟುವ ಭೇದ, 
ಉಭಯದ ಗುಣ ಏಕವಾದಲ್ಲಿ ಮನಸಂದಿತ್ತು ಮಾರೇಶ್ವರಾ. 


೧೩೭೮ 
ತತ್ವವೆಲ್ಲವು ಬ್ರ ಬ್ರಹ್ಮನ ಒಡಲು; ಪರತತ್ವಃ ವೆಲ್ಲವು ವಿಷ್ಣು DAS ಒಡಲು; 


ಪಂಚವಿಂಶತಿ ತತ್ತ ತ್ರೈದೊಳಗಾಗಿ ತೋಣುವುದೆಲ್ಲವು ರುದ್ರನ” ಸ್ರಳಯಕ್ಕೊ end. 


ಇಂತೀ ಒಳಗು ಹೊಣಗ ತಿಳಿದು ಅಹುದಲ್ಲಾ ಎಂಬೀ ಸಂದೇಹ ನಿಂದಲ್ಲಿ 
ಮನಸಂದಿತ್ತು ಮಾರೇಶ್ವರಾ. 


೧೩೭೯ 


ಕಾಯವಿಡಿದಿಹನ್ನಬರ ಆಗುಚೇಗೆಯನಜಿಯಬೇಕು. 
ಆಗೆಂಬುದೆ ಜೀವ, ಚೇಗೆಯೆಂಬುದೆ ಕಾಯ. 
ಉಭಯವನಳಿದು ತಾ ತೊಲಗಿಪ್ಪುದೆ ಮನಸಂದುದು ಮಾರೇಶ್ವರಾ. 


೧೩೮೦ 


ಮೋಹದಿಂದ ಮಾಡುವುದೆಲ್ಲವು ಬ್ರ ಬ್ರಹ್ಮನ ಪೂಜೆ; 
ಭಾವದಿಂದ ಮಾಡುವುದೆಲ್ಲವು ವಿಷ್ಣು ವಿನ ಪೂಜೆ; 
ನಿರ್ಭಾವದಿಂದ ಕಂಡೆಹೆನೆಂಬುದೆಲ್ಲವು' ರುದ್ರಪದ. 
ಇಂತೀ ತ್ರಿವಿಧಕ್ಕೆ ಹೊಳಿಗಾಗಿ ನಿಂದುದು ಮನಸಂದುದು ಮಾರೇಶ್ವರಾ. 


೧೩೮೧ 


ಅಂಗ ಪಿಂಡದಲ್ಲಿ ತೋಟುವನೆಲೆ ಆತ ನೊ ಅಜ್‌ವೊ? 
ಎಂಬುದ ತಿಳಿದಲ್ಲಿ ಅದು ಮಾಡುವ ಅಣಕಕೆ ಮಖಜಕದಿಹಲ್ಲಿ ಮಗ್ಗ 
ಉಭಯವಂ ವಿಚಾರಿಸಿ ತೊಲಗಿದಲ್ಲಿ ಮನಸಂದಿತ್ತು ಮಾರೇಶ್ವ ರಾ. 


೧೩೮೨ 


ಕಾಣೆನೆಂಬ ಅಜಕೆ, ಕಂಡೆನೆಂಬ ಸಂತೋಷ, 
ಉಭಯವ ವಿಚಾರಿಸುವನ್ನಬರ ಮಣವೆಯ ಬೀಜ. 
ಕಂಡೆನೆಂಬ ಕಾಣಿಕೆಯವನಲ್ಲ, ಕಾಣೆನೆಂಬ ಸಂಚಾರದವನಲ್ಲ. 
ಆ ಉಭಯದ ಅಂಗಲೇಪವಾದಲ್ಲಿ ಮನಸಂದಿತ್ತು ಮಾರೇಶ್ವ ರಾ. 


CC-0. Jangamwadi Math Collection. Digitized by eGangotri 


AS ॥ 


neon 


I ೬೧॥ 


॥ ೬೨॥ 


lèa I 


ಮನಸಂದ ಮಾರಿತಂದೆಗಳ ವಚನ 


೩೭೧ 
೧೩೮೩ 
ದಿವಾರಾತ್ರಿಯೆಂಬ ಉಭಯ ಕೂಡೆ ದಿನಲೆಕ್ಕೆ ಹಾಯಿದು ಕಲ್ಲಿ ಿತವನಳಿದಂತೆ 
ಲಕ ಮುಂಚು ದಿನ ಹಿಂಚಾಗಿ ತನ್ನ ತಪ್ಪ ್ಲಲನಭ್‌ವುದಕ್ಕಿ ಮೊದಲೆ" ತಪ್ಪಿರಬೇಕು. 
ಇ ನಿಶ್ಚಯ ಬುದ್ಧಿ, ಮನಸಂದಿತ್ತು ಮಾರೇಶ್ವರಾ. ॥೬೪॥ 


೧೩೮೪ 


ತನುವಿಂದ ಅನುವನಜ್‌ತೆಹೆನೆಂದಡೆ, ಆ ಅನುವಿಂಗೂ ತನುವಿಂಗೂ ಸಂಬಂಧವಲ್ಲ. 
ಅನುವಿಂದ ತನುವನಜತೆಹೆನೆಂದಡೆ, ಅನು ಬಯಲು ತನು ರೂಪು. 
ಕಾಷ್ಠ ಪಾಷಾಣ ಘಟದಲ್ಲಿ Sees? ಉರಿವ ಅಗ್ನಿಯಂತೆ, 
ಒಂದನಳಿದು ಒಂದನುಳಿದಿಹವಸ್ನಿ ಯ ತೆಜನನಟ್‌ದಲ್ಲಿ, 
ಬೇಜಕೊಂದನ್ಯವ ಕುಜುಹಿಡಲಿಲ್ಲ, ಮನಸಂದಿತ್ತು ಮಾರೇಶ್ವರಾ. ॥೬೫॥ 


೧೩೮೫ 


ನಾನೀನೆಂಬ ಉಭಯಂವ ವಿಚಾರಿಸುವುದು ಅದೇನು ಹೇಳಾ? 
ನಾನೆಂದಡೆ ಎನಗೆ ಹೊಜಿಗು; ನೀನೆಂದಡೆ ಉಭಯ ಭಿನ್ನ. 
ಹ ಎನ್ನ ದಿದ್ದಡೆ ಅಜಾವಿಂಗೆ ಕುಜುಹಿಲ್ಲ. 
ಉಭಯವ. ವಿಚಾರಿಸಿ ತಿಳಿದಲ್ಲಿ ಮನಸಂದಿತ್ತು ಮಾರೇಶ್ವರಾ. Hee ॥ 


೧೩೮೬ 


ಕಂಗಳಿಂದ ಕಂಡೆಹೆನೆಂದಡೆ ಅಲ್ಲಿಗೆ ಪರಿಪೂರ್ಣ ನೀನು 
ಚಿತ್ತದಿಂದ ನೆನೆದೆಹೆನೆಂದಡೆ ಅಲ್ಲಿಗೆ « ಅಚ್ಚೊತ್ತಿದಂತಿಹೆ 
ನಾನೀನೆಂಬ ಭಾವ ಬೇಜಾದಲ್ಲಿ ನೆನಹಿಂಗೆ' ಒಡಲಿಲ್ಲ. 
ಮನಸಂದಿತ್ತು ಮಾರೇಶ್ವರಾ. Beat 


೧೩೮೭ 


ಹರಿವ ಗರಗಸವೊಂದೆ ಬಗೆಯಲ್ಲಿ ಹಜಿವುದೆ? 
ಉಭಯದ ಕೊಯಿತೆ ಶರಣರ ಸಂಗ; ಅರಿಬಿರಿದನ! ತೊಡಕು. 
ಉತ್ತರ ಕೊಟ್ಟಲ್ಲಿ ಭಕ್ತಿ ನಿಂದಿತ್ತು. ಗೆಲ್ಲಸೋಲಕ್ಕೆ ನಾ ನುಡಿದು ಗದ್ದೆಹೆನೆಂದಡೆ, 
ಹಿಡಿದ ನೇಮಕ್ಕೆ ಅದೆ ಕಡೆ. 
ದಾರಾ, 
೧೩೮೭: 1 4೪ (ಕೋ ೪೪೮). 


2 


CC-0. Jangamwadi Math Collection. Digitized by eGangotri 


೩೭೨ ಸಕಲ ಪುರಾತನರ ವಚನಗಳು-೧ 


ಸತಿ ಪತಿಯಾಗಬಹುದೆ ಏನೆಂದಲ್ಲಿ? 
ನಾನೆಂಬುದನಳಿದಲ್ಲಿ ಮನ ಸಂದಿತ್ತು ಮಾರೇಶ್ವರಾ. 


೧೩೮೮ 


ಭಕ್ತಂಗೆ ಪ್ರತ್ಯುತ್ತರ ಘಟಿಸಿದಾಗ ಮತ್ಸರಕ್ಕೊಡಲಾಗಲಾಗಿ, 
ಸತ್ಯ ಜಾಟ್‌ತ್ತು, ನಿತ್ಯ ಕಾಲಂಗಳಲ್ಲಿ ಅರ್ಚನೆ ಪೂಜೆ ಸತ್ತಿತ್ತು. 
ಹುಸಿ ಕುಹಕವೆಂಬ ಭಾವ ಚಿತ್ತದಲ್ಲಿ ತೋಟ್‌ದಾಗವೆ, 
ತೋಟುವ ತೋಟಕಕೆಗೆ ಮುನ್ನವೆ ಮನಸಂದಿತ್ತು ಮಾರೇಶ್ವರಾ. 


೧೩೮೯ 


ಧೀರನೆಂದಡೆ ಇದಿರಾದವರ ಇಲೌಯಬಹುದಲ್ಲದೆ 
ತುಂಬಿದ ತೊಳ3ಯ ಹಾಯಬಹುದೆ? 
ಮಾತಿನಲ್ಲಿ ಶ್ರೇಷ್ಠನಾದೆನೆಂದಡೆ, ಶಿವಶರಣರ 
ನೇತಿಗಳೆಯಬಹುದೆ? ಹುಸುಳಿಗೆ ಗಲ್ಲವ ಕುಟ್ಟಿ ಹಾಲೆಜದಡೆ 
CBE} ಹಿತವೆಂಬುದನಔಿದಲ್ಲಿ 
ಮನಸಂದಿತ್ತು ಮಾರೇಶ್ವ ರಾ. 


೧೩೯೦ 


aed ಕಲಿತಲ್ಲಿ ಪಾಠಕನಲ್ಲದೆ ಜ್ಞಾ 2, NOY; ನಿಲ್ಲು. 
ಸ್ತ್ರ ಪ್ರರಾಣವನೋ (ದಿದಲ್ಲಿ 3 ಪಂಡಿತನಲ್ಲದೆ ಜ್ಞಾ ನಿಯಲ್ಲ; ನಿಲ್ಲು. 
ay ನೇಮ ಕೃ ತ್ಯ ಪೂಜಕನಾದಡೇನು? 8 ದಿವ್ಯ ಜ್ಞಾ ನದ | ಠಾವನಚೀಯಬೇಕು. 
ಈ ಭೇದಂಗಳ ತಿಳಿದಲ್ಲಿ ಮನಸಂದಿತ್ತು ಮಾರೇಶ್ವ ರಾ. 


೧೩೯೧ 


ಇದಿರೆಡೆಯಾದಲ್ಲಿ ಹಿಂದಣ ಲಗ್ಗ ಸ ತ್ತಿತ್ತು, 
ಕಡೆ 'ಚೀಟ! ಕೊಟ್ಟ ಸಿಲ್ಲಿ ಒಡೆಯನ ಬೇಡಲಿಲ್ಲ. 
ವಸ್ತುವ ಅಡಿ ಅಟ್‌ದು ಕೂಡಿದಲ್ಲಿ ಬೇಜಿಕೊಂದು ಬಿಡುಗಡೆ ಉಂಟೆ? 
ಆ ತೆಣನನಣೌದು ಕಟಗೊಂಡ: ಮನಸಂದಿತ್ತು ಮಾರೇಶ್ವರಾ. 





೧೩೮೭: 2 ಎನೆ (ಕೋ ೮೨). 
೧೩೯೧: 1ಚಿಟ್ಟ (ಕೋ ೩೦೦). 


CC-0. Jangamwadi Math Collection. Digitized by eGangotri 


1೬೮॥ 


॥೬೯॥ 


don 


120 ll 


25 Il 


ಮನಸಂದ ಮಾರಿತಂದೆಗಳ ವಚನ 


೧೩೯೨ 


ಹೂವ ಕೊಯಿವುದಕ್ಕೆ ಮುನ್ನವೆ ವಾಸನೆಯ ಕೊಯ್ಯಬೇಕು. 
ಲಿಂಗಬಹುದಕ್ಕೆ ಮುನ್ನವೆ ಅಜ್‌ ವನಜ್‌ಯಬೇಕು. 
ನಾನೆಂಬುದಕ್ಕೆ ಮೊದಲೆ ವಸ್ತು ಭಾವದಲ್ಲಿ ಮನಸಂದಿರಬೇಕು ಮಾರೇಶ್ವರಾ. 1 ೭೩॥ 


೧೩೯೩ 


ಸಾಯದ ಮುನ್ನವೆ ಸತ್ತುದನಟ್‌ದು, 
ಆಯದ ಮುನ್ನವೆ ಮಜಕಿದುದ ಕಂಡು, 
ಉಭಯ ಸಂಕಟಕ್ಕೆ ಮುನ್ನವೆ ಮನಸಂದಿತ್ತು ಮಾರೇಶ್ವರಾ. 1 


೧೩೯೪ 


ಕುಸುಮಗಂಧ ಹಿಸಿಕಿದಲ್ಲಿ ದುರ್ಗಂಧ. 
ಉದಕದಲ್ಲಿ ನಿರ್ಮಲ ಕೆದಕಿದಲ್ಲಿ ಮಲ. 
ವಿನಯದಿಂದ ಸುಗುಣ, ದುರ್ವಾಸದಿಂದ ಕರ್ಕಶ. 
ಇಂತೀ ಉಭಯಂಗಳೆಲ್ಲವು ಕೂಡಿ 
ಜೀವ ಪರಮನೆಂಬ ಅಆಜ್‌ವು 
ಮಜವೆ ಎರಡಳಿದು ಪಂಕವ ನೀಂಟಿದ ಸುಜಲ ನಿಂದಂತೆ, 
ಏಕ ಚಿತ ಮೂರ್ತಿಯಾದಲ್ಲಿ ಮನಸಂದಿತ್ತು ಮಾರೇಶ್ವರಾ. 23 I 


೧೩೯೫ 


ಕಲ್ಲು ರತಿಯಿಂದ ರತ್ನವಾದಂತೆ, 
ಉದಕ 1!ಸಾರ!ವಜತು ಲವಣವಾದಂತೆ, 
ವಾರಿವಾಯುವ ಸಂಗದಿಂದ ಬಲಿದಂತೆ, 
ಪೂರ್ವವನಳಿದು ಪ್ರನರ್ಜಾತನಾದ ಮತ್ತೆ 
ಎನ್ನವರೆಂದು ಬೆರಸಿದಲ್ಲಿ ಆ ಗುಣ ಆಚಾರಕ್ಕೆ ಹೊಜಗಾಯಿತ್ತು. 
ಮಾತೆ, ಪಿತ, ಸಹೋದರ ಬಂಧುಗಳೆಂದು 
ಮನ ಕೂರ್ತು ಬೆರಸಿದಲ್ಲಿ ಆಚಾರಕ್ಕೆ ಭ್ರಷ್ಟ, ವಿಚಾರಕ್ಕೆ ದೂರ, ಪರಮಾರ್ಥಕ್ಕೆ ಸಲ್ಲ. 
ಇವನೆಲ್ಲವ ಕಳೆದುಳಿದು ನಿಂದಲ್ಲಿ ಮನಸಂದಿತ್ತು ಮಾರೇಶ್ವರಾ. nn 
ಕಾರಕ. 


೧೩೯೫: 1 ಸ್ಥಾನ (ಕೋ ೮೨, ಕೋ ೪೪೮). 


CC-0. Jangamwadi Math Collection. Digitized by eGangotri 


೩೭೪ ಸಕಲ ಪುರಾತನರ ವಚನಗಳು-೧ 


೧೩೯೬ 


ಖ್ಯಾತಿ ಲಾಭಕ್ಕೆ ಮಾಡುವಾತ ಭಕ್ತನಲ್ಲ. 
ಡಂಬಕಕ್ಕೆ ಡೊಂಬರಂತೆ ತಿರುಗುವವ ಜಂಗಮವಲ್ಲ. 
ತನು ತಲೆ ಬತ್ತಲೆಯಾಗಿ ಮನ ತ್ರಿವಿಧದ ಆಸೆ ಉಳ್ಳನ್ನಕ್ಕ ವಿರಕ್ತನಲ್ಲ. 
ಇಂತೀ ಗುಣವ ಸಂಪಾದಿಸುವನ್ನಕ್ಕೆ ಕ್ಯ ಎನಗೆ ಮುಕ್ತಿಯೆಂಬ ಬಟ್ಟೆ ಯಿಲ್ಲ. 
ನೀ ಸತ್ತೆ ನಾ ಕೆಟ್ಟೆ, ಮನಸಂದಿತ್ತು. ಮಾರೇಶ್ವ ರಾ. een 


೧೩೯೭ 


1ಭ್ರಟಂಗೆ! ಭಾಷೆಯಲ್ಲದೆ ಅಂಜಿ ತೊಲಗಿದವಂಗೆ ಚವುಭಟದ ದ ರಣರಂಗವುಂಟಿ? 
ವೇಗದ್ವೆ JÊ ಸ್ವಯಾನುಭಾವಕ್ಕೆ ಸಂಬಂಧಿಯಪ್ಪನೆ? 
ಕೀಟಕ eas ಕಿರಣವ ಜಜಕದಂತೆ ದೂಷಣವ ಮಾಡುವಲ್ಲಿ 
ಆ ದೂಷಣಕ್ಕೆ ತಾನೊಳಗಹಲ್ಲಿ, ತಿಳಿದು ವಿಚಾರಿಸುವ 9, 
ಒಳಹೊಆಗುಯೆಂಬುದಕ್ಕೆ ಮುನ್ನ ವೆ ಮನಸಂದಿತ್ತು ಮಾರೇಶ್ವ ರಾ. ॥ ೭೮॥ 


೧೩೯೮ 


ಗರಳವ ಬೈಚಿಟ್ಟುಕೊಂಡಿಪ್ಪ ಉರಗನಂತೆ, 
ಫಲವನಿಂಬಿಟ್ಟುಕೊಂಡಿಹ ತರುವಿನಂತೆ, 
ನಿಧಾನವ ಮಜಸಿಕೊಂಡಿಪ್ಪ ಧರೆಯಂತೆ, 
ಗಂಧವನಿಂಬಿಟ್ಟ ಚಂದನದಂತೆ, 
ಇವಳಿಂಗವಾವ ತೆಅದಲ್ಲಿ ನಿಂದಿತ್ತು? 
ಸಂಗ Tow J OIR ಸಲೆಸಂದುದು, 


ನಿಂದುದು ಮನಸಂದುದು ಮಾರೇಶ್ವರಾ. Wee il 
೧೩೯೯ 
ಜೀರ್ಣಕುಂಭದಲ್ಲಿ ತೋಟಿವ ಅನಲನಂತೆ, 
ಬುಡವೊಂದು ಛಿದ್ರದಿಂದ ಹಲವಾದ ತೆಜದಂತೆ, 
ಕಾಯಜೀವದ ಭೇದವನಟಿತಲ್ಲಿ ಮನಸಂದಿತ್ತು ಮಾರೇಶ್ವ ರಾ. 1 60 Il 





೧೩೯೭: 1 ಬಂಟಂಗೆ (ಕೋ ೮೨). 


CC-0. Jangamwadi Math Collection. Digitized by eGangotri 


ಮನಸಂದ ಮಾರಿತಂದೆಗಳ ವಚನ 
೧೪೦೦ 


ಅಕ್ಕರ ರೂಪಾಗಿ ಲೆಕ್ಕವಟ್ಟೆಯ ಕಾಬಂತೆ ವಸ್ತುಮಯ ರೂಪಾಗಿ 
ಭಕ್ತರು ಜಂಗಮದಲ್ಲಿ ಲೆಕ್ಕಕ್ಕೆ ಕ್ಕೆ re ದೆಯಲ್ಲಾ! 
ಲಕ್ಷ ಅಲಕ್ಷಂಗಳಿಂದ ನಿರೀಕ್ಷಿಸಿ ತಿ ತಿಳಿದಲ್ಲಿ ಸಕ್ಕ 'ಮನಸಂದಿತ್ತು ಮಾರೇಶ್ವರಾ. ॥೮೧॥ 


೧೪೦೧ 


ಗುಜ್‌ಯನೆಚ್ಚಲ್ಲಿ ತಾಗಿದವೊಲು, ತಪ್ಪಿದ ಭೇದವ ನಿಶ್ಚೈಸಿ ಕೈ ಅಜ್‌ವಂತೆ 
ಕಾಯ ಜೀವದ ಸಂದಣಿಯಲ್ಲಿ ಅಜೌವೆಂಬ ವಸ್ತು ತಿರುಗಾಡುತ್ತಿರಲಾಗಿ, 
ಆ ಗುಣವ ಕಜೌಗೊಂಡು ಮನಸಂದಿತ್ತು ಮಾರೇಶ್ವರಾ. ॥೮೨॥ 


೧೪೦೨ 


ಹರಿವ ಹಾವು ಉರಿವ ಕಿಚ್ಚೆ ೦ದಡೆ ಮುಟ್ಟುವವರಿಗೆ ಭೀತಿಯಲ್ಲವೆ? 
sgg ಹಿಡಿದಡೆ ಉರಗ ಹೊರಳೆಗೆ ಸರಿ. 
ಸ್ತಂಭಕ್ಕೆ ಅಗ್ನಿ ಚಂದನದ ಮಡು. 
ಲಿಂಗವ. ಹಿಡಿಯಬಲ್ಲಡೆ ಅಂಗನಿರಂಗದ ಕೂಟ. 
ಉಭಯದ ಸಂಗವನಟ್‌ದ ಲ್ಲಿ ಮನಸಂದಿತ್ತು ಮಾರೇಶ್ವರಾ. I ೮೩ I 


೧೪೦೩ 


ರಜ್ಜು ಸ್ಥಾಣು ಶಂಕೆ ಹರಿದಲ್ಲದೆ ಸ ೦ದೇಹ ಬಿಡದು. 
ಅಣಿವು ಮಜವೆ ಹೆಚಿಕೆ ಹಿಂಗಿಯಲ್ಲದೆ ಬೇಜಕೊಂದಜಯಲಿಲ್ಲ. 


ಭೇದಕ್ಕೆ ಮುನ್ನವೆ ಮನಸಂದಿತ್ತು ಮಾರೇಶ್ವರಾ. ॥ ಉ್ಹ॥ 
೧೪೦೪ 
ವಿರಳ ಅವಿರಳವೆಂಬನ್ನಬರ ಕುಷ್ಟ ಹ ae 
ಆ ಉಭಯ ಏಕಿಕರವಾದಲ್ಲಿ ಮನ ಸಂದಿತ್ತು ಮಾರೇಶ್ವ 1 6೫ 1 
೧೪೦೫ 


ಕಾಯ ಮುಟಿ 303 ಠಾವಿನಲ್ಲಿ ಜೀವ ಮುಟ್ಟ ಲಿಲ್ಲ. 
ಜೀವ ಮುಟ್ಟಿದ ಕಾವಿನಲ್ಲಿ ಪರಮ ಮುಟ್ಟ ಲ್ಲ. 
ಪರಮ ಪ್ರಕಾಶವನೆಯ್ದಿ Yog ಗುಣವಳಿತಲ್ಲಿ ಮನ ಸಂದಿತ್ತು ಮಾರೇಶ್ವರಾ. ॥ CE I 


a 


CC-0. Jangamwadi Math Collection. Digitized by eGangotri 


೩೭೬ ಸಕಲ ಪುರಾತನರ ವಚನಗಳು-೧ 


೧೪೦೬ 


ಕಾಬುದಕ್ಕೆ ಮೊದಲೆ ಬಯಕೆ ಅಜಿತು, ಕೂಡುವುದಕ್ಕೆ ಮುನ್ನವೆ ಸುಖವಜತ್ತು, 


ಉಭಯ ನಾಮಧೇಯ ನಷ್ಟವಾದಲ್ಲಿ ಮನ ಸಂದಿತ್ತು ಮಾರೇಶ್ವರಾ. 


೧೪೦೭ 


ಅಪ್ಪು ಅಪ್ಪುವ ನುಂಗಿದಂತೆ, ವಿಚಿತ್ರ ಚಿತ್ರದೊಳಡಗಿದಂತೆ, 
ಮನ ಮಹವ ಕೂಡಿ ಬೆಳಗು ಬೆಳಗನೊಳಕೊಂಡಂತೆ, 
ತಾನೆಂಬುದೇನೂ ಕುಜುಹುದೋಜಿದೆ ಮನಸಂದಿತ್ತು ಮಾರೇಶ್ವರಾ. 


೧೪೦೮ 


ಕುಚುಹಿನ ಪತಾಕೆಯ ಹಿಡಿದವಂಗೆ ಕೊಜತೆ ಉಂಟೆ ಆಳ್ದಂಗಲ್ಲದೆ? 
ಎಚ್ಚವನಿದ್ದಂತೆ ಅಂಬಿಗೆ ಮುನಿವರೆ? 
ಎನ್ನ. ಮಜಿವೆ ನಿನ್ನ ಕೇಡಾದ ಕಾರಣ 
ನೀನಾನೆಂಬುದಕ್ಕೆ ಮೊದಲೆ ಮನ ಸಂದಿತ್ತು ಮಾರೇಶ್ವರಾ. 


೧೪೦೯ 


ವೀರನಾದಲ್ಲಿ ವಿತರಣ ಬೇಕು; ವಿತರಣನಾದಲ್ಲಿ ಸಕಲವನಟಿಯಬೇಕು. 
ಸಕಲ ನಿಃಕಲವೆಂಬುದನಚೌತು, ಇದಿರನಚೌಯದೆ. ತನ್ನನಜ್‌ದಲ್ಲಿ 
ಮನಸಂದಿತ್ತು ಮಾರೇಶ್ವರಾ. 


೧೪೧೦ 
ರೂಪೆಂಬುದನಟ್‌ದು ಸಂಕಲ )ಕ್ಕೊ ಿಳಗಾಗದೆ, 
ಶೂನ ್ಯವೆಂಬುದನಟ್‌ದು ಸಂಚಾರಕಿ ೀಡಾಗದೆ, 
ಉಭಯ ಮಾರ್ಗವ ತಿಳಿದು ಸಂದೇಹವೆಂಬ ಸ ಸಂಕಲ್ಪದಲ್ಲಿ ನಿಲ್ಲದೆ 
ನಿಜವೊಂದೆಂದಲ್ಲಿ ಮನಸಂದಿತ್ತು ಮಾರೇಶ್ವ ರಾ. 


೧೪೧೧ 


ಮನ ಬುದ್ಧಿ ಚಿತ್ತ ಅಹಂಕಾರವೆಂಬೀ ನಾಲ್ಕಲಲ್ಲಿ ನಿಂದು 
ವಿಜಾರಿಸುವುದು ಜೀವನೊ ಪರಮನೊ? 
ಅದು ಮುಕುರದೊಳಹೊಟಗಿನಂತಿ. 
ಘಟ ಪ್ರಾಣದ ಯೋಗವನಟೀತಲ್ಲಿ ಮನ ಸಂದಿತ್ತು ಮಾರೇಶ್ವರಾ. 


CC-0. Jangamwadi Math Collection. Digitized by eGangotri 


Il O62 1 


I ೮೮ ॥ 


I SE I 


ll EO Il 


ll €O I 


l E3 Il 


ನ ಜ್‌ 


ಮನಸಂದ ಮಾರಿತಂದೆಗಳ ವಚನ 


೩೭೭ 
೧೪೧೨ 
ಸತ್ತವಾಸದಿಂದ ಮುಕ್ತಿವಾಸಕ್ಕೆ ಒಡಲು. 
ಮುಕ್ತಿದಾಸದಿಂದ ಇಹಪರವೆಂಬುದಕ್ಕೆ ಬೀಜ. 
ಇಹದಲ್ಲಿ ಸುಖಿಯಲ್ಲದೆ, ಪರದಲ್ಲಿ ಪರಿಣಾಮಿಯಲ್ಲದೆ, 
ಹು ನಿಶ್ಚ ಯವಾದಲ್ಲಿ ಮನಸ ಂದಿತ್ತು ಮಾರೇಶ್ವ ರಾ. Heal 


೧೪೧೩ 


ಕಾಯದೊಳಗಣ ಚಿತ್ತವ ಭಾವಿಸಿ ಇದಿರಿಟ್ಟಲ್ಲಿ ಭಾವವೊ ಜೀವವೊ? 
ನಾನೆಂಬುದು ತಾನೊ ಬೇಜೂಂದು ನೆಲೆಯ ಪರಮನೊ? 
ಆ ಗುಣ ಸ್ಥೂಲ ಸೂಕ್ಷ್ಮ ಕಾರಣಕ್ಕೆ ಹೊಜಿಗಾದಲ್ಲಿ ಮನಸಂದಿತ್ತು ಮಾರೇಶ್ವರಾ ॥೯೪॥ 


೧೪೧೪ 


ಭಾವ ಭಾವಿಸಿದಲ್ಲಿ, ಜೀವ ಸಂಚಾರಿಸುವಲ್ಲಿ, 
ಜ್ಞಾನ ಪರಮನೆಂದು ಅದಲ್ಲಿ ಬೇಜಿಕೊಂದು ಬೀಜವುಂಟೆ? 
ನಾನಾರೆಂಬುದ ತಾನಜ್‌ದ ಮತ್ತೆ 
1ನಿರ್ವಿಜ!ವಾಗಿ ಮನಸಂದಿತ್ತು ಮಾರೇಶ್ವರಾ. ies il 


೧೪೧೫ 


ಎಲ್ಲಾ ಸಂಕಲ್ಪವು ತನ್ನ ತಾನಜ್‌ಯದ ಭೇದವಲ್ಲದೆ. 
ಇದಿರಿಟ್ಟು ಕಾಬುದು ಇದಿರಿಗೆಡೆಯಾಗಿಪ್ಪು ದು. 
ಅಲ್ಲ ಆಹುದೆಂಬ ಗೆಲ್ಲ ಸೋಲನಿಂದಲ್ಲಿ ಮನ ಸಂದಿತ್ತು ಮಾರೇಶ್ವರಾ. net 


೧೪೧೬ 


ಉದಕ'ವೊಂದಲ್ಲಿ ತಂದು! ವರ್ಣಭೇದಕ್ಕೆ ಹಲವಾದ ತೆಚಿನಂತೆ 
ಆತ್ಮ ನಾನೆಂಬುದ ಮಜತದು ಸರ್ವರಲ್ಲಿ ಬೆರಸುವ ಚಿತ್ತವೊಂದೊ ಎರಡೊ? 
ನೆಲ ಜಲವೊಂದಾಡಡೆ ಚೆಳಿವ ವೃಕ್ಷ ಹರವಾದ ತೆಳದಂತೆ, 
ಅಜ್‌ವು ಮಣವೆಗೊಳಗಾದ ಆತ್ಮನ ತಿಳಿದಲ್ಲಿ 
ಬೇಕಕೊಂದೆಡೆಗೆ ತೆಅಪಿಲ್ಲ, ಮನ ಸ ಸಂದಿತ್ತು “andes ರಾ nee il 





೧೪೧೪; 3ನಿರ್ವಾಜ (ಕೋ ೮೨). 
೧೪೧೬; 1 ವೊಂದು (ಕೋ ೪೪೮). 


CC-0. Jangamwadi Math Collection. Digitized by 6೦58/6011 





೩೭೮ ಸಕಲ ಪ್ರರಾತನರ ವಚನಗಳು-೧ 
೧೪೧೭ 


ತಪಕ್ಕೆ ಬಂಧನಕ್ಕೆ ಸಿಕ್ಕದ ವಸ್ತು; ಜಪಕ್ಕೆ ಮಣಿಮಾಲೆಯೊಳಗಲ್ಲ; 
ಮಂತ್ರಕ್ಕೆ ಅಲಕ್ಷಮಯವಾಗಿಪ್ಪದು. 
ತ್ರಿಕರಣ ಶುದ್ಧವಾದಲ್ಲಿ ಮನಸಂದಿತ್ತು ಮಾರೇಶ್ವರಾ. 1 ೯೮॥ 


೧೪೧೮ 


ಕೂರ್ಮನ ಮೋಹ, ಉರಗನ ಧ್ಯಾನ, ವಿಹಂಗನ ಚಿತ್ತ, 
ಪಿಪೀಲಿಕನ ಜ್ಞಾನ, ಮಯೂರನ ಎಚ್ಚ 36°, ದಯಾಪರನ ಸರ್ವಗುಣ, 
ಉಭಯವಳಿದವನ ನಿರ್ಮೋಹ, ಅಪ್ರಮಾಣನ ವಿಶ್ವಾಸ, 
ಕುಜುಹುದೋಜುವುದಕ್ಕೆ ಮುನ್ನವೆ ಮನಸಂದಿತ್ತು ಮಾರೇಶ್ವ ರಾ. ॥೯೯॥ 


೧೪೧೯ 
ಮಾತಿಗೆ ಮಾತಡಗಿ, ನೀತಿಗೆ ನೀತಿಯಡಗಿ, ಮತ್ತೆ ತ್ರೇತಕ್ಕೂ ಕಲೆದೋಣದೆ 
ಉರಿ ಧರೆಯಂತೆ ಸಿರಿ ಮೋಹದಂತೆ, ಉರವಣಿಯಳಿದ ಪರತತ್ವ ದ ಬೆಳಗು. 


ಇರವಿಗೆ ನಾಮ ನಷ ಕ್ಚವಾಯಿತ್ತು. 
ಉಭಯದ ಕುಲವಳಿದು ಮನಸ ಂದಿತ್ತು ಮಾರೇಶ್ವ ರಾ. ॥ ೧೦೦ ॥ 


CC-0. Jangamwadi Math Collection. Digitized by eGangotri 








೧೪೨೦ 


ಕಾಯದಿಂದ ಕಂಡೆಹೆನೆಂದಡೆ ಬ್ರಹ್ಮನ ಹಂಗು. 
ಜೀವದಿಂದ ಕಂಡೆಹೆನೆಂದಡೆ ವಿಷ್ಣುವಿನ ಹಂಗು. 
ಅಟಾವಿನಿಂದ ಕಂಡೆಹೆನೆಂದಡೆ ರುದ್ರನ ಹಂಗು. 
ಕಾಬ ಕಾಬಲ್ಲಿ ಕಂಡೆಹೆನೆಂದಡೆ ನಾಡೆಲ್ಲರ ಹಂಗು. 
ಇವನೆಲ್ಲವನಲ್ಲಾ ಎಂದು ನಿಲಿಕಿ ನೋಡಿ ಕಂಡ 
ಅಂಬಿಗ ಚವುಡಯ್ಯ. 


೧೪೨೧ 


ಕುಲ ಹಲವಾದಡೇನು ಉತ್ಸತ್ಯ ಸ್ಥಿತಿ ಲಯ ಒಂದೆ ಭೇದ. 
ಮಾತಿನ ರಚನೆಯ ಬೇಕಾದಂತೆ ನುಡಿದಡೇನು, 
ಬಿಡುಮುಡಿಯಲ್ಲಿ ಎರಡನಟ್‌ಯಬೇಕೆಂದನಂಬಿಗ ಚವುಡಯ್ಯ. 


೧೪೨೨ 


ಎತ್ತ ಸುತ್ತಿ ಬಂದಡೂ ಊರಿಗೆ ಬಪ್ಪದೆ ತಪ್ಪದು. 
ಹಲವು ಮಾತನಾಡಿದಡೇನು, ಮೂಜು ಮಲವ ಮಜ್‌ದಿರಬೇಕು. 
ಹೊಲಬುದಪ್ಪಿದ ಮೃಗ ಬಲೆಯೊಳಗೆ ಬಿದ್ದಂತಾಗಬೇಡ. 
ಇದನಟೀತು ಬದುಕೆಂದನಂಬಿಗ ಚವುಡಯ್ಯ. 


೧೪೨೩ 


ಕಾಲ ವೇಳೆಯನಟಾತು ಕೂಗಿದ ಕೋಳಿಯ ಕಂಡು 
ಊರೆಲ್ಲರು ಬೆಳಗಾಯಿತ್ತೆಂದು ಏಳುವರಿಂದ ಕಡೆಯೆ? 
ಹೇಳುವ ಕೇಳುವ ಮಾತ ಕೇಳಿ ಆಜ ಮಣಕಿದು ಮೂಜಿನಣೌದು 
ಈರೈದ ಕಂಡು ಬೇಣತಿದಟಲ್ಲಿಗಾಟಾಗದೆ, 
ಸಾಪಖದೆ ಕೆಡಬೇಡೆಂದನಂಬಿಗ ಚವುಡಯ್ಯ. 


ಇ 


CC-0. Jangamwadi Math Collection. Digitized by 658/6011 


1೧॥ 


॥೨॥ 


॥೩॥ 


1? ll 


೩೮೨ ಸಕಲ ಪುರಾತನರ ವಚನಗಳು-೧ 


೧೪೨೪ 


ಬ್ರಹ್ಮದ ಮಾತನಾಡಿ ಕನ್ನೆಯರ ಕಾಲದೆಸೆಯಲ್ಲಿ ಕುಳಿತು- 
ಪರಬೊಮ್ಮದ ಮಾತು ಅಲ್ಲಿಯೆ ನಿಂದಿತ್ತೆಂದನಂಬಿಗ ಚವುಡಯ್ಯ. 1೫ 


೧೪೨೫ 


ಹೇಳುವ ಕೇಳುವ ಮಾತ ಕೇಳಿ ನಾನಯ್ಯನಾದೆನೆಂದು ಬೇಳುಗಣಿಯಲೇತಕ್ಕೆ ? 
ವೇಣು ಚಂದನದ ಯೋಗದಲ್ಲಿದ್ದಡೆ 
ಗಂಧ ತಾನಾಗಬಲ್ಲುದೆ ಎಂದನಂಬಿಗ ಚವುಡಯ್ಯ. neq 


೧೪೨೬ 


ತಿಂಬ ಜಾತಿಗೆ ಮೇವ ಹಾಕಿ BOY ಖಂಡವ ಕೊಯಿದು ತಿಂಬವನಂತೆ. 
ಧಾತನಿಗೆ ಛಂದದ ಮಾತನಾಡಿ ಮೂಟು ಮಲದಂದವ ಸಂಧಿಸಿಕೊಂಬವಂಗೆ, 
ಲಿಂಗವಿಲ್ಲಾ ಎಂದನಂಬಿಗ ಚವುಡಯ್ಯ. nei 
೧೪೨೭ 


ಮಳಲ ಮತಿಯ ನೀರ ಒಲವರವಿಲ್ಲದೆ ತೋಡಿ, 
ಚೆಲುಮೆಯ ಶೀಲವಂತರೆಂದು ಹಲುಬುತಿ ಶ್ರಿರಲೇತಕ್ಕೆ ? 
ಸಲೆ ವಸ್ತುವನಟೌತು ತ್ರಿವಿಧದ ಹೊಲಬಿನಾಸೆಯ ಬಿಟ್ಟು ಸಲೆಗೆದ್ದಡೆ, 
ಬೇಜಸೊಂದು ಹೊಲಬ ತೋಟ್‌ಹೆನೆಂದನಂಬಿಗ ಚವುಡಯ್ಯ. ॥೮॥ 


೧೪೨೮ 


ಆರಿಕೆ ಬಿತ್ತಿದ ಗಿಡುವಿನ ಹೂವ ಕೊಯಿದು 
ಊರೆಲ್ಲರೂ ಕಟ್ಟಿಸಿದ ಕೆಜಿಯ ನೀರ ತಂದು 
ನಾಡೆಲ್ಲರೂ ನೋಡಿಯೆಂದು ಪೂಜಿಸುತ್ತ- 
ಪೂಜಿಸಿದ ಪುಣ್ಯ ಹೂವಿಗೊ ನೀರಿಗೋ? 
ನಾಡೆಲ್ಲಕ್ಕೊ ಪೂಜಿಸಿದಾತಗೊ? 
ಇದ ನಾನಣಯೆ, ನೀ ಹೇಳೆಂದನಂಬಿಗ ಚವುಡಯ್ಯ. ॥೯॥ 


೧೪೨೯ 


ಎಲ್ಲವ ಕಳಿದುಳಿದ ಹೂವ ತಂದು, ಗೆಲ್ಲಸೋಲಕ್ಲೊ ಿಳಗಾಗದ ನೀರ ತುಂಬಿ, 
ಕರಣಂಗಳೆಲ್ಲವು ಕಂಗಳು ತುಂಬಿ ನಿಂದು ನೋಡಿಯೆಂದು, 
ತನ್ನಂಗದಿಚ್ಛೆಯ ಮಣಿಕಿದು ಲಿಂಗವ ಪೂಜಿಸಬೇಕೆಂದನಂಬಿಗ ಚವುಡಯ್ಯ. . ॥ ೧೦॥ 


CC-0. Jangamwadi Math Collection. Digitized by eGangotri 








ಅಂಬಿಗ ಚವುಡೆಯ್ಯಗಳ ವಚನ 
೧೪೩ 


ಈಶ ಲಾಂಛನವ ತೊಟ್ಟು ಮನ್ಮಥವೇಷ ಲಾಂಛನವ ತೊಡಲೇತಕ್ಕಿ? 
ಇದು ನಿಮ್ಮ ನುಡಿ ನಡೆಗೆ ನಾಚಿಕೆಯಲ್ಲವೆ? ತ್ರ 
ಅಂದಳ, ಛತ್ರ, ಆಭರಣ, ಕರಿತುರಗಂಗಳ ಗೊಂದಣವೇತಕ್ಕೆ? 
ಅದು ಘನಲಿಂಗದ ಮೆಚ್ಚಲ್ಲಾ ಎಂದನಂಬಿಗ ಚವುಡಯ್ಯ. ॥೧೧॥ 


೧೪೩೧ 


ಸಕಲ ಭೋಗ ವಿಲಾಸಿತ ಲಿಂಗಕ್ಕೆಂದಲ್ಲಿ ತನ್ನಂಗಕ್ಕೆ ಶೃಂಗಾರವುಂಟೆ? 
ಶೀ ರುದ್ರಾಕ್ಷಿ ವಿಭೂತಿಯ ಸ ಸ್ಥಾ ನದಲ್ಲಿ ತನ್ನ ಂಗಕ್ಕೆ ಶೃಂಗಾರವೆಂದು ಮಾಡಿದಡೆ. 
ಆ ನಿಜಪದದಂಗವೊಂದೂ ಇಲ್ಲಾ, “ಎಂದನಂಬಿಗ ಚವುಡಯ್ಯ. nod ॥ 


೧೪೩೨ 


ಲಿಂಗ ತನುವಿಂಗೆ ಶೃಂಗಾರವಪ್ಪ ತೆಜನಾವುದೆಂದಡೆ, 
ಕಾಮ ಕ್ರೋಧ ಲೋಭ ಮೋಹಾದಿಗಳಲ್ಲಿ ತೆಜಪುಗೊಡದಿಪ್ಪುದು. 
ಲಿಂಗವೆ ಅಂಗವಾಗಿ ಧ್ಯಾನ ಧಾರಣ ನಿಜವಾಸನಿವಾಸವಾಗಿ 
ನಿಶ್ಚಯ ನಿಜತತ್ವವಾಗಿ ನಿಂದುದೆ ಆಭರಣವೆಂದನಂಬಿಗ ಚವುಡಯ್ಯ. I 0೩ ॥ 


೧೪೩೩ 


ಆವಾವ ತ್ರಿಗುಣ ಭೇದದಲ್ಲಿ ವಿಶ್ವಾಸವ ಮಾಡಿದಡೂ ಭಾವಶುದ್ಧವಾಗಿರಬೇಕು. 
ಯೋಗಿಯಾದಲ್ಲಿ ದೇಹಧರ್ಮವ ಮಡಿದು, ಭೋಗಿಯಾದಲ್ಲಿ ಸಂಚಿತವ ಮಜಕದು, 
ತ್ಯಾ (ಯಾದಲ್ಲಿ "ನೆನಹು ಹಿಂಚು ಕೊಡುವುದು ಮುಂಚಾಗಿರಬೇಕು. 
ಯೋಗಿ ಭೋಗಿ ತ್ಯಾಗಿ. 
ae ಶ್ರಿವಿಧವನೊಳಕೊಂಡು ವಿರಕ್ತನಾದಲ್ಲಿ 
ಆತನ ಅಡಿಗೆ೫ಗುವೆನೆಂದನಂಬಿಗ ಚವುಡಯ್ಯ. ॥೧೪॥ 


೧೪೩೪ 


ಅರ್ಚನೆಯ ಮಾಡುವಲ್ಲಿ ಆವೇಶ ಅಜತಿರಬೇಕು. 
ಪೂಜೆಯ ಮಾಡುವಲ್ಲಿ ಪುಣ್ಯಮೂರ್ತಿಯಾಗಿರಬೇಕು. 
ನ ಕೊಂಬಲ್ಲಿ ಸರ್ವಭೂತಹಿತನಾಗಿರಬೇಕು. 
ಇಂತಿ ಸಡಗರಿಸಿಕೊಂಡಿಪ್ಪಾತನ ಅಡಿಗೆಜಿವೆನೆಂದನಂಬಿಗ ಚವುಡಯ್ಯ. 62. 


CC-0. Jangamwadi Math Collection. Digitized by eGangotri 


ಲ ಪುರಾತನರ ವಚನಗಳು-೧ 
೧೪೩೫ 
ಲಿಂಗ ತನುವಿಗೆ ಆತ್ಮ: ತೇಜದ ಅಹಂಕಾರವುಂಟೆ? 


ಸದ್ಭಕ್ತಂಗೆ ಹುಸಿ, ಕುಹಕ, ಕ್ಷಣಿಕತ್ವ ಅಸಿಫಾತಕದೆಸೆವುಂಟೆ? 
ಇಂತಿವರ ದೆಸೆಯ ಹೊದ್ದೆನೆಂದನಂಬಿಗ ಚವುಡಯ್ಯ. Ion 


೧೪೩೬ 


ಓದಿ ಬೋಧಿಸಿ ಇದಿರಿಗೆ ಹೇಳುವನ್ನಬರ ಚದುರತೆಯಲ್ಲವೆ? 
ತಾ ತನ್ನನಬ್‌ದಲ್ಲಿ, ಆ ಅಜೆ ಇದಿರಿಗೆ ತೋಟ್‌ದಲ್ಲಿ 


ಅದೆ ದೇವತ್ವವೆಂದನಂಬಿಗ ಚವುಡಯ್ಯ. ॥ ೧೭ ॥ 
೧೪೩೭ 
ಹಿತ್ತಿಲ ಸೊಪ್ಪಿಂಗೆ ನೀರ ಹೊಯಿದು ಮತ್ತೆ ಪುನರಪಿಯಾಗಿ ಕೊಯಿವವನಂತೆ, 
ಭಕ್ತರಿಗೆ ಬೋಧೆಯ ಹೇಳಿ ಚಿತ್ತವೃತ್ತಿಯನಟ್‌ದು ಬೇಡುವಂಗೆ 
ಇನ್ನೆತ್ತಣ ಮುಕ್ತಿಯೆಂದನಂಬಿಗ ಚವುಡಯ್ಯ. ॥ ೧೮ ॥ 
೧೪೩೮ 


ಹೂವ ಕೊಯ್ದ ಕುಕ್ಕೆ TID, ನೀರ ಹೊಯಿವ ಕುಡಿಕೆ ಒಡೆದು, 
ನೋಡುವ ಕಣ್ಣು 30 ಕಟ್ಟಿ, ಆ ರಜ ತಾಗಿ ಸೌ (ಸೈ)ವೆಜಗಾಗಿ 


ಲಿಂಗವನಾರೂ ಕಂಡುದಿಲ್ಲಾ ಎಂದನಂಬಿಗ ಚವುಡಯ್ಯ. OF I 
೧೪೩೯ 


ಅಳಾಪದ ಸೊಬಗು, ಘಂಟೆವಾದ್ಯದ ಕೂಗಿನ ಕೊರಚು, 
ಪರಿಚಾರಕರ ಎಡೆಯಾಟದಿಂದ ಸೊಬಗು ಮೆಟಿಕೆಯಿತ್ತು. 
ಎನಗೆ ಇನ್ನಾವುದು ಇಲ್ಲ. ಇನ್ನೇವೆನೆಂದನಂಬಿಗ ಚವುಡಯ್ಯ. 20 ॥ 


೧೪೪೦ 


ಎಲುವೆಂಬ ಹಂಜರ ಥಟ್ಟಾಗಿ, 
ಉಭಯವ ಫಟಿಸಿದ ತೊಗಲಬ್ರಹ್ಮನೆಂಬ ಅಳಿಲೆಯ ಕಾಯಲ್ಲಿ 


CC-0. Jangamwadi Math Collection. Digitized by eGangotri 


ಅಂಬಿಗ ಚವುಡಯ್ಯಗಳ ವಚನ ae 


ಎಷ್ಟು: ವೆಂಬ ನೀರ ಹೊಯಿದು, 

ರುದ್ರನೆಂಬ ಚೂರ್ಣದಲ್ಲಿ ಖಾರಕ್ಕೆ ಮೆಟ್ಟ ್ಚಿಲಾಗಿ 

ತೊಗಲ ಹೊಲಸು ಕೆಟ್ಟಿ ತ್ತು, ೫1 ಹುದಿಯಿತ್ತು 

ವರ್ತನವೆಂಬ ಹುಟ್ಟ ಹಿಡಿದು, 

ಮಾಟಕೂಟವೆಂಬ ಹೊಳೆಯಲ್ಲಿ ಕೂಟದವರು ದಾಟುತ್ತಿದಾರೆ 

ಎಂದನಂಬಿಗ ಚವುಡಯ್ಯ. 154 


೧೪೪೧ 


ಕಂಗಳ ನಾಮ ಹೆಟುಗುಲವಾಗಿ, ನೋಡುವ ದೃಷ್ಟಿ ಅಂಬಿಗನಾಗಿ, 
ಕರಣೇಂದ್ರಿಯವೆಂಬ ಬಹುಜನಂಗಳು ಕೂಡಿ 
ಆಸೆಯೆಂಬ ಹೊಳೆಯ ದಾಟುವುದಕ್ಕೆ ಹುಟ್ಟ ಕಾಣದೆ 
ಹಜುಗುಲು ಈಚೆ ಉಳಿಯಿತ್ತೆಂದನಂಬಿಗ ಚವುಡಯ್ಯ. ॥ ೨೨॥ 


೧೪೪೨ 


ಆದಿಶಕ್ತಿವಿಡಿ'ದಾಡು!ವರೆಲ್ಲರು ಜಂಗಮವಲ್ಲ. 
ಅನಾದಿಶಕ್ತಿವಿಡಿ'ದಾಡು'ವರೆಲ್ಲರು ಜ್ಞಾನಿಗಳಲ್ಲ. 
ಆದಿ ಅನಾದಿಯೆಂಬೀ ಎರಡ ಭೇದಿಸಿ ದಾಂಟಿ 
ಇಚ್ಛಾಶಕ್ತಿಯ ಇಚ್ಛೆಯ ಮಜಕಿದು, 
ಕ್ರಿಯಾಶಕ್ತಿಯ ಭಾವವ ಬಿಟ್ಟು, 
ಜ್ಞಾನಶಕ್ತಿ ಯ ಠಾವನೊಲ್ಲದೆ, 
ತಾನು ತಾನಾದವಂಗೆ ಏನೂ ಇದಿರಿಲ್ಲಾ, ಎಂದನಂಬಿಗ ಚೆ ॥ ೨೩॥ 


೧೪೪೩ 


ಮರುಳ ಕಂಡ ಕನಸಿನಂತೆ, ಆಕಾಶದಲ್ಲಿ ತೋಲುವ ಲಿಪಿಯಂತೆ, 
ಕಂಡುದಕ್ಕೆ ರೂಪಾಗಿ, ಹಿಡಿವುದಕ್ಕೆ ಒಡಲಿಲ್ಲದೆ ನಿಂದ ಭಾವ 


ನಿರಂತರ 'ಸುಖಿಯೆಂದನಂಬಿಗ ಚವುಡಯ್ಯ. ॥ 3? Il 





೧೪೪೨; | ದಾದ (ಕೋ ೮೨). 


7 


CC-0. Jangamwadi Math Collection. Digitized by eGangotri 


ಸಕಲ ಪುರಾತನರ ವಚನಿಗಳು-೧ 


53333 


ಮಾತುಗಂಟಿತನದಿಂದ ಎಷ್ಟು ಮಾತನಾಡಿದಡೇನು? 
ಕಾಮಿನಿಯರ ಕಾಲದೆಸೆ ಸಿಕ್ಕಿ, ಕ್ರೋಧದ ದಳ್ಳುರಿಯಲ್ಲಿ ಬೆಂದು. 
ಆಸೆಯೆಂಬ ಪಾಶ ಕೊರಳಲ್ಲಿ ಸುತ್ತಿ,- 
ಅದೇಕೊ, ಅದೇಶ ಮಾತೆಂದನಂಬಿಗ ಚವುಡಯ್ಯ. I ೨% 1 


೧೪೪೫ 


ಬ್ರಹ್ಮಕ್ಕೆ ಬಾಯಿ ತೆಚಿಕಿದು ಮಾತನಾಡಿ, ಪರಬೊಮ್ಮದವಶ್ಯವ ನುಡಿದು, 
ಒಮ್ಮನ ಅಂಬಲಿಯನಿಕ್ಕೆಂದು ಹಲುಬುವ ಹೊಲಬುಗೆಟ್ಟವರ ಕಂಡು 
ಅವರಿಗೆ ಒಲವರವಿಲ್ಲಾ ಎಂದನಂಬಿಗ ಚವುಡಯ್ಯ. ॥ ೨೬॥ 


೧೪೪೬ 


ಜ್ಞಾನಿಯಾದಲ್ಲಿ ಧ್ಯಾನ ಮೋನಂಗಳಲ್ಲಿರಲೇತಕ್ಕೆ? 
ಅಟ್‌ವು ಕಟ್‌ಗೊಂಡಲ್ಲಿ ಸುರುಳಿ ಸುರುಳಿ ಬಿಡಲೇತಕ್ಕೆ? 
ತಲೆಯೊಡೆಯಂಗೆ ಕಣ್ಣು ಹೊಳಿತೆ ಎಂಬ ತುಡುಗುಣಿತನವೆ? 


ಆಗುಣ ಬಿಡುಮುಡಿಯಲ್ಲ ಎಂದನಂಬಿಗ ಚವುಡಯ್ಯ. ॥ ೨೭ ॥ 
೧೪೪೭ 
ಸಮಯವ ಮಾಡಿ ಹಣವ ತೆಗೆಯಲೇಶಕ್ಕೆ? 
ಆಚಾರಕ್ಕೂ ಹಣದಾಸೆಗೂ ಸರಿಯೆಂದನಂಬಿಗ ಚವುಡಯ್ಯ. ॥ ೨೮ ॥ 
೧೪೪೮ 


ಭವ ವಿರಹಿತಂಗೆ ಕ್ರಮಂಗಳ ಕೇಳಲೇತಕ್ಕೆ ? 
ಕ್ರೀ ನಷ್ಟವಾದವಂಗೆ ಕೊಡುವ ಕೊಂಬುದನಜಸಲೇತಕ್ಕೆ? 
ನೋಡಿದಲ್ಲಿಯೆ ಸಂದಗುಣ, ಮುಟ್ಟಿದಲ್ಲಿಯೆ ಅರ್ಪಿತವಂದನಂಬಿಗ ಚವುಡಯ್ಮ. ॥ ೨೯॥ 


೧೪೪೯ 


ಕಂಡು ಕೊಟ್ಟೆ ಹೆನೆಂಬುದು ಖಂಡಿತಂಗಲ್ಲದೆ ಪರಿಪೂರ್ಣಂಗುಂಟಿ? 
ಉಂಡು ತೇಗಿಹೆನೆಂಬುದು ನಿತ್ಯತೃಪ್ತಂಗುಂಟಿ? 
ಒಂದನಟ್‌ದು ಒಂದ ಮಜಕಿದೆನೆಂದು ಸಂದೇಹಕೊ ಿಳಗಾದವಂಗೆ 
ಲಿಂಗವಿಲ್ಲಾ ಎಂದನಂಬಿಗ ಚವುಡಯ್ಯ. ॥ ೩೦॥ 


CC-0. Jangamwadi Math Collection. Digitized by eGangotri 


ಅಂಬಿಗ ಚವುಡಯ್ಯಗಳ ವಚನ 
೧೪೫೦ 


ಕುಲವಾದ ಛಲವಾದ 'ವಾಗ್ವಾದಂ'ಗಳಲ್ಲಿ ಹೋರುವನ್ನಬರ ಅರುಹಿರಿಯರಪ್ಪರೆ? 
ಹಸುಳೆಯ ಕನಸಿನಂತೆ, ಹುಸಿ ಮಾತಿನ ಮಂತ್ರದಂತೆ, 
ಎಸಕವಿಲ್ಲದ ಅಜ್‌ಕೆಯೆಂತಿರಬೇಕೆಂದನಂಬಿಗ ಚವುಡಯ್ಯ. ॥ ೩೧॥ 


೧೪೫೧ 


ಘಟದ ಮಧ್ಯದಲ್ಲಿ ನಿಂದವನ, ಆತ್ಮನ ಚಿತ್ತದಲ್ಲಿ ಅಟೌದವನ, 

ಅಲ್ಲ ಅಹುದೆಂದು ಗೆಲ್ಲ ಸೋಲಕ್ಕೆ ಹೋರದವನ, 

ಎಲ್ಲಾ ಜೀವಂಗಳಲ್ಲಿ ದಯವುಳ್ಳವನ, - 

1ಆತ!ನೆಛಿಯೂ ಸುಖಿಯೆಂದನಂಬಿಗ ಚವುಡಯ್ಯ. ॥೩೨॥ 


೧೪೫೨ 


ಸ್ಮಲಂಗಳ ನೋಡಿ, ಕಂಡೆಹೆನೆಂದಡೆ, ಅಡಿಕಿದ ಮಡಕೆಯಲ್ಲ. 
ಆಜಾರದಲ್ಲಿ ನೋಡಿ ಕಂಡೆಹೆನೆಂದಡೆ, ಸಂಕಲ್ಪದೇಹಿಯಲ್ಲ. 
ಸಕಲ ಆಗಮಂಗಳಲ್ಲಿ ನೋಡಿ ಕಂಡೆಹೆನೆಂದಡೆ, ಮಾತಿನ ' ಮಾಲೆಯವನಲ್ಲ. 
ತನುವ ದಂಡಿಸಿ ಕಂಡೆಹೆನೆಂದಡೆ ಬಂಧನದವನಲ್ಲ. 
ಏತಟಲ್ಲಿಯೂ ತೊಡಕಿಲ್ಲದೆ ಸರ್ವವ ನೇತಿಗಳೆಯದೆ ಅಜಾತನಾಗಿ ನಿಂದವಂಗೆ- 
ಆತನೇತಜಲ್ಲಿಯೂ ಸುಖಿಯೆಂದನಂಬಿಗ ಚವುಡಯ್ಯ. ॥೩೩॥ 


೧೪೫೩ 


ಒಂದನಟ್‌ದು ಒಂದ ಮಜಕಿದೆಹೆನೆಂಬ ಸಂದೇಹದವನಲ್ಲ. 
ಸರ್ವರ ಕೂಡಿಕೊಂಡು ಅಟ್‌ದೆಹೆನೆಂಬ ಬಂಧಮೋಕ್ಷದವನಲ್ಲ. 
ಆಗಿಗೆ ಮುಯ್ಯಾಂತು, ಚೇಗೆಗೆ ಮನಗುಂದುವನಲ್ಲ. 
ಸುಖದುಃಖವೆಂಬ ಉಭಯವ ಸರಿಗಾಬವನಲ್ಲ. 
ನಿಂದ ನಿಜವೆ ತಾನಾಗಿದ್ದವಂಗೆ ಬೇಲ ಬಂಧವೊಂದೂಯಿಲ್ಲ, 


ಎಂದನಂಬಿಗ ಚವುಡೆಯ್ಯ. ಕತ 


೧೪೫೦: 1 x (ಕೋ ೪೪೮). 
೧೪೫೧: 1 ತಾ (ಕೋ ೪೪೮). 


CC-0. Jangamwadi Math Collection. Digitized by 658/6011 


೩೮೮ ಸಕಲ ಪುರಾತನರ ವಚನಗಳು-೧ 


೧೪೫೪ 


ಓದಿಹೆನೆಂಬ ಒಡಲು, ಕಂಡೆಹೆನೆಂಬ ಭ್ರಾಂತು, ಸರ್ವರಿಗೆ ಹೇಳಿಹೆನೆಂಬ ತೇಜಸ್ಸು, 
ಇಂತಿವೆಲ್ಲವು ಇದಿರಿಗೆ ಹೇಳಿ- 
ತನ್ನ ಉದರದ ಕಕ್ಕುಲತೆಯಲ್ಲದೆ 
ಆತ ಅಣಾವಿಂಗೆ ಒಡಲಲ್ಲಾ ಎಂದನಂಬಿಗ ಚವುಡಯ್ಯ. NAR 


ಅಟಾವನಟ್‌ದಲ್ಲಿ ತಾನೆನ್ನದೆ ಇದಿರೆನ್ನದೆ, 
ಮತ್ತೇನೂ ಉಳಿದವ ಸಂಪಾದಿಸದೆ, 
ಅರುಣನ ಕಿರಣದಲ್ಲಿ ಅಜಿತ ಸಾರದಂತೆ, ಕಾದ ಹೆಂಚಿನಲ್ಲಿ ನೀರ ಬಿಟ್ಟಂತೆ 
ಬಧಿರನ ಕಾವ್ಯದಂತೆ, ಚದುರನ ಒಳಪಿನಂತೆ i 
ಕಲೆದೋಣಿದೆ ನಿಂದಾತನ ಅಡಿಗೆಜಿಗುವೆನೆಂದನಂಬಿಗ ಚವುಡಯ್ಯ. Wak it 


೧೪೫೬ 


ಕಳ್ಳ, ಹಾದರಿಗ, ಸೂಳೆಗಾಲ, ತಳವಾಜನಲ್ಲಿ ಮಿಥ್ಯವಿಲ್ಲದಿರಬೇಕು. 
ಸತ್ಯ ಸದಾಚಾರಿಗಳಲ್ಲಿ ಸದ್ಭ ಕ್ತ ಮಿಥ್ಯ ತಥ್ಯ ವಿಲ್ಲದಿರಬೇಕು. 
ಈ ಗುಣ ನಿತ್ಯ ನಿಚೈಕ್ಕನ ಯುಕ್ತಿಯೆಂದನಂಬಿಗ ಚವುಡಯ್ಯ. ೩೭ ॥ 


೧೪೫೭ 


ಕಾಮವ ಕಳೆದು ಕ್ರೋಧವ ದಾಂಟಿ 
ಲೋಭವ ಹಿಂಗಿ ಮೋಹಾದಿಗಳಲ್ಲಿ ಮನವಿಕ್ಕದೆ 
ಕಾಮವ ಲಿಂಗದಲ್ಲಿ ಮಟಕಿದು, 
ಕ್ರೊಧವ ಕರಣಂಗಳಲ್ಲಿ ಬೈಚಿಟ್ಟು, 
ಲೋಭವ ಸರ್ವೇಂದ್ರಿಯಂಗಳಲ್ಲಿ. ಸಂಭವಿಸಿ, 
“Bw ಗುಣಂಗಳ ಸ 9,039 ಚರ ಪರದಲ್ಲಿ ಗರ್ಭೀಕರಿಸಿ, 
ನಿಜವಾಸಿಯಾಗಿ ನಿಂದಾತನ ಅಡಿಗೆಳಗುವೆನೆಂದನಂಬಿಗ ಚವುಡಯ್ಯ. i AS ॥ 


CC-0. Jangamwadi Math Collection. Digitized by eGangotri 


ಅಂಬಿಗ ಚವುಡಯ್ಯಗಳ ವಚನ 
೧೪೫೮ 


ಲಿಂಗವನಜ್‌ದೆಹೆನೆಂದಡೆ ಗುರುವಿನ ಹಂಗು. 
ಗುರುವನಜ್‌ದೆಹೆನೆಂದಡೆ ಲಿಂಗದ ಹಂಗು. 
ಉಭಯವ ಮೀಟ್‌ ಕಂಡೆಹೆನೆಂದಡೆ ಬೇಣೂಂದೊಡಲುಂಟು. 
ಒಡಲು ಒಡೆದಲ್ಲದೆ ಬೇಜಿಸೊಂದೆಡೆಯಿಲ್ಲಾ 
ಎಂದನಂಬಿಗ ಚವುಡಯ್ಯ. nae i 


೧೪೫೯ 


ಜಂಗಮವೆಂದಡೆ ನಡೆನುಡಿ ಸಿದ್ಧಿಯಾಗಿರಬೇಕು. 
ಮೂಜು ಮಲಕ್ಕೆ ಸಿಕ್ಕದೆ, ಆಜಜಡಿಗೆ ಅಡುಮೆಯಾಗದೆ, 
ಆ ಗುಣ ತೋಟುವುದಕ್ಕೆ ಮೊದಲೆ 
Dees? ಇರಬೇಕೆಂದನಂಬಿಗ ಚವುಡಯ್ಯ. I VON 


೧೪೬೦ 


ಕಳವು ಪಾರದ್ವಾರಕ್ಕೆ ಪರಾಕುಂಟೆ? ಅದು ತನ್ನ ಒಡಲಳಿವ ಇರವು. 
ವರ್ಮ, ಧರ್ಮ, ವಚನಾನುಭವಂಗಳ ಮಾಡುವಲ್ಲಿ 
ಪರಚಿಂತೆ ಪರಾಕು ಪರಿಭ್ರಮಣ 
ಈ ಗುಣ ತನ್ನಜಾವಿಗೆ ಕೇಡೆಂದನಂಬಿಗ ಚವುಡಯ್ಯ. ॥೪೧॥ 


೧೪೬೧ 


ವೇದವ ಪಡಿಸುವಲ್ಲಿ, ಶಾಸ್ತ್ರವನೋದುವಲ್ಲಿ, 
ಆಗಮಂಗಳ ತಿಳಿವಲ್ಲಿ, ಶಿವಜ್ಞಾನ ಅನುಭಾವವ ಮಾಡುವಲ್ಲಿ, 
ಪಗುಡಿ ಪರಿಹಾಸಕರ ಅರ್ತಿಕಾಜರ ಹೊತ್ತು ಹೋಕನಿಗಾಗಿ ಘಟ್ಟುವರ ಕೂಡಲುಂಟಿ? 
ಇಂತಿವರಲ್ಲಿ ಚಚ್ಚಗೊಟ್ಟಿಯ ಮಾಡುವ ಮಿಟ್ಟೆಯ ಭಂಡರ- 
ನೊಪ್ಪೆನೆಂದನಂಬಗ ಚವುಡಯ್ಯ. ॥೪೨॥ 


೧೪೬೨ 


ವೇದವೇದಾಂತರ, ಶಾಸ್ತ್ರಸಂಪದರ, ಆಗಮಕ್ಕತೀತರ, 
ಪರಬ್ರಹ್ಮಸ್ವರೂಪರ ಪರಮ ವಿರಕ್ತರ ಕೂಡಿಕೊಂಡು ತಾನ೫ವಲ್ಲಿ,-ಅಣೌವ ಕೇಳುವಲ್ಲಿ 


3 


CC-0. Jangamwadi Math Collection. Digitized by eGangotri 


೩೯೦ ಸಕಲ ಪುರಾತನರ ವಚನಗಳು-೧ 
ಎಡೆದೆಅಪಿಲ್ಲದೆ ಪದ ಪದಾರ್ಥಂಗಳಿಂದ 

ಕ್ರೀ ಕ್ರೀಯಾರ್ಥದಿಂದ ತತ್ವ ತತ್ವಾರ್ಥಂಗಳಲ್ಲಿ ಪದಚ್ಛೇದನ ಮಾಡುವ 
ಪರಮಾರ್ಥಿಕರ ಪಾದವೆ ಪದವೆಂದನಂಬಿಗ ಚವುಡಯ್ಯ. 


೧೪೬೩ 


ಭೇದವ ಭೇದಿಸುವ ಚಿತ್ತವ, ನಾದಬಿಂದು ಕಳೆಗೆ ಅತೀತವಪ್ಪ ಆತ್ಮನ 
ಅಡಗಿ ರಂಜಿಸುವ ಠಾವ ಕುಣುಹುಗೊಂಡವನ 
ಯೋಗಿಯೆಂದನಂಬಿಗ ಚವುಡಯ್ಯ. 


೧೪೬೪ 


॥ ೪೩ ॥ 


i ೪೪॥ 


ಕರ್ಮೇಂದ್ರಿಯವಯಿದು, ಭಾವೇಂದ್ರಿಯವಾಜು, ಜ್ಞಾನೇಂದ್ರಿಯ ಮೂಜು. 


ಆಯಿದು ಆಜು ಮೂಜಿನೊಂದು ಮಾಡಿ 
ಬೇಖೂಂದ ತಿಳಿಯಬೇಕೆಂದನಂಬಿಗ ಚವುಡಯ್ಯ. 


೧೪೬೫ 


ಕರ್ಮೇಂದ್ರಿಯ ಕಾಯವ ಕೂಡಿಪ್ಪುದು, 
ಭಾವೇಂದ್ರಿಯ ಜೀವವ ಕೂಡಿಪ್ಪದು, 
ಜ್ಞಾನೇಂದ್ರಿಯ ಪರಮನ ಕೂಡಿಪ್ಪದು.! 
ಕಾಯ ಜೀವ ಪರಮನ ಕೂಡುವ 
ಠಾವನಟ್‌ಯಬೇಕೆಂದನಂಬಿಗ ಚವುಡಯ್ಯ. 


೧೪೬೬ 


ಕೂರ್ಮನ ಭಾವ ನಿಂದಲ್ಲಿ ಮೋಹವಾಗಿಪ್ಪದು. 
ಮರ್ಕಟಭಾವ ನಿಂದಲ್ಲಿ ಹೆಚ್ಚುಗೆ ತಗ್ಗನಜಸುತ್ತಿಪ್ಪುದು. 
ವಿಹಂಗ ಜ್ಞಾನ ನಿಂದಲ್ಲಿ ಅಡಿ ಆಕಾಶ ಉಭಯವನಣಿಸುತ್ತಿಪ್ಪುದು. 
ಪಿಪೀಲಿಕ ಭಾವ ನಿಂದಲ್ಲಿ ಮೂರ್ತಿ ಧ್ಯಾನವಾಗಿಪ್ಪುದು. 
ಧ್ಯಾನ ನಿಷ್ಪತಿಯಾಗಬೇಕೆಂದನಂಬಿಗ ಚವುಡಯ್ಯ. 





೧೪೬೫: 1 (ಕೋ ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


॥ ೪೫ ॥ 


I ೪೬ ॥ 


i ೪೭॥ 


ಆಂಬಿಗ ಚವುಡಯ್ಯಗಳ ವಚನ 
೧೪೬೭ 


ಮರ ಬೇರು ಸಾರದಿಂದ ನಾನಾ ಶಾಖೆಗಳು ಪಲ್ಲೈಸುವ ತೆಜನಂತೆ, 
ಜೀವಭಾವ ಮೂಲದಿಂದ ಸಕಲೇಂದ್ರಿಯ ಹೆಚ್ಚುಗೆ ಅಹೆಂತೆ, 


ಮರಕ್ಕೆ ಬೇರು ನಷ್ಟದಿಂದ ಶಾಖೆ ನಷ್ಟ, ಜೀವಕ್ಕೆ ಪ್ರಕೃತಿ ನಷ್ಟದಿಂದ ಇಂದ್ರಿಯ ನಷ್ಟ 


ಎಂದನಂಬಿಗ ಚವುಡಯ್ಯ. 


೧೪೬೮ 


ಬೆಲ್ಲಕ್ಕೆ ಚದುರಸವಲ್ಲದೆ ಸಿಹಿಗೆ ಚದುರಸವುಂಟೆ? 
ಕುಜುಹಿಗೆ ಪೂಜೆಯಲ್ಲದೆ ಅಜ್‌ವಿಗೆ ಪೂಜೆ ಉಂಟೆ? 
ಅಜಾಿವು ಕಚೌಗೊಂಡಲ್ಲಿ ಕೈಯ ಕುಜುಹು 
ಆಲ್ಲಿಯೆ ಲೋಪವೆಂದನಂಬಿಗಚವುಡಯ್ಯ. 


೧೪೬೯ 


ಬೀಜ ಮೊಳೆವುದಲ್ಲದೆ ಮೊಳೆ ಮೊಳೆತುದುಂಟೆ? 
ಕ್ರೀಗೆ ಅಜ್‌ವಲ್ಲದೆ ಆಜಾವಿಗೆ ಅಟೌ್‌ವುಂಟೆ? 
ಮೊಳೆ ಮೊಳೆತು ಪುನರಪಿ ಬೀಜವಾದಂತೆ, 
ಆಜಾವು ಕ್ರೀಯಲ್ಲಿ ನಿಂದು ಉಭಯವು ತಾನಾದ ತೆಜಿದಂತೆ, 
ಎರಡಟಲ್ಲಿ ಕೂಡಿದ ಒಳುಮೆಯನಆಯಬೇಕೆಂದನಂಬಿಗ ಚವುಡಯ್ಯ. 


೧೪೭೦ 


ಸಸಿಗೆ ನೀರೆಅಕಿದಡೆ ಹಸುರಾದಂತೆ, 
ಬೇರಿನ ಬಾಯಿ ತುಂಬಿ, ಸಸಿಯ ಒಡಲು ತುಂಬಿ, — 
ಆ ಯೆಸಕದ Senos 
ಇಷ್ಟ ಪ್ರಾಣ ಯೋಗವೆಂದನಂಬಿಗ ಚವುಡಯ್ಯ. 


೧೪೭೧ 


ಆತ್ಮಂಗೆ ದಶವಾಯು ಎಂಟೆಂಬರು. 
ಊರ್ಧ್ವನಾಳವೈದು, ಅಧೋನಾಳವೊಂದು, ವಾಯುವೊಂದೆ ಭೇದ. 
ಆತ್ಮವೊಂದಲಲ್ಲಿ ಒಡದೆ, ಇದೇ ನಿರಂತರ ಸುಖ, ಎಚ್ಚಲೌಕೆಯ ಕೂಟ. 
ಮಿಕ್ಕಾದ ನಾಲ್ಕಜಲ್ಲಿ ತಿರುಗಿ ಜೀವರುಗಳ ವಾಯು ನಾಲ್ಕ ಮುಚ್ಚಿ 
ಅಧೋಮುಖಕ್ಕಿಳಿದಲ್ಲಿ ಕೀಳುಜೀವವೆಂದನಂಬಿಗ ಚವುಡಯ್ಯ. 


CC-0. Jangamwadi Math Collection. Digitized by eGangotri 


॥ ೪೮5 ॥ 


I Ve tl 


1೫೦॥ 


1 ೫೧॥ 


॥೫೨॥ 


೩೯೨ ಸಕಲ ಪುರಾತನರ ವಚನಗಳು-೧ಂ 


೧೪೭೨ 


ಅಟ್‌ವು'ದೊಂದು' ವಾಯು, ಮಜಕವು'ದೊಂದು' ವಾಯು, 
ಉಭಯದಿಂ ತೋಜುವ ವಾಯು ಒಂದೆಯಾಗಿ, 
ವಾಳುಕದ ಒಳ ಹೊಟಿಗಿನ ನೀರಿನಂತೆ 
ವೆಗ್ಗಳಿಸಿದಡೆ ನಿಂದು ತೆಗೆದಡೆ ಅಲ್ಲಿಯೆ ಅಡಗುವಂತೆ, 
ಅಟೀದು ನುಡಿದು ನಡೆದಡೆ ಜ್ಞಾನಿ, 
ನುಡಿದ ನುಡಿಗೆ ನಡೆಯಡಗೆ ಆತನೆ ಜೀವಭಾವಿ 
ಎಂದನಂಬಿಗ ಚವುಡಯ್ಯ. i AA I 


೧೪೭೩ 


ಬರೆವಡೆ ಕೂಡಿಹ ದಾರಿ ಒಂದೆಯಾಗಿ ತೋಟುವೊಲು. 
ತನ್ನಿಚ್ಛಿಗೆ ಪ್ರಕೃತಿ ಹಲವಾಗಿ ವಸ್ತುವ ಮುಟ್ಟುವಲ್ಲಿ 
ಏಕಚಿತ್ತವಾಗಿರಬೇಕೆಂದನಂಬಿಗ ಚವುಡಯ್ಯ. ॥ ೫೪ ॥ 


೧೪೭೪ 
ಕಾಬ ಕಾಬರೆಲ್ಲರು ಆತ್ಮ ಹಲವೆಂದಡೆ ಹಲವಾದುದುಂಟೆ? 
ಒಂದು ಕುಂಭದ ನೀರು ಹಲವು ಓಡೆಯಲ್ಲಿ ಒಸರುವಂತೆ, 
ಅದು ಕುಂಭದ ಭೇದವೊ, ನೀರಿನ ಭೇದವೊ? 


ಉಭಯದಂದವ ತಿಳಿದು 'ಸ್ವಸ್ಥ'ದಲ್ಲಿ ನಿಂದು ನೋಡಲಾಗಿ 
ವಾಯುಗುಣವೊಂದೆಯೆಂದನಂಬಿಗ ಚವುಡಯ್ಯ. 1೫೫॥ 


೧೪೭೫ 


ಅಂಬಿಗ ಹಿಳಿಕಿನಲ್ಲಿ ಕಟ್ಟಿದ ವಿಹಂಗನ ಗಟಿಯಂತೆ, 
ತಾಗುವ ಮೊನೆಗಾಧಾರವಾಗಿ ದೂರ ಎಯಿದುವುದಕೆ ಸಾಗಿಸುವ ಗುಣ ತಾನಾಗಿ 
ಕ್ರೀ ಅಟಾ್‌ವಿನ ಭೇದವ ನೆಟೌಗೆಯ ಕಾಬನ್ನಕ್ಕ, 
ಅಟ್‌ವು ಕುಟುಹು ಎರಡು ಬೇಕೆಂದನಂಬಿಗ ಚವುಡಯ್ಯ. ॥೫೬॥. 


೧೪೭೨: | ವೊಂದು (ಕೋ ೮೨). 
೧೭೪: 1 ಸ್ವಪ್ನ (ಕೋ ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


ಅಂಬಿಗ ಚವ್ರಡಯ್ಯಗಳ ವಚನ 
೧೪೭೬ 


ಉಪ್ಪಿಲ್ಲದ ಮೇಲೋಗರ ತುಪ್ಪದಲ್ಲಿ ಬೆಂದಡೆ, 
ತುಪ್ಪ ಲೇಸೆಂದಡೆ ಸಪ್ಪೆಯಾಗಿ ತೋಟ್‌ತ್ತು. 
ಅಜೀವು ಶುದ್ಧವುಳ್ಳವನೆಂದಡೆ, 
ಕುಟುಹಿನ ಬೆಂಬಳಿಯಲ್ಲಿ ಅಡಗಿದಡೆ SPIN ದೂರವೆ. 
ಅಟ್‌ವು ಕುಜುಹು ನಿಃಪತಿಯಹನ್ನಕ್ಕ 
ಆರನೂ ಕೆಡೆನುಡಿಯ ಬೇಡೆಂದನಂಬಿಗ ಚವುಡಯ್ಯ. 


೧೪೭೭ 


ಕುಟುಹೆಂಬೆನೆ ಕಲ್ಲಿನಲ್ಲಿ ಹತ್ತಿದ ಹಾವಸೆ; 
ಅಜವೆಂಬೆನೆ ಕಾಣಬಾರದ ಬಯಲು, 
ಒಂದನಹುದು ಒಂದನಲ್ಲಾಯೆಂದು ಬಿಡಬಾರದು. 
ಬಿಟ್ಟಡೆ ಸಮಯವಿಲ್ಲ, ಜಿಡ್ಡ ಹಿಡಿದಡೆ ಜ್ಞಾನವಿಲ್ಲ. 


ಉಭಯದ ಗುಟ್ಟಿನಲ್ಲಿ ಕೊಳೆವುತ್ತಿದೇನೆ ಎಂದನಂಬಿಗ ಚವುಡಯ್ಯ. 


೧೪೭೮ 


ಅಲ್ಲಲ್ಲಿಗೆ ತಕ್ಕ ಹಾಗೆ ಎಲ್ಲರಿಗೂ ಬೋಧಿಸಲಾಗದು. 
ಬಲ್ಲವರಲ್ಲಿ ನುಡಿದು, ಅಜ್‌ಯದವರಲ್ಲಿ ಗೆಲ್ಲ ಸೋಲಕ್ಕೆ ನುಡಿದಡೆ, 
ಅವರು ಕಲ್ಲಿದೆಯವನೆಂಬರು. 
ಒಳ್ಳಿತು ಹೊಲ್ಲವೆನಬೇಡ ಆರಿಗೂ. 
ತನ್ನಲ್ಲಿಯೆ ಅಜ್‌ಕೆಯೆಂದನಂಬಿಗ ಚವುಡಯ್ಯ. 


೧೪೭೯ 


ತನ್ನ ಬುದ್ಧಿ ತನ್ನ ಚಿತ್ತದಲ್ಲಿ ಅಡಗಿದ ಮತ್ತೆ 
ನಾಡೆಲ್ಲಂ ಕೂಡಿ ಓದಿ ಹಾಡಿ ಹೇಳಲೇಶಕ್ಕೆ? 
ತನ್ನ IRO ಕಾಬ ಇದಿರು 
ತನಗೆ ಅನ್ಯ ಭಿನ್ನಃ ಎಲ್ಲಾ ಎಂದನಂಬಿಗ ಚವುಡಯ್ಯ. 


3 


CC-0. Jangamwadi Math Collection. Digitized by eGangotri 


೩೯೩ 


॥ ೫೭ ॥ 


1&5 1 


॥೫೯॥ 


॥೬೦॥ 


ಸಕಲ ಪುರಾತನರ ವಚನಗಳು-೧ 
೧೪೮೦ 
ತಟಾಕ ಒಡೆದಡೆ ಕಟ್ಟುವಡೆವುದಲ್ಲದೆ, 
ಅಂಬುಧಿ ತುಂಬಿ 'ಮೇರೆ!ದಪ್ಪಿದಲ್ಲಿ ಕಟ್ಟಿಂಗೆ ಹಿಂಗಿ ನಿಂದುದುಂಟೆ? 
ಅಜ್‌ಯದವಂಗೆ ಅಟ್‌ಕೆಯ ಹೇಳಿದಡೆ ಅಜವನಲ್ಲದೆ 


ಆಟ್‌ದು ಮಣದವಂಗೆ ಬೇಟಿ ಸೊಂದೆಡೆಯ ಹೇಳಿಹೆನೆಂದಡೆ, ' 
ಕಡೆ ನಡು ಮೊದಲಿಲ್ಲಾ ಎಂದನಂಬಿಗ ಚವುಡಯ್ಯ. ॥೬೧॥ 


೧೪೮೧ 


ಪನ್ನಗಂಗೆ ನನ್ನಿಯ ಗಾರುಡವಲ್ಲದೆ ಮಿಕ್ಕಾದ ದ್ವಯ ಜಿಹ್ವೆಗಳಿಗುಂಟಿ? 
ತಿಳಿದ ಸದೈವಂಗೆ ಸದ್ಭಕ್ತಿ ಸದಾಚಾರವಲ್ಲದೆ, 
ವಿಶ್ವಾಸಘಾತಕಂಗೆ ಅಪ್ರಮಾಣಂಗೆ ಮುಕ್ತಿ ವಿರಕ್ತಿಯಿಲ್ಲ, 
ಎಂದನಂಬಿಗ ಚವುಡಯ್ಯ. ೬೨ I 


೧೪೮೨ 
ಶರಣ ಸತಿ ಲಿಂಗ ಪತಿ ಎಂಬರು. 
ಶರಣ ಹೆಣ್ಣಾದ ಪರಿಯಿನ್ನೆಂತು? ಲಿಂಗ ಗಂಡಾದ ಪರಿಯಿನ್ನೆಂತು? 
ನೀರು ನೀರ ಕೂಡಿ ಬೆರೆದಲ್ಲಿ ಭೇದಿಸಿ ಬೇಜು ಮಾಡಬಹುದೆ? 
ಗಂಡು ಹೆಣ್ಣು ಯೋಗವಾದಲ್ಲಿ ಆತುರ ಹಿಂಗೆ ಘಟ ಬೇಜಾಾಯಿತ್ತು. 
ಶರಣ ಸತಿ ಲಿಂಗ ಪತಿ ಎಂಬ ಮಾತು ಮೊದಲಿಗೆ ಮೋಸ, 
ಲಾಭಕ್ಕಧೀನವುಂಟೆ? ಎಂದನಂಬಿಗ ಚವುಡಯ್ಯ. ॥ ೬೩॥ 


೧೪೮೩ 
ಪ್ರಾಣ ಪ್ರಣವವೆಂಬರು: ಪ್ರಾಣಕ್ಕೂ ಪ್ರಣವಕ್ಕೂ ಏನು ಸಂಬಂಧ? 
ಪ್ರಾಣವೆ ಪ್ರಳಯಕ್ಕೊಳಗಾಗಿ ತಿರುತಿರುಗಿ ಬಪ್ಪುದಕ್ಕೆ ಒಡಲಾಯಿತ್ತು. 
ಪ್ರಣವವೆ ಪ್ರಸನ್ನವಾಗಿಪ್ಪದೆಂದನಂಬಿಗ ಚವುಡಯ್ಯ. ॥ ೬೪॥ 
೧೪೮೪ 
ವಚನಾರ್ಥವ ಕಂಡಹರೆಂದು ರಚನೆಯ ಮಣಕಿಮಾಡಿ ನುಡಿಯಲೇತಕ್ಕೆ? 
ದಾರಿಯಲ್ಲಿ ಸರಕು ಮಣ*ಯಲ್ಲದೆ ಮಾಜುವಲ್ಲಿ ಮಣ ಉಂಟೆ? 
ತಾನಟ್‌ವಲ್ಲಿ ಮಣಕಿಯಲ್ಲದೆ ಬೋಧೆಗೆ ಮಣಯಿಲ್ಲಾ ಎಂದನಂಬಿಗಚವುಡಯ್ಯ.॥೬೫॥ 
೧೪೮೦: 3 ಮೇರುವೆ (ಕೋ ೮೨). 


CC-0. Jangamwadi Math Collection. Digitized by eGangotri 


ಅಂಬಿಗ ಚವುಡಯ್ಕಗಳ ವಚನ 


೩೯೫ 


೧೪೮೫ 
ಊರೆಲ್ಲಾ ಏಜೌ್‌ದ ಹಜುಗುಲವ ನೀರಿನಲ್ಲಿ ದಾರಿಯ ಕೊಂಡು ಹೋಹವನ 
ಆರೈ ಕೆಯಲ್ಲದೆ 
ಏರಿದವರೆಲ್ಲಕ್ಕೂ ಆರೈಕೆವುಂಟೆ. 


ಹೇಳುವಾತನ ವಿರಕ್ತಿ, "ಕೇಳುವಾತನ ಸದ್ಭಕ್ತಿ 


ಉಭಯದ ನೆಲೆಯ ಆರಿಂದ ಅಜ್‌ಯಬೇಕೆಂದನಂಬಿಗ ಚವುಡಯ್ಯ. 


೧೪೮೬ 


ಕಾಯದ ಶೈಂಗಾರ ಕಾಮಿನಿಯರ ಕೂಟಕ್ಕೊಳಗು, 
ಜೀವನ ಬಾಳುವೆ ಸಕಲ ಜೀವಂಗಳಲ್ಲಿ ಸಾಧನ. 
ಕಾಯದ ಶೃಂಗಾರ ಜೀವನ ಭವ 
ಎರಡಣ ಠಾವನಟ್‌ಯಬೇಕೆಂದನಂಬಿಗ ಚವುಡಯ್ಯ. 


೧೪೮೭ 


ರತಿಯಿಂದ ರತ್ನ, ಗತಿಯಿಂದ ವಾದ್ಯ, 
ಸದ್ಗತಿಯಿಂದ ಮುಕ್ತಿ, ನಿರ್ಗತಿಯಿಂದ 208, 
ಈ "ನಾಲ್ಕ ರ ಮತಿಯ ತಿಳಿಯಬೇಕೆಂದನಂಬಿಗ ಚವುಡಯ್ಯ. 


೧೪೮೮ 


ಉಡುವಿನ ಕಣ್ಣು, 'ಪಡಿಯ' ಅಡಿ, ಕೀಟಕನ ಮುಟ್ಟು 
POSES ಸ್ನೇಹ ವೇಸಿಯ ಮೋಹದ ಆಸೆ, 


ಸುಜಾತಿಯಲ್ಲದವನ ಕೊಳುಕೊಡೆ, ನಿರಾಸೆಯಲ್ಲದವನ ಮಾತಿನ ಮಾಲೆ 


ಅದೇಶಕ್ಕೆ ಬಾತಿಯೆಂದನಂಬಿಗ ಚವುಡಯ್ಯ. 


೧೪೮೯ 


ಅಂಗದ ಗುಣವನಟಿತು ಲಿಂಗವನಟ್‌ಯಬೇಕೆಂಬರು. 
ಅಂಗವಚತ ಮತ್ತೆ ಲಿಂಗಕ್ಕೆ ಕುಜುಹುಂಟೆ? 
ಅಂಗವೆ ಲಿಂಗ, ನಿರಂಗವೆ ಸಂಗ. 
ಈ ಭಾವದ ಅಂಗವನಟ್‌ಯಬೇಕೆಂದನಂಬಿಗ ಚವುಡಯ್ಯ. 





೧೪೮೮: 1 ಪಡಿ (ಕೋ ೮೨, ಕೋ ೧೫೧, ಕೋ ೩೦೦). 


7 


CC-0. Jangamwadi Math Collection. Digitized by eGangotri 


॥ ೬೬ I 


Wee tt 


॥೬೮॥ 


Wee I 


120 tl 


ಎಲ್ಲರೊಳಗೆ ಗೆಲ್ಲ ಸೋಲಕ್ಕೆ ಹೋರಬಂದೆನೆ? 
ಬೆಲ್ಲವ ಮೆದ್ದಡೆ ತಮ್ಮ ತಮ್ಮ ಬಾಯಲ್ಲಿಗೆ ಸಿಹಿ. 
ಬಲ್ಲವನಾದ ಮತ್ತೆ ನಾಡೆಲ್ಲರೂ ಕೂಡಿ ಬಾಳದ ಹೆಣ್ಣಿಗೆ ನ್ಯಾಯವನಾಡುವಂತೆ, 
ಅಟ್‌ಯದ ಅಣಔವಿಂಗೆ ಮಣದ ಮಜವೆಗೆ 
ತನ್ನಲ್ಲಿದ್ದು ಕಟೌಗೊಂಡವನೆ ಸಾಕ್ಷಿಯೆಂದನಂಬಿಗ ಚವುಡಯ್ಯ. ೭0 


೧೪೯೧ 


ತಿರುಳು ಒಡೆದ ಬಿತ್ತು ಮರಳಿ ಪೈರಪ್ಪುದೆ? 
ತ್ರಿವಿಧಕ್ಕೆ ಮನವೊಡ್ಡದೆ ತೆರಳಿ ತೀರ್ಚಿದವಂಗೆ ಮರಳಿ ಮುಟ್ಟಿದೆ, 
ಆಚಾರಕ್ಕೆ ಹೊರಳೆಯಿಲ್ಲಾ ಎಂದನಂಬಿಗಚೆವುಡಯ್ಯ. ॥ ೭೨॥ 


೧೪೯೨ 


ಕ್ರೀಯನಟೌ್‌ದವಂಗೆ ಗುರುವಿಲ್ಲ; ಆಚಾರವನಜಾೌದವಂಗೆ ಲಿಂಗವಿಲ್ಲ; 
ಉತ್ಪತ್ತಿ ಸ್ಥಿತಿ ಲಯವನಜೀದವಂಗೆ ಜಂಗಮವಿಲ್ಲ; 
BOWE, BHP GAO ಸರ್ವೇಂದ್ರಿಯವಿಲ್ಲ; 
ತನ್ನನಟೌದವಂಗೆ ಹಿಂದೆ ಮುಂದೆ 'ಕಾಬು'ದೊಂದೂಯಿಲ್ಲ. 
ಎಂದನಂಬಿಗಚವುಡಯ್ಯ. ॥ ೭೩॥ 


೧೪೯೩ 


ಲಿಂಗವೆಂಬುದು ಕಾಯದ ತೊಡಕು; 
ಗುರುವೆಂಬುದು ಭಾವದ ತೊಡಕು; 
ಜಂಗಮವೆಂಬುದು 'ಮೂಜಟಟ' ತೊಡಕು; 
ಜ್ಞಾನಮಯವೆಂಬುದು ಸರ್ವಮಯವೆಲ್ಲರ ತೊಡಕು. 
ಒಂದ ಮೆಟ್ಟಿ ಒಂದ ಕಂಡು ಒಂದಕ್ಕೆ ಸಂದೇಹವಿಲ್ಲದೆ ನಿಂದುದು 
ಹಿಂದಳ ಮುಂದಳದಂದುಗವಿಲ್ಲ ಎಂದನಂಬಿಗಚವುಡಯ್ಯ. ॥ ೭೪ ॥ 





೧೪೯೨: 1 ಎಂಬು (ಕೋ, ೧೫೧, ಕೋ ೩೦೦). 
೧೪೯೩: 1 ಮೂಣು (ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


ಅಂಬಿಗ BFF ವಚನ are 


೧೪೯೪ 


ಗುರುವೆಂಬ ಭಾವ ಬ್ರಹ್ಮಮೂರ್ತಿ; ಲಿಂಗವೆಂಬ ಭಾವ ವಿಷ್ಣುಮೂರ್ತಿ; 
ಜಂಗಮವೆಂಬ ಭಾವ ರುದ್ರಮೂರ್ತಿ. 
ಅದೆಂತೆಂದಡೆ: 
ಅನಾದಿ ವಸ್ತುರೂಪಾಗಬೇಕಾದ ಕಾರಣ, 
ಅಹಂ ಬ್ರಹ್ಮವೆಂಬ ಆಕಾರವಿಡಿದು ಬ್ರಹ್ಮಮೂರ್ತಿಯಾದ. 

ಜ್ಞಾನ ರುದ್ರ ಪೀಠ ಸಂಬಂಧಿಯಾದ ಕಾರಣ ವಿಷ್ಣು ಮೂರ್ತಿಯಾದ. 
ug, ನ ರುದ್ರ ಚತುರ್ವಿಧ ಪದ ಫಲಂಗಳೊಳಗಾದ ಕಾರಣ 
ಸಂಹಾರ ರುದ್ರನಾದ. 
ಸಂಹಾರ ಅಡಗಿ ನಿಂದು ಉಮಾಪತಿಯ ಬಿಟ್ಟು ಸ್ವಯಂಭು ಲಿಂಗವಾದ. 
ಆಸ ಸ್ಸಯಂಭು ಜಂಗಮವೆಂಬಲ್ಲಿ ನಿಂದು ನಿಜವ ಕಂಡಲ್ಲಿ ಲಿಂಗವಾದ. 
ರೀಯ'ವಾಗಿ ಕಾಣ'ಲಟ್ಟುದ ನಿಲಿಸಿ ಭಾವರಹಿತನಾಗಬೇಕೆಂದನಂಬಿಗ ಚವುಡಯ್ಯ. ॥೭೫॥ 


೧೪೯೫ 


ಏಕಾದಶ ರುದ್ರರು ಹೊಟಿಗಾದ, 
ಈರೇಳು ಲೋಕ ಹದಿನಾಲ್ಕು ಭುವನ ಯುಗ ಜುಗಂಗಳಲ್ಲಿ ಒಳಗಾಗಿ 
ತಿರುಗುವುದೊಂದು ಶಕ್ತಿಯ ಭೇದ. 
ದಶಾವತಾರವಾಗಿ ಕಾಲಕರ್ಮಂಗಳಲ್ಲಿ ಓಲಾಡುತ್ತಿಪ್ಪುದು 
ಒಂದು ಶಕ್ತಿಯ ಭೇದ 
ಉಂಟು ಇಲ್ಲಾ ಎಂದು 2B, ೦ತಕ್ಕೆ ಹೋರುವುದೊಂದು ಶಕ್ತಿಯ ಭೇದ. 
ಇಂತೀ ತ್ರಿವಿಧ ಶಕ್ತಿಯ ಆದಿ ಆಧಾರವನಟೌ್‌ದು 
ಕರ್ಮವ ಕರ್ಮದಿಂದ ಕಂಡು, ಧರ್ಮವ ಧರ್ಮದಿಂದ werd: 
ಜ್ಞಾನವ ಜ್ಞಾನದಿಂದ ವಿಚಾರಿಸಿ ಇಂತೀ ತ್ರಿಗುಣದಲ್ಲಿ ತ್ರಿಗುಣಾತ್ಮಕನಾಗಿ, 
ದಪ ರ್ಪಣದಿಂದ ಒಪ್ಪಂಗಳನಟೀಿವಂತೆ 
v ಕುಣುಹಿನಲ್ಲಿ ನಿಂದು, ಕುಜುಹು ಅಟ್‌ವನವಗವಿಸಿದಲ್ಲಿ 
ತ್ರೈಮೂರ್ತಿ ನಷ್ಟ 'ವಂದನಂಬಿಗ ಚವುಡಯ್ಯ. Wek 


೧೪೯೬ 


ಮಾತಿನ ವೇದ, ನೀತಿಯ ಶಾಸ್ತ್ರ, ಘಾತಕದ ಕಥೆ 
ಕಲಿವುದಕ್ಕೆ ಎಷ್ಟಾದಡೂ ಉಂಟು. 





೧೫೯೪: 1 (ಕೋ, ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by 658/6011 


೩೯ರ ಸಕಲ ಪುರಾತನರ ವಚನಗಳು-೧ 
ಅಜಾತನ ಒಲುಮೆ, ನಿಶ್ಚಯವಾದ ವಾಸನೆಯ ಬುದ್ಧಿ, 

ತ್ರಿವಿಧದ ಆಸೆಯಿಲ್ಲದ ಚಿತ್ತ, ಸರ್ವರಿಗೆ ಹೇಸಿಕೆಯಿಲ್ಲದ ನಡೆನುಡಿ 

ಇಷ್ಟಿರಬೇಕೆಂದನಂಬಿಗ ಚವುಡಯ್ಯ. Wee | 


೧೪೯೭ 


ಪುಷ್ಪವ ಕಂಡುದಕ್ಕೆ ಮತ್ತೆ ಮೂದಲೆ ಉಂಟೆ? 
ವ್ರತಗೆಟ್ಟವಂಗೆ ಆಚಾರಭ)ಷ್ಟಂಗೆ ಪರಸತಿ ಪರಧನ ದುರ್ಭಿಕ್ಷಂಗೆ 
ಪರ ಅಪರವನಟಯದ ಪಾತಕಂಗೆ ಅಘೋರ ನರಕಕ್ಕೆಡೆಯಿಲ್ಲ 
ಎಂದನಂಬಿಗ ಚವುಡಯ್ಯ. l ೭೮॥ 


೧೪೯೮ 


ಪಿಸಿತ ನಡುವೆ ಇದ್ದ ಕಿರಾತಂಗೆ ಹೊಸ ವಾಸನೆಯ ಬಲ್ಲನೆ? 
ಸಕಲ ವ್ಯಾಪಾರದಲ್ಲಿ ಮೂಡಿ ಮುಳುಗುವಂಗೆ ಸುಖದ ತದ್ರೂಪರ ಬಲ್ಲನೆ? 
ವಿಕಳತೆಗೊಂಡು ಅಖಿಳರ ಕೂಡಿ ಸುಖದುಃಖದಲ್ಲಿ ಬೇವವಂಗೆ ಅಕಳಂಕ ತನವುಂಟೆ? 
ಎಂದನಂಬಿಗ ಚವುಡಯ್ಯ. i 2e 


ಅದ್ವೈತವ ನುಡಿದು 
ಅಬದ್ಧ ಅಂಗಕ್ಕಾಗಿ ಬದ್ಧರ ಬಾಗಿಲಲ್ಲಿ ಹೊದ್ದುಕೊಂಬರಿಲ್ಲಾ ಎಂದು 
ಮತ್ತೆ ಅದ್ವೈತಕ್ಕೆ ಕದ್ದೆಹತನವೆ? 
ಇಂತೀ ಅಬದ್ಧರ ಕಂಡು ಮುನ್ನವೆ ಹೊದ್ದಬೇಡ 
ಎಂದನಂಬಿಗ ಚವುಡಯ್ಯ. ॥೮೦॥ 


೧೫೦೦ 


ಅಂದ ಛಂದವ ಬಿಟ್ಟು ಮುಂಡೆ ಬೋಳಾದ ಮತ್ತೆ 
ಅಂಗಕ್ಕೆ ಛಂದ ಅಲಂಕಾರವುಂಟೆ? 
ತಮ್ಮಂಗದ ಸಂಗವನಟ್‌ಯದೆ' ಲಿಂಗಸಂಗಿ ಎಂಬ 
ಭಂಡರನೇನೆಂಬೆನೆಂದನಂಬಿಗ ಚವುಡೆಯ್ಯ. eon 


CC-0. Jangamwadi Math Collection. Digitized by eGangotri 


ಅಂಬಿಗ ಚವುಡಯ್ಯಗಳ ವಚನ 


೧೫೦೧ 
ಕ್ರೀ ಜ್ಞಾನವೆಂಬ ಉಭಯವ ತಾವಜ್‌ಯದೆ, 
ಕಾಯಜೀವವೆಂಬ ಹೆಚ್ಚು ಕುಂದನಣಯದೆ, 
ನಾನೀನೆಂಬ ಭಾವದ ಭ್ರಮೆ ಆರಿಗೆಂದನಂಬಿಗ ಚವುಡಯ್ಯ. 


೧೫೦೨ 
ಅಗ್ನಿ ದಿಟವಂದಡೆ ತಾ ಹುಸಿ. 
ಕಾಷ್ಠವಿಲ್ಲದೆ TAL ಅಡಗಿ ಸುಡದಿಪ್ಪ ಭೇದವನಜಕತಡೆ, 
ಪ್ರಾಣಲಿಂಗಿಯಂದೆಂಬೆನೆಂದನಂಬಿಗಚವುಡಯ್ಯ. 


೧೫೦೩ 


ತರು ನೀರು ಕಲ್ಲಿನ ಘಟದ ಮಧ್ಯದಲ್ಲಿ ತೋಟಿವ ಅಗ್ನಿ 
ಕೆಡದೆ ಉರಿಯದೆ ಅಡಗಿಪ್ಪ ಭೇದವನಟ್‌ತಡೆ 
ಪ್ರಸಾದಲಿಂಗಿಯೆಂದನಂಬಿಗ ಚವುಡಯ್ಯ. 


೧೫೦೪ 
ಕಾಷ್ಠದಲ್ಲಿ ನಿಂದಗ್ನಿಮಥನ ಘಟವಾರಿಯಿಂದ ಅಡಗಿ ಸುಡುವುದಜ ಭೇದ. 

ಇಂತಿ ಚತುಪ್ಪಯವನಟ್‌ದು ಕಂಡಲ್ಲಿ 

ಪ್ರಾಣಲಿಂಗಿಯೆಂದನಂಬಿಗ ಚವುಡಯ್ಯ. 


ಹ ಗುಂಡಾದಲ್ಲಿ ಇಜಯಬಲ್ಲುದೆ? 
ಮುದ್ರೆಯ ಪಶು ದಿಟ ಪ್ರಾಣಲಿಂಗಿಯಾಗಬಲ್ಲನೆ? 
ಡಾಗಿನ ಪಶುಗಳೆಲ್ಲರೂ ಭೇದವನಟ್‌ಯಬಲ್ಲರೆ 2 
ಎಂದನಂಬಿಗ ಚವುಡಯ್ಯ. 


೧೫೦೬ 


ನೀರೊಳಗಿಕ್ಕಿದ ಕೋಲಿನಂತೆ, ಭೇದವನೊಳಗೊಂಡ ವಾದ್ಯದಂತೆ, 
ನಾದದಲ್ಲಿ ಸೋಂಕಿದ ಶೂತ್ಯದಂತೆ, 
ಭೇದಾದಿಭೇದಂಗಳಲ್ಲಿ ಅಭೇದ್ಯವ ಭೇದಿಸಬಲ್ಲಡೆ, 
ನಾದಬಿಂದು ಕಳೆಗೆ ಅತೀತವೆಂದನಂಬಿಗ ಚವುಡಯ್ಯ- 


CC-0. Jangamwadi Math Collection. Digitized by 658/6011 


ರ್ಕಿ 


॥6೨॥ 


I Sa Il 


I SẸ Il 


Il SA I 


i S& I 


1 62 fl 





ಸಕಲ ಪುರಾತನರ ವಚನಗಳು-೧ 


೧೫೦೭. 


ನೀರಿನ ನೆಯಿದಿಲು ತಾವರೆಯಂತೆ, 
ಅದಾರಿಗೆ ಸುಖ ಆರಿಗೆ ದುಃಖವೆಂಬುದ ಆರೈದಲ್ಲಿ, 
ಆ ಉಭಯವು ನೀರಿನ ಆರೈಕೆಯಿಂದ ಲೇಸೆಂದನಂಬಿಗಚವುಡಯ್ಯ. 1೮6॥ 


೧೫೦೮ 


ಕಲ್ಲಿನಲ್ಲಿ ಕಠಿಣ, ಖುಲ್ಲರಲ್ಲಿ ದುರ್ಗುಣ, 
ಬಲ್ಲವರಲ್ಲಿ ಸುಗುಣ ಉಂಟೆಂದೆಲ್ಲರೂ ಬಲ್ಲರು. 
ಇಂತೀ ಇವು ಎಲ್ಲರ ಗುಣ. 
ಅಲ್ಲಿಗಲ್ಲಿಗೆ ಸರಿಯೆಂದು ಗೆಲ್ಲ ಸೋಲಕ್ಕೆ ಹೋರದೆ 
ನಿಜವೆಲ್ಲಿತ್ತು ಅಲ್ಲಿಯೆ ಸುಖವೆಂದನಂಬಿಗ ಚವುಡಯ್ಯ. ॥೮೯॥ 


೧೫೦೯ 


ಕಲಿತು ಹೇಳಿಹೆನೆಂಬ ಕರ್ಕ್ಯಶ ಬೇಡ. 
ಅಟ್‌ಕೆಯಾದೆನೆಂಬ ಅರುಹಿರಿಯತನಬೇಡ. 
ಅಜೌದು ಮಣದೆನೆಂಬ ಸಂದೇಹ ಬೇಡ. 
ದರ್ಪಣದಲ್ಲಿ ತೋಟುವ ತನ್ನ ಒಪ್ಪದ ಬಿಂಬದಂತೆ, 
ಅದ ನಿಶ್ಚಯವಾಗಿ ನಿಶ್ಚಯಿಸಿದಲ್ಲಿ ಬೇಜಕೊಂದಿಪ್ಪ ದಿಲ್ಲ, 
ಎಂದನಂಬಿಗ ಚವುಡಯ್ಯ. ॥ FO I 


೧೫೧೦ 


ವಿಹಂಗಂಗೆ ಗಣೌಯಾಸೆಯೆಂದಡೆ ಸಂಚಾರವಿಲ್ಲದೆ ಚರಿಸಬಹುದೆ? 
ಅಣವಿಂಗೆ ಕುಟುಹಿನಾಸೆಯೆಂದಡೆ, 
ಆ ಅಣೀಿವು ಕುಟುಹಿನೊಳಗಾದ ಮತ್ತೆ, 
ಬೇಜಕೊಂದು ಕುಜುಹೆಂಬ ನಾಮವುಂಟೆ? 
ಚಿತ್ರದ ಬೊಂಬೆಗಳಿದ್ದ ಮನೆ ಕಿಚ್ಚೆದ್ದು ಬೇವಲ್ಲಿ 
ಬೊಂಬೆಯ ಹೊತ್ತಿದ ಕಿಚ್ಚು ಚಿತ್ರವಾಗಿ ಉರಿವುದೆ 2 
ನಿಶ್ಚಯವನಟೀದ ನಿಜಾತ ನು ಮತ್ತೆ ಕತ್ತಲೆಯ 
ಹೊಗೆನೆಂದನಂಬಗಚವುಡಯ್ಯ. ॥೯೧॥ 


CC-0. Jangamwadi Math Collection. Digitized by eGangotri 


ಅಂಬಿಗ ಚವ್ರಡಯ್ಯಗಳ ವಚನ 


೧೫೧೧ 
ಅಟೌ್‌ದಹೆನೆಂಬನ್ನಬರ ಅಸಗ ನೀರಡಸಿ ಸತ್ತಂತಾಯಿತು.. 
ಕಟ್ಟೊ ೇಗರವ ಹೊತ್ತು ಉಂಡೆಹೆ ಉಂಡೆಹೆನೆಂದು 5 
ಆಪ್ಯಾ 'ಯನವಡನಿ ಸತ್ತಂತಾಯಿತ್ತು. 
ಅಟ್‌ದೆಹೆನೆಂದು ಕೇಳಿಹೆನೆಂಬನ್ನಬರ 
ಆತನು ಶಿಲೆಯ ರೇಖೆಯೆ? ಬಯಲ ಬ್ರಹ್ಮವೇ? 
ತಾನಳಿವುದಕ್ಕೆ ಮುನ್ನವೆ ಅಜ್‌ದು ಕೂಡಬೇಕೆಂದನಂಬಿಗ ಚವುಡಯ್ಯ, ॥೯೨॥ 
೧೫೧೨ 
ಗಂಧವ ವಾಯು ಕೊಂಬಾಗ ಅದ ತಂದು ಕೂಡಿದವರಾರು? 
ನಿಂದ ಮರಕ್ಕೆ ಸುಗಂಧ ಹುಟ್ಟುವಾಗ ಅದ ಬಂಧಿಸಿ ತಂದು ಇರಿಸಿದವರಾರು? 
ಅವು ತಮ್ಮ ಅಂಗದ ಸ್ವಭಾವದಂತೆ. 
ನಿಂದ ನಿಜವೆ ತಾನಾಗಿ ಅಲ್ಲಿ ಬೇಜಿ ಕೊಂದು 
ಸಂದೇಹವ ಸಂಧಿಸಲಿಲ್ಲ 
ಎಂದನಂಬಿಗ ಚವುಡಯ್ಯ. nea ll 


೧೫೧೩ 


a ಭೀತಿ ಉಳ್ಳನ್ನಕ್ಕ ರಣವ ಹೊಗಬಲ್ಲನೆ? 
ವ ಅಜ್‌ಯದವರಲ್ಲಿ ಗಲ್ಲ ಸೋಲಕ್ಕೆ ಹೋರುವನ್ನಬರ ಬಲ್ಲವನಹನೆ? 
SER ನುಡಿಯಲಿಲ್ಲ, ಮಜಕಿದು ಸ ಸುಮ್ಮನಿರಲಿಲ್ಲ. 
ಆರು ಎಂದಂತೆ ಎನಲಿಲ್ಲ ಎಂದನಂಬಿಗ ಚೆವುಡಯ್ಯ. He? il 


೧೫೧೪ 


ಒಂದ ಬಿಟ್ಟು ಒಂದನಟಾದೆಹೆನೆಂಬನ್ನಕ್ಕ ಮರದ ಸಂದಿನ ಬೊಂಬೆಯೆ? 
ಅಚವುದು ಕುಟುಹೊ ಅಣ್‌ವೊ? ಸುಡುವುದು ಮರನೊ ಬೆಂಿಯೋ? 
ಎರಡಣ ಹೆಚ್ಚು ಕುಂದ ತಿಳಿದು ಹೇಳೆಂದನಂಬಿಗ ಚವುಡಯ್ಯ. 1೯೫॥ 


೧೫೧೫ 


ಮಾತೆ ಸೂತಕವಾಗಿ ಸಂದೇಹವ ಮಾಡುವಲ್ಲಿ ಅದೇತಟ್‌ಂದ ಒದಗಿದ ened? 
ಶಿಲೆಯ ಪ್ರತಿಷ್ಠೆಯ ಮಾಡಿ ತನ್ನ ಒಲವರ ವಿಶ್ವಾಸದಿಂದ 
ಬಲಿಕೆಯನಟಾವುದು ಶಿಲೆಯೊ ಮನವೊ 
ಎಂದನಂಬಿಗ ಚವುಡಯ್ಯ. 


kJ 


॥೯೬॥ 


CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು-೧ 
೧೫೧೬ 


ಗಿಣಿಯಿಲ್ಲದ ಪಂಜರ ಹಲವು ಮಾತನಾಡಬಲ್ಲುದೆ? 
ದೇವರಿಲ್ಲದ ದೇಗುಲಕ್ಕೆ ಮಂತ್ರ ಅಭಿಷೇಕವುಂಟೆ? 
ಅಟೀಿವು ನಷ್ಟವಾಗಿ ಕುಜುಹಿನ ಹಾವಚೆಯ 
ನಾನಣಯೆನೆಂದನಂಬಿಗ ಚವುಡಯ್ಯ. een 


೧೫೧೭ 


ರತಿಯೆಂಬುದೆ ಪ್ರಾಣ, ಘಟವೆಂಬುದೆ ಕಲ್ಲು. 
ಪ್ರಾಣವಿಲ್ಲದ ಘಟ, ಜ್ಞಾನವಿಲ್ಲದ ಕ್ರೀ ಈ ಉಭಯಕ್ಕೂ 
ನಾನಾರೆಂಬುದ ತಾನಜಿಯಬೇಕೆಂದನಂಬಿಗ ಚವುಡಯ್ಯ. ॥ ೯೮॥ 


೧೫೧೮ 


ಕೈ ಮುಟ್ಟುವಲ್ಲಿ, ಕಿವಿ ಕೇಳುವಲ್ಲಿ, ಬಾಯಿ ಕೊಂಬಲ್ಲಿ, 
ಮೂಗು ವಾಸಿಸುವಲ್ಲಿ, ಕಣ್ಣು ನೋಡುವಲ್ಲಿ 
ಇಂತೀ ಅಯಿದಟಿ ಗುಣ ಎಡೆಯಾಟ ಅದಾರಿಂದ ಎಂಬುದ ತಾ ವಿಚಾರಿಸಿದಲ್ಲಿ 
ಪಂಚಕ್ರೀಯಲ್ಲಿ ಸಂಚಿತ ಪ್ರಾರಬ್ಧ ಆಗಾಮಿಯೆಂಬ ಹಿಂಚುಮುಂಚಿಗೆ ಸಿಕ್ಕದೆ, 
ಕುಡಿವೆಳಗಿನ ಮಿಂಚಿನ ಸಂಚದಂತಿರಬೇಕೆಂದನಂಬಿಗ ಚವುಡಯ್ಯ. Hee tl 


೧೫೧೯ 


ಜೇಡಂಗೆ ಬೇಡಂಗೆ ಡೋಹಾರಂಗೆ ಹೊಲೆಯಂಗೆ 
ಜೂಢಿಗೀಶ್ವರನೊಲಿದ ಪರಿಯ ನೋಡಾ ಅಯ್ಯಾ! 
ಲೋಕದ ಮನುಜರು ಮಾಡುವ ಸಮಯಂಗಳ ಮಾಡಲೇಕೆ? 
ಅವರು ಸ್ವತಂತ್ರರು ಇವರು ಹೋದ ಠಾವಿನಲ್ಲಿ ಕಲ್ಲು ಮುಳ್ಳು ಮೂಡವು. 
ಇವರ ಕೂಡ ಕೂರದಾತನಂಬಿಗ ಚವುಡಯ್ಯ. ॥ 00೦0 Il 


೧೫೨೦ 


ಕಷ್ಟನ ಮನೆಯ ಸೃಷ್ಟಿಗೀಶ್ಚರನುಂಬಾಗ ಎತ್ತ ಹೋದವು ನಿಮ್ಮ ಶಾಸ್ತ್ರಂಗಳು? 
BS, ಮುಚ್ಚುಳು ಜೇಡಗಚ್ಚರಿದೆವಾಗ ಇಕ್ಕಿದ ಜನ್ನಿವಾರ ಭಿನ್ನವಾದವು. 
ಮುಕ್ಕುಳಿಸಿದುದಕವ ತಂದೆಟಕಿದಡೆ ಎತ್ತಲಿದ್ದವು ನಿಮ್ಮ ವೇದಂಗಳು? 
ನಿಮ್ಮ ವೇದದ ದುಃಖ ಬೇಡೆಂದಾತನಂಬಿಗ ಚವುಡಯ್ಯ ॥ 000 Il 


CC-0. Jangamwadi Math Collection. Digitized by eGangotri 


ಆಂಬಿಗ ಚವುಡಯ್ಕಗಳ ವಚನ 


೧೫೨೧ 


ಈಶ್ವರನ ಕಾಬುದೊಂದಾಸೆಯುಳ್ಳೊಡೆ ಪರದೇಶಕ್ಕೆ ಹೋಗಿ ಬಳಲದಿರು, 
ಕಾಶಿಯಲ್ಲಿ ಕಾಯವ ವಿನಾಶವ ಮಾಡಲುಬೇಡ. 
ನಿನ್ನಲ್ಲಿ ನೀ ತಿಳಿದು ನೋಡಾ, 
ಸರ್ವೇಶ ಮುಳ್ಳಗುತ್ತ ತೆಜಿಹಿಲ್ಲೆಂದಡೆ, ಒಂದು ಗೊಂಟ ಸಾರಿರ್ದನೆ? 
ಎಂದನಂಬಿಗ ಚೆವುಡಯ್ಯ. 1009 ॥ 


೧೫೨೨ 


ಚೈಗೆ ಬಹಲ್ಲಿ ಪಿನಾಕಿ ಬೋಸರಗಿತ್ತಿಯ ಹಾಸೆ? 

ಮನವ ಕಟ್ಟಿ, ಐದನೆಯ ಭೂತವ ಸುಟ್ಟಡೆ, ಎನ್ನ ದೇವನುಂಟಿಲ್ಲಿನ್ನಬೇಡ. 
ಮನಗಾಯಲಾಜದೆ ತನುಗಾಯಹೋದಡೆ, 

ಎನ್ನ ದೇವ ಸೆಟಿತಿಯಲ್ಲೆಂದಾತನಂಬಿಗ ಚವುಡಯ್ಯ. ॥ ೧೦೩ ॥ 


೧೫೨೩ 


ಹೊಡವಂಟು ದೇವರ ತಲೆಯ ತಾಟಿಸಿಕೊಂಬರು. 
ನೆಲಕೆಯೂ ತಲೆಗೆಯೂ ನಂಟೊಳವೆ? 
ಕೊಲಬೇಡ ಪ್ರಾಣಿಯ; ಗೆಲಬೇಡ ನಂಬಿದರ; ಛಲವ ಸಾಧಿಸಬೇಡ ಗೋತ್ರದಲ್ಲಿ. 
ಕೊಲುವವ ಗೆಲುವವ ಛಲವ ಸಾಧಿಸುವವ 
ಹೊಲೆಯರ ಮಾದಿಗರೆಂದನಂಬಿಗ ಚವುಡಯ್ಯ. ॥ ೧೦೪ ॥ 


೧೫೨೪ 


ಬಯಲ ಉದಕವ ಹಿಡಿದು ಮಜ್ಜನಕ್ಕೆಟಿ್‌ವೆನಯ್ಯ. 
ಸಕಲವೊಂದು ಪು್ರಷ್ಟವ ಪೂಜೆಯ ಮಾಡುವೆನಯ್ಯ. 
ಸುಗಂಧ ದುರ್ಗಂಧವ ಕಳೆದು ಧೂಪಾರತಿಯ ಮಾಡುವೆನಯ್ಯಾ. 
ಪರಬ್ರಹ್ಮವ ಹಿಡಿದು ನಿವಾಳಿಯನೆತ್ಕುವೆನಯ್ಯಾ- 
ಪುಣ್ಯ ಪಾಪವ ಕಳೆದು ಓಗರವನಿಕ್ಕುವೆನಯ್ಯಾ. 
ಹದಿನಾಲ್ಕು ಭುವನವನೊಳಗುಮಾಡಿ ಹೊಜಿಗೆ ನಿಂದು 
ಸದಾಶಿವನ ಪೂಜಿಸಿದಾತನಂಬಿಗ ಚವುಡಯ್ಯ. 


॥ ೧೦೫ ॥ 


CC-0. Jangamwadi Math Collection. Digitized by eGangotri 





ಸಕಲ ಪ್ರರಾತನರ ವಚನಗಳು-೧ 


೧೫೨೫ 


ಮಾಡುವ ಭಕ್ತಂಗೆ ಮನವ ಸಾಕ್ಷಿ; ಹೊಜಿಹೊಮ್ಮಿ ಬಯಲ ಹರಹಲೇನು? 
ಹಮ್ಮಿಲ್ಲದೆ ಮಾಡಿ, ಮನದಲ್ಲಿ ಮಜುಗದಿದ್ದಡೆ. 
ಅಲ್ಲಿ ತಾ ತೆಜಿಹಿಲ್ಲದಿಪ್ಪನಂಬಿಗ ಚವುಡಯ್ಯ. ॥ ೧೦೬ ॥ 


೧೫೨೬ 


ಬರೆದು ಓದಿಸುವ ಆಕರಿಗಳೆಲ್ಲ ನೀವು ಕೇಳಿರೋ 
ತರ್ಕ ವ್ಯಾಕರಣ ಛಂದಸ್ಸು ನಿಘಂಟು ವೇದಶಾಸ್ತ್ರವನೋದಿ ಕೇಳಿ, 
ಗಂಗೆಗೆ ಹರಿವವರನೇನೆಂಬೆ? 
ಪರವಧುವೆಂಬುದನಜೀಿಯಿರಲ್ಲಾ ! 
ನೆರೆದಿರ್ದ ಪಾಪವ ಹಾದರದಲ್ಲಿ ಕಳೆದೆನೆಂಬ 
ಅಣ್ಣಗಳ ಬೆಡಗು ಬೇಡೆಂದಾತನಂಬಿಗ ಚವುಡಯ್ಯ. ॥ ೧೦೭ ॥ 


೧೫೨೭ 


ಬ್ರಹ್ಮಕುಮಾರ, ವಿಷ್ಣು ಅಬಳ, ಲೆಕ್ಕವಿಲ್ಲದ ರುದ್ರರು ನೋಡಾ. 
ದೇವರ್ಕಳೆಲ್ಲಾ ಗರ್ವದಲೈದಾರೆ; ಅವರೆತ್ತಬಲ್ಲರು ಶಿವನಾದಿಯಂತುವ? 
ಶಾಶ್ವತ ಪದಕ್ಕೆ ಸಲ್ಲದ ಕಾರಣ, 
ಇವರು ವೇಷಧಾರಿಗಳೆಂದಾತನಂಬಿಗ ಚವುಡಯ್ಯ. ॥ QOS ॥ 


೧೫೨೮ 


ಅರುಹಿರಿಯರ ದೈವ ಅಗಲ ತಲೆಯಿಲ್ಲಾ ಎಂದಡೆ 
ಹೊಲೆಯರ ಬೊಮ್ಮಗ ತೋಯ ತುಪ್ಪವ ಬೇಡುವಂತೆ, 
ಬ್ರಹ್ಮ ವಿಷ್ಣುಗಳೆಂಬರಿನ್ನು ಕಾಣರು. 
ವೇದಂಗಳು ನಾಚದೆ ನುಡಿವ ಪರಿಯ ನೋಡಾ! 
ಗಂಗೆವಾಳುಕಸಮರುದ್ರರು ಲಿಂಗವ ಕಂಡರೈಸೆ, 
ಸ್ವಯಂಭುವ ಕಾಣರೆಂದನಂಬಿಗ ಚವುಡಯ್ಯ I QOF Il 


೧೫೨೯ 


ಮಡುವಿನಲ್ಲಿ ಮೊಗೆತಹನೆ ಅಗ್ಗವಣಿ ಶುದ್ಧ ವಲ್ಲ. 
ಗಿಡುವಿನ wai; ವ ತಹೆನೇ ಹೂ ನಿರ್ಮಾಲ್ಯ. 
ಅಟ್ಟ ಅಡಿಗೆಯನಾದಡೆ ಮನ ಮುನ್ನವೆ ಉಂಡಿತ್ತು. 


CC-0. Jangamwadi Math Collection. Digitized by eGangotri 


ಅಂಬಿಗ ಚವುಡಯ್ಯಗಳ ವಚನ 


ನುಡಿವ ಶಬ್ದ ಎಂಜಲಾಯಿತ್ತು. 
ಹಿಡಿಯೊಳಯಿಂಕೆ ಒಂದಕ್ಕೊಂದು ಬಂದು ಲಿಂಗವೆಂದು ಸಂಕಲ್ಪವ ಮಾಡಿದಡೆ 
ಅದಕ್ಕೆ ಬೋನವ ಕೊಡಲೊಲ್ಲಿನೆಂದನಂಬಿಗ ಚವುಡಯ್ಯ. I ೧೧೦ Il 


೧೫೩೦ 


ಜಲಶುದ್ದವೆಂಬೆನ ಜಲಶುದ್ಧವಲ್ಲ; ನೆಲಶುದ್ಧ ವೆಂಬೆನ ನೆಲ ಶುದ ವಲ. 
ಆಗ್ನಿ ಶುದ್ಧ Bows ಅಗ್ನಿ ಶುದ್ಧವಲ್ಲ; ವಾಯು 'ುದ್ಧವೆಂಬೆನೆ ವಾಯು Boe} ವಲ್ಲ. 
ಬೆಳಗು ಶುದ್ಧವೆಂಬೆನೆ ಬೆಳಗು ಶುದ್ಧವಲ್ಲ. ae 
ಗುರುವೆ ನೀ ಕೇಳಯ್ಯಾ, 
ದೇವರಾಯ ಹುಸಿಮಸುಳ ಕಳೆದು, ಜ್ಞಾನವೆಂಬ ಬೆಳಗ ಸಾಧಿಸಬಲ್ಲಡೆ, 
ಅಲ್ಲಿ ತಾನಿಪ್ಪನೆಂದನಂಬಿಗ ಚವುಡಯ್ಕ. ॥ ೧೧೧ ॥ 


೧೫೩೧ 


ನೇಮಸ್ಥನೆಂಬವ ಕ್ರೂರಕರ್ಮಿ, ಶೀಲವಂತನೆಂಬವ ಸಂದೇಹಧಾರಿ. 
ಭಾಷೆವಂತನೆಂಬವ ಬ್ರಹ್ಮೇತಿಕಾಣ. 
ಇವರು ಮೂವರು ಕುಳಿ ಿರ್ದಲ್ಲಿ ಕುಳ್ಳಿರಲಾಗದು. 
ಇವರು ಹೋದ ಬಟ್ಟೆಯ ಹೋಗಲಾಗದು. 
ಇವರು ಮೂವರಿಗೂ ಗುರುವಿಲ್ಲ, ಲಿಂಗವಿಲ್ಲೆಂದಾತನಂಬಿಗ ಚವುಡಯ್ಯ.  ॥೧೧೨॥ 


೧೫೩೨ 
ಗುರುವೆಂಬೆನೆ ಹಲಬರ ಮಗ, ಲಿಂಗವೆಂಬೆನೆ ಕಲುಕುಟಿಕನ ಮಗ. 


ಪ್ರಸಾದವೆಂಬೆನೆ ಒಕ್ಕಲಿಗನ ಮಗ; ಪಾದೋದಕವೆಂಬೆನೆ ದೇವೇಂದ್ರನ ಮಗ. 
ಈಸುವ ಹಿಡಿಯಲೂ ಇಲ್ಲ, ಬಿಡಲೂ ಇಲ್ಲ. 


ತನ್ನೊಳಗ ನೋಡೆಂದನಂಬಿಗ ಚವುಡಯ್ಯ. ॥ ೧೧೩ ॥ 
೧೫೩೩. 
ಅಷ್ಟಮದಂಗಳ ಘಟ್ಟಿಯನೆ ಕರಗಿಸಿ, 
ಸತ್ವ ರಜ ತಮಂಗಳ ಬಿಟ್ಟು ಕಳೆದು, 
ಸುತ್ತುವ ಮನವ ಸುಳಿಯ ತಪ್ಪಿಸಿ 
ಮುಂದೆ ಹುಟ್ಟದೆ ಹೋಗೆಂದನಂಬಿಗ ಚವುಡಯ್ಯ. BOO! 


CC-0. Jangamwadi Math Collection. Digitized by eGangotri 


ಸಕಲ ಪುರಾತನರ ವಚನಗಳು-೧ 


೧೫೩೪ 


ನುಡಿವ ನುಡಿ ಶಬ್ದವೆ ಕಾಯದ ಕಳವಳ, 
ಒಡಲುಗೊಂಡವರೆಲ್ಲಾ ಕೇಳಿರಯ್ಯಾ. 
ಸಂಜೆ ನೇಮ ನಿತ್ಯ ಜಪ ತಪ ಸಮಾಧಿ 
ಏನೆಂದಳೇನೆಂದು ಬರೆವಂತೆ ಬರೆವ ನುಡಿಯೊಳಗಿರ್ದು, 

ನುಡಿ ತಪ್ಪಿದೆನೆಂಬ ಈ ನುಡಿಗೆ ನಾಚುವೆನೆಂದನಂಬಿಗ ಚವುಡಯ್ಯ. ॥ ೧೧೫ ॥ 


೧೫೩೫ 


ಮ್ಧ ಡನನೊಲಿಸಿ(ಹೆ)ನೆಂದು ನುಡಿವ ನಾಲಗೆಯೆಡಹಿತೆಯಲ್ಲಿ ಕಲ್ಲು ಕೊರಡೆ? 
ಒಡಲಿಂಗೆ ಹೆಣ್ಣು ಹೊನ್ನು ಮಣ್ಣು ಅಡ್ಡಬಿದ್ದು ಕೊಲುವಾಗ. 
ನಡೆವ ಗಂಡರುಂಟೇ ಶಿವಪಥಕ್ಕೆ 
ತನ್ನೊಡಲೊಳಗಣನ್ನವು ಮರಳಿದೆಡೆಗೆ ಹೇಸುವಂತೆ ಹೇಸಿ ಬಿಟ್ಟಡೆ, 
ನಡೆದು ಶಿವನ ಕೂಡುವೆನೆಂದಾತನಂಬಿಗ ಚವುಡಯ್ಯ. ॥ ೧೧೬ ॥ 


೧೫೩೬ 


ಒಡಲಿಂಗಾಜು ಬಾಯಿ, ನಡುವೆ ಮೂಜು ದೇಹ. 
ಹಿಡಿದ ಪ್ರಣಿತೆ ಹದಿನಾಜು. 
ಆ ಸೊಡರಿಂಗೆಟಕದೆಣ್ನೆ ಬಯಲೆಣ್ಣೆ 
ಆ ಸೊಡರೊಳಗಣ ಬೆಳಗ ದೃಢವಾಗಿ ಹಿಡಿದು 
ಕಡೆಗಾಣಿಸೆಂದಂಬಿಗ ಚವುಡಯ್ಯ. I 0೧೭ 1 


೧೫೩೭ 


ಅಂಬಿಗನು ಜಗದೊಳಗೆ ಇಂಬಿಲೋಲಾಡುವನು, 
ತುಂಬಿದ ಸಾಗರದೊಳಗೆ ನೋಡಯ.. 
ನಿಂದ ದೋಣಿಯನೇಟ್‌ದಂದಿನ ಹುಟ್ಟ 
ಕಂಡವರಂದವನಣಿದಾತ ತೊಳಸುತ್ತಿದ್ದನು. 
ಛಂದಗೆಟ್ಟವರೆಲ್ಲಾ ಬಂದೇಜ್‌ ದೋಣಿಯನು 
ಶಿವನೊಂದೆ ಠಾವಿಗೊಯ್ದಿಳುಹುವೆನೆಂದನಂಬಿಗ ಚವುಡಯ್ಯ. ॥ ೧೧೮ ॥ 


CC-0. Jangamwadi Math Collection. Digitized by eGangotri 


ಅಂಬಿಗ ಚವುಡಯ್ಯ ಗಳ ವಚನ 
೧೫೩೮ 


ಮೂಹುವ ಮುಟ್ಟಿದೆ, ನಾಲ್ಕುವನಂಟಿದೆ, 
ಅಯ್ದುವನೆಯ್ದಲುಬೇಡ ಕಂಡಾ. 
ಆಹಜುವ ಜಾಳಿಸಿ, ಏಳುವ ಹಿಡಿಯದೆ 
ಎಂಟುವ ಗಂಟಿಕ್ಕಬೇಡ ಕಂಡಾ. 
ಒಂಬತ್ತು ಬಾಗಿಲ ಹಿಂದಿಕ್ಕಿ ಹೋದಡೆ, 


ಅಂಬಿಗೆ ಚವುಡಯ್ಯನ ಉಪದೇಶವಯ್ಯಾ. 1೫೯. 


೧೫೩೯ 


ಕುಡಿವ ನೀರೆನ್ನಬಹುದೆ, ಹುಡುಕು ನೀರಲದು ವಾಗ? 
ಅಡುವ ಕಿಚ್ಚೆನ್ನಬಹುದೆ, ಮನೆಯ ಸುಡುವಾಗ?" 
ಒಡಲು ತನ್ನ 323 ಬಹುದೇ, ಪುಣ್ಯ-ಪಾಪವನುಂಬಾಗ? 
ಒಡಲ ಜೀವನೆನ್ನ ಬಹುದೆ, ಇಕ್ಕಿಹೋಹಾಗ? 
ಇವನೊಡೆಬಡಿದು ಕಳೆಯೆಂದಾತನಂಬಿಗ ಚವುಡಯ್ಯ. ॥ ೧೨೦ ॥ 


೧೫೪೦ 


ಅರಳೆಯಮರನು ವಿಷ್ಣುಕಾಂತಿ ಬನ್ನಿ ಮುತ್ತಕ ತೊಳಚಿ 
ಹರಿ ಹರಿಯೆಂದು ಹೊಡಹೊಂಡುವಿರಿ. 
ಎಲ್ಲಿ ಬೋ ಎಲ್ಲಿ ಜೋ! 
ನಿಮ್ಮ ನಿಮ್ಮ 'ಹೊಡವಂಡುವ ದೈವಗಳೆಲ್ಲಾ ಗಿಡಿ ಹೋದವಲ್ಲಾ! 
ನಿಮ್ಮ ನಡೆಯಲ್ಲಾ ಅನಾಚಾರ, ನುಡಿಯೆಲ್ಲಾ ಶಿವದ್ರೋಹ 
ಇವದಿರ ಗಡಣ ಬೇ ಡೆಂದನಂಬಿಗ ಚವುಡಯ್ಯ. 1೧೨೧ ॥ 


೧೫೪೧ 


ನಾರಿವಾಳವ ತಂದು ನಾಯಮುಂದೆ ಹಾಕಿದಡೆ, 
ಒಡೆಯಲಟ್‌ಯದು, ತಿನಲಜೌಯದು! 
ಅದಜವೊಲು ಜಂಗಮದೊಳಗೆ ಲಿಂಗವನಜ್‌ದವ ಭಂಗಿಯ ತಿಂದಂತೆ, 
ತನ್ನ ಹೊದ್ದಿದ್ದ ತನ್ನ ತಾ ತಿಳಿಯಲಟ್‌ಯದಿದ್ದಡೆ, 
ತೆಗೆ ತಿನಲಿಟ್‌ಿಯವ ನಾಯಂತೆ ಎಂದನಂಬಿಗ ಚವುಡಯ್ಯ. ee 


CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು-೧ 


೧೫೪೨ 


ನಾದದ ಬಲದಿಂದ ವೇದಂಗಳಾದವಲ್ಲದೆ, ವೇದ ಸ್ವಯಂಭುವಲ್ಲ. 
ಮಾತಿನ ಬಲದಿಂದ ಶಾಸ್ತ್ರಂಗಳಾದವಲ್ಲದೆ, ಶಾಸ್ತ್ರ ಸ್ವಯಂಭುವಲ್ಲ; ನಿಲ್ಲು. 
ಪಾಷಾಣದ ಬಲದಿಂದ ಸಮಯಂಗಳಾದವಲ್ಲದೆ, ಸಮಯ ಸ್ವಯಂಭುವಲ್ಲ; ನಿಲ್ಲು. 
ಇಂತೀ ಮಾತಿನ ಬಣಬೆಯ ಮುಂದಿಟ್ಟುಕೊಂಡು ಆತನ ಕಂಡೆಹೆನೆಂದಡೆ, 
ಆತನತ್ಯತಿಷ್ಕದ್ದಶಾಂಗುಲ. 
ಆತನೆಂತು ಸಿಲುಕುವನೆಂದಾತನಂಬಿಗ ಚವುಡಯ್ಯ. 1೧೫॥ 


೧೫೪೩ 


ಗುರುವಿನೊಳಡಗಿದ ಭಕ್ತ ಪರವ ಕಂಡುದಿಲ್ಲ. 
ಲಿಂಗದೊಳಡಗಿದ ಭಕ್ತ ಜಂಗಮವ ಕಂಡುದಿಲ್ಲ. 
ಇವರಿಬ್ಬರ ಭಕ್ತಿಯೂ ಹುರಿಗೂಡದ ಹೆಗ್ಗದಂತಾಯಿತ್ತು ನೋಡಯ್ಯಾ. 
ಅಜೌವು ಆಚಾರವಿಡಿದು ಆಚರಿಸಿದ ಸದ್ಭಕ್ತನು. 
ಗುರು ಲಿಂಗ ಜಂಗಮವ ನೆಣ ಕಂಡು ಸನ್ಮತನಾಗಿ 
ಇರ ಪರವೆಂಬುಭಯ ಸಂಕಲ್ಪವಅತದಲ್ಲದಿಲ್ಲವೆಂದಾತ 
ನಮ್ಮ ಅಂಬಿಗ ಚವುಡಯ್ಯ. ॥ ೧೨೪ 1 


೧೫೪೪ 


ಬೆಟ್ಟದ ಲಿಂಗವ ಹಿಡಿದು ಮಾಡಿ ಕಂಡು ಪರಿವ 
ಕೊಟ್ಟಿ ಮೂಳರಿರಾ, ಬಿಟ್ಟುಕೊಡಿ xd, ಇಷ್ಟಲಿಂಗವ. 
ನಮ್ಮ ಕೈಗೆ ಕೊಡದಿದ್ದಡೆ, ನಟ್ಟನಡುನೀರೊಳಗೊಯ್ದಿ, ಕಟ್ಟಿ ಮುಳುಗಿಸಿ 
ನಿಮ್ಮನು ಲಿಂಗೈಕ್ಕರ ಮಾಡುವೆನೆಂದಾತ ನಮ್ಮಂಜಿಗ ಚವುಡಯ್ಯ. ॥ ೧೨೫ ॥ 


೧೫೪೫ 


ಬ್ರಹ್ಮ ನಿಮ್ಮ ಬಲ್ಲಡೆ ನಿರ್ಮೂಲ್ಯವಹನೆ? 
ವಿಷ್ಣು ನಿಮ್ಮ ಬಲ್ಲಡೆ ಗೋಪಾಲನಹನೆ? 
ರುದ್ರ ನಿಮ್ಮ ಬಲ್ಲಡೆ ಜಡೆಯ ಕಟ್ಟುವನೆ? 
ಪಾಶುಪತಿ ನಿಮ್ಮ ಬಲ್ಲಡೆ ವೇಷವ ಹೊತ್ತು ತೊಳಲುವನೆ? 
ಗಂಗೆವಾಳುಕರು ನಿಮ್ಮ ಬಲ್ಲಡೆ ಲಿಂಗವ ಪೂಜಿಸುವರೆ? 
_ ತಮ್ಮ ಬಲ್ಲಡೆ, ನಿಮ್ಮ ಬಲ್ಲರು. ಅನಕ ತಡವೆಂದಾತ ನಮ್ಮಂಬಿಗ ಚವುಡಯ್ಯ. ॥ ೧೨೬ 


CC-0. Jangamwadi Math Collection. Digitized by eGangotri 


ಅಂಬಿಗ ಚವುಡಯ್ಯಗಳ ವಚನ ಇರ್‌ 


೧೫೪೬ 


ಹರಿಗೆ ಚಕ್ರ ಡಾಣೆ, ಬ್ರಹ್ಮಂಗೆ ವೇದ ಪಾಶ. 
ಹಿರಿಯ ರುದ್ರಂಗೆ ಜಡೆ ಜಪಮಣಿ ನೋಡಾ. 
ಧರೆಯವರೆಲ್ಲಾ ನೆರೆದು ಇವರ ದೇವರೆಂಬರು. 
ಪರದೈವ ಬೇಜಿತಂದಾತನಂಬಿಗ ಚವುಡಯ್ಯ. ॥೧೨೭॥ 


೧೫೪೭ 


ಅಜಾತನೊಲಿಸುವಡೆ ಅದೇತಜ ಮಂತ್ರ, ಅದೇತಟ ಆಗಮ ಹೇಳಿರೋ, 
ಆಚಾರ್ಯ ಕೊಟ್ಟ ಸಲಾಖೆ ಯಾತರಲ್ಲಿ ನಚ್ಚುವಿರಿ? 
ಅದಾವ ಮುಖದಲ್ಲಿ, ಲಿಂಗ ಬಂದಿಪ್ಪುದು? 
ರೂಪಿಲ್ಲದಾತ ನಿಮ್ಮ ಮಾತಿಂಗೆ ಬಂದಡೆ, 
ಅದೇತಅ ಮಾತೆಂದನಂಬಿಗ ಚವುಡಯ್ಯ. ॥೧೨೮॥ 


೧೫೪೮ 
ಪುಣ್ಮ ಪಾಪ ವಿರಹಿತ ಕಂಡಾ, ಕ್ರೀಯೇಕೆ? 
ಒಬ್ಬನೆ ಕಂಡಾ, ಆಜು ದರ್ಶನವೇಕೆ? 
ಮಾಟವೆಂಬುದೆಲ್ಲವು ಕೋಟಲೆ ಎಂದು ಕಳದು 
ಸಾರಿ ನುಡಿದಾತನಂಬಿಗ ಚವುಡಯ್ಯ ॥೧೨೯॥ 


೧೫೪೯ 
ನಾದ ಬಿಂದುವಿನಲ್ಲಿ ಸಾಧಿಸಿ ಹದಿನಾಟಿ ಬೆಳೆದ ಕಳೆಯ ಸುಳಿಯೊಳಗೆ 


ತಾವರೆಯ ಪದ್ಮ; ದಜಾ 2್ಲಾನಮೇಲುದ ಹಾಸಿ 


ದೇವನಾತ್ಮ; ನಲ್ಲಿ ಕುಳಿ ರ್ದ, 
ಭಾವ ಮುಂದಟ್ಟಿ ಕಾಯವ ನಿಲಿಸಿ ದೇವನೋಲಗದೊಳಗಿರ್ದನಂಜಿಗ ಚವುಡಯ್ಯ॥೧೩೦॥ 


CC-0. Jangamwadi Math Collection. Digitized by eGangotri 





ಉರಿಲಿಂಗದೇವರ ವಚನ 


CC-0. Jangamwadi Math Collection. Digitized by eGangotri _ 





೧೫೫೦ 


ಎಮ್ಮನಲ್ಲನವ್ವಾ, ನಲ್ಲರಿಗೆ ನಲ್ಲನು. 


ವಂಚನೆಗೆ ನೆರೆಯನು, ನಿರ್ವಂಚನೆಗೆ ನೆರೆವನು, ಉರಿಲಿಂಗದೇವನು. 


೧೫೫೧ 


ಕಾಯಕ್ಕೆ ಕಾಹ ಕೊಡುವನಲ್ಲದೆ 
ಮನಕ್ಕೆ ಕಾಹನು ಕೊಡುವರೆ ಕೆಳದಿ? 
ಇಂತಪ್ಪನಲ್ಲನನೆಲ್ಲಿಯೂ ಕಾಣೆ, 
ಇಂತಪ್ಪ ಪುರುಷನನೆಲ್ಲಿಯೂ ಕಾಣೆ, 
ಇಂತಪ್ಪ ಚೋದ್ಯವನೆಲ್ಲಿಯೂ ಕಾಣೆ. 
ಸದ್ಗುಣ ಗುಣದಾಹಾ ಕಾಹನು ಮನಕ್ಕೆ ಕೊಟ್ಟನು. 
ಉರಿಲಿಂಗದೇವನು ಅತಿಚೋದ್ಯವೆನಗೆ. 


ನಲ್ಲನೊಲ್ಲನೆಂದು ಮುನಿದು ನಾನಡಗಲು 
ಅಡಗುವಡೆ ಎಲ್ಲಾ ತಾನೆ, ನೋಡೆಲಗವ್ವಾ. 
ನಲ್ಲ ನೀನಿಲ್ಲದೆಡೆಯಿಲ್ಲ. 
ಅಡಗಲಿಕಿಂಬಿಲ್ಲಾಗಿ ಮುನಿದು ನಾನೇಗುವೆನು? 
ಶರಣುಗತಿ ವೋಗುವೆನು ಉರಿಲಿಂಗದೇವನ. 


೧೫೫. 


ಗಾಡಿಗ ನಲ್ಲನು ಕಾಡಿಹ ನೆಲಗೆ. 
ಕೂಡಿಹನಗಲಿಹ ಕಾಡಿಹನೆನ್ನ ಕೆಳದಿ, ನೀನಿದ'ಮಾಣಿಸು. 
ಅವನನಗಲದ ವಿರಹಿಯ ಕೂಡುಎ ಸುಖವನು 
ಉರಿಲಿಂಗದೇವನು ಬಲ್ಲನು ಕೆಳದಿ. 


a 


wou 


1೨॥ 


Wail 


1? ul 


CC-0. Jangamwadi Math Collection. Digitized by eGangotri 


೧೫೫೪ 


ಮಾನಸದಲ್ಲಿಪ್ಪನು, ಬುದ್ಧಿ ಯಲ್ಲಿಗೆ ಹೋಹನು, 
ಚಿತ್ತದಲ್ಲಿ ನೆಲೆ ಎಮ್ಮ] ನಲ್ಲಗೆ ಕೇಳವ್ವಾ ಕೆಳದಿ. 
ಅಹಂಕಾರ ಕೂಡಿ ಅಹಂಕಾರದ ನಲ್ಲನ ಪರಿಕರ ವಿಪರೀತ. 
ಅಹಂಕಾರ ಅಹಂಕಾರರೀ! ಮತ್ತೆ ಯೌರಲ್ಲಿ ಕೂಡಿ ಸುಖಿಸುವೆ? 
ಇವರೆಲ್ಲರ ಮುಂದೆ ತನ್ನ ಹಿಡಿದು ನೆರೆದಡೆ 
ಅವರೆನ್ನನೇಗೆಯ್ದರು ಉರಿಲಿಂಗದೇವಾ? ET 


೧೫೫೫ 


ನಲ್ಲನ ಕೂಡುವ ಸುಖ ಭೋಗದ್ರವ್ಯವನೆಲ್ಲಿಂದಾ ತಪ್ಪೆನು ಹೇಳಾ ಕೆಳದಿ? 
ನಲ್ಲನು ಬೇಡಲು ನಾಚಿಕೆ ಎನಗೆ. ಮತ್ತೆಲ್ಲಿಯೂ ನಿಲ್ಲೆನು. 
ಕೂಡುವ ಸಕತಿಯ ತಾನಟ್‌ದಿಹನು ಕೇಳಾ ಕೆಳದಿ. 
ಹೆಣ್ಣು ಹೆಣ್ಣ ಕೂಡುವ ಸುಖವ ಮಣ್ಣಿನಲ್ಲಿ ನೆರಹುವೆನು 
ಉರಿಲಿಂಗದೇವನ 'ಕೂಡುವೆನು.! ॥೬॥ 


೧೫೫೬ 


ಇಂಬಿನ ಚುಂಬನ ಅಮೃತಾಹಾರ, ಆಲಿಂಗನವೆ ಆಭರಣ, 
ಸೋಂಕೆ ವಸ್ತ್ರ, ನೋಟವೆ ಕೂಟ, ಒಡನಾಟವೆ ಅಷ್ಟಭೋಗವೆನಗೆ. 
ಉರಿಲಿಂಗದೇವನ ಕೂಟವೆ ಪರಾಪರ ವಾಜ್ಮನಾತೀತ ಪರಮ ಸುಖ. neu 


೧೫೫೭ 


ಕಾಮನ ಕೊಂದು ಪಟ್ಟಕ್ಕೆ ನಿಂದ ಕಾಮರಾಜರಾಜನು, ರಾಜಾಧಿರಾಜ, 
ಗಂಡರನೆಲ್ಲರ ಹೆಂಡಿರ ಮಾಡಿ ನೆರೆವ ವೈಶಿಕ ಕಾಮನೀ ಕೇಳಾ. 
ಇಂತಪ್ಪ ಕಾಮಿ ಎನಗತಿ ಕಾಮಿಸಿ ನೆರೆದು 
ಕಾಮಸಿದ್ದಿಯನೀವನು ಉರಿಲಿಂಗದೇವನು. 161 





೧೫೫೪: 3 ದಿ (ಕೋ ೪೪೮). 
೧೫೫೫: 3 ಲ್ಲನ (ಕೋ ೧೫೧, ಕೋ ೩೦೦); ಲ್ಲನಲ್ಲ (ಕೋ ೮೨). 


CC-0. Jangamwadi Math Collection. Digitized by eGangotri 


ಉರಿಲಿಂಗದೇವಗಳ ವಚನ 
ವಚನ ೪೧೫ 


೧೫೫೮ 


ಕಾಯಕ್ಕೆ ಕಾಯವಾಗಿ ಪಾ ಪ್ರಾಣಕ್ಕೆ ಪ್ರಾಣವಾಗಿ 
ಮನಕ್ಕೆ ಮ ಮನವಾಗಿ ನೆರವ ನೋಡೆಲಗವ್ಹಾ. 
ನಲ್ಲನ ಬೇಟದ ಕೂಟದ ಸುಖವನೇನೆಂದು. ಬಣ್ಣಿ ಪೆ, ಮಹಾಸುಖವ? 
ನಲ್ಲನ ನೋಟದ ಕೂಟದನುವನೇನೆಂದುಪಮಿಸುವೆ, ಮಹಾಘನವ? 
ನಾನು ತಾನೆಂದು ವಿವರಿಸಬಾರದಂತೆ ನೆರೆದನು ನೋಡಾ, ಉರಿಲಿಂಗದೇವನು. ॥ ೯ ॥ 


ORRE 


ಶಕ್ಕನ ಠಕ್ಕಿಪ ತೆಜನನು ಚದುರಿ ಚದುರಿಸದೆ ನೀನುಸುರಾ ಸತ್ಯವ. 
ಜಪಿಸಲು ಸಿಕ್ಕು WHOM, ಸತ್ಯ ಸತ್ಯವು ಕೇಳಾ ಕೆಳದಿ. 
ಅವನುಂಬಲ್ಲಿ ಉಡುವಲ್ಲಿ ನೇಹವ ಬೆರಸಲು ಸಿಕ್ಕುವ, 
ಬಿಡದಿರು ಉರಿಲಿ ರಿಂಗದೇವನ. ॥೧೦॥ 


೧೫೬೦ 


ಇನಿಯನೆನಗೆ ನೀನು; ಇನ್ನೇನನೊಂದ ನಾನಜ್‌ಯೆ. 
ನೀ ನುಡಿಸಲು ನುಡಿವೆನು; ನಡೆಸ ಲು ನಡೆವೆನು, ನೀನಲ್ಲದಖೌಯೆನು, ನಲ್ಲ ನೀ ಕೇಳಾ. 
ನೀನೆ ಗತಿ ನೀನೆ ಮತಿ ನಿನ್ನಾಣೆಯಯ್ಯ, ಉರಿಲಿಂಗದೇವಾ. ॥೧೧॥ 


೧೫೬೧ 


ನಲ್ಲ ಮುಳಿದು ಹೋಗುತ್ತ- 
ಎನ್ನ ಮನವ ನಂಬದೆ ಮೈಗಾಹಾಗಿ ಇರಿಸಿದನು, 
ಉರಿಲಿಂಗದೇವನು ತಾ ಬಂದು ನೆರೆವನ್ನಬರ. 10೨1 


೧೫೬೨ 


ಎನ್ನನಲ್ಲನೆನ್ನನೊಲ್ಲದಿರ್ದಡೆ ನಾ ಎಲ್ಲಿ ಅಜಿಸುವೆನವ್ವಾ? 
ಗಂಗೆಯ ನೋನೆನು, ಗೌರಿಯ ನೋನೆನು. 
ವನ oa: LOAN 
ಎನ್ನ ಅಂತರಂಗದ ಆತ್ಮಜ್ಯೋತಿ ಉರಿಲಿಂಗದೇವಾ ಎಂದು? 


CC-0. Jangamwadi Math Collection. Digitized by eGangotri 





ಸಕಲ ಪುರಾತನರ ವಚನಗಳು-೧ 


೪೧೬ 
೧೫೬೩. 
ಅಂತರಂಗದಲ್ಲಿ ಆವರಿಸಿ 
ಬಹಿರಂಗದಲ್ಲಿ ತೋಟುವೆ ಕಂಗಳ ಕೊನೆಯಲ್ಲಿ ಮೂರುತಿಯಾಗಿ. 
ಮನದ ಕೊನೆಯಲ್ಲಿ ತೋಖುವೆ. 
ಎನ್ನ ಬ್ರಹ್ಮರಂಧ್ರದಲ್ಲಿ ತೋಟುವ ಪರಂಜ್ಯೋತಿ 
ಉರಿಲಿಂಗದೇವ ನೀನಯ್ಯಾ. OY 


೧೫೬೪ 


ಆದ ಗತಿಯನ್ನನುಭವಿಸುವುದಲ್ಲದೆ ಹೇಳಬಾರದಾರಿಗೆಯೂ. ನೋಡಯ್ಯಾ. 
ಕಾಣಬಾರದಾತಂಗೆ ಸವಿದೋಜಬಾರದ ಘಾಪು ನೋಡಯ್ಯಾ. 
ಹೇಳಬಾರದ ಶಬುದ ಉರಿಲಿಂಗದೇವಾ, 
ನಿಮ್ಮನಟ್‌ದ ಸುಖವಿಕ್ಕಬಾರದಂ ತಕ್ಕವರಿಗಲ್ಲದೆ. ॥೧೫॥ 


೧೫೬೫ 


ನಲ್ಲನ ಕೂಡುವ ಭರದಲ್ಲಿ ಎನ್ನುವನಿದಿರುವನೇನೆಂದಜ್‌ಯೆನು. 
ನಲ್ಲನ ಕೂಡುವಾಗಳೂ ಎನ್ನುವ ನಲ್ಲನನೇನೆಂದಣೌಯೆನು. 
ಉರಿಲಿಂಗದೇವನ ಕೂಡಿದ ಬಳಿಕ 
ನಾನೊ ತಾನೊ ಏನೆಂದಜ್‌ಯೆನು. | ॥ ೧೬॥ 


೧೫೬೬ 


ನಲ್ಲನ ಕೂಡೆಹೆನೆಂದು ನೆನೆವನ್ನಬರ ತವಕದಿಂದ ಮೇಲುವಾಯ್ದೆ ನೋಡವ್ವಾ. 
ಮನದೊಳಗೆ ಮನವಾಗಿ, ಪ್ರಾಣದೊಳಗೆ ಪ್ರಾಣವಾಗಿ, ಕಾಯದೊಳಗೆ ಕಾಯವಾಗಿ, 
- ತವಕಕ್ಕೆ ತವಕ ಮಿಗೆ ಮೇಲುವರಿದು ಕೂಡಿದಂತೆ ಕೂಡುವೆ ಉರಿಲಿಂಗದೇವನ. ॥ ೧೭ ॥ 


೧೫೬೭ 


ಆತನ ಬಿರುದೆನ್ನ ಉರದಲ್ಲಿ ಇದೆ ಕಂಡಯ್ಯಾ. 
ಏಕೆ ಬಂದಿಯೊ ಎಲೆಯಣಾ ? 
E] 
-ನಿಮಗೆ Gay Tort ಅಡ್ಡ ಬಂದ- 
ಏಕೆ ಬಂದೆ ಉರಿಲಿಂಗದೇವನನಪ್ಪಿ 
ಸೊಪ್ಪಾದ ಹಿಪ್ಪೆಗೆ? ॥ ೧೮॥ 


CC-0. Jangamwadi Math Collection. Digitized by eGangotri 


ಉರಿಲಿಂಗದೇವಗಳ ವಚನ 


೧೫೬೮ 


ಕಾಮಾ, ನಿನ್ನ ಬಿಲ್ಲಾಳುತನವನು, ಎಸುಗೆಯನು ನೋಡುವಡೆ 
ಕೇಳೆಲವೊ, ಕುಸುಮಶರವನು ತೊಡು ನೀನು, ಏಸು, ನಿನ್ನೆಸುಗೆಯ ನೋಡುವೆನು, ಕೇಳಾ. 
ಎನಗೂ ಉರಿಲಿಂಗದೇವಗೂ ತೊಟ್ಟೆಸು. 


ಎಸಲು ನೀ ಬಿಲ್ಲಾಳಹೇಯೊ ಕಾಮಾ. LOF N 


ORLE 


ಇಬ್ಬರಿಗೊಂದಂಬ ತೊಡುವೆ ಗಡ ಕಾಮಾ. 
ಅರಿದರಿದು, ಬಿಲುಗಾಅನಹೆಯೊ! 
ಎಸೆದಿಬ್ಬ ರು ಒಂದಹೆರು ಗಡ! 
ಇದು ಹೊಸತು, ಚೋದ್ಯವೀ ಸರಳ ಪರಿ ನೋಡಾ! 
ಎನಗೆಯೂ ಉರಿಲಿಂಗದೇವಗೆಯೂ ತೊಟ್ಟಿಸು. 
ನಾವಿಬ್ಬರೊಂದಾಗೆ ಬಿಲಾ ಳಹೆ, ಎಸೆಯೆಲೊ ಕಾಮಾ. ॥ ೨೦॥ 


೧೫೭೦ 


ಕಾಮಿನಿ ಕಾಮಿನಿಗೆ ಎರಡು ಗುಟ್‌, ಒಂದು ಸರಳೆಸುಗೆಯ ಮಾಡುವೆ ಕಾಮಾ. 
ನಲ್ಲೊ ನಲ್ಲೊ woos! 
ಎಸಲು ಎರಡೊಂದಪ್ಪುದು ಗಡ, ಕಾಮಾ! 
ಎನಗೆ ಉರಿಲಿಂಗದೇವಗೆ ತೊಟ್ಟೆಸು, 
ಎರಡೊಂದಾದಡೆ ಬಿಲ್ಲಾಳಹೇ, ಎಸೆಯೊ ನೀನು. ॥೨೧॥ 


೧೫೭೧ 


ಒಬ್ಬನೆ ಗರುವನಿವ, ಒಬ್ಬನೆ ಚೆಲುವನಿವ, 
ಒಬ್ಬನೆ ಧನಪತಿ ಕೇಳಾ ಕೆಳದಿ. 
ಇವಗೆ ಹಿರಿಯರಿಲ್ಲ, ಇವಗೆ ಒಡೆಯರಿಲ್ಲ. 
ಇಂತಪ್ಪನಲ್ಲನು ಲೇಸು ಕಾಣೆಲಗೆ. 
ನಾವೆಲ್ಲಾ ಒಂದಾಗಿ ಹಿಡಿದು ಬಿಡದಿರೆ ಬಿಡಿಸುವರಿನಿ ಲ್ಲ ಉರಿಲಿಂಗದೇವನ. 1 ೨೨ 8 


CC-0. Jangamwadi Math Collection. Digitized by eGangotri 











೪೦೮ ಸಕಲ ಪುರಾತನರ ವಚನಗಳು-೧ 


೧೫೭೨ 


ಈ ನಲ್ಲನ ಬೇಟದ ಕೂಟದ ಪರಿಯನು ಏನೆಂದು ಹೇಳುವೆ? ವಿಪರೀತ ಕೆಳದಿ. 
ಪುರುಷ ಶಕ್ತಿ ಯಾಗಿ ಶಕ್ತಿ ಪುರುಷನಾಗಿ ನೆರೆದು ಸುಖಿಸುವನು ಕೇಳಾ ಕೆಳದಿ. 
ಅತಿಕಾಮಿ ವಿಪರೀತನು ) ಉರಿಲಿಂಗದೇವನು, | 
ನೆರೆಯಲು ನೆರೆವುದು ಮನದಿಚ್ಛೆ ಕೆಳದಿ. ; 1೨೩1 


೧೫೭೩ 


ಒಂದಲ್ಲ ಎರಡಲ್ಲ ಮೂವರು ಹೆಣ್ಣುಗಳ 'ಮಜಕೆಯಲಿಪ್ಪನ ನೆರೆಯಲೆಂತಹುದು? 
ಹೆಣ್ಣಿನ ಮಜಕಿಯೊಗಾವ ನಲ್ಲಗೆ ಮತ್ತೆ 'ನಾಚಿಕೆಯಿಲ್ಲ ಕೆ ಕೇಳಾ, ಕೆಳದಿ! 
ಲೋಗರ ಪತಿಯ ಮಖಸಿಕೊಂಡಿಪ್ಪ 
ಚಂಡಿಯರಿಗೆ ಮತ್ತೆ ನಾಚಿಕೆಯಿಲ್ಲ ಕೇಳಾ! ": 
ಅವದಿರ ರುಂಕಿಸಿ ತೊಲಗಿಸಿ ಹಿಡಿದಡೆ 
ಬಿಡದಿರೆಂದು ಉರಿಲಿಂಗದೇವನ. .' ॥:೨೪॥ 


೧೫೭೪ 


ಅವರಾರ ಪರಿಯಲ್ಲ ಎಮ್ಮ ನಲ್ಲನು. 
ವಿಶ್ವವೆಲ್ಲವು ಸತಿಯರು, ಸೋಜಿಗದ ಪುರುಷನು; 
ಅವರವರ ಪರಿಯಲ್ಲೆ ಅವರವರ ನೆರೆವನು; 
ಅವರವರರಿಗವರಂತೆ ಸುಖಮಯನು ನೋಡಾ, 
ಅವರೆಲ್ಲರ ವಂಚಿಸಿ ಎನ್ನನಗಲದ ಪರಿಯ ನೋಡಾ, ಕೆಳದಿ. 
ನೀನೊಳ್ಳಿ ದಳಾದಡೆ ಮಹಾಮಂತ್ರವ ಜಪಿಸು. 
ನಿನ್ನನಗಲನು, ನಿನ್ನಾಣೆ, ಉರಿಲಿಂಗದೇವ, ತನ್ನಾಣೆ ಕೆಳದಿ. ॥ ೨೫॥ 


೧೫೭೫ 
ಹಾಡುವೆ ನಲ್ಲನ, ಬೇಡುವೆ ನಲ್ಲನ, ಕೂಡುವೆ ನಲ್ಲನ ನಿಚ್ಚನಿಚ್ಚ ನೋಡಾ. 


ಅವನೆ ಸಖನೆನಗೆ, ಅವನೆ ಸುಖವೆನಗೆ, ಅವನೆ ಪ್ರಾಣವು ಕೇಳೆಲೆ ಕೆಳದಿ. 
ಉರಿಲಿಂಗದೇವನೆನಗೆ ಸಂಜೀವನ ಕೆಳದಿ, ॥ ೨೬॥ 


CC-0. Jangamwadi Math Collection. Digitized by eGangotri 


ಉರಿಲಿಂಗದೇವಗಳ ವಚನ 
೧೫೭೬ 
ಉರಿಲಿಂಗದೇವ ನಿನ್ನನಗಲದ ಪರಿಯನು ಹೇಳಿಹೆನು, ಕೇಳಾ ನಿನಗೆ ಸಖಿಯ 
ಉರಿಲಿಂಗದೇವ ಎಂಬುದೆ ಮಂತ್ರ. 
ಉರಿಲಿಂಗದೇವ ಎಂಬುದೆ ಯಂತ್ರ. 
ಉರಿಲಿಂಗದೇವ ಎಂಬುದೆ ತಂತ್ರ. 


ಉರಿಲಿಂಗದೇವ ಎಂಬುದೆ ವಶ್ಯ. 
ಉರಿಲಿಂಗದೇವಾ ಉರಿಲಿಂಗದೇವಾ ಎನುತ್ತಿದೇನೆ. ॥ ೨೭॥ 


೧೫೭೭ 


ನಲ್ಲನ ರೂಪೆನ್ನ ನೇತ್ರವ ತುಂಬಿತ್ತು. 
ನಲ್ಲನ ' ನುಡಿಯೆನ್ನ ್ರ್ರೀತ್ರವ ತುಂಬಿತ್ತು. 
ನಲ್ಲನ ಸುಗಂಧವೆನ್ನ ಘ್ರಾಣವ ತುಂಬಿತ್ತು. 
ನಲ್ಲನ ಚುಂಬನವೆನ್ನ ಜಿಹ್ವೆಯ ತುಂಬಿತ್ತು. 
ನಲ್ಲನ ಪ್ರೇಮವೆನ್ನ ಮನವ ತುಂಬಿತ್ತು. 
ನಲ್ಲನ ಆಲಿಂಗನವೆನ್ನ ಅಂತರಂಗ ಬಹಿರಂಗದಲ್ಲಿ, 
ಕೂಡಿ ಸುಖಿಯಾದೆ ಉರಿಲಿಂಗದೇವನ. ॥ ೨೮॥ 


೧೫೭೮ 


ಎಮ್ಮ ನಲ್ಲನ ಕೂಡಿದ ಕೂಟವ ಇದಿರಿಗೆ ಹೇಳಬಾರದವ್ವಾ. 
ನೀವೆಲ್ಲಾ ನಿಮ್ಮ ನಲ್ಲನ ಕೂಡಿದ ಸುಖವ ಬಲ್ಲಂತೆ ಹೇಳಿ 
ಉರಿಲಿಂಗದೇವ ಬಂದು ನಿಜ್‌ಯ ಸೆಜಗ ಸಡಿಲಿಸಲೊಡನೆ 
ನಾನೊ ತಾನೊ ಏನೆಂದಟ್‌ಯೆನು. ॥೨೯॥ 


೧೫೭೯ 


ಲಿಂಗ ಕರಸ್ಥ ಸಲಕ್ಕೆ ಬಂದ ಮತ್ತೆ ಕಂಗಳು ತುಂಬಿ ಒಟತಯದಿರ್ದಡೆ. 
sl ಲಿಂಗಪೂಚೆಯಾಕೆ' ? 
ಲಿಂಗ ಜಿಹ್ಹೆಯಲ್ಲಿ ನೆನೆವಾಗ ಅಂಗವ ಮಜತಿಯದಿರ್ದಡೆ 
ಆ ಲಿಂಗದ ನೆನಹೆದೇಕೆ? 
ಲಿಂಗವಾರ್ತೆಯ ಕಿವಿತುಂಬ ಕೇಳಿ ಸರ್ವಾಂಗ ರೊಂಪಿಸಿ ಮನಮಗ್ನವಾಗಿ ಇರದಿರ್ದಡೆ, 
ಉರಿಲಿಂಗತಂದೆಯ ಸಿರಿಯ ನೆನೆಯಲೇಕೆ? ॥೩೦॥ 





೧೫೭೯: 1 ಅಂಗ (ಗೊ ೮೨, ಗೊ ೩೭). 


ಇ 
CC-0. Jangamwadi Math Collection. Digitized by eGangotri 





yc wt clo ae 


೪೨೦ ಸಕಲ ಪುರಾತನರ ವಚನಗಳು-೧ 
೧೫೮೦ 
ಮಂಗಳಮಯಲಿಂಗವ ಮನ ಹಿಂಗದೆ ಸುಸಂಗಿಯಾಗಿ, ಮಹಾಲಿಂಗದ ಪ್ರಸಂಗಿಯಾಗಿ 


ಇಪ್ಪಾತನ ಅಂಗವೆನಗೆ ಮಂಗಳತರಂಗ. 
ಆತನ ಪ್ರಸಂಗದಲ್ಲಿರಿಸಾ, ಉರಿಲಿಂಗದೇವ! nao 


೧೫೮೧ 


ಮಹಾಬೆಳಗಿನ ಲಿಂಗವ ಕೈಯಲ್ಲಿ ಕೊಟ್ಟಡೆ, 
ಕೊರಳಲ್ಲಿ ಕಟ್ಟಿಕೊಳ್ಳಲೇಕೆ? 
ನೋಡುವ ಕಣ್ಣು ಮುಚ್ಚಿದ ಮತ್ತೆ, 
ತನಗೆ ಎಡೆಯಾಟವುಂಟೆ? 
ಲಿಂಗವ ಹಿಂಗದೆ ಅಂಗೈಯಲ್ಲಿ ಕೊಟ್ಟ ಮತ್ತೆ, 
ಚಿತ್ತದಲ್ಲಿ ಹಿಂಗದಿರಬೇಕು. 
ಉರಿಲಿಂಗತಂದೆಯ ಸಿರಿಯ'ಭಾಷೆ.! ॥೩೨॥ 


೧೫೮೨ 


ಅಂಗದ ಮೇಲೆ ಲಿಂಗದೇವನಿದ್ದಂತೆ, ಇತರ ಸ್ಥಾವರಲಿಂಗಕ್ಕೆ ಹೋಗಿ ಹೋಗಿ, 
ದೇವರ ಕಂಡೆನೆಂದು ನಲಿದು ಉಲಿವುತ್ತಿಪ್ಪ ಸಲೆ ಮನುಜರುಗಳಿಗೆ, 
ಉಪದೇಶವ ಮಾಡುವ ಗುರುವಿಂಗೆ, 
ಪುಣ್ಯದ ಬಟ್ಟೆಯ ಕೊಡ ಉರಿಲಿಂಗ ತಂದೆ! uaa ॥ 


೧೫೮೩ 


ತೀರ್ಥಯಾತ್ರೆಯಲ್ಲಿ ಕೂಡೆಹೆನೆಂದು ಏಗೈದು ಹೋಹ ಪರಿಯ ನೋಡಾ, ಅಯ್ಯಾ. 
ಮನೆಗೆ ಬಂದ ಜಂಗಮಕ್ಕೆ ಇಲ್ಲಾ ಎಂದು, ಜಗಜಾತ್ರೆಯಲ್ಲಿ ಅನ್ನವನಿಕ್ಕಿದಡೆ, 


ಪುಣ್ಯವೆಂಬ ಅಣ್ಣಗಳಿಗೇಕೆ, ಸದಾಚಾರ ಉರಿಲಿಂಗ ತಂದೆ? na? il 
೧೫೮೪ 
ಉಂಡೆಹೆನೆಂಬಲ್ಲಿ ಅನ್ನವನಿಕ್ಕದೆ ಸತ್ತ ಮತ್ತೆ, 
ಅಕ್ಕಿಯ ಹೇ ಮಸ್ತಕದಲ್ಲಿರಿಸಿ, 
ಘಟ್ಟಿ ತುಪ್ಪ ತೋಯ ಉಣ್ಣೆಂದು ಬಿಕ್ಕಿ ಬಿಕ್ಕಿ ಅಳುವನಂತೆ, - 
ಇವರಚ್ಚುಗದ ಭಕ್ತಿಯ ಕಂಡು ಮೆಚ್ಚನಯ್ಯಾ ಎನ್ನ ಉರಿಲಿಂಗತಂದೆ! EL 





೧೫೮೧: 1 ಭಾಷೆ (ಗೊ ೩೭. 


CC-0. Jangamwadi Math Collection. Digitized by eGangotri 


S ಉರಿಲಿಂಗದೇವಗಳ ವಚನ oa 


೧೫೮೫ 


ಕೂರ್ತ೯)ಗ ಭಕ್ತ ಮುನಿದಾಗ ಮಾನವ 
ಪಾತಕನಾನೇತಕ್ಕೆ ಬಾತಿ! 
ಗೋಸುಂಬೆಯಂತೆ ಎನ್ನ ಮನ ಗಳಿಗೆಗೊಂದು ಪರಿ! 
ಈಶ್ವರಾ, ನಿಮ್ಮ ಭಕ್ತರ ಉದಾಸೀನವ ಮಾಡಿ 
ದಾಸೋಹವಿಲ್ಲದ ಅತಿದೂಷಕ ದ್ರೋಹಿ ನಾನಯ್ಯಾ! 
ಬೇಸತ್ತೆ ನೀ ಮನಕ್ಕೆ, ಏಸು ಬುದ್ಧಿಯ ಹೇಳಿದಡೂ ಕೇಳುದು! 
ಈಶಾ, ಸಂತೈಸಯ್ಯಾ, ಉರಿಲಿಂಗದೇವಾ! ೬ I 


CC-0. Jangamwadi Math Collection. Digitized by eGangotri 





RANT ae ಬಟ SNe et ಚ ಲ್‌ 
(ಳಿ ಶ್ರ ga “5 i ` | ಕಿ 





ಏಲೇಶ್ವರದ ಕೇತಯ್ಯಗಳ ವಚನ 


CC-0. Jangamwadi Math Collection. Digitized by eGangotri 





೧೫೮೬ 


ಸರ್ವ BAT ನೇಮಸ್ಸಲದ ಕಟ್ಟಳೆ; 
ಅಂಗವು ವ್ರತ ಲಿಂಗವು ಪ್ರತ ಭಾವವು ವ್ರತ. 
ಇಂತೀ ತ್ರಿವಿಧ ವ್ರತವ ಆರೋಪಿಸಿ ನಡೆವಲ್ಲಿ 
ಬಾಹ್ಯಕ್ರಿಯಲ್ಲಿ ಲಿಂಗವ ಭಾವಿಸುವಲ್ಲಿ, ದೃಷ್ಟಿ ನಟ್ಟು ನೋಡುವಲ್ಲಿ, 
ತನ್ನ ವ್ರತದಾಳಿ ಮಿಶ್ರವಿಲ್ಲದೆಯಿಪ್ಪುದು 
ಏಲೇಶ್ವರಲಿಂಗದ ವ್ರತದಂಗದ ಭಾವ. 


೧೫೮೭ 


ಉಂಡವರ ನೋಡಿ, ತಮ್ಮ ಬಂಧುಗಳ ನೋಡಿ, 

ಅವರು ಜಂಗಮವೆಂದು ತನ್ನ ಸಂದೇಹದ ಕಟ್ಟಿಳೆಯವರೆಂದಂ 
ಮಾಡುವಲಂದಣಿಗರ ಜಗಭಂಡರ ಒಡೆಯರ ಕಟ್ಟಳೆ 
ವ್ರತದಂಗದ ಸಂಗವಲ್ಲ, ಏಲೇಶ್ವರಲಿಂಗಕ್ಕೆ ದೂರ. 


೧೫೮೮ 


ತಂದೆಯ ಮಗ ಕರೆದು, ಮಗನ ತಂದೆ ಕರೆದು, 
ಭಾವನ ಮೈದುನ ಕರೆದು, ಮೈದುನನ ಭಾವ ಕರೆದು, 
ತಮ್ಮ ಬಂಧುಗಳ ಜಂಗಮವೆಂದು ಕೂಡಿಕೊಂಡು ಉಂಬ 
ಜಗಭಂಡರ ನೇಮ ಸುಸಂಗವಲ್ಲ, ಏಲೇಶ್ವರಲಿಂಗಕ್ಕೆ. 


೧೫೮೯ 


ಹೆಂಡತಿ ಗಂಡನ ಒಡೆಯರೆಂದು ಕೂಡಿಕೊಂಡು 
ಉಂಡೆಹೆನೆಂಬ ಜಗಭಂಡೆಯ ನೋಡಾ. 
ಕೂಟಕ್ಕೆ ಪುರುಷನಾಗಿ ನೇಮಕ್ಕೆ ಒಡೆತನವುಂಟೆ? 
ಇಂತೀ ಜಾರೆಯ ನೇಮ ಮೂತ್ರದ ದ್ವಾರಕ್ಕೆ ಈಡು. 
ಇಂತೀ ಸಂಸಾರದ ಘಾತಕತನದ ವ್ರತ ಮೀಸಲ ಶುನಕ ಮುಟ್ಟಿದಂತೆ. 
ಅದು ಏಲೇಶ್ವರಲಿಂಗಕ್ಕೆ ದೂರ. 


CC-0. Jangamwadi Math Collection. Digitized by eGangotri 


wou 


॥1೨॥ 


Wau 


1೪॥ 








೪೨೬ ಸಕಲ ಪ್ರರಾತನರ ವಚನಗಳು-೧ 


೧೫೯೦ 


ಒಡೆಯರು ಭಕ್ತರು ತಾವಂದು ಅಡಿಮೆಟ್ಟಿ ಹೋಹಲ್ಲಿ ತಡಯಿತು ಶಕುನವೆಂದುಳಿದಡೆ, 
ಕಾಗೆ ವಿಹಂಗ ಮಾರ್ಜಾಲ ಮರವಕ್ಕಿ ಗರ್ದಭ ಶಶಕ ಶಂಕೆಗಳು 
ಮುಂತಾದ ಸಂಕಲ್ಪಕ್ಕೊಳಗಾದಲ್ಲಿ ವ್ರತಕ್ಕೆ ಭಂಗ; ಆಚಾರಕ್ಕೆ ದೂರ. 
ಆದೆಂತೆಂದಡೆ: 

ಅಂಗಕ್ಕೆ ಆಚಾರವ ಸಂಬಂಧಿಸಿ ಮನಕ್ಕೆ ಅಜ್‌ವು SPO ವ್ರತವ ಮಾಡಿದಲ್ಲಿ, 
ಬೇಟಕಿಎಂದು ಪರಿಹರಿಸುವ ನಿಮಿತ್ತ ವುಂಟೆ ಇಂತೀ ಸತ್ಕ್ರಿಯವಂತಕ್ಕೆ? 
ಕಷ್ಟ ಜೀವದ ಲಕ್ಷಣದಲ್ಲಿ ಚಿತ್ತ ಮಚ್ಚಿ ಹೆನ್ನಕ್ಕ 
ಜು ಆಚಾರಭ ಷ್ಟ, ಏಲೇಶ್ವ ರಲಿಂಗಕ್ಕೆ ai In 


೧೫೯೧ 


ಮನಕ್ಕೆ ಬಂದಂತೆ ನೇಮವ ಮಾಡಲಿಲ್ಲ. 
ಆರಾರ ಅನುವ ಕಂಡು ಆ ನೇಮವನನುಕರಿಸಲಿಲ್ಲ 
ತಾನಾಚರಿಸುವ ಸತ್ವ ತಾ ಹಿಡಿದ ವ್ರತನೇಮದ ನಿಶ್ಚಯ 
ಇಷ್ಟನಟಿಯದೆ ದೃಷ್ಟವ ಕಂಡು ಘಟ್ಟಿಯ ತನದಲ್ಲಿ ಹೆ ಹೋರುವ 
ಮಿಟ್ಟಿ ಯ ಭಂಡರನೊಪ್ಪ ಏಲೇಶ್ವರಲಿಂಗವು. Heit 


೧೫೯೨ 


ವ್ರತಸಂಬಂಧಭಾವಿ ಒಡೆಯರು ಭಕ್ತರ ಮನೆಗೆ ಒಡಗೂಡಿ ಹೋಗಿ 
ಅವರ ಮಡದಿಯರ ಕಂಡು ಮನವ ಬಿಡೆಯವ ಮಾಡಿದಡೆ 
ಅವರೊಡವೆಗೆ ವಂಚಿಸಿದಡೆ, ಸುಡುವನೊಡಲ! 
ಅವ ಮೃಡಭಕ್ಕನಲ್ಲ, ಇಹ ಪರಕ್ಕೆ ದೂರ, 
ಏಲೇಶ್ವರಲಿಂಗಕ್ಕೆ ಮುನ್ನವೆ ದೂರ. . ed 


೧೫೯೩ 


ದೃಷ್ಟಿ ನಟ್ಟು ಚಿತ ವೊಪ್ಪಿದಲ್ಲಿ ಬೇಜುಂಟೆ ಹಾದರವೆಂಬುದು? 
ಆ ಗುಣವ ಕಂಡು ಮನ ಶಂಕೆದೋಟ್‌ದಲ್ಲಿ ನಿಂದೆಗೆ ಬೇಟೂಂದೊಡಲುಂಟೆ? 
ಇಂತೀ ಉಭಯ ಭಾವ ತಲೆದೋಟ್‌ದಲ್ಲಿ 
ಅಂಗಕ್ಕೆ ಆಚಾರವಿಲ್ಲ, ಆತ್ಮಂಗೆ ವ್ರತವಿಲ್ಲ. 
ಇತೀ ಸಂದೇಹದಲ್ಲಿ 'ಸಾವವಂಗೆ, ಇಹಪರ ಉಭಯಕ್ಕೆ ಹೊಣಗು. 
ಏಲೇಶ್ವರಲಿಂಗವು ಅವರಿಗೆ ಮುನ್ನವೆ ಒಳಗಲ್ಲ. ॥೮॥ 


CC-0. Jangamwadi Math Collection. Digitized by eGangotri 


ಏಲೇಶ್ವರದ ಕೇತಯ್ಯಗಳ ವಚನ oa 


೧೫೯೪ 


ದಾಯಗಾಜಿನ ಶೀಲ, ತ್ರಿವಿಧ ಢಾಳಕನ ಭಕ್ಷಿ, 
ಶಬರನ ದಯ, ಚೋರನ OF, ಕಳ್ಳೆಯ vows, 
ಇವೆಲ್ಲವು ಕಲಿಯ ಮಃ ಣಿಯಂತೆ waren ದಾಯ. 
ಇಂತೀ ಕಳ್ಳರ ವ್ರತ ನೇಮ ಸುಳಿದಲ್ಲಿಯೆ ಕಾಣಬಂದಿತ್ತು ಏಲೇಶ್ವರಲಿಂ IEN 


೧೫೯೪ 


ಲ್ಲ, ಪಂಗುಳ ಕ್ರೀವಂತನಲ್ಲ, ಕುಟಿಲ ಸದೈವ ಭಕ್ತನಲ್ಲ, 
ಇಂತೀ ಗುಣವ ದೃಷ್ಠ ಯ ದೃಷ್ಟವ ಕಡು ನ RONA 


I CO I 
೧೫೯೬ 


ಅಂಗಕ್ಕೆ ಆಚರಣೆ, ಮನಕ್ಕೆ ನಿರ್ಮಲ ಮನೋಹರವಾಗಿ, 
ಸಕಲ ದ್ರವ್ಯ ಪದಾರ್ಥಂಗಳ ಬಾಹ್ಯದಲ್ಲಿ ಕಂಡು ಅಂತರಂಗದಲ್ಲಿ ಪ್ರಮಾಣಿಸಿ 
ತನ್ನ ಭಾವಕ್ಕೆ ಒಪ್ಪಿದುದ ಒಪ್ಪಿ, ಅಲ್ಲದುದ 'ಬಿಟ್ಟ' ನಿಶ್ಚಯ 'ನಿಜವ್ರತಾಂಗಿ? 
ಜಗದ ಹೆಚ್ಚು ಕುಂದಿನವರ ಭಕ್ತ ರೆಂದು ಒಪ್ಪವನೆ? 
ಏಲೇಶ್ವ ರಲಿಂಗವಾಯಿತ್ತಾದಡು ಕಟ್ಟಳೆಯ ವ್ರತಕ್ಕೆ ಕೃತ್ಯದೊಳಗಾಗಿರಬೇಕು. ॥ ೧೧ ॥ 


೧೫೯೭ 


ಭಾಂಡ ಭಾಜನ ಉಪಕರಣ ವಸ್ತ್ರ ಮುಂತಾದ ಸಕಲ ದ್ರವ್ಯಂಗಳ 
ಮನದ ಕಟ್ಟಿಂಗೆ ತಟ್ಟುಮುಟ್ಟನಜ್‌ತು 
ಅಹುದಾದುದನೊಪ್ಪಿ, ಅಲ್ಲದುದ ಬಿಟ್ಟು, 
ಇದಿರು ಮೆಚ್ಚುವಂತೆ, ಕಪಟ ಅನುಕರಣೆಗೆ ಒಳಗಾಗದೆ, 
ae ಮೆಚ್ಚು ವಂತೆ, ಶರಣರು ಒಪ್ಪುವಂತೆ ' 
ದ ಸದ್ಭಕ್ತನಂಗವೆ ಏಲೇಶ್ವರಲಿಂಗವು. ॥೧೨॥ 





೧೫೯೬: 1 ಬಿಟ್ಟು (ಕೋ ೮೨, ಕೋ ೧೫೧, ಕೋ ೩೦೦). 3 +1 (ಕೋ ೮೨, ಕೋ ೧೫ 
ಕೋ ೩೦೦). 


3 CC-0. Jangamwadi Math Collection. Digitized by eGangotri 








ಇರ 


ಸಕಲ ಪುರಾತನರ ವಚನಗಳು-೧ 
೧೫೯೮ 


ಸರ್ವಾಂಗವಾಡ, ಮುಖವಾಡ, ಆತ್ಮವಾಡ 
ಇಂತೀ ವ್ರತ ನೇಮದ ಕಟ್ಟಿನಲ್ಲಿ ಇಪ್ಪನಿರವು 
ತನ್ನ ನೇಮಕ್ಕೆ ನೇಮವ ಅಂಗೀಕರಿಸಿದವನಲ್ಲಿ 
ಅಂಗಬಂಧವ. ತೆಗೆದು ತೋಟುವುದು, 
ಮುಖಬಂಧವ ತೆಗೆದು ನೋಡುವುದು, 
ಆತ್ಮಬಂಧವ ಬಿಟ್ಟು ಮಾತನಾಡುವುದು 
ಇಂತೀ ಭಾಷೆಗೆ ಭಾಷೆ ಒಳಗಾದವನಲ್ಲಿ ಇದು ನಿಹಿತದ ವ್ರತ ಏಲೇಶ್ವರಲಿಂಗಕ್ಕೆ. ॥ ೧೩ ॥ 


೧೫೯೯ 


ಮಲವ ಕಳಿವಲ್ಲಿ, ಜಲವ ಬಿಡುವಲ್ಲಿ, ರುಜೆರೋಗಗಳು ಬಿಡುವಲ್ಲಿ, 


ಸಕಲ ಸುಖ ಭೋಗಂಗಳ ಹಿಡಿವಲ್ಲಿ, 
ಅಧಮ ವಿಶೇಷವೆಂಬ ಭಾವಂಗಳು ಅಂಗವ ಮುಟ್ಟುವಲ್ಲಿ, 
ಅಂಗಕ್ಕೆ ಕಟ್ಟು, ಆತ್ಮಂಗೆ ವ್ರತ, ಏಲೇಶ್ವರಲಿಂಗದ ಕೂಟಿ ತಪ್ಪದಿರಬೇಕು. ॥ ೧೪॥ 


೧೬೦೦ 


ಅಂಗವಾಲು ಗುಣದಲ್ಲಿ ಹಣಿದಡೆ, ಲಿಂಗ ಮೂಡಿಕಿಂದು ಕಂಡಡೆ, 
ಆತ್ಮ ಹಲವೆಂದು ನೋವ ಕಂಡಡೆ, ಎನ್ನ ವ್ರತಕ್ಕೆ ಅದೆ ಭಂಗ. 
ಒಂದ ದೃಢವೆಂದು ಹಿಡಿದಲ್ಲಿ ನಾನಾ ವ್ರತ ನೇಮ ಅಲ್ಲಿ ಸಂದಿಪ್ಪವು. 
ಇದಕ್ಕೆ ಸಂದೇಹವಿಲ್ಲ, ಏಲೇಶ್ವರಲಿಂಗದಾಣತಿ. ॥ ೧೫ ॥ 


೧೬೦೧ 


ಜಂಗಮಪ್ರಸಾದ ಮುಂತಾಗಿಯಲ್ಲದೆ ಒಲ್ಲೆನೆಂಬ ಭಕ್ತನ ಕಟ್ಟಳೆಯ ವಿವರ: 
ಶಿಶು, ಬಂಧುಗಳು, ಚೇಟಿ, ಬೆವಸಾಯವ ಮಾಡುವವರು ಮುಂತಾದ ಇವರಿಗೆಲ್ಲಕ್ಕೂ 
ಒಡೆಯರಿಗೆ ಸಲುವುದಕ್ಕೆ ಮುನ್ನವೆ 
ಸಿತಾಳ ಶಿವದಾನವೆಂದು ಇಕ್ಕಬಹುದೆ? 
ಒಡೆಯರ ಕಟ್ಟಳೆಯ ಠಾವಿನಲ್ಲಿ ನಿಮ ಕೃತ್ಯಕ್ಕೆ ನಿಮ್ಮ ಮನವೆ ಸಾಕ್ಷಿ. 
ಇದು ದಂಡವಲ್ಲ, ನೀವು ಕೊಂಡ ಅಂಗದ ನೇಮ. 
ಇದಕ್ಕೆ ನಿಮ್ಮ ಏಲೇಶ್ವ ರಲಿಂಗವೆ ಸಾಕ್ಷಿ. ॥ ೧೬॥ 


CC-0. Jangamwadi Math Collection. Digitized by eGangotri 


ಏಲೇಶ್ವರದ ಕೇತಯ್ಯಗಳ ವಚನ a 


೧೬೦೨ 


ಭಕ್ತರಾಶ್ರಯಕ್ಕೆ ಭಕ್ತರು ಹೋಹಲ್ಲಿ 
ಅವರ ನಿತ್ಯ ಕೃತ್ಯವ ವಿಚಾರಿಸಿ ತಮ್ಮ ನೇಮಕ್ಕೆ ಅವರ ಭಾವವೊಂದಾದಲ್ಲಿ 
ತಮ್ಮ ಕೃತ್ಯದ ಒಡೆಯರು ಮುಂತಾಗಿ 'ಹೋಗಬೇಕಲ್ಪದೆ,! 
ಆ ಭಕ್ತರ ಆಶ್ರಯಕ್ಕೆ ಒಡೆಯರ ಕಟ್ಟಳೆ ಉಂಟೆಂದು, 
ತಮ್ಮ ಒಡೆಯರ ಬಿಟ್ಟು ತುಡುಗುಣಿತನದಲ್ಲಿ ಉಂಬವಂಗೆ- 
ಇಂತಿ ಬಿಡುಮುಡಿಯ ಲಂಡರನೊಪ್ಪ ಏಲೇಶ್ವರಲಿಂಗವು. ॥೧೭॥ 
೧೬೦೩ 


ತಾ ನೇಮವ ಮಾಡಿಕೊಂಡು ಕೃಷಿ ಬೆವಸಾಯವಲ್ಲದೆ 
ಒಡೆಯರ ಕಟ್ಟಳೆ ಇಷ್ಟು ಅವಧಿಗೊಡಲೆಂದು 
ಹೀಗಲ್ಲದೆ ಎನ್ನ ಒಡಲ ಹೊರೆಯೆನೆಂದು 
ಹೋದ ಹೋದ ಠಾವಿನಲ್ಲಿ ಓಗರವನಿಕ್ಕಿಸುವಲಾಗಿನ ಶೀಲವಂತರ ಮನದ ಭೇದವ 
ನೀವೆ ಬಲ್ಲಿರಿ ಏಲೇಶ್ವರಲಿಂಗವೆ. ॥ ೧೮ ॥ 


೧೬೦೪ 


ಬೇಡಿ ಮಾಡುವ ಭಕ್ತನ ಇರವೆಂತೆಂದಡೆ: 
ಆ ಗಳಿಗೆಯಲ್ಲಿ ಆ ದ್ರವ್ಯ ಸಂದು ಈಗ ಆಗವೆಂಬ ಬೈಕೆಯ ಮಣಿದು, 
ಸತಿಸುತರಿಗಂದೆನ್ನದೆ, 
ಇಂತೀ ಭಕ್ತಿಯೆ ಗತಿಯಾಗಿ ಸತ್ಯವೆ ಒಡಲಾಗಿ, 
ಇಂತೀ ಗುಣದಲ್ಲಿ ನಿತ್ಯ ಆನಿತ್ಯವ ಅಳಿದು 
ಮಾಡುವ ಸದ್ಭಕ್ತ ಬೇಡಿದೆನೆಂಬ ಭಾವವಿಲ್ಲ. 
ಆ ದ್ರವ್ಯ ಏಲೇಶ್ವರಲಿಂಗದ ಬೈಚಿಟ್ಟ ಬಯಕೆ. 1 OF W 


೧೬೦೫ 


ಸತಿ ಸುತ ಪುರುಷರಿಗೆಲ್ಲಕ್ಕೂ ಬೇಜಿಕೊಂದು ಒಡಲುಳ್ಳನ್ನಕ್ಕ, 
ವ್ರತ ಕ್ರೀಭಾವ ಬೇಜಾದಲ್ಲಿ ಬೇಟಿ, ಒಬ್ಬ ಒಡೆಯರಕಟ್ಟಣೆ ಬೇಕು. 
ಇದು ಸತ್ಪಥಕ್ಕೆ ಎಯ್ದುವಹಾದಿ; ವ್ರತಸ್ಥಲದ ಭಕ್ತಿಯುಕ್ತಿ; oe 
ಏಲೇಶ್ವರಲಿಂಗವ ಮುಟ್ಟವ ಗೊತ್ತು. 


೧೬೦೨: 1 x (ಕೋ ೮೨, ಕೋ ೧೫೧, ಕೋ ೩೦೦. 


2 


CC-0. Jangamwadi Math Collection. Digitized by eGangotri 





ಊಂ ಸಕಲ ಪುರಾತನರ ವಚನಗಳು-೧ 


೧೬೦೬ 


ಒಡೆಯರು ಭಕ್ತರಿಗೆ ಸಲುವ ಸಹಪಜಕ್ತಿಯಲ್ಲಿ, 
ಗುರು ಅರಸೆಂದು ತನ್ನ ಪರಿಸ್ಪಂದವೆಂದು ರಸದ್ರವ್ಯವ ಎಸಕದಿಂದ ಇಕ್ಕಿದಡೆ, 
ಆದ ತಾನಟ್‌ದುಕೊಂಡಡೆ ಕಿಸುಕುಳದ ಪಾಕುಳ. 
ಅಲ್ಪ ಜಿಹ್ವೆ ಲಂಪಟಕ್ಕೆ ಸಿಕ್ಕಿ ಸಾವ ಮತ್ಸ್ಯದಂತೆಯಾಗದೆ - 
ಈ ಗುಣವ ನಿಶ್ಚಯಿಸಿದಲ್ಲಿ ಏಲೇಶ್ವರಲಿಂಗವನಜೌಯಬಲ್ಲ. ॥೨೧॥ 


೧೬೦೭ 


ಮಾಡುವ ಧರ್ಮಕ್ಕೆ ಆಸುರದ ಕರ್ಮವೇತಕ್ಕೆ? 
ಭಕ್ತಿಯ ಮಾಡಿ ಸತ್ಯವನಾಚರಿಸಿಹೆನೆಂಬಲ್ಲಿ 
ತಾ ಮಾಡುವ ದ್ರವ್ಯಕ್ಕೆ ಆದರಣೆಯಿಂದ ಆದರಿಸಬೇಕು, 
ಏಲೇಶ್ವರಲಿಂಗವನಣ್‌ವುದಕ್ಕೆ. l ॥ ೨೨ ॥ 
೧೬೦೮ 


ವ್ರತಶುದ್ಧವಾಗಿ ನಡೆವಾತನೆ ಎನಗೆ ಅಧೀನದರಸು. 
ಪಂಚಾಚಾರ ಶುದ್ಧವಾಗಿ ನಡೆವಾತನೆ ಎನಗೆ ಸದ್ಗು ರುಮೂರ್ತಿ. 
ಆವಾವ ನೇಮಕ್ಕೂ ಭಾವಶುದ್ಧವಾಗಿ ಇಪ್ಪ ಮಹಾಭಕ್ತನೆ, 
ಏಲೇಶ್ವರಲಿಂಗವು ತಾನೆ. ॥ ೨೩ ॥ 


೧೬೦೯ 


ಇಷ್ಟ ಬಿದ್ದಲ್ಲಿ ಎತ್ತಿ ಕಟ್ಟಿಕೊಳಲಾಗದು. 
ವ್ರತ ಕೆಟ್ಟುದ ಕಂಡು ಇನ್ನು ತಪ್ಪೆನೆಂದಡೆ ಒಪ್ಪಿ ಕೂಡಿಕೊಳ್ಳಬಾರದು. 
ಸತಿ ಕೆಟ್ಟು ನಡೆದುದ ಕಂಡು ಹಿಂದಕ್ಕೆ ಮಜವೆ 
ಮುಂದಕ್ಕೆ ಚಿತ್ತಶುದ್ಧ ವೆಂದಡೆ ಆ ಗುಣ ಶುನಕ ಸ್ಪಪ್ನದಂತೆ. 
ಇಂತೀ ಇವ ಕಂಡು ಮತ್ತೆ ಹಿಂಗದಿದ್ದೆನಾದಡೆ 
ಇಹಪರಕ್ಕೆ ಹೊಜಗು; ಏಲೇಶ್ವರಲಿಂಗಕ್ಕೆ ದೂರ. ॥ ೨೪॥ 


೧೬೧೦ 


o By ಇಷ್ಟ ನೆಲಕ್ಕೆ ಬಿದ್ದಲ್ಲಿ ದೃಷ್ಟದಿಂದ ತನ್ನ ತಾನೆ ಬಂದುದು ಅದು ಏಕಲಿಂಗನಿಷೆ. 
ಸ್ರಕಗಟ್ಟಿನೆಂಬುದನಟ್‌ತು ಆಗವೆ ಪ್ರಾಣವ ಬಿಟ್ಟುದು ವ್ರತನಿಷ್ಠೆವಂತನ ಭಾವ. . 


llection. Digitized by eGangotri 









ಏಲೇಶ್ವರದ ಕೇತಯ್ಯಗಳ ವಚನ 


ಇಂತೀ ಉಭಯ ತಟ್ಟುಮುಟ್ಟಿಲ್ಲ. 

ಹೀಗಲ್ಲದೆ ಇಷ್ಟವೆಂದೇನು, ವ್ರತಗೆಟ್ಟವನೆಂದೇನು ಎಂದು 
ಘಟ್ಟಿಯತನದಲ್ಲಿ ಹೋರುವ ಮಿಟ್ಟೆಯ ಭಂಡಂಗೆ 

ಮತ್ತೆ ಸತ್ಯ ಸದಾಚಾರ ಭಕ್ತಿ ಉಂಟೆ? 

ಇಂತಿವ ನಾ ಕಂಡು ಗುರುವೆಂದು ವಂದಿಸಿದಡೆ, 

ಲಿಂಗವೆಂದು ಪೂಜಿಸಿದಡೆ, ಜಂಗಮವೆಂದು ಶರಣೆಂದಡೆ, 
ಎನಗದೆ ಭಂಗ; ಏಲೇಶ್ಚರಲಿಂಗ ತಪ್ಪಿದಡೂ ಹೊಜಿಗೆಂಬೆನು. ॥೨೫॥ 


೧೬೧೧ 


ಚಿನ್ನ ಲೋಹಾದಿಗಳು ಕರಗಿ ಒಂದು ಗೂಡುವುದಲ್ಲದೆ 

ಮಣ್ಣು ಬೆಂದು ಹಿಂಗಿ 'ಒಡಾದುದು' ಸಜಿಕಿಯಿಂದ ಸಂದುಗೂಡುವುದೆ? 
ಅಜ್‌ಯದ ಮಜವೆಯ ಒಡಗೂಡಬಹುದಲ್ಲದೆ 
ಅಜಿತು ಹೇಳಿ ಕೇಳಿ ಮತ್ತಟ್‌ಯೆನೆಂದು 
ಅಹಂಕಾರದಲ್ಲಿ ನುಡಿವವನ ಒಡಗೂಡಬಹುದೆ? 
oe ಗುಣವ SHA ಒಪ್ಪಿದಡೆ ಪರಕ್ಕೆ ದೂರ; 

ಲ್ಪ ಅಹುದೆಂದಡೆ ಶರಣರ ಗೆಲ್ಲ ಸೋಲದ ಹೋರಾಟ. 
ಂತಿವರೆಲ್ಲರೂ ಕೂಡಿ ನೊಂದಡೆ ನೋಯಲಿ ನಾ ಕೊಂಡ ವ್ರತದಲ್ಲಿಗೆ ತಪ್ಪೆನು. 
ಇದು ವ್ರತಾಚಾರವ ಬಲ್ಲವರ ಭಾಷೆ. 


CG 3 


3 


ಏಲೇಶ್ವರಲಿಂಗವು ಕುಲ್ಲತನವಾದಡೂ ಒಲ್ಲೆನು. ॥ ೨೬ ॥ 
೧೬೧೨ 


ಸಕಲ ವ್ರತ ನೇಮಂಗಳು ಸಂಭವಿಸಿದಲ್ಲಿ, 
ಅಪ್ಪುಲವಣ ಮೃತ್ತಿಕೆಲವಣ, ಸ್ಥಾವರಲವಣ - ಇಂತೀ ತ್ರಿವಿಧ ಲವಣಂಗಳಲ್ಲಿ 
ಅಧಮ ವಿಶೇಷಂಗಳನಣಿದು ಹಿಡಿವುದ ಹಿಡಿದು ಬಿಡುವುದ ಬಿಟ್ಟು 
ಅಂಗದ ಕ್ರೀ ಮನ ಅಂಗೀಕರಿಸುವ ವರ್ತನ 
ಈ ತ್ರಿವಿಧಕ್ಕೆ ಲಿಂಗ ಸುಯಿದಾನಿಯಾಗಿರಬೇಕು ಏಲೇಶ್ವರಲಿಂಗಕ್ಕೆ. ॥ ೨೭॥ 


೧೬೧೩ 


ಪರಪಾಕ ದ್ರವ್ಯವ ಬಿಟ್ಟಲ್ಲಿ 
ಬಹುಜಲ, ಹರಿವ' ಜಲ ಮುಂತಾದ ಬಹು ನಿರೀಕ್ಷಣೆಯಾದ ಜಲಂಗಳ ಮುಟ್ಟಲಿಲ್ಲ. 
ಇಂತೀ ಪಾಕ ತಮ್ಮಾಯತದ ಉದಕ ಅನ್ಯರಾಯತವೆ? 





೧೬೧೦: 1 ಒಡೆದುದು (ಕೋ ೮೨). : - '' 


a 


CC-0. Jangamwadi Math Collection. Digitized by eGangotri 








೪೩೨ ಸಕಲ ಪುರಾತನರ ವಚನಗಳು-೧ 


ಮೊಲೆಯ ಮುಚ್ಚಿ ಸೀರೆಯ ತೆಜತಿದಲ್ಲಿ ಅಪಮಾನವೆಲ್ಲಿ ಅಡಗಿತ್ತು? 


ಇಂತೀ ವ್ರತದಂಗವ ನೀವೆ ಬಲ್ಲಿರಿ. 
ಇದು ಏಲೇಶ್ವರಲಿಂಗಕ್ಕೆ ಒಪ್ಪದ ಕ್ರೀ. ॥ ೨೮ | 


೧೬೧೪ 


ಸರ್ವಸಮಯಾಚಾರ, ಸಕಲ ಭೋಗ ಸಮಯಾಚಾರ, 
ಇಂತೀ ಭೇದಂಗಳಲ್ಲಿ ಕೊಡುವ ಕೊಂಬುದ ಓಡಗೂಡುವುದ ಒಡೆಯಂಗೆ ಕೊಟ್ಟು 
ಅವರ ಅಡಿವಿಡಿದು ಒಡೆಯನ ನಿರೂಪದಿಂದ 
ತನ್ನ ಅಡಿಯೆಡೆ ಕೊಡುವ ಕೊಂಬ ಸುಖಭೋಗಂಗಳು ಮುಂತಾಗಿ, 
ಇವ ಒಡೆಯಂಗಿತ್ತು ತಾ ಕೊಂಬುದು ಒಡೆಯರ ಕಟ್ಟಳೆ. 
ಹೀಗಲ್ಲದೆ ಹಾಸ ತೆಗೆದ ತುಡುಗುಣಿಯಂತೆ ಕಡಿವಂಗೆ ಮತ್ತೆ ಒಡೆಯರ ಕಟ್ಟಳೆಯಿಲ್ಲ. 
ಏಲೇಶ್ವರಲಿಂಗಕ್ಕೆ ದೂರವೆಂದೆ. ॥೨೯॥ 


೧೬೧೫ 


ಅನ್ನ ಉದಕಕ್ಕೆ, ನನ್ನಿಯ ಮಾತಿಗೆ ಚೆನ್ನಾಯಿತ್ತು ಒಡೆಯರ ಕಟ್ಟಳೆ. 
ಮಿಕ್ಕಾದವಕ್ಕೆ ಗನ್ನವ ಮಾಡಿ - 
ಈ ಬಣ್ಣ ಬಚ್ಚಣೆಯಲ್ಲ ನಡೆವ ಕನ್ನಗಳ್ಳರ ಶೀಲ ಇಲ್ಲಿಗೆ ಅಲ್ಲಿಗೆ ಮತ್ತೆಲ್ಲಿಗೂ ಇಲ್ಲ," 
ಏಲೇಶ್ವರಲಿಂಗವು ಅವರವೊಲ್ಲನಾಗಿ. ॥೩೦॥ 


೧೬೧೬ 


ಕೀಳು ಲೋಹದ ಮೇಲೆ ಮೇಲು ಚಿನ್ನವ ತೊಡೆದಡೆ, 
ಅದು ಸ್ವಯಂಭು ಹೇಮವಪ್ಪುದೆ? 
ಹೆಣ್ಣು ಹೊನ್ನು ಮಣ್ಣ ಕುಟ್‌ತು ಕುಜಾತಿಗನ್ನಕ್ಕೆ ಶೀಲವಂತನಾದವ. 
ನನ್ನಿಯ ವ್ರತದ ದೆಸೆಯ ಬಲ್ಲನೆ? 
ಇಂತೀ ಗನ್ನರನಖಕಿದು ಇಂತೀ ನಿಜಪ್ರಸನ್ನರ ಕಂಡು, 
ಉಭಯದ ಬಿನ್ನಾಣದ ವ್ರತದ ಜಿಸುಗೆಯ ತ್ರಿಕರಣಕ್ಕೆ ಅನ್ಯವಿಲ್ಲದೆ ಮಾಡಬೇಕು. 
ಏಲೇಶ್ವರಲಿಂಗಕ್ಕೆ ವ್ರತಕ್ಕೆ ಆಚಾರ್ಯನಾಗಬಲ್ಲಡೆ. nag 


೧೬೧೭ 


ವ್ರತವನಂಗೀಕರಿಸಿದ ಮಹಾಭಕ್ತಂಗೆ 
| ಆತ್ಮತೇಜ ಅಹಂಮಮತೆ ರಾಗದ್ದೇಷಂಗಳುಂಟೆ? 


CC-0. Jangamwadi Math Collection. Digitized by eGangotri 





ಏಲೇಶ್ವರದ ಕೇತಯ್ಯಗಳ ವಚನ 


yaa, 
ಗುರುಲಿಂಗಜಂಗಮ ಮಹಾಭಕ್ತರಲ್ಲಿ ಭೃತ್ಯಂಗೆ ಭೃತ್ಯನಾಗಿ, 
ವ್ರತಸ್ಥ ರಲ್ಲಿ, ಮಿಕ್ಕಾದ ಸದ್ಗತಿವಂತರಲ್ಲಿ ಅತಿಶಯವಾಗಿರಬೇಕು, 
ಏಲೇಶ್ವರಲಿಂಗವನಜೌಯಬಲ್ಲಡೆ. 1೩೨ 


೧೬೧೮ 


ಗುರುಪ್ರಸಾದವ ಕೊಂಬಲ್ಲಿ ಇಹವನಟ್‌ಯಬೇಕು. 
ಲಿಂಗಪ್ರಸಾದವ ಕೊಂಬಲ್ಲಿ ಪರವನಜ್‌ಯಬೇಕು. 
ಜಂಗಮಪ್ರಸಾದವ ಕೊಂಬಲ್ಲಿ ಇಹಪರ ಉಭಯವನಟಜ್‌ತು ಸ್ವೀಕರಿಸಬೇಕು. 
ಗಣಪ್ರಸಾದವ ಸಮೂಹದಲ್ಲಿ ಕೊಂಬಲ್ಲಿ, i 
ರಾಜಸ ತಾಮಸ ಸಾತ್ವಿಕವಂ ಅಜ್‌ದು ಕೊಂಬಲ್ಲಿ 
ತ್ರಿವಿಧವಂ ಮಜಕದು ಅಜೀರ್ಣ! ಮನ ಮುಂತಾದ ಮಿಕ್ಕಾದ ತೊಡಕಿಂಗೆ ಒಡಲಲ್ಲದೆ, 
ವಡಬಾನಳನಂತೆ, ಉರಿಯ ಒಡಲಿನಂತೆ, ಆಕಾಶವನವಗವಿಸಿದ ಗೋಳಕಾಕಾರದಂತೆ, 
ಕುಜುಹಿಂಗೆ ಒಡಲಿಲ್ಲದೆ ಕೊಂಡುದು ಗಣಪ್ರಸಾದ. 
ಹೀಂಗಲ್ಲದೆ ಹುಲಿ ಹಾಯಿದ ಗೋವ 
ಹಲವು ನರಿಗಳು ಕೊಂಡು ತಮ್ಮ ತಮ್ಮ ಹೊಲಗಳಿಗೆ ಹೋದಂತಾಗಬೇಡ. 
ಎನಗಿನಿತು ಒಲವರವೆಂದು ನೋಯಬೇಡ. 
ಇದು ಏಲೇಶ್ವರಲಿಂಗದ ವ್ರತದಂಗದ ಹೊಲಬಿನ ಹಾದಿ. 1೩೩ ॥ 


೧೬೧೯ 


ಲಿಂಗಭಕ್ತ ಗುರುಪ್ರಸಾದವ ಕೊಳಲಿಲ್ಲ. 
ಜಂಗಮಭಕ್ಷ ಲಿಂಗಪ್ರಸಾದವ ಕೊಳಲಿಲ್ಲ. 
ಮಹಾಭಕ, ಜಂಗಮಪ್ರಸಾದವ ಕೊಳಲಿಲ್ಲ. 
ನೇಮದ ಕೃತ್ಯದ ಮಹಾವ್ರತಿ ಗಣಪ್ರಸಾದವ ಕೊಳಲಿಲ್ಲ. 
ಅದೆಂತೆಂದಡೆ: 
ಗುರುಭಕ್ತಂಗೆ ಗುರುವಿನಲ್ಲಿಯೆ ಮುಕ್ತಿ; ಲಿಂಗಭಕ್ತಂಗೆ ಲಿಂಗದಲ್ಲಿಯೆ ಮುಕ್ತಿ; 
ಜಂಗಮಭಕ್ಕಂಗೆ ಜಂಗಮದಲ್ಲಿಯೆ ಮುಕ್ತಿ; ಮಹಾಭಕ್ತಂಗೆ ಶರಣರಲ್ಲಿಯೆ ಸಂಬಂಧ. 
ಇಂತೀ ಸಮಯ ಗುಣ ಸಮೂಹ ಕೂಡಿದಲ್ಲಿ ಆ ಕಾರುಣ್ಮವೆ ಮಹಾಮುಕ್ತಿ. 
ಆ ಮುಕ್ತಿ ಅವಿಮುಕ್ತಿಕ್ಷೇತ್ರಂಗಳಾದಲ್ಲಿ ಪ್ರಸನ್ನ ಪ್ರಸಾದವಾಯಿತ್ತು. 
ಆ ಅಂಗ ಯ A ಏಲೇಶ್ವರಲಿಂಗವು ಸರ್ವಶೀಲವಂತನಾದ.  ॥ ೩೪ ॥ 


೧೬೧೮: 1 | ವ (ಕೋ ೧೫೧, ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 





gay ಸಕಲ ಪುರಾತನರ ವಚನಗಳು-೧ 


೧೬೨೦ 


ವ್ರತಸ್ಥನಾಗಿದ್ದಾತ ಸಮೂಹ ಪ್ರಸಾದವ ಕೊಳಲಾಗದು. 
ಅದೆಂತೆಂದಡೆ: 
ಬಾಲರು ಭ್ರಾಮಕರು ಚೋರರು ಕಟಿಕರು 
ಪಾರದ್ದಾರಿಗಳು ಜಾರರು ಪಗುಡಿಪರಿಹಾಸಕರು - 
ಅವರಲ್ಲಿ ಪ್ರಸಾದ ನಚ್ಚು ಮಚ್ಚು ಟಿ? 
ಪ್ರಸಾ ಸಾದವ ಕೊಂಬಲ್ಲಿ ಸಮಶೀಲ ಸಂಪನ್ನ ರು, ಏಕಲಿಂಗನಿಷ್ಠೆವಂತರು, 
ಸರ್ವಾಂಗಲಿಂಗಪರಿಪೂರ್ಣರು, ಪರಮ ನಿರ್ವಾಣಪರಿಪೂರ್ಣರು. 
ಇಂತೀ ಇವರೊಳಗಾದ ಸರ್ವಗುಣಸಂಪನ್ನಗೆ ಗಣಪ್ರಸಾದವಲ್ಲದೆ, 
ಕಾಗೆಯಂತೆ ಕರೆದು, ಕೋಳಿಯಂತೆ ಕೂಗಿ, ಡೊಂಬರಂತೆ ಕೂಡಿ ಆಡಿ ಬಾಗಿ. 
ಹಿಂಗದಿದ್ದಡೆ ಕೊಂದಾಡುವ ಆ ಲಾಗ ನೋಡಿಕೊಳ್ಳಿ. 
ನಿಮ ಭಾವಕ್ಕೆ ನಿಮ್ಮ ಭಾವವೆ ದೃಷ್ಟ; ಸತ್ಯ; ಮಜಿಕಿಯಿಲ್ಲ; 
ಭಕ್ತಿ ಗೆ ಇದಿರೆಡೆಯಿಲ್ಲ. 
ವ್ರತಗೆಟ್ಟವಂಗೆ ಆಚಾರಭ)ಷ್ಟಂಗೆ ಕಟ್ಟು ಮೆಟ್ಟ ಮಾಡಲಿಲ್ಲ. 
ಇದು ಕಷ್ಟಾಚಾರಿಯ ದೃಷ್ಟ; 
ಏಲೇಶ್ವರಲಿಂಗವು ಸರ್ವಶೀಲವಂತನಾದ ಸಂಬಂಧ ಸಂಪದದಂಗ. ॥ 4% 1 


೧೬೨೧ 


ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನಮಪ್ಪ ಪ್ರಸಾದಂಗಳನಟ್‌ವಲ್ಲಿ, 
ಆಯತ ಸ್ವಾ ಯತ ಸನ್ನ; ಹಿತ ಸಮಯೋಚಿತ ಪ್ರಸಾದವ ಕೊಂಬಲ್ಲಿ, 
ಗುರುಭಕ್ತ ನಾದಲ್ಲಿ ಆ ವಿವರವ ತಿಳಿಯಬೇಕು; 
ಲಿಂಗಭಕ್ತ ನದಲ್ಲಿ ಆ ಗುಣವನಟ್‌ಯಬೇಕು; 
ಜಂಗಮಭಕ್ತನಾದಲ್ಲಿ ಆ ಉಭಯವ ವಿವರಿಸಲಿಲ್ಲ 
ಮಹಾಪ್ರಮಥರಲ್ಲಿ ಪ್ರಸನ್ನವಾಗಲಾಗಿ ಗುರುಲಿಂಗಜಂಗಮ ಮೂಜಿಕೊಂದಾಯಿತು. 
ಆ ತ್ರಿವಿಧ ಪ್ರಸಾದವನಟ್‌ತು ಗಣಪ್ರಸಾದವ ಕೊಂಬುದು. 
ಆಗಣ ಸ್ವಸ್ಛವಾಗಿ ಮಹಾಪ್ರಸಾದವಾಯಿತ್ತು. 
ಆ ಪ್ರಸಾದವ ಕೊಂಡು ಏಲೇಶ್ವರಲಿಂಗವು ಸರ್ವಶೀಲವಂತನಾದ. Wak I 


೧೬೨೨ 


7 et ಗುರುಪ್ರಸಾದ, ಮಾಹೇಶ BOOT ಲಿಂಗಪ್ರಸಾ 

ಪ್ರಷಾದಿಗೆ ಜಂಗಮಪ್ರಸಾದ, ಪಾ JSON ಜ್ಞಾನಪ್ರ = 
Ts) 

ಶರಣಂಗೆ ಪ್ರಸನ್ನ ಪ್ರಸಾದ, ಐಕ್ಕಂಗೆ ನಿಜಪ್ರಸಾದೆ. 


CC-0. Jangamwadi Math Collection. Digitized by eGangotri 





ಏಲೇಶ್ವರದ ಕೇತಯ್ಯಗಳ ವಚನ 


ಹೀಗಲ್ಲದೆ ರಣದ ವೀರರಂತೆ ಸೂಚಕಿಗೂಳಿನಲ್ಲಿ ಅದಾರ ಪ್ರಸಾದ ಹೇಳಾ. 
ತ್ರಿವಿಧ ಶೇಷ ಪ್ರಸಾದವ ಕೊಂಬಲ್ಲಿ ಸಮಭೇದವನಚ್‌ತು. ! 
ಪ್ರಸಾದದ ಕ್ರಮಭೇದವ ಕಂಡು, 


ಷಟ್ಟ ಲದಕ್ರೀ; 
ಆ ಕಾರಕ್ಕೆ ಇಕ್ಕಿದ ಗೊತ್ತು ; ಏಲೇಶ ರಲಿಂಗವು ವ್ರತಸ್ಥ ನಾದ ಯುಕ್ತಿ ಆ 
w w 


1೩೭॥ 
೧೬೨೩ 


ಸರ್ವಸಮೂಹದಲ್ಲಿ ಏಕ ಪ್ರಸಾದವ ಕೊಂಬಲ್ಲಿ, 
ತಮ್ಮ ಕ್ರೀ ಭಾವ ಅಜ್‌ವು ಆಚರಣೆಗೆ ಒಳಗಾಗಿ, 
ಅರ್ಥ ಪ್ರಾಣ ಅಪಮಾನಂಗಳಲ್ಲಿ ಕಟ್ಟುಮೆಟ್ಟಿಲ್ಲದೆ 
ತಥ್ಯ ಮಿಥ್ಯಾದಿಗಳಿಗೆ ಹೊತ್ತು ಹೋರದೆ ಏಕ ಪ್ರಸಾದವ 'ಕೊಂಡಂತೆ! 
ಆತ್ಮ ಏಕವಾಗಿಪ್ಪುದು ವಿಹಿತ ಕ್ರೀ. 
ಈ ಗುಣ ಏಲೇಶ್ವರಲಿಂಗನು ಸರ್ವಶೀಲವಂತನಾಗಿ ಕೊಂಬ ಪ್ರಸಾದ. nag ॥ 


೧೬೨೪ 


ಗುರುಪ್ರಸಾದಿ ಆ ಪ್ರಸಾದವ ಲಿಂಗಕ್ಕೆ ಅರ್ಪಿಸಲಾಗದು 
ಲಿಂಗಪ್ರಸಾದಿ ಆ ಪ್ರಸಾದವ ಜಂಗಮಪ್ರಸಾದದಲ್ಲಿ ಕೂಡಲಾಗದು. 
ಇಂತೀ ತ್ರಿವಿಧ ಪ್ರಸಾದವ ತಾ ಸ್ವೀಕರಿಸುವಲ್ಲಿ 
ತನ್ನ ದೃಷ್ಟದ ಇಷ್ಟಕ್ಕೆ ಅರ್ಪಿಸದೆ ಮುಟ್ಟಲಾಗದು. 
ಇಂತೀ ಭಾವ ಅಮೃತದಲ್ಲಿ ವಿಷ ಬೆರೆದಂತೆ- 
ಅಮೃತವ ಚಲ್ಲಬಾರದು, ವಿಷವ ಮುಟ್ಟಬಾರದು. 
ಗೋವು ಮಾಣಿಕವ ನುಂಗಿದಂತೆ - ಗೋವ ಕೊಲ್ಲಬಾರದು, ಮಾಣಿಕವ ಬಿಡಬಾರದು. 
ಗೋವು ಸಾಯದೆ ಮಾಣಿಕ ಕೆಡದೆ ಬಹ ಹಾದಿಯ ಬಲ್ಲಡೆ 
ಆತ ತ್ರಿವಿಧ ಪ್ರಸಾದಿಯೆಂಬೆ. 
ಆ ಗುಣ ಏಲೇಶ್ಚರಲಿಂಗಕ್ಕೂ ಅಸಾಧ್ಯ ನೋಡಾ! Nag I 


೧೬೨೫ 


ಅಂಗಕ್ಕೆ ಕ್ರಿಯ ಅಂಗೀಕರಿಸಿದಲ್ಲಿ ಮನಕ್ಕೆ ಮುನ್ನವೆ ವ್ರತವ ಮಾಡಬೇಕು. 
ಆ ವ್ರತಕ್ಕೆ ಮುನ್ನವೆ ತಟ್ಟು ಮುಟ್ಟು ತಾಗು ಸೋರು ಬಪ್ಪುದನಜ್‌ಯಬೇಕು. 
ಅವು ಬಂದು ಸೋಂಕಿದ ಮತ್ತೆ, ಅಂಗವ ಬಿಟ್ಟಿಹೆನೆಬುದೆ ವ್ರತಕ್ಕೆ ಭಂಗ. 





೧೬೨೩: 1 ಕಂಡಂತೆ (ಕೋ ೧೫೧, ಕೋ 200). 


CC-0. Jangamwadi Math Collection. Digitized by eGangotri 





wae ಸಕಲ ಪುರಾತನರ ವಚನಗಳು-೧ 
ಇಂತೀ ಸಂದು ಸಂಶಯವನಟ್‌ಯಬೇಕೆಂದು, 

ಅಂಗಕ್ಕೆ ಕ್ರೀ ಆತ್ಮಂಗೆ ಅಜಾವಿಂಗೆ ನೆಜಕಿ ವ್ರತವ 

ಸೋಯಿಂಗೆ ಹೊಳಿಗಾಗಿ ಮಾಡಬೇಕು, ಏಲೇಶ್ವರಲಿಂಗದಲ್ಲಿ ವ್ರತಸ್ಸನಾಗಬಲ್ಲಡೆ, yoo, 


೧೬೨೬ 


ನಾನಾ ಭೇದದ ವ್ರತವ ಸಾಧಿಸಿ ಭೇದಿಸಿ ವೇದಿಸುವಲ್ಲಿ, 
ಬಾಹ್ಯ ಅಂತರಂಗದಲ್ಲಿ ಉಭಯ ಏಕವಾಗಿ, 
ಜಾಗ್ರ ಸ್ವಪ್ನ ಸುಷುಪಿಗಳಲ್ಲಿ ಕೊಂಡ ವ್ರತಕ್ಕೆ ಭಿನ್ನಭಾವವಿಲ್ಲದೆ, 
ಎಲ್ಲಾ ಎಚ್ಚಟಕೆಯಲ್ಲಿ ಬಲ್ಲವನಾಗಿ, 
ಅಟಾದುದ ಬಿಟ್ಟು ಮಜದೆನೆಂದು ಮತೆ, ಅಜೌ್‌ದು ನಡೆದೆಹೆನೆಂಬುದು 
ಆ ವ್ರತಕ್ಕೆ ಅದೆ ಮಜವೆಯಲ್ಲವೆ? 
ಜೇಡನ ಮುಂದಣ ನೇಯಿಗೆಯ ನೂಲೆ? ಸಂಪುಟದ ಲೇಖನವೆ? ಲೋಹದ ಭಾವವೆ? 
ಅದು ಕುಂಭದ ಭಿನ್ನದಂತೆ, ಮೌಕ್ತಿಕದ ಸಂದಿನಂತೆ. 
ವ್ರತ ತಪ್ಪಿದಲ್ಲಿಯೆ ತಪ್ಪನೊಪ್ಪಲಿಲ್ಲ, 
ಏಲೇಶ್ವರಲಿಂಗವಾದಡೂ ಧಿಕ್ಕರಿಸಿಬಿಡುವೆನು. 1 80 Il 


೧೬೨೭ 


ಜಂಗಮದ ಮುಂದಿಟ್ಟು ಕೊಟ್ಟು ಕೊಂಡೆಹೆನೆಂಬ 
ಸರ್ವಸಮಯಾಚಾರ ಸಂಪತ್ತಿನಿರವು: 
ಮಜ್ಜನ ಭೋಜನ ಅಂದಳ ಛತ್ರ ಚಾಮರ ಕರಿ ತುರಗ ದರ್ಪಣ 
ಹಲುಖಡ್ಡಿ ನಖಚಣ ಪರಿಮಳ ಗಂಧ ಮೆಟ್ಟಡಿ ತಾಂಬೂಲ ರತ್ನಾಭರಣ 
'ಮೆತ್ತೆ! ಶಯನ ಸ್ತ್ರೀಸಂಸರ್ಗ ಒಡೆಯಂಗೆ ಆಯಿತ್ತೆಂಬುದ ಕೇಳಿ, 
ಆ ಒಡೆಯನ ವಾಚಾ ಪ್ರಸಾದದಿಂದ ಮಹಾಪ್ರಸಾದವೆಂದು 
ತನ್ನ ಸ್ವಸ್ತ್ರೀಗೆ ಕೂಟಸ್ಥನಾಗಬೇಕು. 
ಇಂತೀ ಭಾವ ಸರ್ವಸಮಯಾಚಾರ. 
ಈ ವರ್ತಕದಂಗ ನಿಂದಾತನ ಸಂಗ, ಏಲೇಶ್ವರದ ರಾಮೇಶ್ವರಲಿಂಗವು ಆ ಭಕ್ತನಂಗ. ॥೪೨॥ 


೧೬೨೮ 


ಓಗರ ಮೇಲೋಗರವನುಂಬನ್ನಕ್ಕ ಗಡಿತಡಿಯ ಕಾಯಿಸಿ, 
ಮತ್ತೊಂಡೆಯರ ಕರೆಯೆಂದು, 
ಮತ್ತೊಡೆಯರು ಬಂದಲ್ಲಿ ಮಡದಿಯರ ಮನೆಯೊಳಗವಿಸಿ, 





೧೬೨೭: 1 ಮತ್ತೆ (ಕೋ ೧೫೧, ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 


CREA at ee < 
OR ಅಡ್‌ 


ಏಲೇಶ್ವರದ ಕೇತಯ್ಯಗಳ ವಚನ 


Paz 
ಬಿಡುಗಡೆಯ ಸ್ತ್ರೀಯರ ಕೈಯಲ್ಲಿ ಒಡೆಯರ ಪಾದವೆಂದು ಅಡಿಯ ಶ್ರೋ 

ಆ ತೊಳೆದ ನೀರ ತಾ ಕುಡಿವುತ್ತ, To 
don ಮಜ್ಜ ನವೆಂದು ಎಜಕೆವುತ್ತ, 
ics ಉಡು ಮಿಕ್ಕ ಓಗರವ ಪ್ರಸಾದವೆಂದು ಲಿಂಗಕ್ಕೆ ತೋಟ ತಾವು ಭಂಜ 
ಇಂತಿವರು ತಮ್ಮ BSS ತಾವಜ್‌ಯದೆ, ತಮ್ಮ ಭಾವವ ತಾವಳಯದ್ದ ಇ 
ಸುರೆಯ ಕುಡಿದವರಂತೆ, ಮರುಳು ಗ್ರಹ ಹೊಡೆದವರಂತೆ, 
ಇಂತೀ ತ್ರಿವಿಧ ಗುಡಿಹಿಯ ಭಕ್ತಿ ಅಸಗ ನೀರಡಿಸಿ ಸತ್ತಂತಾಯಿತ್ತು. 
ಆ ಗುಣಕಟ್ಟಳೆ ಏಲೇಶ್ವರಲಿಂಗವ ಮುಟ್ಟದೆ ಇತ್ತಲೆ ಉಳಿಯಿತ್ತು. 19 


೧೬೨೯ 


ನೇಮಕ್ಕೆ ತಪ್ಪದ ಗುರು ಎನ್ನವ; ಶೀಲಕ್ಕೆ ತಪ್ಪದ ಲಿಂಗ ಎನ್ನದು; 
ವ್ರತಾಚಾರಕ್ಕೆ ತಪ್ಪದ ಜಂಗಮ ಎನ್ನ ಮನೋಮೂರ್ತಿ. 
ಹೀಗಲ್ಲದೆ, ಕ್ರೀಗೆ ನಿಲ್ಲದ ಗುರು ಆತ ಭವಭಾರಿ. 
ಆಚಾರಕ್ಕೆ ಸಲ್ಲದ ಲಿಂಗ, ಅದು ಪಾಷಾಣ. 
ಆ ವ್ರತದ ಆಚಾರದ ದೆಸೆಯ ದೂಷಣೆ ಜಂಗಮವೇಷದ ಘಾತಕ. 
ಇಂತೀ ಎನ್ನ ವ್ರತಕ್ಕೆ ಎನ್ನ ಆಚಾರಕ್ಕೆ, ಎನ್ನ ಭಾವಕ್ಕೆ, 
ಎನ್ನ ಸಮಕ್ರೀವಂತನಾಗಿ, ಸಮಶೀಲವಂತನಾಗಿ, 
ಸಮಭಾವವಂತನಾಗಿ, ಸಮಪಥ ಸತ್ಸಥನಾಗಿ 
ಇಪ್ಪಾತನೆ ಎನ್ನ ತ್ರಿವಿಧಕ್ಕೆ ಒಡೆಯ ಇತ್ತಳವ. 
ಈ ಗಾಣಕ್ಕೆ ಒಪ್ಪದೆ ತ್ರಿವಿಧದ ಕಚ್ಚಾಟಕ್ಕೆ ಮಚ್ಚಿ ಹೋರುವವ, ತ್ರಿವಿಧದತ್ತಳವ. 
ಇದಕ್ಕೆ ಎನಗೆ ನಿಶ್ಚಯ. 
ಎನ್ನ ವ್ರತಾಚಾರಕ್ಕೆ ಅನುಕೂಲವಾಗದ ಏಲೇಶ್ವರಲಿಂಗವಾಯಿತ್ತಾದಡೂ 
ಇಹಪರಕ್ಕೆ ಹೊಜಿಗೆಂದು ಡಂಗುರವಿಕ್ಕಿದೆ. ॥೪೪॥ 


೧೬೩೦ 


ಜಲ ನೆಲ ಶಿಲೆ ತಾನಾಡುವ ಹೊಲ ಮುಂತಾಗಿ 
ಸರ್ವವೆಲ್ಲವು ಲಿಂಗಾಯತ ಸಂಬಂಧವಾಗಿ, 
ಭವಿ ಸಂಗ ಭವಿ ನಿರೀಕ್ಷಣೆ ಭವಿ 'ಅಪೇಕ್ಷೆ' ಭವಿ ದ್ರವ್ಯಂಗಳನೊಬದೆ, 
ಶಿನನನಟಾವರಲ್ಲಿ, ಶಿವನ ಪೂಜೆಯ ಮಾಡುವರಲ್ಲಿ, 
ಶಿವಮೂರ್ತಿ ಧ್ಯಾನದಿಂದ ಶಿವಲಿಂಗಾರ್ಚನೆಯ ಮಾಡುವಲ್ಲಿ, 
ಸಾರಾಯ 
೧೬೦: | ಉಪೇಕ್ಷೆ (ಕೋ ೮೨, ಕೋ ೩೦೦, ಕೋ ೪೪೮). 


ಇ... 0೦-0೦. Jangamwadi Math Collection. Digitized by eGangotri 








೪೩೬ ಸಕಲ ಪುರಾತನರ ವಚನಗಳು-೧ 


ಇಂತೀ ಸಂದು ಸಂಶಯವನಟ್‌ಯಬೇಕೆಂದು, 
ಅಂಗಕ್ಕೆ ಕ್ರೀ ಆತ್ಮಂಗೆ ಅಜ್‌ವಿಂಗೆ ನೆಟ್‌ ವ್ರತವ 
ಸೊಂಂಕಿಂಗೆ ಹೊಜಗಾಗಿ ಮಾಡಬೇಕು, ಏಲೇಶ್ವರಲಿಂಗದಲ್ಲಿ ವ್ರತಸ್ಥನಾಗಬಲ್ಲಡೆ. 1೪೦ 


೧೬೨೬ 


ನಾನಾ ಭೇದದ ವ್ರತವ ಸಾಧಿಸಿ ಭೇದಿಸಿ ವೇದಿಸುವಲ್ಲಿ, 
ಬಾಹ್ಯ ಅಂತರಂಗದಲ್ಲಿ ಉಭಯ ಏಕವಾಗಿ, 
ಜಾಗ್ರ ಸ್ವಪ್ನ ಸುಷುಪಿಗಳಲ್ಲಿ ಕೊಂಡ ವ್ರತಕ್ಕೆ ಭಿನ್ನಭಾವವಿಲ್ಲದೆ, 
ಎಲ್ಲಾ ಎಚ್ಚ ಕೆಯಲ್ಲಿ ಬಲ್ಲವನಾಗಿ, 
ಅಜ್‌ದುದ 1 ಬಿಟ್ಟು ಮಜದೆನೆಂದು ಮತೆ, ಅಜ್‌ದು ನಡೆದೆಹೆನೆಂಬುದು 
ಆ ವ್ರತಕ್ಕೆ ಅದೆ ಮಣವೆಯಲ್ಲವೆ ? 
ಜೇಡನ ಮುಂದಣ ನೇಯಿಗೆಯ ನೂಲೆ? ಸಂಪುಟದ ಲೇಖನವೆ? ಲೋಹದ ಭಾವವೆ? 
ಅದು ಕುಂಭದ ಭಿನ್ನದಂತೆ, ಮೌಕ್ತಿಕದ ಸಂದಿನಂತೆ. 
ವ್ರತ ತಪ್ಪಿದಲ್ಲಿಯೆ ತಪ್ಪನೊಪ್ಪಲಿಲ್ಲ, 
ಏಲೇಶ್ವರಲಿಂಗವಾದಡೂ ಧಿಕ್ಕರಿಸಿಬಿಡುವೆನು. I ೪0 1 


೧೬೨೭ 


ಜಂಗಮದ ಮುಂದಿಟ್ಟು ಕೊಟ್ಟು ಕೊಂಡೆಹೆನೆಂಬ 
ಸರ್ವಸಮಯಾಚಾರ ಸಂಪತ್ತಿನಿರವು: 
ಮಜ್ಜನ ಭೋಜನ ಅಂದಳ ಛತ್ರ ಚಾಮರ ಕರಿ ತುರಗ ದರ್ಪಣ 
BOD ನಖಚಣ ಪರಿಮಳ ಗಂಧ ಮೆಟ್ಟಡಿ ತಾಂಬೂಲ ರತ್ನಾಭರಣ 
'ಮೆತ್ತೆ ಶಯನ ಸ್ತ್ರೀಸಂಸರ್ಗ ಒಡೆಯಂಗೆ ಆಯಿತ್ತೆ ತ್ರೈಂಬುದ ಕೇಳಿ, 
ಆ ಒಡೆಯನ ವಾಚಾ ಪ್ರಸಾದದಿಂದ ಮಹಾಪ್ರಸಾದವೆಂದು 
ತನ್ನ ಸ್ವಸ್ತ್ರೀಗೆ ಕೂಟಸ್ಥನಾಗಬೇಕು. 
ಇಂತೀ ಭಾವ ಸರ್ವಸಮಯಾಚಾರ. 
ಈ ವರ್ತಕದಂಗ ನಿಂದಾತನ ಸಂಗ, ಏಲೇಶ್ವರದ ರಾಮೇಶ್ವರಲಿಂಗವು ಆ ಭಕ್ತನಂಗ. 19೨1 


೧೬೨೮ 


ಓಗರ ಮೇಲೋಗರವನುಂಬನ್ನಕ್ಕ ಗಡಿತಡಿಯ ಕಾಯಿಸಿ, 
ಮತ್ತೊಂಡೆಯರ ಕರೆಯೆಂದು, 
ಮತ್ತೊಡೆಯರು ಬಂದಲ್ಲಿ ಮಡದಿಯರ ಮನೆಯೊಳಗವಿಸಿ, 


೧೬೨೭: 1 ಮತ್ತೆ (ಕೋ ೧೫೧, ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 


ಏಲೇಶ್ವರದ ಕೇತಯ್ಯಗಳ ವಚನ ೪೩೭ 


ತನ್ನ ಬಿಡುಗಡೆಯ ಸ್ತ್ರೀಯರ ಕೈಯಲ್ಲಿ ಒಡೆಯರ ಪಾದವೆಂದು ಆಡಿಯ ತೊಳೆವುತ್ತ, 
ಆ ತೊಳೆದ ನೀರ ತಾ ಕುಡಿವುತ್ತ, 

ಲಿಂಗ ಮಜ್ಜನವೆಂದು ಎಜಕೆವುತ್ತ, 

ಅವರು ಉಂಡು ಮಿಕ್ಕ ಓಗರವ ಪ್ರಸಾದವೆಂದು ಲಿಂಗಕ್ಕೆ ತೋಟ ತಾವು ಭುಂಜಿಸುತ್ತ, 
ಇಂತಿವೆರು ತಮ್ಮ ವ್ರತವ ತಾವಜೀಯದೆ, ತಮ್ಮ ಭಾವವ ತಾವಜಿಯದೆ, 

ಸುರೆಯ ಕುಡಿದವರಂತೆ, ಮರುಳು ಗ್ರಹ ಹೊಡೆದವರಂತೆ, 

ಇಂತೀ ತ್ರಿವಿಧ ಗುಡಿಹಿಯ ಭಕ್ತಿ ಅಸಗ ನೀರಡಿಸಿ ಸತ್ತಂತಾಯಿತ್ತು. 

ಆ ಗುಣಕಟ್ಟಳೆ ಏಲೇಶ್ವರಲಿಂಗವ ಮುಟ್ಟದೆ ಇತ್ತಲೆ ಉಳಿಯಿತ್ತು. ॥ ೪೩॥ 


೧೬೨೯ 


ನೇಮಕ್ಕೆ ತಪ್ಪದ ಗುರು ಎನ್ನವ; ಶೀಲಕ್ಕೆ ತಪ್ಪದ ಲಿಂಗ ಎನ್ನದು; 
ವ್ರತಾಚಾರಕ್ಕೆ ತಪ್ಪದ ಜಂಗಮ ಎನ್ನ ಮನೋಮೂರ್ತಿ. 
ಹೀಗಲ್ಲದೆ, ಕ್ರೀಗೆ ನಿಲ್ಲದ ಗುರು ಆತ ಭವಭಾರಿ. 
ಆಚಾರಕ್ಕೆ ಸಲ್ಲದ ಲಿಂಗ, ಅದು ಪಾಷಾಣ. 
ಆ ವ್ರತದ ಆಚಾರದ ದೆಸೆಯ ದೂಷಣೆ ಜಂಗಮವೇಷದ ಘಾತಕ. 
ಇಂತೀ ಎನ್ನ ವ್ರತಕ್ಕೆ ಎನ್ನ ಆಚಾರಕ್ಕೆ, ಎನ್ನ ಭಾವಕ್ಕೆ, 
ಎನ್ನ ಸಮಕ್ರೀವಂತನಾಗಿ, ಸಮಶೀಲವಂತನಾಗಿ, 
ಸಮಭಾವವಂತನಾಗಿ, ಸಮಪಥ ಸತ್ಸಥನಾಗಿ 
ಇಪ್ಪಾತನೆ ಎನ್ನ ತ್ರಿವಿಧಕ್ಕೆ ಒಡೆಯ ಇತ್ತಳವ. 
ಈ ಗಾಣಕ್ಕೆ ಒಪ್ಪದೆ ತ್ರಿವಿಧದ ಕಚ್ಚಾಟಕ್ಕೆ ಮಚ್ಚಿ ಹೋರುವವ, ತ್ರಿವಿಧದತ್ತಳವ. 
ಇದಕ್ಕೆ ಎನಗೆ ನಿಶ್ಚಯ. 
ಎನ್ನ ವ್ರತಾಚಾರಕ್ಕೆ ಅನುಕೂಲವಾಗದ ಏಲೇಶ್ವರಲಿಂಗವಾಯಿತ್ತಾದಡೂ 
ಇಹಪರಕ್ಕೆ ಹೊಣಗೆಂದು ಡಂಗುರವಿಕ್ಕಿದೆ. ॥ ೪೪॥ 


೧೬೩೦ 


ಜಲ ನೆಲ ಶಿಲೆ ತಾನಾಡುವ ಹೊಲ ಮುಂತಾಗಿ 
ಸರ್ವವೆಲ್ಲವು ಲಿಂಗಾಯತ ಸಂಬಂಧವಾಗಿ, 
ಭವಿ ಸಂಗ ಭವಿ ನಿರೀಕ್ಷಣೆ ಭವಿ 'ಅಪೇಕ್ಷೆ! ಭವಿ ದ್ರವ್ಯಂಗಳನೊಲ್ಲದೆ, 
ಶಿವನನಟ್‌ವರಲ್ಲಿ, ಶಿವನ ಪೂಜೆಯ ಮಾಡುವರಲ್ಲಿ, 
ಶಿವಮೂರ್ತಿ ಧ್ಯಾನದಿಂದ ಶಿವಲಿಂಗಾರ್ಚನೆಯ ಮಾಡುವರಲ್ಲಿ, 





೧೬೩೦: 1 ಉಪೇಕ್ಷೆ (ಕೋ ೮೨, ಕೋ ೩೦೦, ಕೋ ೪೪೮). 


a 


CC-0. Jangamwadi Math Collection. Digitized by eGangotri 











೪೩೮ ಸಕಲ ಪುರಾತನರ ವಚನಗಳು-೧ 


ಶಿವಪ್ರಸಾದವ ಕಾಡಿ ಬೇಡಿ ತಂದು ಒಡೆಯನಿಗಿತ್ತು 
ಆ ಪ್ರಸಾದವ ಏಲೇಶ್ವರಲಿಂಗಕ್ಕೆ ಕೊಟ್ಟ ಆ ವ್ರತಭಾವಿಗೆ 
ನಮೋ ನಮೋ ಎನುತ್ತಿದ್ದೆ. ET 


೧೬೩೧ 


ಸರ್ವ ವ್ಯವಧಾನಂಗಳಲ್ಲಿ ಆವಾವ ವ್ರತಭಾವವ ತಾನಂಗೀಕರಿಸಿದಲ್ಲಿ. 
ಒಡೆಯರು ಭಕ್ತರ ಠಾವಿನಲ್ಲಿ ಊಣೆಯಕ್ಕೆ ಎಡೆಗೊಡದೆ, 
ಕ್ರೀ ಮುಂಚು ಅಜೌವ ಆತ್ಮ ಹಿಂಚಾಗಿ, ಓಸರವಿಲ್ಲದ ತ್ರಾಸಿನಂತೆ, 
ಹಿಡಿದ ವ್ರತಕ್ಕೆ, ನಡೆವ ಆಚರಣೆಗೆ, ಒಡಗೂಡುವ ವಸ್ತುವಿಗೆ, 
ಬೇಜೊಂದೆಡೆಯೆಂದು ಕಲ್ಪಿತ ಹಿಂಗಿದವಂಗೆ, 
ಕೊಂಡ ವ್ರತದಲ್ಲಿ ಆತ್ಮನಿಂದವಂಗೆ ಆತನ ಸಂಗವೆ ಏಲೇಶ್ವರಲಿಂಗದ ಕೂಟ. ॥೪೬॥ 


೧೬೩೨ 


ವ್ರತಸ್ಥನಾಗಿ ಭವಿಗಳ ಕೆಳಗೆ ಬೊಕ್ಕಸ ಭಂಡಾರ ಅಸಿ ಕೃಷಿ ವಾಣಿಜ್ಯ 
ಮುಂತಾದ ಕಾಯಕವ ಬಿಟ್ಟು, 
ತನ್ನ ಸ್ವಕಾಯಕದಿಂದ ಬಂದು ಒದಗಿದ ದ್ರವ್ಯವ ಒಡೆಯನ ಮುಂದಿಟ್ಟು, 
ತಾನೊಡಗೂಡಿಕೊಂಡ ಪ್ರಸಾದಿಯ ತ್ರಸಾದವ ಎನ್ನೊಡೆಯನ ಮುಂದಿಟ್ಟು 
ಏಲೇಶ್ವರಲಿಂಗಕ್ಕೆ ಕೊಡುವೆನು. ॥ ೪೭॥ 


೧೬೩೩ 


ಒಡೆಯರು ಭಕ್ತರಲ್ಲಿ ಕೃಷಿಯಿಲ್ಲದೆ ಬೇಡಿ ತಂದು ತನ್ನ ಮಡದಿ ಮಕ್ಕಳ ಹೊರೆದು 
ಮಿಕ್ಕಾದುದ ಒಡೆಯರಿಗಿಕ್ಕಿ ಹೆನೆಂಬ ಅಡುಗೂಲಿಕಾಜನ ಗಂಜಿಗುಡಿಹಿಯ ಭಕ್ತಿ 
ತನ್ನ ಸಂಸಾರದ ಅಡಿಯೊಳಗೆ ಅಡಗಿತ್ತು. ಇದ ಬೆದಕಿದಡೆ ಹುರುಳಿಲ್ಲ. 
ನ್ನಿಯೆತ್ತಿ ಗೆ ಎನ್ನ ಮಣ್ಣೆತ್ತು ಘನವೆನಬೇಕು. 
ಅದು ಭಕ್ತಿ ಪಕ್ಷದ. ಓಸರ 2 ಬಿಡಲಿಲ್ಲ, ಅಜ್‌ದು ಹಿಡಿಯಲಿಲ್ಲ. 
ಆ ಅಂಗವ ಒಡಗೂಡುವ ಶರಣರು ನೀವೆ ಬಲ್ಲಿರಿ. 
ಎನಗದು ಸಂಗವಲ್ಲ ಏಲೇಶ್ವರಲಿಂಗಕ್ಕೆ. ॥ 9S I 


೧೬೩೪ 


ತನು ಸಂಪಾದನೆಯ ನೇಮ, ಭಾವಸಂಪಾದನೆಯ ನೇಮ, 
ಜ್ಞಾನಸಂಪಾದನೆಯ ನೇಮ, ಕ್ರೀ ಸಂಪಾದನೆಯ ನೇಮ, 


CC-0. Jangamwadi Math Collection. Digitized by eGangotri 





ಏಲೇಶ್ವರದ ಕೇತಯ್ಯಗಳ ವಚನ 


ಆಚಾರ ಸಂಪಾದನೆಯ ನೇಮ, ಭಾವ ಸಂಪಾದನೆಯ ನೇಮ, 
ಸರ್ವ ಸ್ಥಲದ ಸಂಪಾದನೆಯ ನೇಮ, ತ್ರಿವಿಧ ಮಲದ ಸಂಬಂಧ ನೇಮ, 
ಇಂತೀ ಕ್ರೀ ಅಂಗಕ್ಕೆ, ಇಂತೀ ಜ್ಞಾನ ಲಿಂಗಕ್ಕೆ. 
= ಕಳೆದುಳಿದ ಭಾವ ವಸ್ತು ವಿನಲ್ಲಿ ನಿಶ್ಚಯವಾದ ಶೀಲವಂತಂಗೆ 
S ನಮೋ ಎಂದು ಬದುಕಿದೆ ಏಲೇಶ್ವ, ರಲಿಂಗ ಸಹಿತಾಗಿ. ॥೪೯॥ 


೧೬೩೫ 


ಮೃತ್ತಿಕೆಯ ಲವಣ ಸ್ವಯಂಪಾಕ, ಮಿಕ್ಕಾದ ಲವಣ ಅಪ್ಪು ಭೇದ. 
ಸಪ್ಪೆ ಯ lays! ನಿಶ್ಚಿಂತ ಅದು ದೋಷನಾಶನ. 
ಇಂತೀ ಉಭಯ ವ್ರತವ ಕಟ್ಟು. 
ಕ್ಯಾದ ಅಜುವತ್ತೆರಡು ಶೀಲ ಸ್ವತಂತ್ರ ಸಂಬಂಧ 
ಎಂಭತ್ತನಾಲ್ಕು OF ಜೀವ ವ್ರತದ ಸಂಬಂಧ. 
ತವ ತವ ಒಡದಲ್ಲಿ ಆ ವ್ರತಕ್ಕೆ ಅನುಸರಣೆ? ಬಂದಿತು ಬಾರದೆಂಬ ಸಂದೇಹಕ್ಕೆ ಮುನ್ನವೆ 
A ನಿರಂಗವಾಗಬಲ್ಲುದೊಂದೆ ವ್ರತ. 
ಮತ್ತೆ ಮಿಕ್ಕಾದವೆಲ್ಲವೂ ಸಂದಣಿಯ ತಗಹು, 
ಪರಿಸ್ಪಂದದ ಕೊಳಕು, ಲಂದಣಿಗರ ಬಂಧದ ಮಾತಿನ ಮಾಲೆ. 
೦ತೀ ಸಂಗ ದುಸ್ಸಂಗವನಜ್‌ತು ಹಿಂಗುವದ ಹಿಂಗಿ 
ನ್ನ ಸಂಗಸುಖಕ್ಕೆ ' ಬಂದುದ ಕೂಡಿಕೊಂಡು, ವ್ರತಭಂಗಿತನಲ್ಲದೆ 
ನಿರುತ ಸ್ವಸಂಗಿ'ಯಾದ* ಸ ಸರ್ವಾಂಗಸಂಬಂಧ ಶೀಲವಂತಂಗೆ, 
ಬೇಜಕೊಂದುವಿಲ್ಲ, ಏಲೇಶ್ವರಲಿಂಗವು ತಾನೆ. ॥೫೦॥ 


B 


& 


೧೬೩೬ 


ಅಂಗ ಸರ್ವಾಂಗ ಭಾವವ ಮುಟ್ಟುವಲ್ಲಿ, 
ಆ ಭಾವ ತನ್ನಯ ಕ್ರೀ ಯ ನಿಬದ್ಧಿ ಸಿ ಹಡಿವಲ್ಲಿ 
ಬಾಹ್ಯದ ಕ್ರೀ ಅಂತರಂಗದ ಅಟೌವು ಉಭಯ ಏಕ ಸನ್ಮತವಾಗಿ, 
ಸರ್ವ. ವ್ರ ಓವಧಾನಂಗಳಲ್ಲಿ ಸರ್ವವ ಹಿಡಿದುಬಿಡುವಲ್ಲಿ 
ತನ್ನ ಕ್ರೀಗೆ ಒಳಗಾದುದ ಒಡಗೂಡುವಲ್ಲಿ' 
ಸಹಭೋಜನದ ಸಮವನಟ್‌ತು ಭರಿತಾರ್ಪಣದ ಅರ್ಪಿತವನಟ್‌ೌ್‌ತು 
ತಾ ಲಕ್ಷಿಸಿದ ವ್ರತದ ಕಟ್ಟಳೆಯ ಕಂಡು 


೧೬೫: 1 ಲವಣ (ಕೋ ೪೪೮). 2 +. ಬಂದಲ್ಲಿ (ಕೋ ೮೨, ಕೋ ೧೫೧, ಕೋ ೩೦೦). 
3 ಯಾಗಿ (ಕೋ ೮೨, ಕೋ ೧೫೧, ಕೋ ೩೦೦). 


a 


CC-0. Jangamwadi Math Collection. Digitized by eGangotri 











೪೪೦ ಸಕಲ ಪುರಾತನರ ವಚನಗಳು-೧ 


ತನು ಕ್ರೀಯಲ್ಲಿ ಶುದ್ಧವಾಗಿ, ಆತ್ಮ ಅಟ್‌ವಿನಲ್ಲಿ ಶುದ್ಧವಾಗಿ, 
ಅಟಾವು ಆಚಾರದಲ್ಲಿ ಲೀಯವಾಗಿ. 
ಆ ಸದ್ಭಾವವೆ ಏಲೇಶ್ವರಲಿಂಗದ ವ್ರತದ ಸಂಬಂಧ. ET 


೧೬೩೭ 


ಹಿಡಿದ ವ್ರತ ಘಟಿಸಿತ್ತೆಂದು ಮುಂದೆ ಒಂದು ವ್ರತಕ್ಕೆ ಅಡಿಯಿಡುವ ಪರಿಯಿನ್ನೆಂತೊ? 
ಆ ವ್ರತ ತನಗೆ ಸಂಭವಿಸಿ ನಿಂದಲ್ಲಿ ಹೆಣ್ಣಿಗೆ ವಿಷಯ ಹೊನ್ನು ಮಣ್ಣಿಗೆ ಅಪೇಕ್ಷೆ ಮತ್ತೆ 
ಸರ್ವೇಂದ್ರಿಯಂಗಳಲ್ಲಿ ಹಿಂಗಿ ನಿಂದ ವ್ರತದಂಗವಾವುದು? 
ತಾನಿಂದ ವ್ರತ ಒಂದಂಗದಲ್ಲಿ ಸಲೆ ಸಂದುದು. 
ಆ ಭಾವದಲ್ಲಿ ಸರ್ವ ವ್ರತ ಸಂದಿತ್ತು, ಏಲೇಶ್ವರಲಿಂಗಕ್ಕೆ. 121 


೧೬೩೮ 


ಅನ್ಯರ ದ್ರವ್ಯವ ಅಪಹರಿಸಿಕೊಂಡಲ್ಲಿ ಅದು ತನಗೆ ಅನ್ಯ ದೈವ. 
ತನ್ನ ಕ್ರೀಯಲ್ಲದಲ್ಲಿ ಮನ ಮುಟ್ಟಿ ನೆನೆದಾಗವೆ ಅದು ಅನ್ಯಹಾರ. 
ಇದಿರ ಉಪಚರಿಯಕ್ಕೆ ನಾನೊಂದು ವ್ರತವ ಹಿಡಿದು 
ನಡೆದೆಹೆನೆಂಬುದೆ ಪರಪಾಕದ ಸಾಕುಳ 
ಇಂತಿವರಲ್ಲಿ ಮನ ಹೇಸಿ ತನು ಕರಗಿ ಪಕ್ಷಪಾತವೆಂಬ ಪಾತಕವ ಬಿಟ್ಟು 
ನಿಶ್ಚಯದಲ್ಲಿ ನಿಂದ ವ್ರತಾಂಗಲಿಂಗಿಗೆ ಮರ್ತ್ಯರ ಸುಗುಣ ದುರ್ಗುಣವನೊಲ್ಲ. 
ನಿತ್ಯಾನಿತ್ಯವ ಮುಟ್ಟಿ ಮರ್ತ್ಯರ ಕರ್ಕಶವನೊಲ್ಲ. 
ಭಕ್ತಿಯಲ್ಲಿ ತಿಳಿದು ಜ್ಞಾನದಲ್ಲಿ ನಿಂದು ವೈರಾಗ್ಯದಲ್ಲಿ ಸಲೆಸಂದು - 
ಇಂತೀ ತ್ರಿವಿಧದಲ್ಲಿ ನಿದಾನಿಸಿ ನಿಂದು 
ಕ್ರಿಯೆ ಘಟವಾಗಿ ಆಚಾರವೆ ಆತ್ಮವಾಗಿ 
ಅನುಸರಣೆಯಿಲ್ಲದ ನಿಶ್ಚಯವೆ ನಿಜ ತತ್ವಕೂಟವಾಗಿ 
ತೊಳಗಿ ಬೆಳಗುತ್ತಿರಬೇಕು ಏಲೇಶ್ವರಲಿಂಗದಲ್ಲಿ. 1೫೩.1 


೧೬೩೯ 


ಸದ್ಭಾವವ್ರತಿ, ವೀರವ್ರತಿ, ಧೀರವ್ರತಿ, ದೃಷ್ಟವ್ರತಿ, 
ನಿಷ್ಠೆಯ ವ್ರತಿ, ಸರ್ವಜ್ಞಾನವ್ರತಿ, ಸಂತೋಷವ್ರತಿ, 
ಸಂಬಂಧವ್ರತಿ, ಸಂಪದವ್ರತಿ, ಸರ್ವಾಂಗವ್ರತಿ, 
ಪರಿಪೂರ್ಣವ್ರತಿ, ಸರ್ವಜೀವದಯಾವ್ರತಿ, 
| ಸಕಲವ್ರತಿ, ನಿಃಕಲವ್ರತಿ, ಪರವ್ರತಿ, 


CC-0. Jangamwadi Math Collection. Digitized by eGangotri 


ಏಲೇಶ್ವರದ ಕೇತಯ್ಯಗಳ ವಚನ ೪೪೧ 


ಪರಬ್ರಹ್ಮವ್ರತಿ, ಪರತತ್ತ್ವವ್ರತಿ, 

ಪರವಸ್ತುವುತಿ, ಪಿಂಡವ್ರಶಿ, ಪಿಂಡಜ್ಞಾನವ್ರತಿ, 

ಸ್ಥೂಲವ್ರತಿ, ಸೂಕ್ಷ್ಮವ್ರತಿ, ಕ ಕಾರಣವ್ರತಿ, 

ಅಂಗವ್ರತಿ, ಲಿಂಗವ್ರತಿ, ಧನವ್ರತಿ, ಧಾನ್ಯವ್ರತಿ 

ದೃಕ್ಕಿಂಗೊಳಗಾದ ತನ್ನ ಕ್ರೀಗನುಕೂಲವಾದ ಸಂಬಂಧ ವ್ರತಂಗಳ ಆರೋಪಿಸಿ ನಿಂದಲ್ಲಿ 
ನಾನಾ ಸಮೂಹದ ಸತ್ತಿ ಶಿ ೀಗಳನಟ್‌್‌ತು, 

ರೋಚಕ 'ಅರೋಚಕ! ಮಾರ್ಗ ಅಮಾರ್ಗದ ಉಭಯದ 233, nian 

ಕ್ರೀಯ ಆದಿಯನಜ್‌ದು ನಿಃಕ್ರೀಯ ನಿಜವ ಭೇದಿಸಿ ಕಂಡು, 

ಸರ್ವದಯಾಸಂಪನ್ನನಾಗಿ ಸರ್ವಾಂಗಲಿಂಗಿಯಾಗಿ, ಸಕಲವ್ರತ ಮಹಾರಾಜಸ್ತ ನಾಗಿ ನಿಂದ 
ಏಲೇಶ್ವ ರಲಿಂಗಕ್ಕೆ ನಾನಿಳಿದ ಬಂಟ. 

ಪ್ರತವನಣೌದು ಮಜಕಿದವರ ಸ್ವಪ್ನದಲ್ಲಿ ಕಂಡಡೆ 

ಅವರಿಗಿಕ್ಕಿದ ತೊಡರು - ಎಲೆದೊಟ್ಟ 'ನುಂಗಿದೆನು. ॥೫೪॥ 


೧೬೪೦ 
ಆಳಿ ಮೇಳ ಚಚ್ಚಗೊಟ್ಟಿ ಚೌವಟತನಕಾಗಿ ವ್ರತದಾಳಿಯ ಮಾಡಿಕೊಳ್ಳದೆ 
ತನುವಿಗೆ ಕಟ್ಟು, ಮನಕ್ಕೆ ವ್ರತ ಸರ್ವೇಂದ್ರಿಯ ವಿಸರ್ಜನವಾಗಿ 
ಮಾಡಿಕೊಂಬುದೆ ಸ್ವಯವ್ರತ. 
ಈ ಗುಣ ಏಲೇಶ್ವರಲಿಂಗಕ್ಕೆ ವ್ರತದ ಸುಪಥದ 'ಪಥ.! HAAN 


೧೬೪೧ 
ಭಕ್ತಿಯಿಂದ ನಡೆದೆಹೆನೆಂಬಲ್ಲಿ ವ್ರತ ಲಕ್ಷವುಂಟು. ಅಲಕ್ಷವುಂಟು. 
ಮಿಕ್ಕಾದ ಸರ್ವಗುಣಂಗಳಲ್ಲಿ ಹೊತ್ತು ಹೋರಿಹೆನೆಂದಡೆ ಭಕ್ತಿ ಲಕ್ಷ ಣ. 
ವಿಶ್ವಮಯ ಸತ್ವಕ್ಕೆ ತಕ್ಕ ಸಾಮರ್ಥ್ಯದಲ್ಲಿ ಚಿತ್ತವೊಪ್ಪಿ ನಡೆವ ಕೃತ್ಯವ ಹೊತ್ತು 
ಆ ಕೃತ್ಯ ತಪ್ಪದೆ ನಿಶ್ಚ ಯವಾಗಿರಬೇಕು. 
ಇದು ees ರಲಿಂಗಕ್ಕೆ ವ್ರತದ 'ಗುತ್ತಗೆಯ ನೇಮ. ES 


೧೬೪೨ 


ಶಸ್ತ್ರ, ಸಮಾಧಿ, ನೀರು, ನೇಣು ಮಿಕ್ಕಾದ ವಿಷ ಅವುಷಧಿಗಳಿಂದ 
ವ್ರತ ತಪ್ಪಿತೆಂದು ಆತ್ಮಘಾತಕವ ಮಾಡಬಹುದೆ, 





೧೬೩೯: 1 x (Bae ೪೪೮). 2 ತ್ವತ್ತ (ಕೋ ೧೫೧); ತತ್ವ (ಕೋ ೮೨. 
೧೬೪೦: |! ಪದ (ಕೋ ೧೫೧). 
೧೬೪೧: 1 4 ಗುತ (ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 













ord ಸಕಲ ಪುರಾತನರ ವಚನಗಳು-೧ 

ವ್ರತ ತಪ್ಪಿತ್ತೆಂದು ತಾನಜೌಯಬಹುದೆ, 

ಅಟ್‌ವು ತೋಟ್‌ದಲ್ಲಿಯೆ ಆ ಘಟವ ಮಜಕಿದು ಲಿಂಗವ ಬೆರಸಬೇಕಲ್ಲದೆ? 

ಹೀಗಲ್ಲದೆ ಊರೆಲ್ಲರ ಕೂಡಿ ಲಾಗಿಗೆ ಸತ್ತೆಹೆನೆಂದು 

ಬೇಡಾ ಎಂದಡೆ ಉಳಿದೆಹೆನೆಂಬ ವಿದಾಂತರಲಾಗಲ್ಲಾ. 

ಬಂಧನವಿಲ್ಲದೆ ಲಿಂಗವ ಒಡಗೂಡಬೇಕು ಏಲೇಶ್ವರಲಿಂಗದಲ್ಲಿಗಾಗಿ. ET 


೧೬೪೩ 
ತಾ ಹಿಡಿದ ವ್ರತಕ್ಕೆ ನಿಶ್ಚಯವ ಕಂಡು ನಡೆವಲ್ಲಿ 


ಸೋಯುಬಹುದಕ್ಕೆ ಮುನ್ನವೆ ಸುಳುಹನಜ್‌ದು, 
ತಟ್ಟುಮುಟ್ಟು ಬಹುದಕ್ಕೆ ಮುನ್ನವೆ ಕಟ್ಟಣೆಯ ಮಾಡಿ, 


` ಮೂಜ್‌ ದೃಷ್ಟದಿಂದ ಶಿವಾಧಿಕ್ಕ ತಪ್ಪಿ ಬಂದಲ್ಲಿ 


ತನ್ನ ಕಟ್ಟಳೆಯ ವ್ರತಸ್ಥ ಭಕ್ತರು ಗಣಂಗಳು ಗುರುಲಿಂಗ ಜಂಗಮ ಮುಂತಾಗಿ 

ಎನ್ನ ವ್ರತದ ದೃಷ್ಟದ ಕಟ್ಟಳೆ ತಪ್ಪಿತ್ತೆಂದು ಮಹಾಪ್ರಮಥರಲ್ಲಿ ತಪ್ಪನೊಪ್ಪಿಸಿ, 

ಇನ್ನು ಘಟವಿಪ್ಪುದಿಲ್ಲಾಯೆಂದು ಬೀಳ್ಕೊಂಡು 

ಸತ್ಯಕ್ಕೊಪ್ಪಿದಂತೆ ತನ್ನ ಚಿತ್ತವಿದ್ದು ಪರಿಹರಿಸಿಕೊಂಬುದು ಮರ್ತ್ಶದ ಅನುಸರಣೆ. 
ತಪ್ಪಿದಲ್ಲಿಯೆ ಆತ್ಮವಸ್ತುವಿನಲ್ಲಿ ಕೂಡುವುದು ಕಟ್ಟಾಚಾರಿಯ ನೇಮ. 

ಇಂತೀ ಉಭಯವ ವಿಚಾರಿಸಿ ನಿಂದ ವ್ರತಕ್ಕೆ ನಿಮ್ಮ ಮನವ ಸಾಕ್ಷಿ. 

ಆಜ್ಞೆಯ ಮೂಜಲಿಲ್ಲ, ಬಂಧನದಲ್ಲಿ ಅಳಿಯಲಿಲ್ಲ. 

ನೀವು ನೀವು ಬಂದ ಬಟ್ಟೆಯ ನೀವೆ ನೋಡಿಕೊಳ್ಳಿ. 

ಎನ್ನ ಬಟ್ಟೆ, ಏಲೇಶ್ವರಲಿಂಗದ ಗೊತ್ತು ಕೆಟ್ಟಿಹಿತೆಂದು ಸೂಚನೆದೋಣ್‌ತ್ತು. ॥ ೫೮॥ 


೧೬೪೪ 
ಮನಕ್ಕೆ ವ್ರತವ ಮಾಡಿ, ತನುವಿಗೆ ಕ್ರೀಯ ಮಾಡಬೇಕು. 
ಇಂದ್ರಿಯಂಗಳಿಗೆ ಕಟ್ಟನಿಕ್ಕಿ, ಆತ್ಮನ ಸಂದೇಹವ ಬಿಡಿಸಿ ಕ್ರೀಯ ಮಾಡಬೇಕು. 
ಹೀಂಗಲ್ಲದೆ ವ್ರತಾಚಾರಿಯಲ್ಲ. 


ಮನಕ್ಕೆ ಬಂದಂತೆ ಹರಿದು, ಬಾಯಿಗೆ ಬಂದಂತೆ ನುಡಿದು, 
= ಇಂತೀ ನಾ ವ್ರತಿಯೆಂದರೆ ಮೂಗನರಿಯದೆ ಮಾಣ ಏಲೇಶ್ವರಲಿಂಗನು: Il HE Ml 


೧೬೪೫ 


ಕ್ರೀಯ ಅನುವನಣಿದಾತ ಗುರುವೆಂಬೆ. 


ಶ್ರೇಯ ಅನುವನಟಾತುದು ಲಿಂಗವೆಂಬೆ. 


1 CC-0. Jangamwadi Math Collection. Digitized by eGangotri 





ಏಲೇಶ್ವರದ ಕೇತಯ್ಯಗಳ ವಚನ yya 


ಕ್ರೀಯ ಅನುವನಜ್‌ದಾತೆ ಜಂಗಮವೆಂಬೆ. 

ಇಂತಿ ತ್ರಿವಿಧಮೂರ್ತಿ ಆಚಾರಕ್ಕೆ ಅನುಕೂಲವಾಗಿ 

ಭಂಗಾರದೊಳಗೆ ಬಣ್ಣವಡಗಿದಂತೆ, ಆ ಬಣ್ಣವೇದಿಸಿ ಭಂಗಾರವಾದಂತೆ; 

ಇಂತು ಆಚಾರಕ್ಕೂ ಅಟ್‌ೌವಿಂಗೂ ಪಡಿಪುಚ್ಚ ವಿಲ್ಲವಾಗಿ, 

ಆಚಾರವೆ ಕುಲ, ಅನಾಚಾರವೇ ಹೊಲೆ, ಇದಕ್ಕೆ ಒಲವರವಿಲ್ಲ. 

ಏಲೇಶ್ವರಲಿಂಗವ ಕೇಳಲಿಲ್ಲ. : ॥೬೦॥ 


೧೬೪೬ 


ತನು ಮುಟ್ಟುವುದಕ್ಕೆ ಮುನ್ನವೆ ಮನ ಶೀಲವಾಗಿರಬೇಕು. 
ಮನ ಮುಟ್ಟುವುದಕ್ಕೆ ಮುನ್ನವೆ ಅಜ್‌ವು ಶೀಲವಾಗಿರಬೇಕು. 
ಅಂಗ ಮನ Sera) ವ್ರತಾಂಗದಲ್ಲಿ ಕಜ್‌ಗೊಂಡು ಆಚಾರಕ್ಕೆ ಅಸುಸರಣೆಯಿಲ್ಲದೆ, 
ಆತ್ಮವ್ರತ ತಪ್ಪಿದಲ್ಲಿ ಓಸರಿಸದೆ ಆ ವ್ರತದ ಅಜ್‌ವು ಹೆಜಿಕೆಹಿಂಗದೆ 
ಇಪ್ಪಾತನಂಗವೆ ಏಲೇಶ್ವರಲಿಂಗದಂಗ. neon 


೧೬೪೭ 


ನಾನಾ ಭಾವದ ವ್ರತಂಗಳನಟ್‌ವಲ್ಲಿ ಎಚ್ಚಜೌಕೆ ವ್ಯವಧಾನ ಮುಂತಾಗಿ 
ತಟ್ಟುಮುಟ್ಟು ತಾಗು ಸೋಂಕುಗಳಲ್ಲಿ avg ees ಗುಂದದೆ, 
ನಡೆವಲ್ಲಿ ಒಂದ ಕುಜಾೌತು, ನುಡಿವಲ್ಲಿ ಲಕ್ಷಿಸಿ, 
een ಧರೆ ಜಲ ಅನಲ ಅನಿಲಂಗಳಲ್ಲಿ ದೃಕ್ಕು ದೃಶ್ಯ 
ಏಕವಾಗಿ ವರ್ತಿಸಿ ನಡವುದು ಖಂಡಿತನ ವ್ರತ. 
ಆತ ಸಂದೇಹವಿಲ್ಲದ ನಿರಂಗ ಏಲೇಶ್ವರಲಿಂಗವು ತಾನೆ. ॥೬೨॥ 


೧೬೪೮ 


ಸಂದೇಹವುಂಟಾದಲ್ಲಿ 
ಆ ವ್ರತವ ಶ್ರುತದಲ್ಲಿ ಕೇಳಿ ದೃಷ್ಟದಲ್ಲಿ ಕಾಣಿಸಿಕೊಂಡು 
ಅನುಮಾನದಲ್ಲಿ ಅ೫ದು ವಿಚಾರಿಸಿ, 
ಮಅವೆ ಅಹಂಕಾರದಿಂದ ಬಂದ 
ಉಭಯವ ತಿಳಿದು ದೋಷವಿಲ್ಲದಂತೆ ಪರಿತೋಷವ ಕಂಡು 
ಶರಣತತಿ ಮುಂತಾಗಿ ಪ್ರಾಯಶ್ಚಿತ್ತವೆಂಬುದು ವರ್ತಕ ವ್ರತ. 
ಇಂತಿವನ್‌ದು ಅಲ್ಲ ಅಹುದೆನ್ನದೆ ಎಲ್ಲರ ಮನಕ್ಕೆ ವಿರೋಧವ ತಾರದೆ, 
ಅಲ್ಲಿ ಆತ್ಮನ ಬೆರೆಯದೆ ಕಲ್ಲಿಯ ಮದ್ಯದಲ್ಲಿ ಜಾಜ್‌ದ ಅಪ್ಪ ವಿನಂತೆ, 


7 
CC-0. Jangamwadi Math Collection. Digitized by eGangotri 





೪೪೪ ಸಕಲ ಪ್ರರಾತನರ ವಚನಗಳು-೧ 


ಉಭಯದಲ್ಲಿಗೆ ಕಾಣಿಸಿಕೊಳ್ಳದ ವ್ರತಾಂಗಿಯಲ್ಲಿಯೂ ನಿಸ್ಸೀಮ. 
ಅದು ಅಣುವತ್ತಮೂಜನೆಯ ಶೀಲ; ಅರಿಬಿರಿದಿನ ಭಾವ ಏಲೇಶ್ವರಲಿಂಗಕ್ಕೆ. ॥ a9, 


೧೬೪೯ 


ಧೂಳು ಪಾವಡ, ಕಂಠ ಪಾವಡ, ಸರ್ವಾಂಗ ಪಾವಡದೊಳಗಾದ. 
ಲವಣ ಸಪ್ಪೆವೊಳೆಗಾದ ನಾನಾ ಸೀಲ ಸಂಪನ್ನರಿಗೆಲ್ಲಕ್ಕೂ 
ಭಾವದ ವ್ರತ ಬೇಜುಂಟು, ಸದ್ಭಾವದ ವ್ರತ ಬೇಯಿಂಟು, 
ಪೃಥ್ವಿ ಅಪ್ಪು ತೇಜ ವಾಯು ಆಕಾಶದೊಳಗಾದ ಪಂಚಭೂತಿಕ ತನು 
ವ್ರತವ ಅಂಗೀಕರಿಸುವಲ್ಲಿ ತ್ರಿಜಾತಿ ಭೇದಂಗಳುಂಟು. 
ಪೃಥ್ವಿ ಸೋಂಕ ವಿಚಾರಿಸಿ, ಅಪ್ಪು ಸೋಂಕ ವಿಚಾರಿಸಿ, ತೇಜ ಸೋಂಕ ವಿಚಾರಿಸಿ, 
ವಾಯುಸೋಂ ವಿಚಾರಿಸಿ, ಆಕಾಶಸೋಂಕ ವಿಚಾರಿಸಿ - 
ಇಂತೀ ಪಂಚ ದೋಷಂಗಳ ಸಂಕಲ್ಪವಿಲ್ಲದಂತೆ 
ಲಯ ನಿರ್ಲಯವ ಕಂಡು, ಅಳಿವುಳಿವನನಜ್‌ದು, 
ಅಂಗ ಮನ ಭಾವ ಕರಣಂಗಳನೊಂದು ಮಾಡಿ 
ಅರ್ಪಿತವಾದುದ ಕಂಡು ಅನರ್ಪಿತವಾದುದನಬ್‌್‌ತು, 
ಚಿತ್ತ ಮುಟ್ಟುವುದಕ್ಕೆ ಮುನ್ನವೆ ಮತ್ತವು ಬಹ ಠಾವ ಕಂಡಲ್ಲಿ, 
ಅರ್ಪಿತವನವಗವಿಸಿ ಅನರ್ಪಿತವ ಹೊಜತಟ್ಟಿ 
ನಿಜ ನಿಶ್ಚಯವಾದ ಶೀಲ ಅಹುವತ್ತನಾಲ್ಯನೆಯ ವ್ರತ. 
ಇವಣಕೊಳಗಾದ ಕ್ರೀಯೆಲ್ಲವು ಸಂಕಲ್ಪದ ಸಂದೇಹ. 
ನಿಮ್ಮ ನೀವು ತಿಳಿದುಕೊಳ್ಳಿ. 
ಮುಂದಕ್ಕೆ ಏಲೇಶ್ವರದಲ್ಲಿ ರಾಮೇಶ್ವರಲಿಂಗಕ್ಕೆ ಜಗದ ಲೀಲೆ ಸಂದೇಹವಾಗಿದ್ದಿತ್ತು. ॥೬೪॥ 


೧೬೫೦ 


ಬಸವೇಶ್ವರಂಗೆ ಸರ್ವಗುಣಶೀಲ. 
ಚೆನ್ನಬಸವಣ್ಣಂಗೆ ದಿವ್ಯಜ್ಞಾನ ಗುಣ ಶೀಲ. 
ಪ್ರಭುದೇವರಿಗೆ ಬಸವಣ್ಣ ಚೆನ್ನಬಸವಣ್ಣನ ಉಭಯ ಗುಣಶೀಲ. 
ಮಡಿವಾಳಯ್ಯಂಗೆ ವೀರಗುಣ ಶೀಲ. 
ಅಜಗಣ್ಣಂಗೆ ಐಕ್ಯ ಗುಣ ಶೀಲ. 
ಸಿದ್ಧರಾಮಯ್ಯಂಗೆ ಯೋಗಗುಣ ಶೀಲ. 
ನಿಜಗುಣಂಗೆ ಆತ್ಮಗುಣ ಶೀಲ. 
ಚಂದಯ್ಯಂಗೆ ವೈರಾಗ್ಯ ಗುಣಶೀಲ. 
ಘಟ್ಟಿವಾಳಂಗೆ ತ್ರಿವಿಧಗುಣ ಶೀಲ. ಮೋಳಿಗೆಯ್ಯಂಗೆ ಭೇದಗುಣ ಶೀಲ. 


CC-0. Jangamwadi Math Collection. Digitized by eGangotri 





ಏಲೇಶ್ವರದ ಕೇತಯ್ಯಗಳ ವಚನ 


ಅಕ್ಕಗಳಿಗೆ ನಿರ್ವಾಣಗುಣ ಶೀಲ ಮಿಕ್ಕಾದ ಪ್ರಮಥರಿಗೆಲ್ಲಕ್ಕೂ ಸ್ವತಂತ್ರ ಶೀಲ. 
ಎನಗೆ ಏಲೇಶ್ವರಲಿಂಗವು ಕೊಟ್ಟುದೊಂದೆ ವಿಶ್ವಾಸ ಶೀಲ. ॥೬೫॥ 


೧೬೫೧ 


ಕ್ರೀ ಗುಣ ಶುದ್ಧವಾದಲ್ಲಿ ಭಾವ ಗುಣ ಶುದ್ಧ. 
ಆ ಸದ್ಭಾ ವದ ದೆಸೆಯಿಂದ ವಿಮಲ ಜಾ ನ, 
ಆ ಸುಜ್ಞಾನ ಸೂತ್ರವಾಗಿ ತ್ರಿವಿಧ ಭೇ ದೆವಾಯಿತ್ತು. 
ಆ ತ್ರಿವಿಧದ ಸೂತ್ರದಿಂದ ಷಡುಸ್ಥಲವಾಯಿತ್ತು. 
ಆ ಷಡುಸ್ಥಲದ ಭಾವಂಗಳೆ ಭಿನ್ನಭಾವವಾಗಿ ನಾನಾ ಸ್ಥ ಸ್ಥಲ ಭೇದ ವ್ರತವಾಯಿತ್ತು. 
ಆ ವ್ರತದ ಲಕ್ಷಣವನಟ್‌ತು ಆವಾವ ಕ್ರೀಯಲ್ಲಿ ಆವಭಾವ ಶುದ್ಧ ವಾಗಿ 
ಕೃತ್ಯಕ್ಕೆ ಕಟ್ಟಳೆಯಾಗಿ ನೇಮಕ್ಕೆ ನಿಶ್ಚಯವಾಗಿ 
ವ್ರತದಾಳಿಯ ತಪ್ಪದಿಪ್ಪ ಭಕ್ತ ನಲ್ಲಿ ಏಲೇಶ್ವರಲಿಂಗವು ನಿಶ್ಚಯವಾಗಿಪ್ಪನು. ॥ ೬೬ ॥ 


೧೬೫೨ 


ಸಂಚಿತ ತನುವಿನ ಕ್ರೀ, ಪ್ರಾರಬ್ಧ ಆತ್ಮನ ಕ್ರೀ, ಆಗಾಮಿ ಅಟ್‌ವನ ಕ್ರೀ. 
ಇಂತೀ ತ್ರಿವಿಧ ಕ್ರೀಯ es? ಅಜೌದವಂಗೆ ಹಿಂದಣ ತಾನು ಮುಂದಣ ಸೋಂಕು. 
ಮತ್ತೆಲ್ಲಾ ಎಡೆಯಲ್ಲಿ ನಿಂದ ವ್ರತದ ಸಂಬಂಧವ ಬಲ್ಲ ಆ ವ್ರತ ಅಜುವತ್ತೈದನೆಯ ಕ್ರೀ 
ಆ ಭಾವ ಆರೋಪವಾದಲ್ಲಿ ಏಲೇಶ್ವರಲಿಂಗನು ವ್ರತಸ್ಥನಾದ. Hee il 


೧೬೫೩ 


ಎಂಭತ್ತನಾಲ್ಕು ಲಕ್ಷ ವ್ರತ ಶೀಲ, ಅಣುವತ್ತನಾಲ್ಕು ನೇಮ, 
ಅಜುವತ್ತಾಖು ವ್ರತಂಗಳಲ್ಲಿ 
ಇವ ಪ್ರಮಾಣಿಸಿ ನಾಮವಿಟ್ಟೆ ಹೆನೆಂದಡೆ ಎನಗಾಗದು, ಚೆನ್ನ ್ನಬಸವಣ್ಣನಲ್ಲದೆ. 
ಆತ ಜ್ಞಾನಸೂತ್ರಧಾರಿ, ನಾನು ಕ್ರಿಯಾವರ್ತಕ. 
ಮಾಡಿಕೊಂಡ ವ್ರತಕ್ಕೆ ಕೇಡು ಬಂದಿಹಿತೆಂದು, ಬೆನ್ನ ಮತ್ಸ್ಯದ ಹುಣ್ಣಿನ ಪಶುವಿನಂತೆ 
ಎಲ್ಲಿಯೂ ನುಸುಳಲ!ಮ್ಮೆನು!; ಭಿನ್ನಭಾವದ ಕ್ರೀಯಲ್ಲಿ ನಮ್ಮಿ ದೇನೆ. 
ಎನಗೆ ಅಭಿನ್ನದ ಠಾವ ಹೇಳಾ, ಚಿನ್ನಬಸವಣ್ಣಪ್ರಿಯ ಏಲೇಶ್ವ ರಲಿಂಗವೆ... 1೬೮ ॥ 


೧೬೫೩: 1 ಮ್ಮದೆ (ಕೋ ೪೪೮). 


CC-0. Jangamwadi Math Collection. Digitized by eGangotri 





ಸಕಲ ಪ್ರರಾತನರ ವಚನಗಳು-೧ 


೧೬೫೪ 


ತಾವರೆಯ ಎಲೆಯ 'ಮೇರಳ' ನೀರಿನಂತೆ 
ಎನ್ನ ಮನ ಆರ ವ್ರತವನೂ ನೆಮ್ಮದಿದೆ ನೋಡಾ. 
ಎನ್ನ ಸಂದೇಹದಿಂದ ಮಹಾವ್ರತಿಗಳ ಸಂಗ ಸುಸಂಗಲಾಗದಿದೆ ನೋಡಾ. 


ಕ್ರೀಯನಜ್‌ಿ ಯದು, ಆಜವನೆನೆಯದು, 
ಬಜೌದೊಳಕಿಯೋಹ ಮನಕ್ಕೆ ಒಂದು ಕುಜುಹ ತೋಟಾ, ಏಲೇಶ್ವರಲಿಂಗ. lee y 


೧೬೫೫ 
ಆವ ವ್ರತ ನೇಮವ ಹಿಡಿದಡೂ ಆ ವ್ರತ ನೇಮದ ಭಾವಶುದ್ಧವಾಗಿರಬೇಕು. 
ಅಸಿ ಕೃಷಿಯಾಚಕ ವಾಣಿಜ್ಯತ್ವದಿಂದ ಬಂದ ದ್ರವ್ಯಂಗಳಲ್ಲಿ 
ಬಾಹ್ಯದ ಬಳಕೆ ಅಂತರಂಗದ ನಿಜ್‌ಗೆ ಉಭಯ ಶುದ್ಧವಾಗಿಪ್ಪ ಭಕ್ತನಂಗವೆ 
ಏಲೇಶ್ವರಲಿಂಗದಂಗ.* Hon 


೧೬೫೬ 


ತನು ಶೀಲ ಗುರುಭಕ್ತಿ; ಮನಶೀಲ ಲಿಂಗಭಕ್ತಿ ; 
ಧನಶೀಲ ಜಂಗಮಭಕ್ತಿ; ತ್ರಿವಿಧ ಶೀಲ ಮಹಾಭಕ್ತಿ; 
ಅಂಗ ಮನ ಭಾವ ಕರಣಂಗಳಲ್ಲಿ ವ್ರತದಂಗವೆ ಪ್ರಾಣವೆಂದು ಇಪ್ಪದು ಛಲಭಕ್ತಿ. 
ಇಂತೀ ಭೇದಭಾವಂಗಳಲ್ಲಿ ಅಣುಮಾತ್ರ ತಪ್ಪ ಕ್ಷಣಮಾತ್ರ ಸೈರಿಸೆವೆಂಬುದು ನಿಶ್ಚಯ ಭಕ್ತಿ. 
ಇಂತೀ ವರ್ತಕ ಶುದ್ಧ ಸದ್ಭಕ್ತಂಗೆ ಮರ್ತ್ಯ ಕೈಲಾಸವೆಂಬ ತತ್ತು ಗೊತ್ತಿಲ್ಲ. 
ಆತ ವ್ರತ ಲಕ್ಷಣ ಮೂರ್ತಿ, ಏಲೇಶ್ವರಲಿಂಗವು ತಾನೆ. ॥ ೭೧॥ 


೧೬೫೭ 


ಆತ ಅಂಗವ ತೊಟ್ಟಡೇನು, ಪರಾಂಗನೆಯರ ಸೋಂಕ. 
ಕರವಿದ್ದಡೇನು ಮತ್ತೊಂದ ಅಪಹರಿಸಿ ತೆಗೆಯ. 
ಕರ್ಣವಿದ್ದಡೇನು, ಮತ್ತೊಂದು ಅನ್ಯ ಶಬ್ದವ ಕೇಳ. 
'ಕಣ್ಣಿ'ದ್ಹಡೇನು, ಲಿಂಗವಲ್ಲದುದ ನೋಡ. 
ನಾಸಿಕವಿದ್ದಡೇನು, ಅರ್ಪಿತವಲ್ಲದುದ ವಾಸಿಸ. 
ಜಿಹ್ಹೆಯಿದ್ದಡೇನು, ಪ್ರಸಾದವಲ್ಲದುದ ಸ್ವೀಕರಿಸ. 
ಇಂತಿವೆಲ್ಲಣಿಲ್ಲಿ ಸರ್ವ ವ್ಯವಧಾನಿಯಾಗಿ 
ನಡೆನುಡಿ ಅಜ್‌ವು ಶುದ್ಧಾತ್ಮನು ಏಲೇಶ್ವರಲಿಂಗವು ತಾನೆ. ॥ ೭೨॥ 





೧೬೫೪; 1 ಮೇಗಳ (ಕೋ ೪೪೮). 
* ಕೋ ೪೪೮ರಲ್ಲಿ ಕೇತಯ್ಯಗಳ ವಚನಗಳು ಮುಗಿದಿವೆ. 
೧೬೫೭:  ಕಂಗಳಿ (ಬ ೧೫೦). ; 


CC-0. Jangamwadi Math Collection. Digitized by eGangotri 


Bac 


R 


ಕ್ರೀ ನೀಕ್ರೀಯೆಂಬ ಉಭಯವಾವುದು? 
ತನ್ನನಜ್‌ತಲ್ಲಿ ಕ್ರೀ, ತನ್ನ ಮಜಕಿದಲ್ಲಿ ನಃಕ್ರೀ. 
1ನಾ'ನೆಂಬುದುಳ್ಳನ್ನಕ್ಕ ಸರ್ವ ಕ್ರೀ. ಸಂಭ್ರಮಿಸಬೇಕು. 
1ನಾ'ನೆಂಬುದೇನೂ ತೋಟದಲ್ಲಿ ಕ್ರೀಯೆಂಬುದೇನೂ ಇಲ್ಲ, 
ಇಂತೀ ಭಾವವ ತಿಳಿದು ನಿಮ್ಮ ನೀವೆ ನೋಡಿಕೊಳ್ಳಿ. 
ಜಿಡ್ಡ ಜಿಗುಡೆಂಬ ಸಂದೇಹವ ತಾನುಂಡು ತೇಗಿದಂತೆ. 
ಇದಕ್ಕೆ ಸಂದೇಹವಿಲ್ಲ, ಏಲೇಶ್ವರಲಿಂಗವೇ ಸಾಕ್ಷಿ. 1೭೩ Il 


೧೬೫೯ 


'ಬಾವಿ' ಭಾಜನ ಚಲುಮೆ ಪರ್ಣಫಲ ಸರ್ವಸಯದಾನ ಸಂಗ್ರಹಂಗಳಲ್ಲಿ 
ಲಿಂಗಮುಖವಾಗಿ ತಂದ ಮತ್ತೆ 
ಮನೆಯಲ್ಲಿ ಲಿಂಗ ಬಾಹ್ಯ ಕಂಡರೆಂದು ಅವರಿಗೆ ಲಿಂಗವ ಕಟ್ಟಬಹುದೆ? 
3ಆ ಲಿಂಗ ದ್ರವ್ಯವ ಸೂಸಬಹುದೆ ಲಿಂಗಾಂಗಿಗಳು? 
ನೀವೆ ಉಭಯದ ಸಂದ ತಿಳಿದು ಕೊಳ್ಳಿ". 
ಕಟ್ಟಿದ ಘಟ ತಪ್ಪದಂತೆ, ಲಿಂಗದ್ರವ್ಯ ಸೂಸದಂತೆ, ಸಂದೇಹದ ಸಂಬಂಧದಲ್ಲಿ 
ಸಾಯದಂತೆ, ಸುಸಂಗವ ತಿಳಿದು"ಕೊಳ್ಳಿ*, 
ಏಲೇಶ್ವರಲಿಂಗದಲ್ಲಿ್‌ ವ್ರತವನಂಗೀಕರಿಸಬಲ್ಲಡೆ. ॥೭೪॥ 





೧೬೫೮: ! ತಾ (ಬ ೧೫೦). 
೧೬೫೯: 1 ಕೂಪ (ಬ ೧೫೦). 24 ಮಯ (ಬ ೧೫೦). 3409 (ಬ ೧೫೦. *ನೋಡಿ 
(ಬ ೧೫೦). 5 4 ಲಿಂಗದ್ರವ್ಯ ಕೆಡದಂತೆ (ಬ. ೧೫೦). 


CC-0. Jangamwadi Math Collection. Digitized by eGangotri 





ಮಾದಾರ ಧೂಳಯ್ಯಗಳ ವಚನ 


CC-0. Jangamwadi Math Collection. Digitized by eGangotri 





೧೬೬೦ 


ಸತ್ಯ ಶುದ್ಧ ಕಾಯಕವ ಮಾಡಿ ತಂದು ವಂಚನೆಯಿಲ್ಲದೆ 
ತ್‌ 


ಪ್ರಪಂಚಳಿದು ನಿಚ್ಚ ಜಂಗಮಕ್ಕೆ ದಾಸೋಹವ ಮಾಡುವ 
ಸದ್ದಕ್ತನ ಹೃದಯದೊಳಗೆ ಅಚ್ಚೊತ್ತಿದಂತಿಪ್ಪ ಕಾಮಧೂಮ ಧೂಳೇಶ್ವರ. ॥೧॥ 


೧೬೬೧ 


ಉತ್ಪತ್ಕ ಪಂಡವೆಲ್ಲಕ್ಕೂ ಜನನವೊಂದೆ ಭೇದ. 
ಲಯವಹ ಘಟಕ್ಕೆ ಹಲವು ತೆಜನುಂಟು. 

ಹಲವು Sad ಲಯವ ಬಲ್ಲಡೆ ಬೇಜಿಕೊಂದು ಕುಲ ಹೊಲೆ ಸೂತಕವೆಂಬುದುಂಟೆ? 
ಬಂದ ಯೋನಿಯ ಹೊಂದುವ ಘಟ್ಟದ 

ಉಭಯ ಸಂಧಿಯಲ್ಲಿ ಸಿಕ್ಕದೆ ನಿಂದ ನಿಜವೆ ತಾನಾದವಂಗೆ 


ಬೇಜಕೊಂದೂ ಇಲ್ಲಾ ಎಂದೆ ಕಾಮಧೂಮ ಧೂಳೇಶ್ವರಾ. ॥೨॥ 
೧೬೬೨ 


ಆಂಗಲಿಂಗವೆಂಬನ್ನಕ್ಕರ ಕಾಯದ ಸೂತಕ. 
ಪ್ರಾಣಲಿಂಗವೆಂಬನ್ನಬರ ಮನದ ಸೂತಕ. 
ಉಭಯವನಳಿಸುವನ್ನಕ್ಕರ ಅಜಸುವುದೆ ಜನನ ಸೂತಕ, ಮಜಕಿವುದೆ ಮರಣ ಸೂತಕ. 
ಸೂತಕವ ಹಿಂಗಿ ಅಜಾತನಾಗಬಲ್ಲಡೆ Sori ಏತಜ ಬಂಧವೂ ಇಲ್ಲ, 
ಕಾಮ ಧೂಮ ಧೂಳೇಶ್ವರಾ. at 


೧೬೬೩ 
'ಮರ!ದಲ್ಲಿ ಉರಿ ಹುಟ್ಟಿ ಅಡಗಿ ಸುಡದ ಭೇದವ ಬಲ್ಲಡೆ 


ಕಾಯದ ಲಿಂಗದ? ಸೂತಕವಿಲ್ಲ. 
ಕಲ್ಲಿನಲ್ಲಿ ಕಿಡಿ ಹುಟ್ಟಿ ಅಲ್ಲಿ ಉರಿಯದೆ ಆಚೆಯಲ್ಲಿ ಸಾಕಾರವ ಮುಟ್ಟಿ ಉರಿವಂತೆ, - 





೧೬೬೩: 1 ಮನ (ಕೋ ೮೨). 2 _. ಲ್ಲಿ (ಕೋ ೪೪೮). 
a 
CC-0. Jangamwadi Math Collection. Digitized by eGangotri 





೪೫೨ ಸಕಲ ಪುರಾತನರ ವಚನಗಳು-೧ 


ಆ ನಿಹಿತವನಟ್‌ದಲ್ಲಿ ಪ್ರಾಣಲಿಂಗವೆಂಬ ಮನಸೂತಕವಿಲ್ಲ, 
ಸೂತಕ ಪ್ರಸೂತಕವಾಗಿ ಏತಕ್ಕೂ ಒಡಲಿಲ್ಲದಿಪ್ಪುದು; 
ಅದೆ ಅಜಾತತ್ವ, ಕಾಮಧೂಮ ಧೂಳೇಶ್ವರಾ. 1೪] 


೧೬೬೪ 


ಲಿಂಗದಿಂದ ಕಂಡೆಹೆನೆಂಬುದು ಮನದ ಸೂತಕ. 
ಮನದಿಂದ ಅಬ್‌ದೆಹೆನೆಂಬುದು GAD ಸೂತಕ. : 
ಅಜಾವಿನಿಂದ ಅಟೌದೆಹೆನೆಬುದು ಮಹತ್ತಪ್ಪ ಘನದ ಸೂತಕ. 
ಕಾಯದಿಂದ ಕರ್ಮವ ಮಾಡಿ ಲಿಂಗವನಣಾದೆಹೆನೆಂಬುದು ಭಾವದ ಭ್ರಮೆ. 
ಭ್ರಮೆಯಳಿದು ಅಟ್‌ವನಟ್‌ದೆಹೆನೆಂಬುದು ಉಭಯದ ಬೀಜ. 
ಬೀಜ ನಷ್ಟವಾಗಿ ಅಂಕುರ ಮೊಳೆದೋದದೆ, ಶಂಕೆಯೆಂಬ ಸಂದೇಹ ನಂದಿದಲ್ಲಿ 
ಅದೆ ನಿಸ್ಸಂಗದ ಇರವೆಂದೆ, ಕಾಮ ಧೂಮ ಧೂಳೇಶ್ವರಾ. IET 


೧೬೬೫ 


ಆವುದ ಹಿಡಿದು ಬೀಸಿದಲ್ಲಿಯೂ ಗಾಳಿ ತಪ್ಪದು. 
ಏನ ಹಿಡಿದು ನುಡಿದಿಹೆನೆಂಬನ್ನಕ್ಕ ಮನದ ಸೂತಕ ಮೊದಲು. 
ಒಂದ ಕಂಡು ಒಂದ'ಜಲ್ಲಿ! ಕೂಡಿಹೆನೆಂಬನ್ನ ಬರ ಅಜಾವಿನ ಸೂತಕ ಬಿಡದು 
ದೀಪವ ಕೆಡಿಸಿದ ಸೆಆಗಿನಂತೆ, ಅನಲನಾಹುಶಿಗೊಂಡ ಸಾರದಂತೆ, 
ಬಯಲು ಬಯಲ ಕೂಡಿದ ನಿರಾಳಕ್ಕೆ ಲಕ್ಷವುಂಟೆ? 
ಅಜೀವುದಕ್ಕೆ ಮುನ್ನವೆ ಅಜ್‌ದ ನು ಕೇಳಿಗೊಂಡಲ್ಲಿಯೆ ಲೋಪ 
ಕಾಮ ಧೂಮ ಧೂಳೇಶ್ವ ರಾ. ॥೬॥ 


೧೬೬೬ _ 


ನಾನಾ ಶಬ್ದಂಗಳ ಮುಟ್ಟುವ ಕೈ, ಮುಟ್ಟಿಸಿಕೊಂಬ ವಾದ್ಯ, 
ಈ ಉಭಯದ ತಂತ್ರವನಜೌದು ಮುಟ್ಟು ವ ಆತ್ಮಂಗೆ 
ಮನ ನೆನೆದು ಮುಟ್ಟಿ ವಾದ್ಯ ರಚನೆಯಾಗಿ ಕಳಾಸ' ಕಡೆಗೇಟ್‌ದ ಮತ್ತೆ 
ತ್ರಿವಿಧರ ಗೊತ್ತು ಸೂತಕ ಇತ್ತಲೆ ಉಳಿಯಿತ್ತು, ಕಾಮಧೂಮ ಧೂಳೇಶ್ವರಾ. ॥ ೭॥ 





೧೬೬೫: 1 ಟಾದಲ್ಲಿ (ಕೋ, ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


ಮಾದಾರ ಧೂಳಯ್ಯ। ಗಳ ವಚಿನ ೪೫3 


೧೬೬೭ 


ಅಜಟ್‌ವು ಅಜ್‌ದಲ್ಲದೆ ಲಿಂಗವೆಂಬ ರೂಪಿಲ್ಲ. 
ಅವು ಅಜ್‌ದಲ್ಲದೆ ಜೀವಭಾವಹಿಂಗದು. 


ಅಜೌವೆಂಬ ಸೂತಕ ಹೆಳಿ ಹಿಂಗುವನ್ನಬರ ನಾನೀನೆಂಬನ್ನಕ್ಕ ಒಡಲು. 
ಅದೇನು ಕಾರಣ ಹೇಳಾ, ಕಾಮ ಧೂಮ ಧೂಳೇಶ್ವರಾ. ॥೮॥ 


೧೬೬೮ 


ಕೆಂಡ ಕೆಟ್ಟು ಕೆಂಡವಾಗಬಲ್ಲುದಲ್ಲದೆ ಬೂದಿಯಾಗಿ ಬೂದಿ ಹೊತ್ತಬಲ್ಲುದೆ? 
ಸೂತಕ ಸೂತಕಕ್ಕೊಳಗಪ್ಪದಲ್ಲದೆ. 2 
ಭಸ್ಮ ಮೇಲೆ ಕೆಂಡವೊಳಗಡಗುವುದಲ್ಲದೆ, 
ಕಾಷ್ಠ ಮೇಲೆ ಕೆಂಡವೊಳಗಡಗಿದುದುಂಟೆ? 
ಆಜ್‌ದ ಅಜ್‌ವು ಮಜವಿಂಗಪ್ಪದೆ? 
wees ಶೂನ್ಯವಾಗಿ ಸುಖದುಃ ಖಕ್ಕೆ ಹೊಳಗಾಗಬೇಕು 
ಕಾಮಧೂಮ "ಧೂಳೇಶ್ವ ರಾ. ॥೯॥ 


೧೬೬೯ 


ಆಕಾಶ ಆಕಾರವಾಗಿ ಶತೋಹೌಯಡಗುವನ್ನಬರ, 
ಬಯಲು ಬೆಳಗ ನುಂಗಿ ಒಳ ಗಾಹನ್ನಬರ, 
ವಾಯು ಗಂಧವ ಕೂಡುವನ್ನಬರ, 
ಕಾಯದ ಇಷ್ಟವ ಜೀವವಜೌ್‌ವನ್ನಬರ, 
ಆವ ಭಾವ ವನೂ ಆಡಿ ಭಾವಜ್ಞ ರನಿಸಿಕೊಂಬರಲ್ಲದೆ 
ಭಾವದ ಸೂತಕವುಳ್ಳನ್ನಕ್ಕ ಜೀವ ಆವಾವ! ಭಾವಂಗಳಲ್ಲಿ ಬಹುದು ತಪ್ಪದು. 
ಇದಕ್ಕೆ ಎನೆಗಿನ್ನಾ ವುದು. ಬಟ್ಟೆ, ಕಾಮಧೂಮ ಧೂಳೇಶ್ವರಾ? ॥೧೦॥ 


೧೬೭೦ 


ಶಂಕೆಯ ಹೆಟ್‌ದು ನುಡಿದೆಹೆನೆಂದಡೆ ಸಕಲ ಗುಣಂಗಳ ಸಂಕೇತದಲ್ಲಿದ್ದೆಹೆನೆ. 
ಆತ್ಮನ ಬಿಂಕವ ಹಟ್‌ದೆಹೆನೆಂದಡೆ ಚತುರ್ವಿಧ ಫಲಪದದ ಅಂಕದಲ್ಲಿ ಸಿಕ್ಕಿ ಇದ್ದೆಹೆನೆ. 
ಶಂಕೆಯ ಸೂತಕ ಇನ್ನೆಂದಿಗೆ ಹೆಜ್‌ವುದು, ಕಾಮ ಧೂಮ ಧೂಳೇಶ್ವ ರಾ? oon 


೧೬೬೯: 1 ನಾನಾ (ಕೋ ೪೪೨. 


2 
CC-0. Jangamwadi Math Collection. Digitized by eGangotri 


೪೫೪ ಸಕಲ ಪುರಾತನರ ವಚನಗಳು-೧ 


೧೬೭೧ 


ಲಿಂಗದಿಂದ ಆಖೌವನಜಾದೆಹೆನೆಂದಡೆ ಆತ್ಮಂಗೆ ಸೂತಕ. 
ಆಟ್‌ವಿನಿಂದ ಉಭಯವ ಕಂಡೆಹೆನೆಂದಡೆ ಅಜ್‌ವಿಂಗೆ ಸೂತಕ. 
CEPT ಆಟ್‌ವು 'ಆ ಅಜ್‌'ವುದಕ್ಕೆ ಮುನ್ನವೆ ಕುಜುಹುಗೊಂಡ ಮತ್ತೆ 
ಅಜ್‌ವುದಕ್ಕೆ ಒಡಲಿಲ್ಲ, ಮಜಕಿವುದಕ್ಕೆ ತೆಜಹಿಲ್ಲ. 
ಆದಿಶೂನ್ಯಕ್ಕೆ ಮೊದಲೆ ನಾದ ಶೂನ್ಯವಾದ ಮತ್ತೆ 
ಕಾಮ ಧೂಮ ಧೂಳೇಶ್ವ?ರನೆಂದೆನಲಿಲ್ಲ.? Il 0೨1 


೧೬೭೨ 


ಬ್ರಹ್ಮ ಪ್ರಳಯವಾದಲ್ಲಿ, ವಿಷ್ಣು ಪ್ರಳೆಯವಾದಲ್ಲಿ, 
ರುದ್ರ ಅರ್ಧನಾರೀಶ್ವರನಾಗಿ 'ದೇವಕಾಂತಿ! ಕಾಂತೆಯರಲ್ಲಿ ಉಳಿಯಿತ್ತು. 
ತ್ರಿವಿಧ ಮೂರ್ತಿ ತ್ರಿವಿಧದಿಂದ ಕೆಟ್ಟ ಮತ್ತೆ, 
ಅಜಕಿವಲ್ಲಿ ಆದಿಶೂನ್ಯ ಬ್ರಹ್ಮಪದವಾಯಿತ್ತು ; 
ಭೇದಶೂನ್ಯ ವಿಷ್ಣುಪದವಾಯಿತ್ತು ; 
ಅನಾದಿಶೂನ್ಯ ರುದ್ರಪದವಾಗಿ ಭೇದಿಸಿ ತಿರುಗುವಲ್ಲಿ, 
ಸ್ಥೂಲದಲ್ಲಿ ತೋಟುವ ಶೂನ್ಯ ಅಂಧಕಾರವಾಗಿಪ್ಪುದು; 
AE WO ತೋಟುವ ಶೂನ್ಯ ದಿವರಾತ್ರೆಯಂತೆ ಉಭಯವ ಕೂ ತಿಕೊಂಡಿಪ್ಪುದು; 
ಕಾರಣದಲ್ಲಿ ತೋಯುವ ಶೂನ್ಯ ಘಟಪಟುವ ಗರ್ಭೀಕರಿಸಿಕೊಂಡಿಪ್ಪುದು. i 
ಇಂತೀ ಶೂನ್ಯ ನಾಮರೂಪ ನಿಶೂನ್ಯ ನೀರಾಲಂಬ ಕುಂದದ ಬೆಳಗು ನುಂಗಿತ್ತು 
ನುಂಗಿದ ಘನ ಲಿಂಗವೆಂದು ಪ್ರಮಾಣಿಸಲಿಲ್ಲ, 
ಕಾಮ ಧೂಮ ಧೂಳೇಶ್ವರವೆಂದೆನಲಿಲ್ಲ. ॥ ೧೩॥ 


೧೬೭೩ 


ಕಂಗಳ ಸೂತಕದಿಂದ ಕಾಣಿಸಿಕೊಂಬುದು, 
ಮನದ ಸೂತಕದಿಂದ ನೆನೆಯಿಸಿಕೊಂಬುದು, 
ಕಾಯದ ಸೂತಕದಿಂದ ಮುಟ್ಟಿಸಿಕೊಂಬುದು, . 
ಮೂಜಜ ಸೂತಕದಲ್ಲಿ ಗಾಟಾಗುತ್ತ ಮಾಜ್‌ ಕಾಬ ಅಜ್‌ವು ಸೂಜತೆಯೆ? 
ನೆನಹಿಂಗೆ ಮುನ್ನವೆ ನೆನೆಯಿಸಿಕೊಂಡು, ಅಟ್‌ವುದಕ್ಕೆ ಮುನ್ನವೆ ಅಜ್‌ಹಿಸಿಕೊಂಡು, 
ಬಂದುದನಟ್‌ಯದೆ ಕುಜುಹಿನ ಹಾವಚೆಯಲ್ಲಿ 
ಮಣಿದು ಒರಗುತ್ತಿಹರ ಕಂಡು 
ಮಣ ಮಾಡಿದೆಯಲ್ಲಾ, ಕಾಮ ಧೂಮ ಧೂಳೇಶ್ವರಾ. ॥ ೧೪॥ 





೧೬೭೧: 1 ಅಚೌದನ (ಕೋ ೪೪೮). 2 ರಾ (ಕೋ ೮೨, ಕೋ ೧೫೧, ಕೋ ೭೦೦. ಕೋ ೪೪ರ). 
೧೬೭೨; 1 ವೇದ ಕಾಂತಿ (ಕೋ ೮೨, ಕೋ ೩೦೦); ದೇವಕಾಂತಿ ವ್ಯವ (ಕೋ ೪೪೮). 


| 


CC-0. Jangamwadi Math Collection. Digitized by eGangotri 


ಮಾದಾರ ಧೂಳೆಯ್ಯೆಗಳೆ ವಚನ ೪೫೫ 


೧೬೭೪ 

ಅಣುವಿಂಗಣು ಮಹತ್ತಿಗೆ ಮಹತ್ತಪ್ಪ ಘನವನಟ್‌ೀತಲ್ಲಿ 
ಮಣಿಮಾಲೆಯ ತಿರುಹಿ ತೊಳಲಲೇಶಕ್ಕೆ? 
ಅತ್ಯತಿಷ್ಠದ್ದಶಾಂಗುಲ ವಸ್ತುವಿಪ್ಪ ನೆಲೆಯನಖ್‌ತ ಮತ್ತೆ, 
ಹತ್ತಿಹಿತು ಹಾವಸೆಯೆಂದು ಒರಸ ಲೇತಕ್ಕೆ? 
ಉತ್ತರ ಕಕ್ಷೆಯ ತಿಳಿದು, ಪೂರ್ವ ಕಕ್ಷೆಯನಲ್‌ತು 
ಹೆಚ್ಚು ಕು ಕುಂದೆಂಬ ಭಾವ ಅಚ್ಚೊತ್ತಿದಂತೆ ನಿಂದ ಮತ್ತೆ 
ಕರ್ತೃ ಭ neh ವೆಂಬ ಉಭಯದ ಸೂತಕ ಆಳಿದಲ್ಲಿಯೆ 
ಮ ಧೂಳೇಶ್ವ'ರನೆಂದೆನಲಿಲ್ಲ.! ॥ ೧೫ ॥ 


— 
ಕಾಮ ಧು GN 


೧೬೭೫ 
ತಾನೆಂಬುದ ಅಜ್‌್‌ದೆನೆಂದಜ್‌ತಲ್ಲಿ ಇಷ್ಟಲಿಂಗದ ಪೂಜೆಯ ಗೊತ್ತು. 
ಆ ಇಷ್ಟವ ನೆನೆವ ಚಿತ್ತ ಸಾರ ಟ್ಟಿಯ ಉರಿ ಕೊಂಡಂತೆ. 
ತೊಳೆವ ಹಿಳಿವ ಸೂತಕ ನಿಂದಲ್ಲಿ, 
ಪ್ರಾಣಲಿಂಗ oneal teen ಬ ಸಮಯ ಸೂತಕನಿಂದಲ್ಲಿ! 
ಕಾಮ ಧೂಮ ಧೂಳೇಶ್ವ?ರನ ಏನೂ ಎನಲಿಲ್ಲ.3 ॥೧೬॥ 


ನಡೆವಾತನ ಕಾಲ ತಜ್‌ದು, ಕೊಡುವಾತನ ಕೆಯ ಮುಜ್‌ದು, 
ನುಡಿವಾತನ ನಾಲಗೆಯ ಕಿತ್ತು, ನೋಡುವಾತನ ಕಣ್ಣ ಕಳೆದು, 
ಅಜಾದೆಹೆನೆಂಬ ಸೂತಕವ ಮುನ್ನವೆ ಮಜಕದು ಅಜ್‌ದ ಮತ್ತೆ 
ತರುವಿನ ಶಾಖೆಯಲ್ಲಿ ತೋಜುವ “ಅರಗಿನ ಉರಿಯ ಯೋಗದಂತೆ. 
ತನುವಿನ ಮೇಲಣ ಕುಜುಹು ಮನದ ಮೇಲಣ ಸೂತಕ ನೆನಹು ನಿಷ್ಟತಿಯಾದಲ್ಲಿ, 
ಕಾಮ ಧೂಮ ಧೂಳೇಶ್ವರ, "ಏನೂ ಎನಲಿಲ್ಲ. : ॥ ೧೭॥ 


೧೬೭೭ 


ಬತ್ತೀಸ ಆಯುಧದಲ್ಲಿ ಕಾದಿಕೊಂಡಡೂ ಪ್ರಾಣಕ್ಕೆ 
ಕೈದುವಿನ ಹೆಚ್ಚುಗೆ ತಗ್ಗು ಟೆ!? 
ನಶ ಯಿಸಿ ನಿಜ ತ್ವ ವನಟ್‌ದವಂಗೆ ಮತ್ತೆ ಹತ್ತುವ ಹಾವಚೆಯುಂಟೆ? 


೧೬೭೪: 1ರ (ಕೋ ೪೪೮). 

೧೬೭೫: 1 ಪ್ರಳಯಸೂತಕ ನಿಂದಿತ್ತು (ಕೋ ೪೪೮). 2ರಾ (ಕೋ I). 
೧೬೭೬; 1 x (ಕೋ ೮೨, ಕೋ ೩೦೦). 

೧೬೭೭: 1 ತನಗುಂಟೆ (ಕೋ ೪೪೮). 


9 . 
CC-0. Jangamwadi Math Collection. Digitized by eGangotri 


೪೫೬ ಸಕಲ ಪುರಾತನರ ವಚನಗಳು-೧ 


ಉಂಟೆಂಬ ಭಾವ ಇಲ್ಲಾ ಎಂಬ ಶಂಕೆ ನಿಶ್ಶಂಕೆಯಾದಲ್ಲಿ 
ಅಟಾದೆ ಮಜಕಿದೆನೆಂಬ ಆ ತೆಜದ ಸೂತಕವಿಲ್ಲ 
ಕಾಮ ಧೂಮ ಧೂಳೇಶ್ವರನೆಂದು ಏನೂ ಎನಲಿಲ್ಲ. 1061 


೧೬೭೮ 


. ಸುಳಿವ ಅನಿಲಂಗೆ ಮೈಯಲ್ಲವು ಕೈ. 

ಸುಡುವ ಅನಲಂಗೆ ಭಾವವೆಲ್ಲವು ಬಾಯಿ. 

ಹರಿವ ನೀರಿಂಗೆ ತನ್ಮಯವೆಲ್ಲವು ಅಡಿ. 

ಅಜಿಿಯದೆ ಮಜ್ಜಕಿಯದೆ ಮುಟ್ಟಿಹಂಗೆ ಕಡೆನಡು ಮೊದಲೆಂದು ಅರ್ಪಿತವಿಲ್ಲ. 

ಇಲ್ಲಾ ಎಂಬ ಸೂತಕಕ್ಕೆ ಮುನ್ನವೆ ಇಲ್ಲ ಕಾಮ ಧೂಮ ಧೂಳೇಶ್ವರನು. ॥೧೯॥ 


೧೬೭೯ 


ಕಂಡು ಅರ್ಪಿಸುವುದು ಬ್ರಹ್ಮತತ್ವ. 
ಸಂದೇಹದಲ್ಲಿ ಅರ್ಪಿಸುವುದು ವಿಷ್ಣುತತ್ವ. 
ಬಂಧಮೋಕ್ಷ ಕರ್ಮಂಗಳಿಲ್ಲಯೆಂದು ಅರ್ಪಿಸುವುದು ರುದ್ರತತ್ಹ. 
ತತ್ವಂಗಳ ಗೊತ್ತ ಮುಟ್ಟದೆ ನಿಶ್ಚಯವಾದ ಪರಿಪೂರ್ಣಂಗೆ 
ಉತ್ಪತ್ತಿ ಸ್ಥಿತಿ ಲಯವೆಂಬುದು ಇತ್ತಲೆ ಉಳಿಯಿತ್ತು, 
ಕಾಮ ಧೂಮ ಧೂಳೇಶ್ವರನ ಮುಟ್ಟಲಿಲ್ಲವಾಗಿ. ॥ ೨೦॥ 


೧೬೮೦ 


ಇಷ್ಟಾರ್ಥವ ಬಯಸಿ ಮುಟ್ಟಿ ಪೂಜಿಸುವಲ್ಲಿ ಬ್ರಹ್ಮನ ಉತ್ಪತ್ಕಕ್ಕೆ ಒಳಗು. 
ಮಾಡಿ ನೀಡಿ ಕೊಟ್ಟೆ ಹೆನೆಂಬುದೆಲ್ಲವು ವಿಷ್ಣುವಿನ ಆಗುಚೇಗೆಗೆ ಒಳಗು. 
ಅರ್ಚನೆ ಪೂಜನೆಯಿಂದ ಕೃತ್ಯ ತಪ್ಪದೆ ಮಾಡಿಹೆನೆಂಬುದೆಲ್ಲವು 
ರುದ್ರನ ಗಿರಿಯ ತಪ್ಪಲಿಗೊಳಗು. 
ತಪ್ಪಲ ಕಾಯ್ದು ಸಾಯದ ಮುನ್ನವೆ ನಿಶ್ಚೈಸಿಕೊಳ್ಳಿ, 
ಕಾಮ ಧೂಮ ಧೂಳೇಶ್ವರನನಟಿಯಬಲ್ಲಡೆ. ॥ ೨೧॥ 


೧೬೮೧ 


ನೆನೆವುದು ನೆನಹಿಸಿಕೊಂಬುದು ಜಡನೆಂದ ಮತ್ತೆ ನಾನೀನೆಂಬುದಿಲ್ಲ. 
ಬಾಳೆಯ ಫಲದಂತೆ ಚೇಳಿಗೌಗರ್ಭವಾದಂತೆ, 


CC-0. Jangamwadi Math Collection. Digitized by eGangotri 


ಮಾದಾರ ಧೂಳಯ್ಯಗಳ ವಚಿನ ೪೫೭ 


ವೇಣುವಿಗೆ ಅಕ್ಕಿ ಹುಟ್ಟಿದ ಮತ್ತೆ ಬಾಳವೆ ಉಂಟೆ? 
ನೀನೆಂಬುದ ತ ತಾಸಟ್‌ದಲ್ಲಿ ನಾನೀನೆಂಬ ಭಾವವೇನೂ ಇಲ್ಲ, 
ಕಾಮಧೂಮ ಧೂಳೇಶ್ವರನ ಏನೂ ಎನಲಿಲ್ಲ. 199 ॥ 


೧೬೮೨ 
ಕ್ರಿಯಾದ್ವೈತ ಭಾವಾದ್ವೈತ ಅಧ್ಯಾತ್ಮಾದ್ವೈತ ಅದ್ವೈತಂಗಳೆಂದು 
ದಂಪತಿ ಸಂಬಂಧವಾಗಿ ನುಡಿವ ವಾಗಿ ಿಲಾಸಿತರೆಲ್ಲರು 
ನಾದ್ವೈತ ಸಂಬಂಧಿಗಳಾದರು. | 
ಸ್ಥೂಲದಿಂದ ಕಂಡು ಸೂಕ್ಷ್ಮದಿಂದ ಅಜ್‌ದು ಕಾರಣದಲ್ಲಿ ಲಯವಾದ ಮತ್ತೆ, 
Borers ದೆ ಶೈ ತೆವಾಯಿತ್ತು. 
ದ್ವೈತಲೇ ಪಠಾದಲ್ಲಿ ಕುಜುಹಿನ ಸೂತಕ ಅಲ್ಲಿಯೆ ಅಡಗಿತ್ತು, 


ಜಲ 
ಕಾಮಧೂಮ ಮ ಧೂಳೇಶ್ವ ನೆಂಬಲ್ಲಿಯೆ. ॥ ೨೩ ॥ 


೧೬೮೩ 

ಕುಂಭಘಟಕ್ಕೆ ಒಳಗೂ ಬಯಲು, ಹೊಳಿಗೂ ಬಯಲು; 
ಮೀಜ್‌ ತಾ ನೋಡಿದಲ್ಲಿಯೂ ಬಯಲು. 
ಶುಕ್ಲೆ ಶೋಣಿತದಿಂದಾದ ಘಟಕ್ಕೆ ಬಯಲೆಂಬುದಕ್ಕೆ SHH, 
ಕೀತನಕ್ಕೆ ಒಳಗಾಗಿದ್ದುದಾಗಿ. 
ಪೃಥಿ F ಪೃಥ್ವಿ ಯ ಕೂಡುವನ್ನ! ಬರ 
ಅಪ್ಪು ಅಪ್ಪುವ ಕೂಡುವನ್ನಬರ 
ತೇಜ ತೇಜವ ಕೂಡುವನ್ನಃ ಬರ 

ವಾಯು ವಾಯುವ ಕೊಡುವನ್ನಿ ಬರ 
ಆಕಾಶ ಆಕಾಶವ ಕೂಡುವನ್ನೆ ಚ 
ಪಂಚ ತತ್ವಂಗಳು ತತ್ವವ ನೆಯ್ದಿದಲ್ಲಿ- 
ಆತ್ಮಂಗೆ ಬಂಧ ಮೋಕ್ಷವೆಂಬ ಅಂದವಾವುದು? 
ಉಂಟೆಂಬುದು ತನ್ನಿಂದ, ಇಲ್ಲಾ ಎಂಬುದು ತನ್ನಿಂದ. 
ತನ್ನಿಂದನ್ಯವಪ್ಪು ದೊಂದಿಲ್ಲವಾಗಿ. 
ಸ್ಥಾಣು ಚೋರನಂತೆ, ರಜ್ಜು ಸರ್ಪನಂತೆ ತಿಳಿದು ನೋಡಲಿಕೆ ಮತ್ತೇನೂ ಇಲ್ಲ, 


ಕಾಮು ಧೂಮ ಧೂಳೇಶ್ವರನೆಂಬಲ್ಲಿ ಏನೂ ಇಲ್ಲ. ॥೨೪॥ 


ಸ್ಯ 
a 


ಗ 


೧೬೮೪ 


ಉಂಟೆಂಬಲ್ಲಿಯೆ ಜ್ಞಾನಕ್ಕೆ ದೂರ, ಇಲ್ಲಾ ಎಂಬಲ್ಲಿಯೆ ಸಮಯಕ್ಕೆ ದೂರ. 
ತನುವಿಗೆ ಬಂದ ಪ್ರಾಪ್ತಿಯ "ಅನುಭವಿಸುವುದಕ್ಕೆ ವೊಡಲಾಯಿತ್ತು. 


CC-0. Jangamwadi Math Collection. Digitized by eGangotri 








೪೫೮ ಸಕಲ ಪುರಾತನರ ವಚನಗಳು-೧ 


ಪ್ರಾಪ್ತಿಯನುಂಬುದು ಘಟವೊ ಆತ್ಮನೊ? 

ಒಂದನಹುದು ಒಂದನಲ್ಲಾ ಎನಬಾರದು. 

ಇಲ್ಲಾ ಎಂದಡೆ ಕ್ರೀವಂತರಿಗೆ ಭಿನ್ನ, ಅಹುದೆಂದಡೆ ಅಜ್‌ದಾತಂಗೆ ವಿರೋಧ. 
ತೆಜಪಿಲ್ಲದ ಘನವ ಉಪಮಿಸಲಿಲ್ಲ, 


ಕಾಮ ಧೂಮ ಧೂಳೇಶ್ವರನ ಮುಂದೆ ಹೋಗಲಿಲ್ಲ, ಹಿಂದೆ ಉಳಿಯಲಿಲ್ಲ. ॥ ೨೫ 
೧೬೮೫ 


ಹಲವು ಚಿತ್ರವ ನೆನೆವ ಮನಕ್ಕೆ wees? ಸಲೆ ವಸ್ತು 
ಒಂದೆಂದು ನೆಲೆಯಲ್ಲಿ ನಿಲಬಲ್ಲುದೆ? 
ಜಲವ ತಪ್ಪಿದ ಮತ್ಸ್ಯ, ಬಿಲವ ತಪ್ಪಿದ ಸರ್ಪ, 
ನೆಲೆಯ ತಪ್ಪಿದ ಆತ್ಮ ಬೇಜಸೊಂದಕ್ಕೆ ಒಲವರವುಂಟೆ? 
'ಕಳನ!ನೇಖೌಯಿಳಿದ ಮತ್ತೆ 
ಒಡೆಯನ ಹೊಲಬಿಲ್ಲಾ ಎಂದೆ ಕಾಮ ಧೂಮ ಧೂಳೇಶ್ವರಾ. ॥೨೬೭॥ 


೧೬೮೬ 


ರೂಪು ರಹಿತ ಶೂನ್ಯ, ರೂಪು ವಿರಹಿತ 'ನಿಶ್ಯೂನ್ಯ,! 
ರೂಪು ರಹಿತ ಲಿಂಗ, ರೂಪು ವಿರಹಿತ ಆತ್ಮ, 
ರೂಪು ವಿರಹಿತ ಜೀವ, ರೂಪು ವಿರಹಿತ ಪರಮ, 
ಸಮಯರಹಿತ ಲೋಕ, ಸಮಯ ವಿರಹಿತ ಶರಣ. 
ಉಭಯ ವಿರಹಿತವಾಗಿ ನಿಂದ ನಿಲವು ಸರ್ವ ಸೂತಕಕ್ಕೆ ಹೊಜಿಗು 
ಕಾಮ ಧೂಮ ಧೂಳೇಶ್ವರಾ. ॥ ೨೭॥ 


೧೬೮೭ 


ರೂಪುವಿಡಿದು ಭಾವಿಸುವನ್ನಕ್ಕ ಸಂದೇಹಕ್ಕೊಡಲು. 
ನಿರವಯದಲ್ಲಿ ಕಂಡೆಹೆನೆಂದಡೆ ಲಕ್ಷವಿಲ್ಲದ ಒಪ್ಪ. 
ರೂಪು ನಿರೂಪೆಂಬ ಸಂಕಲ್ಪದ ಸೂತಕವ ಹಟ್‌ದು 
ರೂಪೆಂಬ ಅಂಗವ ತಿಳಿದು ನಿರೂಪೆಂಬ ಆತ್ಮನನಟೀದು 
ಜೀವ ಪರಮನೆಂಬ ಶಂಕೆ ಹೆಟ್‌ದಲ್ಲಿ ಕಾಮ ಧೂಮ ಧೂಳೇಶ್ವರ ತಾನು ತಾನೆ. ॥೨೮ ॥ 





೧೬೮೫: 1 ಕಲೆಯ (ಕೋ ೮೨, ಕೋ ೧೫೧, ಕೋ ೩೦೦). 
೧೬೮೬; 1 ಶೂನ್ಯ (ಕೋ ೮೨, ಕೋ ೩೦೦). 


CC-0. Jangamwadi Math Collection. Digitized by eGangotri 


ಅಜ್‌ದು ಕಂಡೆಹೆನೆಂಬನ್ನಬರ ಆಜ್‌ವಿಂಗೆ ಮುನ್ನವೆ ಪರಿಪೂರ್ಣ ವಸ್ತು, 
ಬೇಜಕೊಂದ ಕುಹುಹಿನಿಂದ ಅಜಾದೆಹೆನೆಂದಡೆ Š 
ಆ ಅಜಔವಿನಿಂದ ಕುಜುಹಿನ ಕುಲ ಹಣಸಿಯಬೇಕು. 
ಉತ್ತರ ಪೂರ್ವವೆಂಬ ಉಭಯದ ರಕ್ಷೆಯ ಸೂತಕ ಹಜ್‌ದು 
ನಿಶ್ಚ ಯವಾದ ಪರಿಪೂರ್ಣಂಗೆ ಹೆಚ್ಚು ಕುಂದೆಂಬುದಿಲ್ಲ, 
ಕಾಮಧೂಮ ಧೂಳೇಶ್ವರಾ. ॥೨೯॥ 
೧೬೮೯ 


ಪೂಜಿಸಿಕೊಂಬುದ್ಕು ಪೂಜಿಸಿಹೆನೆಂದೆಂಬುದು, 
ಉಭಯದ ಸೂತಕವುಳ್ಳನ್ನಕ್ಕ ಪರಿಪೂರ್ಣ ಜ್ಞಾನವುಂಟೆ? 
ನಾನೆಂಬನ್ನಕ್ಕ ವಿಚಾರಿಸಿಕೊಂಡು ನೀನೆಂಬನ್ನಕ್ಕ ಪರಿಪೂರ್ಣ ವಸ್ತುವೆಂಬುದುಂಟೆ? 
ಕಾಯದ ಸುಳುಹು ನಿಂದು, ಜೀವನ ಪ್ರಕೃತಿ ಹಿಂಗಿ, 
ಮೇಲೊಂದ ಕಂಡೆಹೆನೆಂಬುದು ಜೀವನಲ್ಲದೆ ಪರಮನಲ್ಲ. 
ಕಂಡೆಹೆನೆಂಬುದೆ ಜೀವ, ಕಾಣಿಸಿಕೊಂಡೆಹೆನೆಂಬುದೆ ವಸ್ತು. 
ಉಭಯ ಶೊನ್ಯವಾಗಿ ನಿಂದುದು ಕಾಮಧೂಮ ಧೂಳೇಶ್ವರನೆಂಬುದು ತಾನೆ. ॥ ೩೦ ॥ 


೧೬೯೦ 


ಅಂಗದಲ್ಲಿ ಲೀಯವಾಗಿ ತೋಜುವುದೆಲ್ಲವು 
ರೂಪೊ ವಿರೂಪೊ ಎಂಬುದ ತಾನಜ್‌ತಲ್ಲಿ 
ಅಂಗ ಅಜ್‌ಯಿತ್ತೊ ಆತ್ಮ ಅಜ್‌ಯಿತ್ತೊ? 
ಇಂತೀ ಉಭಯದ ಸಂದಣಿಯಲ್ಲಿ ಗೊಂದಳಗೊಳಲಾಜದೆ 
ಆರಾರೆಂದಂತೆ ಆರೈಕೆಯಲ್ಲಿದ್ದು ತಾನು ತಾನಾದವಂಗೆ 
ಮತ್ತೇನೂ ಎನಲಿಲ್ಲ ಕಾಮಧೂಮ ಧೂಳೇಶ್ವರಾ. ॥೩೧॥ 


೧೬೯೧ 


ವಿದ್ಯುಲ್ಲತೆಯಂತೆ, ಆಕಾಶದ ಗರ್ಜನೆಯಂತೆ, 
ಬೊಬ್ಬುಳಿಕೆಯಂತೆ, ಸ್ವಪ್ನದಲ್ಲಿ ತೋಟುವ ವಿದ್ರುಮ ಸೌಭಾಗ್ಯದಂತೆ, 
ಇಂತಿವು ಹೊದ್ದದ ನಿಲವು ತನ್ನಾತ್ಮನೊಲು.. 
DBO ಸೂತಕವ ಹಟ್‌ದು ನಿಂದ ಅಬದ್ಧ ಭವಿ ಅನಾಚಾರಿಗೆ 
ಆರ ಹೊಧ್ದಿಗೆಯೂ ಇಲ್ಲ ಕಾಮಧೂಮ ಧೂಳೇಶ್ವರನು. ॥೩೨॥ 


9 
CC-0. Jangamwadi Math Collection. Digitized by eGangotri 


೪೬೦ `` ಸಕಲ ಪುರಾತನರ ವಚನಗಳು-೧ 


೧೬೯೨ 


ಕುಸುಮದೊಳಗಡಗಿದ ಸುವಾಸನೆಯಂತೆ, 
ರಸಿಕನಲ್ಲಿ ಅಡಗಿದ ಎಸಕದಂತೆ, 
ಕೇಶದಲ್ಲಿ ಅಡಗಿದ ರಸರಂಜನೆಯಂತೆ ಅಜೌದಜ್‌ೌಹಿಸಿಕೊಂಬುದು. 
ಎರಡಳಿದು ಪರಿಪೂರ್ಣವಾದಲ್ಲಿ ಹಲವು ಮಾತಿನ ಹೊಲಬಿನ ಸೂತಕವೇತಕ್ಕೆ, 
ಕಾಮ ಧೂಮ ಧೂಳೇಶ್ವರಾ? I 22 


೧೬೯೩ 


ಅಟ್‌ವು ಮಜವೆಯೆಂಬ ಉಭಯದ ಭೇದವ ತಿಳಿದಲ್ಲಿ 
ಅಕ್ಷಿಯ ಮುಚ್ಚಿದಲ್ಲಿ ಬಯಲು, ಬಿಟ್ಟಲ್ಲಿ ಒಡಲುಗೊಂಡಿತ್ತು. 
ಉಭಯ ದೃಷ್ಟವೆಂಬುದು ಇಷ್ಟಲ್ಲದಿಲ್ಲ. 
ಇಷ್ಟವ ಹಿಡಿದಲ್ಲಿ ಕ್ರೀ ಬಿಟ್ಟಲ್ಲಿ ಜ್ಞಾನವೆಂಬ ಕಟ್ಟಣೆವುಂಟೆ? 
ಕಾಷ್ಮವ ಹಿಡಿದ ಅಗ್ನಿಗೆ, ಅಗ್ನಿಯಲ್ಲಿ ನಷ್ಟವಾದ ಕಾಪ್ಯಕ್ಕೆ 
ಕೆಟ್ಟ ಮತ್ತೆ ಕೆಂಡವೆಂಬುದಿಲ್ಲ, 
ನಷ್ಟವಾದ ಮತ್ತೆ ಕಟ್ಟಿಗೆಯೆಂಬುದಿಲ್ಲ. 
ಕ್ರೀ ಭಾವ 'ಅಳವಟ್ಟು! ಭಾವಶೂನ್ಯವಾದಲ್ಲಿ 
ಕಾಮ ಧೂಮ ಧೂಳೇಶ್ವರ ತಾನು ತಾನೆ. ॥ ೩೪॥ 


೧೬೯೪ 


ತಿಲದೊಳಗಣ ತೈಲ, ಫಳದೊಳಗಣ ರಸ, 
ಹೇಮದೊಳಗಣ ಬಣ್ಣ, ಮಾಂಸದೊಳಗಣ ಕ್ಷೀರ, 
ಇಕ್ಬುದಂಡದ ಸಾರದ ಸವಿ - ಒಳಗು ಹೊಜಿಗಾಗಿಯಲ್ಲದೆ ಕುಲದ ಸೂತಕ ಬಿಡದು. 
ಇಷ್ಟದಲ್ಲಿ ತೋಣುವ ವಿಶ್ವಾಸ ದೃಷ್ಟವಾಗಿಯಲ್ಲದೆ ಶಿಲೆ ಕುಲದ ಸೂತಕ ಬಿಡದು. 
ಬಿಡುವನ್ನಕ್ಕ ಜ್ಞಾನಶೂನ್ಯವಿಲ್ಲ ಕಾಮ ಧೂಮ ಧೂಳೇಶ್ವರಾ. ೩೫ ॥ 


೧೬೯೫ 


ಪೂಜೆ ಪುಣ್ಯಕ್ಕೆ ಒಡಲು, ಜ್ಞಾನಶೂನ್ಯಕ್ಕೆ ಒಡಲು, 
ಉಂಟು ಇಲ್ಲ ಎಂಬುದು ಸಂದೇಹಕ್ಕೊಡಲು. 





೧೬೯೩; 1 ಅಳವಟ್ಟ (ಕೋ ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


ಮಾದಾರ ಧೂಳಯ್ಯಗಳ ವಚೆನ ೪೬೧. 


ಇಂತಿ ಒಡಲಳಿದು, ಕೊಡುವ ಕೊಂಬ ಎಡೆಯಾಟ ನಿಂದು, 
ಜಿಡ್ಡೆ ೦ಬ ಜಿಗುಡು ಹಜ್‌ದು, ಶೂನ್ಯ ವೆಂಬ ಸುಳುಹು ಸತ್ತು, 
ಮತ್ತಾವುದೂ ಕಲೆದೋಜದೆ ನಿಂದ "ನಿಜ ತಾನು ತಾನೆ 
ಕಾಮ ಧೂಮ ಧೂಳೇಶ್ವರಾ ae Il 


೧೬೯೬ 


ಅಂಗ ಪ್ರಾಣ ಸಂಗವುಳ್ಳನ್ನಕ್ಕ ಲಿಂಗ ಪೂಜೆಯೆಂಬ ದಂದುಗಬಿಡದು. 
ಈ ಹೊಜಿಗು ಒಳಗಾಗಿಯಲ್ಲದೆ. ಪ್ರಾಣಲಿಂಗಿಯೆಂಬ ಸಂಬಂಧಿಯಲ್ಲ. 
ಲಿಂಗಕ್ಕೆ ಪ್ರಾಣ ಪ್ರಾಣಕ್ಕೆ ಲಿಂಗ ಉಭಯ ಸಂಬಂಧವಾದಲ್ಲಿ, 
ಉರಿಕೊಂಡ ಕರ್ಪೂರಕ್ಕೆ ತೊಡರುವುದಕ್ಕೆ ತಾವಿಲ್ಲ, 
ಕಾಮ ಧೂಮ ಧೂಳೇಶ್ವರಾ. 1೩೭ ॥ 


೧೬೯೭ 


ಶರೀರದ ಮಧ್ಯದಲ್ಲಿ ನಿರವಯವಪ್ಪ ಆತ್ಮಸುಖದುಃಖಂಗಳಲ್ಲಿ 
ಅನುಭವಿಸುವುದು ಅಜ್‌ವೋ ಆತ್ಮನೊ ಬೇಟ್‌ಪ್ಲುದೊಂದು ಕುಜುಹೊ? 
SETE ಕುಜುಹೆಂಬುದೊಂದು ತೆಳಿನಿಲ್ಲ, 
ಶಿಲೆ ಒಂದ ಹಲವು ರೂಪ ಮಾಡಿ 
ತಮ್ಮ ತಮ್ಮ ಒಲವರಕ್ಕೆ ಬಲುಹೆಂಬುದು ಶಿಲೆಯೊ ಮನವೊ? 
ಈ ಹೊಲಬಸಟ್‌ತಲ್ಲಿ ವಿಶ್ವರೂಪಂಗೆ 
ನೆಲೆ ಹೊಲೆ ಕುಲ ಛಲ ಭಾವ ಭ್ರಮೆ ಮತ್ತೇನೂ ಇಲ್ಲ 
ಕಾಮ ಧೂಮ ಧೂಳೇಶ್ವರಾ. ॥೩೮॥ 


೧೬೯೮ರ 


ಕಾಮಿಗೆ ಯೋನಿಯೆಲ್ಲವೂ ಸರಿ. ಕ್ರೋಧಿಗೆ ಕೊಲೆ ಸರ್ವಜೀವವೆಲ್ಲವು ಸರಿ. 
ಲೋಭಿಗೆ ಜಯ ಅಪಜಯದಿಂದ ಬಂದ ದ್ರವ್ಯವೆಲ್ಲವೂ ಸರಿ. 
ಪಾತಕಂಗೆ ಪಾಪಪುಣ್ಯವೆಂಬುದಿಲ್ಲ. 
ಇಂತೀ ಜಗದ ಸೂತಕಕ್ಕೆ ಹೊಜಿಗಾಗಿ wee ಸೂತಕಕ್ಕೆ ಒಳಗಲ್ಲದೆ 
ಕಾತು ಕರ್ಮವನಜ್‌ಯದೆ ಜೀವ ಭವವನುಣ್ಣದೆ 
ಆವ ಠಾವಿನಲ್ಲಿಯೂ ಕಲೆ ನಿಷ್ಟತ್ತಿಯಾದ se 
ಕಾಯಕ್ಕೆ ಕುಟುಹಿಲ್ಲ, ಜೀವಕ್ಕೆ "ಭಯವಿಲ್ಲ, 
ಅಣಿವಿಂಗೆ ಮಲವೆಯಿಲ್ಲದೆ 'ತೋಜದ ನಿರಾಳ 
ಕಾಮ ಧೂಮ ಧೂಳೇಶ್ವರ ತಾನು ತಾನೆ. Uac l 


9 
CC-0. Jangamwadi Math Collection. Digitized by eGangotri 





ce ಸಕಲ ಪುರಾತನರ ವಚನಗಳು-೧ 


೧೬೯೯ 


'ವ್ಯೋಮದಲ್ಲಿ ತೋಯುವ ತೋಟ್‌ಕೆ ಸಾಮವ ಮುಟ್ಟಿ ಬೆರಸಬಲ್ಲುದೆ? 
ಸಾಗರ ಸಂಬಂಧಕ್ಕೆ ಕಟ್ಟು ವಡೆವುದೆ? 


ಇಂತೀ ಸೂತಕವಳಿದ ಅಜಾತಂಗೆ ಏತಜಲ್ಲಿ ನಿಂದು ನೋಡಿದಡೂ 
ನಿರ್ಜಾತ ಶೂನ್ಯ ಕಾಮಧೂಮ ಧೂಳೇಶ್ವರಾ. 


೧೭೦೦ 
ನೋಡುವುದಕ್ಕೆ ಮುನ್ನವೆ. ಕಂಡು, ಕಾಬುದಕ್ಕೆ ಮೊದಲೆ ಕೂಡಿ, 
ಕೂಡುವುದಕ್ಕೆ ಮೊದಲೆ ಶೂನ್ಯವೆಂಬ ಭಾವವೇನೂ ಕಲೆದೋಜದೆ 
ನಿರಾಳ ಸುರಾಳವಾಯಿತ್ತು ಕಾಮ ಧೂಮ ಧೂಳೇಶ್ವರಾ. 


೧೭೦೧ 


ನೋಡುವ ನೋಟ ತಾನೆಯಾದ ಮತ್ತೆ ನೋಡಿಸಿಕೊಂಬುದೊಂದೂ ಇಲ್ಲ, 


ಕೂಡಿಹೆನೆಂಬ ಕೂಟ ಎರಡಳಿದಲ್ಲಿ ಉಭಯವೆಂಬ ನಾಮವಿಲ್ಲ, 
ಅರ್ಪಿಸಿಕೊಂಬುದೊಂದು ವಸ್ತು. ಗದು ಚಿತ್ರ ಪ 


ಎರಡೆಂಬ ಭಾವವಾದಲ್ಲಿ ಲಿಂಗಕ್ಕೆ ದೂರ; ಅಜ್‌ದ SN ಸೂತಕ. 
ಪರುಷದ ಪುತ್ಥ ಛಿಯಲ್ಲಿ' ಲೋ aa ಕ್‌ ? 
ಪರಿಪೂರ್ಣವಾದ ಪರಂಜ್ಯೋ ತಿಗೆ 


| ಪರಕ್ಕೆ ಕೊಟ್ಟು ಆ ಪರವನಟಾದೆಹೆನೆಂಬ ಪರಿಭ್ರಮಣದ ಸೂತಕವಿಲ್ಲ. 
ಸಂದಿಲ್ಲದ ವಸು ವಿಗೆ ಮೇಲೆ ಕಂಡೆಹೆನೆಂದಡೆ ಒಂದೂ ಇಲ್ಲ 
ಕಾಮ ) ಧೂಮ ಧೂಳೇಶ್ವ ರಾ. 


೧೭೦೨ 


ಆಕಾಶದ ನೀರಿಂಗೆ ಮತೆ ಕ್ರೇತಣಿಲ್ಲಿಯೂ ತಿಳಿದಿಹೆನೆಂಬ ಸೂತಕವುಂಟೆ? 
ಪೃಥ್ವಿಯ ಸಂಗವ ಕೂಡಿದ ಅಪ್ಪವಿಂಗಲ್ಲದೆ, ನಿಶ್ಚಯದ ಸುಜಲಕ್ಕುಂಟೆ? 
ಕರ್ಮದ ಕಪಟ. OS ಶಯವಾದ ನಿಜತತ್ವ ಭಾವಿಗೆ" 
ಮೇಲೊಂದು ಹತ್ತು; ವ ಹಾವಸೆ en ಇಲ್ಲ, 
ಕಾಮ ಧೂಮ ಧೂಳೇಶ್ವ ರಾ. 


CC-0. Jangamwadi Math Collection. Digitized by eGangotri 


ಮಹದಲ್ಲಿ ಬೆರಸಿದ ಮಹಾಯೋಗಿ ಸಂಸಾರದ ಸಾಗರದ ಸಂಬಂಧಕ್ಕೆ ಒಳಗಪ್ಪನೆ? 


I 9O 1 


il YO 1 


॥ ೪೨॥ 


॥ ೪೩ ॥ 


a 


ಮಾದಾರ ಧೂಳಯ್ಯಗಳ ವಚನ ES 
೧೭೦೩ 


ವಾದ್ಯಕ್ಕೆ ಬಂಧವಲ್ಲದೆ ನಾದಕ್ಕೆ ಬಂಧವುಂಟೆ?. 
ಅಜೀವಿಂಗೆ ಬಂಧವಲ್ಲದೆ ಅಜ್‌ಹಿಸಿಕೊಂಬವಂಗುಂಟೆ! ಬಂಧ? 
ಅ೫3ದೆಹೆನೆಂಬ ಭ್ರಮೆ ಅಜ್‌ಹಿಸಿಕೊಂಡೆಹೆನೆಂಬ ಕುಜುಹು 
ಉಭಯ ನಾಸ್ತಿಯಾಗಿಯಲ್ಲದೆ 
ಭಾವಶುದ್ಧವಿಲ್ಲ ಕಾಮ ಧೂಮ ಧೂಳೇಶ್ವರಾ. ॥೪೪॥ 


೧೭೦೪ 


ಆವಾವ ವಾದ್ಯ ಘಟಭೇದಂಗಳಲ್ಲಿಯೂ ಭಾವಶುದ್ಧ ವಾಗಿಪ್ಪುದು ನಾದ. 
ಆರಾರ ವಿಶ್ವಾಸದ ಭಾವದಲ್ಲಿಯೂ ದೈವಶುದ್ಧವಾಗಿಪ್ಪುದು ವಸ್ತು. 
AND, ಲಕ್ಕೆ AD, © ಸೂಕ್ಷ್ಮಕ್ಕೆ ಸೂಕ್ಷ್ಮ ತನ್ಮಯವಾಗಿ, 
ವರುಣನ ಕಿರಣದಂತೆ ತನಗೆ ಮಖಕಿಯಾದಲ್ಲಿ ನಿಂದು 
ಮಜಗೆ ಹೊಜಗಾದಲ್ಲಿ ತನ್ನಿರವು ಎಲ್ಲಾ ಎಡೆಯಲ್ಲಿ ಪರಿಪೂರ್ಣವಾದಂತೆ, 
ನೆನೆವರ ಮನದ ಕೊನೆಯಲ್ಲಿ ಮಜದವರ 
ಮಜಕಯಲ್ಲಿ ಎಡೆದೆಜಪಿಲ್ಲದ ವಸ್ತು ನೀನೆ 
ಕಾಮ ಧೂಮ ಧೂಳೇಶ್ವರಾ. ॥ ೪೫ ॥ 


೧೭೦೫ 


ಖಂಡಿತರಿಗೆ ಖಂಡಿತನಾಗಿ ಅಖಂಡಿತರಿಗೆ ಪರಿಪೂರ್ಣನಾಗಿ, 
ಕರಿ ಮುಕುರದೊಳಗಡಗಿ ತೋಟುವಂತೆ 
ಚಿತ್ತಶುದ್ಧ ವುಳ್ಳವರಲ್ಲಿ ಅಚ್ಚೊ ತ್ತಿದಂತೆ ಅಡಗಿದೆಯಲ್ಲಾ - 
ಕಾಮ ಧೂಮ ಧೂಳೇಶ್ವರಾ! 19೬ ll 


೧೭೦೬ 


ಮರೀಚಿಕಾಜಲವ ಮೊಗೆದವರುಂಟೆ? 
ಸುರಚಾಪವ ಹಿಡಿದು ಎಸೆದವರುಂಟೆ? 
ವಾರಿಯ ಮಣಿಗೆ ದಾರವನೇಟ್‌ಸಿದವರುಂಟೆ? 
ಬಯಲೊಳಗಡಗಿದ ಬ್ರಹ್ಮ 
ಶಿಲೆಯೊಳಗಾಡುವ ಸಲೆ ನೆಲೆಯಟಯದ ಸೂತಕರಿಗೆ 
ಮಹಾಘನದ ಹೊಲಬೇತಕ್ಕೆ ಕಾಮ ಧೂಮ ಧೂಳೇಶ್ವರಾ? ॥ ೪೭ ॥ 


9 
CC-0. Jangamwadi Math Collection. Digitized by eGangotri 





PLY ಸಕಲ ಪುರಾತನರ ವಚನಗಳು-೧ 


೧೭೦೭ 


ಗುರುವೆಂಬ ಸೂತಕ ಅಜಾೌವಿನಿಂದ ಹಜ್‌ಯಬೇಕು. 
ಲಿಂಗವೆಂಬ ಸೂತಕ ಅಜ್‌ವಿನಿಂದ ಹಚಿಯಬೇಕು. ಅಜೌವೆಂಬ ಸೂತ ಕಕ್ಕೆ 
ಮುಂದೆ ಒಂದ ಕಂಡೆಹೆನೆಂಬ ಒಡಲ ಸೂತಕ ಹಲೌಯಬೇಕು. 
ಸೂತಕ ನಿಹಿತವಾದಲ್ಲಿ ಕಾಮ ಧೂಮ ಧೂಳೇಶ್ವರನೆಂದು ಏನೂ ಎನಲಿಲ್ಲ. . ॥ ೪೮॥ 


೧೭೦೮ 


ಬೆಳಗೆಂದಡೂ ಒಂದಣಿಲ್ಲಿ ಪ್ರಜ್ವಲಿಸಿ ತೋಟುವುದಕ್ಕೆ ಒಡಲಾಯಿತ್ತು. 
ಅಖೌವೆಂದಡೂ ಒಂದ ಕುಜೌ್‌ತು ಒಂದಿಲ್ಲ ಎಂಬುದಕ್ಕೆ ಬುಡವಾಯಿತ್ತು. 
ಇಂತಿ ನಿಶ್ಚಯವ ತಿಳಿದು ನಿಬಿಡನಾದವಂಗೆ 
ಗಜ ಬಜೆ ಕುಜನವೊಂದೂಯಿಲ್ಲಾ ಎಂದೆ ಕಾಮ ಧೂಮ ಧೂಳೇಶ್ವರಾ. i 9e ॥ 


೧೭೦೯ 


ಕಾಮವೆಂದಡೆ BED ಕಾಬುದೊಂದು. 
ಧೂಮವೆಂದಡೆ ಅದಲ್ಲಿ ಉದಿಸಿ ತೋಟುವ ತಮ. 
ಇಂತೀ ಕಾಮ ಧೂಮಯೆಂಬೀ ಎರಡ ಪುಡಿಗುಟ್ಟಿ 
ಧೂಳಿ ಧೂಳೇಶ್ವರನಾದ. ॥೫೦॥ 


೧೭೧೦ 


ಅಟ್‌ದು ಚುಚ್ಚು ಿವರೆಲ್ಲರೂ ದನದಟ್ಟೆ, 
ವಂದು ಚುಚ್ಚು ವರೆಲ್ಲರೂ ದನದಟ್ಟೆ. 
ನಾ ಚುಚ್ಚುವುದೆಲ್ಲವು ಸತ್ತ ಜೀವದನದಟ್ಟಿ. 
ಅಟ್ಟೆಯ ಕೊಯ್ದು ಮೆಟ್ಟಿ ಕ್ಬಿಸಿದೆ ಸತ್ಯ ರಿಗೆಲ್ಲಕ್ಕೂ, 
ಎನಗೆ ಬಟ್ಟಬಯಲ ತೋಣಬೇಕೆಂದು. 
ನಿಮ್ಮ ಬಟ್ಟೆಯಲ್ಲಿ ನೀವೆ ಹೋಗಿ, 
ಎನ್ನ ಬಟ್ಟೆ ಕಾಮ ಧೂಮ ಧೂಳೇಶ್ವರನ ಬಟ್ಟೆಯೆ ಸಾಕು. EA 


0200 


ಕಟ್ಟಿದೆ ಘಟದಟ್ಟೆಯ ಹೊಲಿದು, 
ಇಕ್ಕಿದೆ ಚತುರ್ವಿಧದ ನಾಲ್ಕು ಗುಂಟವ ಬಲಿದು. 


CC-0. Jangamwadi Math Collection. Digitized by eGangotri 


ಮಾದಾರ ಧೂಳಯ್ಯಗಳ ವಚನ ೪೬೫ 


ಗುಂಟದ ದ್ವಾರದಲ್ಲಿ ಉಭಯ ಸಂಚದ ಬಾರ ತೆಗೆದು, ತೊಡಕು ಬಂಧವನಿಕ್ಕಿ 
ಅಡಿಯ ಬಿಡದಂತೆ ಹಿಂದಣ ಮಡ ಮುಂದಣ ಸ 
ಉಂಗುಷ್ಟಕ್ಕೆ ಒಂದನೊಂದು ಜಾಜದಂತೆ ಬಂಧಿಸಿ 

ಸಕಲೇಂದ್ರಿಯವೆಂಬ ಉಭಯವ ಸಂಧಿಸಿ ಕುಣಿಕೆಯನಿಕ್ಕಿ, 

ಕಾಮದ ಒಡಲ ಮಾದಿಗ ಬಂದೆ ಘಟ. ತೋಕುಳು ತೊಗಲು ಹದಬಂದಿತು.. 

ಹೊತ್ತು ಹೋದಿಹಿತಣ್ಣಾ, ಮೆಟ್ಟಡಿಯ ಕೊಂಡ ರೊಕ್ಕವ ಕೊಡಿ. 
ಒಪ್ಪಿದರಿರಲಿ, ಒಪ್ಪದಿದ್ದಡೆ ಮೂಳು ಮುಖದಪ್ಪಗೆ ಕೊಟ್ಟಿಹೆ. 

ತಪ್ಪಡಿಯ ಮೆಟ್ಟೆ ಹೋಗುತ್ತಿದೇನೆ ಚನ್ನಯ್ಯಪ್ರಿಯ ಧೂಳನ ಧೂಳಿಗೊಳಗಾಗಿ. ॥ ೫೨ ॥ 


೧೭೧೨ 
ಅಟ್ಟೆಯ ಚುಚ್ಚುವ ಉಳಿಯ ಮೊನೆಯಲ್ಲಿ ಪ್ರತ್ಯಕ್ಷವಾದ ಪರಮೇಶ್ವರನ ಕಂಡು, 


ನಿನ್ನ ಭಕ್ತರ ಠಾವಿನಲ್ಲಿಗೆ ಹೋಗಿ ಮುಕ್ತಿಯ ಮಾಡು. 

ನೀ ಹೊತ್ತ ಬಹುರೂಪ ತಪ್ಪದೆ ರಜತದ ಬೆಟ್ಟದ ಮೇಲಕ್ಕೆ ಹೋಗು, 

ನಿನ್ನ ಭಕ್ತರ ಮುಕ್ತಿಯ ಮಾಡು, 

ಕಾಮ ಧೂಮ ಧೂಳೇಶ್ವರನ ಕರುಣದಿಂದ ನೀನೆ ಬದುಕು. ॥೫೩॥ 


೧೭೧೩ 


ಬಂದ ಮಣಿಹ ಹಿಂಗಿತ್ತು. - ಎದೆಯಲ್ಲಿದ್ದ ಲಿಂಗದ ಕುಜುಹೇಕೆ ಅಡಗದು? 
ಸಂದಣಿಸಿ ಸಂಶಯವ ಮಾಡುವ ನಿರಂಗದ ನಿಜವೇಕೆ ಉಡುಗದು? 
ಹಾಂಗೆಂಬುದಕ್ಕೆ ಮುನ್ನವೆ ಕಾಯದ ಕುಜುಹು ಶೂನ್ಯವಾಗಿ 
ಭಾವ ಭಾವಿಸುವುದಕ್ಕೆ ಇಂಬಿಲ್ಲದೆ ಉಭಯ ನಿರ್ಯಾಣ ನಿರಾಳವಾಯಿತ್ತು 
ಕಾಮ ಧೂಮ ಧೂಳೇಶ್ವರಾ. ॥೫೪॥ 


೧೭೧೪ 


ಅಜಾದೆಹೆ ಅಜಹಿಸಿಕೊಂಡೆಹೆನೆಂಬ ಉಭಯವುಳ್ಳನ್ನಕ್ಕ, 
ಆ ಗುಣ ಅಜ್‌ವೊ ಮಜವೆಯೊ ಎಂಬುದ ತಿಳಿವುದು ಅದೇನು ಹೇಳಾ? 
ಕ್ರೀ ಉಳ್ಳನ್ನಕ್ಕ ನಿಃಕ್ರೀ ಕುಖುಹುಗೊಂಡಿತ್ತು. 
Sere ae, ಅಜ್ಞಾನವೊಡಲುಗೊಂಡಿತ್ತು. 
ತಮವುಳ್ಳನ್ನಕ್ಕ ಆ ಬೆಳಗು ತಮಕ್ಕೊಳಗಾಯಿತ್ತು. 


2 
CC-0. Jangamwadi Math Collection. Digitized by eGangotri 


೪೬೬ ಸಕಲ ಪುರಾತನರ ವಚನಗಳು-೧ 


ಅದೆಂತೆಂದಡೆ: 
ವಾಯುವ ಬೆಂಬಳಿಯಲ್ಲಿ ಗಂಧಸ್ವರೂಪವಾದಂತೆ, 
ಆವಾವ ಕುಸುಮದ ಗಂಧವ ವಾಯು ತಾ ಬೆರೆದಲ್ಲಿ ಬಂಧವಿಲ್ಲದ ತೆಳದಂತೆ; 
ಅಟ್‌ವುದು ಅಜ್‌ಹಿಸಿಕೊಂಬುದು ಎರಡಳಿದಲ್ಲಿ 
ಕುಜುಹೆಂದು ಪ್ರಮಾಣಿಸುವುದಕ್ಕೆ ಅಜ್‌ವೆಂದು ಕೂಡುವುದಕ್ಕೆ 
ಆ ಉಭಯದ ಎಡೆಯ ಹೇಳಾ. 
ಕ್ರೀೇಯಿಂದ ಕಾಬ ಮುಕ್ತಿ ಜ್ಞಾನದಿಂದ ಕಾಬ ನಿರವಯ. 
ಆ ಗುಣ ಶುಕ್ತಿಯಲ್ಲಿ ಅಡಗಿಪ್ಸ ಅಪ್ಪುವಿನಂತೆ 
ಒಪ್ಪಕ್ಕೆ ತಾನಾಗಿ ಕುಕ್ಕಿದಡೆ ಅಪ್ಪುವೆಂಬ ನಾಮಕ್ಕೆ ಸಿಕ್ಕಿಲ್ಲದೆ ನಿಪ ಶಯವಾದುದು. 
ನೀರು ಸಾರ ಕೂಡಿದಲ್ಲಿ ಏಜ ಕಾಸಲಿಕ್ಕೆ ನೀರಳಿತು ಸಾರವುಳಿದಂತೆ, 
ಸಾರ ನೀರಿಂದ ಕುಚುಹುಗೊಂಡಿತ್ತು. 
ಆ ನೀರೆ ಸಾರವಾದಲ್ಲಿ ಕೂಡಿ ಸವಿಯೆಂಬ ನಾಮವಾಯಿತ್ತು. 
ಸವಿ ಸಾರ ಕೂಡಿ ಅಂಗದ ಮೇಲೆ ರೂಪಾಯಿತ್ತು. 
ನುಂಗಿದ ಮತ್ತೆ ಸವಿಸಾರವೊಂದೂ ಇಲ್ಲ. 
ಅಂಗವೆಂಬನ್ನಕ್ಕೆ ಲಿಂಗ, ಲಿಂಗವೆಂಬನ್ನಕ್ಕ ಅಂಗ 
ಉಭಯದ ಸಂಗವ ಜಡನೆಂದು ನುಂಗಿದ ಮತ್ತೆ 
ಆತ್ಮಂಗೆ ಬಂಧ ಮೋಕ್ಷವೆಂಬುದೊಂದೂ ಇಲ್ಲ, 
ಕಾಮ ಧೂಮ ಧೂಳೇಶ್ವರನೆಂದು ಎನಲಿಲ್ಲ. ॥೫೫॥ 


೧೭೧೫ 


ಯುಕ್ತಿಯಿಂದ ಚಿತ್ರಾರ್ಥವ ಕಾಬ ಆತ್ಮನು 
ತನ್ನ ಹೆಚ್ಚುಗೆ ತಗ್ಗನಜ್‌ಯದೆ ಮತ್ತ ತ್ವದಿಂದ ಕೆಲವನಾಡಿ 
ಎಚ್ಚತ್ತಲ್ಲಿ ಚಿತ್ರ ತ್ರವನಾಡುವುದು. ಅದು ಸ್ಟ ತ್ತ ಒಂದೋ ಎರಡೊ? 
ಕೆಟ್ಟ © ಕೆಂಡವಾಗಿ, ತ ಬೆಚಿಯಾಗಿ | ಉಭಯಕ್ಕೆ ಬೇಜಕೊಂದೊಡಲುಂಟೆ? 
ಕಾಷ್ಠವುಳ್ಳ ್ಸನ್ನಕ್ಕ ಹೊ ತ್ತಿ, ಕಾಷ್ಠ ಹಿಂಗಿದ ಮತ್ತೆ ಹೊತ್ತ ಬಲ್ಲುದೆ? 
ದೃಷ್ಟದ ಇಷ್ಟ ಚಿತ್ತದಲ್ಲಿ ಲೋಪವಾದ ಮತ್ತೆ, 
ಕಟ್ಟೆಬಿಟ್ಟೆನೆಂಬುದು ಇತ್ತಲೆ ಉಳಿಯಿತ್ತು, ಕಾಮ ಧೂಮ ಧೂಳೇಶ್ವರಾ. Ige 


೧೭೧೬ 


ಅಲಗು ಮೊನೆಧಾರೆ ಕಟು ಳ್ಳ ವ ರಣಕ್ಕ 'ಂಜುವನೆ? 
ಮಲತ್ರಯ ದೂರ ಹಲವ ಕರೆ ಒಲವರಕ್ಕೆ ಸಿಕ್ಕುವನೆ? 


CC-0. Jangamwadi Math Collection. Digitized by eGangotri 


ಮಾದಾರ ಧೂಳಯ್ಯಗಳ ವಚನ ೪೬೭ 


ವಿರಳವೆಂಬುದ ಕಂಡು ಅವಿರಳವೆಂಬುದನಜಕಿತು 

ಶ್ರುತದೃಷ್ಟ ಅನುಮಾನಂಗಳ ಕಳಿದುಳಿದ ಮತ್ತೆ, 

ಅರ್ಚಿಸಿ ಪೂಜಿಸಿ ಕಂಡೆಹೆನೆಂಬುದು ಇತ್ತಲೆ ಉಳಿಯಿತ್ತು, 

ಕಾಮ ಧೂಮ ಧೂಳೇಶ್ವರನತ್ತಲೈದಾನೆ. ॥೫೭॥ 


ಈ ಉಭಯದ ಗೊತ್ತ ಕಂಡು, ಈ ಗುಣ ಮುಕ್ತಿಯಹ ಭೇದವೆಂದು ಅಜ್‌ದ ಮತೆ 


= ರಂ 


ಕಟ್ಟಿ, ಬಿಟು, ನೋಡಿ ವಸ್ತುವ ಕಂಡೆಹೆನೆಂಬುದು 
£2 


w 


ಶುದ್ಧಿ ಹೇಳಾ ಕಾಮ ಧೂಮ ಧೂಳೇಶ್ವರಾ? I BS ॥ 


ಎ 


೧೭೧೮ 

ಅಂಗಕ್ಕೆ ಲಿಂಗ ಮನಕ್ಕೆ ಆಜ್‌ವಾಗಬೇಕೆಂದು ಸಂದೇಹಗೊಂಬುದು S ಆತ್ಮನೊ 
ಅಂಗಕ್ಕೆ ಅಖೌವೆಂಬುದೊಂದು ಜೀವ, ಜೀವಕ್ಕೆ 'ಕೂಡು!ವುದೆಂದು ಬೆಳಗೆ. 
ತನ್ನಲ್ಲಿ ತೋಜುವ ಘಟಬಿಂಬದ ಛಾಯ ಹಲವು ತೆಜದಂತೆ, 
= 2 x eae 2 ಪಂಕ ಹೆಚು 2 
ಸ್ಥೂಲಕ್ಕೆ ಸ್ಥೂಲ ಸೂಕ್ಷ್ಮಕ್ಕೆ ಸೂಕ್ಷ್ಮವಾಗಿ ಹೆಚ್ಚು ಕುಂದಿಲ್ಲದೆ ತೋಜುವ ತೋಟ್‌ಕೆ 
ಘಟದ ಗುಣವೊ ಬಿಂಬದ ಗುಣವೊ 
ಎಂಬುದ ತಾನಜ್‌ತಲ್ಲಿ ಉಭಯದ ಸೂತಕಕ್ಕೆ ಹೊಳಗು. 
ಹೊಜಗೆಂಬ ಭಾವವ ಆಜ್‌ದಲ್ಲಿ ಕಾಮ ಧೂಮ ಧೂಳೇಶ್ವರನೆಲ್ಲಿಯೂ ತಾನೆ. ॥ ೫೯ ॥ 


೧೭೧೯ 

ಪಂಚೇಂದ್ರಿಯಂಗಳಲ್ಲಿ ಒಂದಜ ಗುಣವ ಒಂದಳಕಿಯದಿರೆ 
ಹಿಂಗಿ ಲಿಂಗಕ್ಕರ್ಪಿತದ ಮುಖವಿನ್ನೆಂತೊ? 
ತದ್ಭಾವಂಗಳ ತದ್ಭಾವದಿಂದಲ್ಲದೆ ಅಖಯಬಾರದು. 
ಕೊಡುವ ಅಂಗ ಭೇದ ಹಲವಲ್ಲದೆ ಅಜ್‌ವಾತ್ಮಪವೊಂದೆ ಭೇದ. 
ತಾ ತನ್ನ ಮಜಕಿದಲ್ಲಿ ಮರಣ, ತಾ ತನ್ನನಜ್‌ದಲ್ಲಿ ಜನನ. 
ನಾ ನೀನೆಂಬ ಭಾವದ ಭ್ರಮೆ ಹಣದಲ್ಲಿ 
ತಟ್ಟುವ ಮುಟ್ಟುವ ಕೃತ್ಯದ ಸೂತಕ ಇತ್ತಲೆ ಉಳಿಯಿತ್ತು, 
ಕಾಮ ಧೂಮ ಧೂಳೇಶ್ವರನತ್ತಲೈದಾನೆ. ॥೬೦॥ 





೧೭೧೮: 1 ಮಾಡು (ಕೋ ೧೫೧). 


g CC-0. Jangamwadi Math Collection. Digitized by eGangotri 


ಸಕಲ ಪುರಾತನರ ವಚನಗಳು-೧ 


೧೭೨೦ 


ನಿಶ್ಚೆ ಪಸ 'ಕೊಂಡ!ಲ್ಲಿಯೆ ನಿಜತತ್ತ, 
ಉತ್ತರ ಪೂರ್ವ ಉಭಯದ ಕಕ್ಷೆಯ ಬಿಟ್ಟಿಲ್ಲಿಯೆ ನಿತೃತ್ವ 
ಅನಿತ್ಯತ್ವ ವೆಂಬ ಗೊತ್ತ ಮಜಕದಲ್ಲಿಯೆ 
ನಾಮು ದೂಮ ಧೂಳೇಶ್ವರನು ಸಜ್ಜಿ ದಾನಂದ. Ito 


೧೭೨೧ 


ನಾನಾ ಜೀವದ ನೋವು ಒಂದೆಂದಲ್ಲಿ ಮರಣಕ್ಕೆ ನಾನಾ ಭೇದಂಗಳುಂಟು. 
ಯೋನಿಯ ಕೂಟದ ಸುಖವೊಂದೆಂದಲ್ಲಿ ಯೋಗ ನಾನಾ ಭೇದಂಗಳುಂಟು. 
ನಾನಾ ಸ್ಥಳಂಗಳ ಭೇದಿಸಿ ವೇದಿಸಿ ಮೆಟ್ಟಿ ನೋಡಲಿಕ್ಕೆ 
ಇಂದ್ರಿಯಂಗಳಿಗೆ ಭಿನ್ನರೂಪಾಗಿ ತೋಟುತ್ತಿಹವು. 
ಅದೇತಣ ಗುಣವೆಂದು ನಿರಾಕರಿಸಿ ನೋಡಲಿಕ್ಕೆ, 
ಅದೆಂತೆ ಇದ್ದಿತ್ತು. ಅಂತೆಯಿದ್ದ ಮತ್ತೆ ಅದ ಅಂತೆಯಿಂತೆಯೆನಲಿಲ್ಲ. 
ಆ ಗುಣ ಚಿಂತನೆಗೆ ಹೊಜಗು, ಕಾಮ ಧೂಮ ಧೂಳೇಶ್ವರನು. ॥೬೨॥ 


೧೭೨೨ 


ಸರ್ವ ಘಟಂಗಳಲ್ಲಿ ಸುಖದುಃಖವ ಅನುಭವಿಸುವುದು ಆ ಆತ್ಮವೊಂದೊ ಎರಡೊ? 
ಸರ್ವ ಯೋನಿಗಳಲ್ಲಿ ಕೂಡುವ ಶಿಶ್ನೆಯ ಸುಖವೊಂದೊ ಎರಡೊ? 
ಆತ್ಮವೊಂದೆಂದಡೆ ಘಟಭೇದಕ್ಕೆ ಭಿನ್ನವಾಗಿಪ್ಪುದು; 
ಆತ್ಮ ಹಲವೆಂದಡೆ ಚೇತನ ಸ್ವಭಾವ ಏಕವಾಗಿಪ್ಪದು. 
ಆ ಫಟ ಆತ್ಮನ ಕೂಟ ಎಂತೆಯಿದ್ದಿತ್ತು ಅಂತೆಸುಖವಿದ್ದಿತ್ತು. 
ಯೋನಿಯ ಘಟ ಸಾಕಾರ ಎಂತೆಯಿದ್ದಿತ್ತು ಅಂತೆಯಿದ್ದಿತ್ತು ಶಿಶ್ನೆಯ ಯೋಗ. 
ಆತ್ಮನ ಘಟ ಸಂಗ ಜಾತಿಯ ಸುಜಾತಿಯ ಕೂಟಸ್ಥ. 
ವಿಶ್ವಾಸದ ಭ್ರಾಂತಿನ ಭ್ರಾಮಕಯೆಂತಿದ್ದಿತ್ತು ಅಂತೆಯಿದ್ದಿತ್ತು ಆತ್ಮ. 
ಇಂತೀ ಘಟದ ಸಾಕಾರವಡಗಿ ತೋಟುವ ಆತ್ಮನ ಪರಿ. 
ಭಿನ್ನ ಇಂದ್ರಿಯಂಗಳ ಹಲವು ಸಂಚಿನ ಯೋನಿ. 
ಅದ ಸಂಧಿಸಿ ಕೂಡಿಹೆನೆಂಬ ಅಬ್‌ಕೆಯ ತೃಷ್ಣೆಯ 33, 
ತಲಹಗೆಟ್ಟಲ್ಲಿ ಭ್ರಾಂತಿನ ಭ್ರಮೆಯ ಸೂತಕ ಹೋಯಿತ್ತು, 
ಕಾಮ ಧೂಮ ಧೂಳೇಶ್ವರ ತಾನು ತಾನಾದ ಕಾರಣ. ॥ ೬೩1 


೧೭೨೦: 1 ಕಂಡ (ಕೋ ೧೫೧). 


CC-0. Jangamwadi Math Collection. Digitized by eGangotri 


ಮಾದಾರ ಧೂಳಯ್ಯಗಳ ವಚಿನ ೪೬೯ 
೧೭೨೩ 


ಬಯಲೊಳಗಣ ಬಣ್ಣದಂತೆ, ನೀರಿನೊಳಗಣ ಸಾರದಂತೆ, 
ಅನಲ ಅನಿಲನ ಸಂಗದಿಂದ ಲಯವಾದ ಸಾಕಾರದಂತೆ, 
ಇಪ್ಪಾತನಿರವು ಎಂತಿದ್ದಿತ್ತು ಅಂತೆ ಇರಬಲ್ಲಡೆ ಆತ್ಮಯೋಗ ಸಂಬಂಧ. 
ಆ ಸಂಬಂಧದ ಸಮೂಹ ನಿಂದಲ್ಲಿ ಕಂಡೆಹೆ ಕಾಣಿಸಿಕೊಂಡೆಹೆನೆಂಬ ದಂದುಗ ನಿಂದಿತ್ತು; 
ಕಾಮ ಧೂಮ ಧೂಳೇಶ್ವರಾ. We? Il 


೧೭೨೪ 


ಪೃಥ್ವಿ ಅಪ್ಪು ತೇಜ ವಾಯು ಆಕಾಶಂಗಳ ಕಲ್ಪಿಸಿದಾತ ಒಬ್ಬ ವಸ್ತು ಎಂದಲ್ಲಿ 
ಆ ಕಲ್ಪನೆಗೆ ಆ ವಸ್ತು ತೀತವೊ ಅತೀತವೊ? 
ಆ ಪಂಚಭೂತಿಕಕ್ಕೆ ಆ ವಸ್ತು ಒಳಗೊ ಹೊಜಗೊ? 
ಒಳಗೆಂದಲ್ಲಿ ಆ 'ಭಾವಕ್ಕೆ' ಭ್ರಮೆ, ಹೊಜಿಗೆಂದಲ್ಲಿ 
ಉಭಯದ ಶಂಕೆ ನಿಜಯೆಂತಿದ್ದಿತ್ತು, ಅಜವ ಆತ್ಮನಂತೆಯಿದ್ದಿತ್ತು. 
ಉಭಯದ ಕಾಂತಿ ಅಡಗಿದಲ್ಲಿ ಕಾಮ ಧೂಮ ಧೂಳೇಶ್ವರನ 
ಲಕ್ಷ ನಿರ್ಲಕ್ಷವಾಯಿತ್ತು. ; ॥ ೬೫ ॥ 


೧೭೨೫ 


ಕಂಗಳಲ್ಲಿ ನೋಡಿ ದೃಕ್ಕಿಂಗೆ ಒಳಗಪ್ಪುದದೇನು ಹೇಳಾ. 
ನಾಸಿಕದಲ್ಲಿ ವಾಸಿಸಿ ಲೇಸಾಯಿತ್ತೆಂಬುದದೇನು ಹೇಳಾ. 
ಕರ್ಣದಲ್ಲಿ ಕೇಳಿ ಜೊಂಪಿಸಿ ತಲೆದೂಗುವುದು ಅದೇನು ಹೇಳಾ. 
ಜಿಹ್ವೆಯಲ್ಲಿ ಚಪ್ಪಿಟ್‌ದು ಪರಿಭಾವ ಪರಿಪೂರ್ಣವಾಯಿತ್ತೆಂಬುದೇನು ಹೇಳಾ. 
ಕೈಯಲ್ಲಿ ಮುಟ್ಟಿ ಮೃದು ಕಠಿನವಾಯಿತ್ತೆಂಬುದದೇನು ಹೇಳಾ. 
ಇಂತೀ ಗುಣ ಅಯಿದಳ ಸೂತಕವೊ ತಾನಟ್‌ದೆ ಮಣದೆನೆಂಬ ಭಾವದ ಸೂತಕವೊ? 
ಒಂದು ಆತ್ಮನೆಂದಲ್ಲಿ ಇಂದ್ರಿಯಂಗಳು ಒಂದ ಬಿಟ್ಟು ಒಂದಟ್‌ಯವಾಗಿ. 
ಹಲವೆಡೆ ಉಂಟೆಂದಲ್ಲಿ ಆತ್ಮನ ಹೊಲಬುದಷ್ಪಿದಲ್ಲಿ 'ಆ ಕಳೆಯೆಲ್ಲಿ' ಅಡಗಿತ್ತು ಹೇಳಾ. 
ಇಂತೀ ರೂಪು: ಘಟ ಭಿನ್ನ ಹಲವು ಚೇತನಂಗಳಲ್ಲಿ 
ಚೇತನಿಸುವುದು ಅದೇತಅ ಗುಣವೆಂದು ಅಖ್‌ತಲ್ಲಿ, 
ಅಟಜಿಕಿವು ಸೂತಕ ಭ್ರಾಂತಿನಿಂದಲ್ಲಿ 
ಕಾಮ ಧೂಮ ಧೂಳೇಶ್ವರನೆಂಬುದಕ್ಕೆ ಠಾವಾವುದಯ್ಯಾ? ॥ ೬೬ ॥ 


೧೭೨೪: 1 ಭವಕ್ಕೆ (ಕೋ ೧೫೧, ಕೋ ೩೦೦). 
೧೭೨೫: 1 ಆ ಕಲೆ ಕಳೆಯಲ್ಲಿ (ಕೋ ೮೨, ಕೋ ೧೫೧, ಕೋ ೩೦೦). 2 x (ಕೋ ೪೪೮). 


A CCo: Jangamwadi Math Collection. Digitized by 658/0011 


೪೭೦ ಸಕಲ ಪ್ರರಾತನರ ವಚನಗಳು-೧ 
೧೭೨೬ 


ಧರೆಯ ಮೇಲೆ ನಿಂದು ಹೊಡವಡಿಸಿಕೊಂಬ ದೈವದ ಕುಜುಹು 
ಎಲ್ಲಿ ಇದ್ದಿಹಿತ್ತು ಹೇಳಿರಣ್ಣಾ. 
ಶರೀರದ ಮೇಲೆ ಕಟ್ಟಿ ಕರಚರಣಾದಿ ಅವಯವಂಗಳು ಮುಂತಾದ 
ಹಲವು ಪರಿಭ್ರಮಣದಿಂದ ಪೂಜಿಸಿಕೊಂಬುದು ಅದಾವ ಲಿಂಗವಣ್ಣಾ. 
ಸರ್ವರೆಲ್ಲರ ಕೈಯಲ್ಲಿ ಇದು ವಸ್ತು ಅಲ್ಲ ಅಹುದೆಂದು ಗೆಲ್ಲಸೋಲಕ್ಕೆ ಹೋರುವುದು 
ಅದಾವ ವಸ್ತು ವಿನ ಕುಜುಹಣ್ಣಾ? 
ಇಂತೀ ಸ್ಥಾವರ ಚರ ಅಜಾಿವಿನ ಕುಜುಹೆಂಬುದೊಂದು ಸೆಜಗ 
ಅದು ನುಡಿವಡೆ ಸಮಯಕ್ಕೆ ದೂರ. 
ಅದು ಮುನ್ನವೆ ಅಜ್‌ದಜ್‌ವ ಈಗ ಕುಜುಹಿಡುವಲ್ಲಿ ಅದು ಪರಿಭ್ರಮಣ ಭ್ರಾಂತಿ, 
ಇಂತೀ ಕರ್ಮಕಾಂಡ, ಇಂತಿವನಜ್‌ದು ಬೆರದೆನೆಂಬ ಜ್ಞಾನ ಕಾಂಡ, 
ಸುಮುದ್ರಿತವಾಗಿ ಆ ಸುಮುದ್ರೆಯಲ್ಲಿ ಸೂತಕ ನಿಂದು 
ಅದೇತಕ್ಕೂ ಒಡಲಿಲ್ಲದಿಪ್ಪುದು ಕಾಮ ಧೂಮ ಧೂಳೇಶ್ವರ ತಾನು ತಾನೆ... ॥ ೬೭ ॥ 


2 


ತೋಟಾ 


೧೭೨೭ 


ಸಂಚಾರದಿಂದ ತಜಿಗೆದ್ದು ತನ್ನಂಗದ ಸಂಚಿತವ ಬಿಟ್ಟು 
ವಾಯುವಿನ ಸಂಚಾರದಲ್ಲಿ 200), 
ಸಂಚಾರ ನಿಂದು ಆ ತಜಿಗು ಮತ್ತೊಂದು ಸೀಮೆಯ ಸಂಚಿತದಲ್ಲಿ ನಿಂದು 
ಆ ತಜಿಗು ಮತ್ತೊಂದು ಸಂಚಾರಕ್ಕೆ ಒಳಗಾಯಿತ್ತು. 
ಇಂತಿ ಕಾಯ ಸಂಚಿತವ ಬಿಟ್ಟು ವಸ್ತುವಿನ ಶಂಕೆಯಲ್ಲಿ ಒಳಗಾಗಬೇಕೆಂಬುದು 
ಆ ಗುಣಶಂಕೆಯೊ ನಿಶ್ಶಂಕೆಯೊ ಎಂಬುದಕ್ಕೆ ಮುನ್ನವೆ, 
ಅಟ್‌ದು ಮಜಕಿದಲ್ಲಿ ಕಾಮ ಧೂಮ ಧೂಳೇಶ್ವರನು ಸಂದು ಸಂಶಯದವನಲ್ಲ. ॥ ೬೮ 


೧೭೨೮ 


ಷಡುವರ್ಣ ದಶವಾಯು ಚತುಷ್ಟಯಂಗಳು 
ಪಂಚೇಂದ್ರಿಯ ಅಷ್ಟ ಮದಂಗಳೆಂದು ಷೋಡಶ ಕಳೆಗಳೆಂದು, 
ತ್ರಿವಿಧ ಶಕ್ತಿ ಎಂದು, ತ್ರಿವಿಧ ಆತ್ಮನೆಂದು, ತ್ರಿವಿಧ ಭೂತಿಕವೆಂದು, ಸ 
ಪಂಚವಿಂಶತಿ ತತ್ವಂಗಳೆಂದು, ಪಿಂಡಪಿಂಡಭಾವವೆಂದು ಜ್ಞಾನ ಜ್ಞಾನ ಸಂಬಂಧವೆಂದು 
ಇಂತೀ ಭೇದಂಗಳ ಸಂಕಲ್ಪಿಸಿ ನುಡಿವುದು ಅದೇನು ಹೇಳಾ. 
ಅದು ಅಟ್‌ವಿನೆ ಮಜವೆಯೊ ಮಣಿದು ಅಜೌದ ಎಚ್ಚಟೀಕೆಯೊ? 
ಇಂತೀ ಭೇದವ ತೆಣದು ಕಂಡೆನೆಂಬ ಸೂತಕವ ಮಜಕಿದಲ್ಲಿ 


ಆಗುಣ ಎಂತೆಯಿದ್ದಿತ್ತು Sos ವಸ್ತು ಕಾಮ ಧೂಮ ಧೂಳೇಶ್ವರನು. yee l 


CC-0. Jangamwadi Math Collection. Digitized by eGangotri 


ಮಾದಾರೆ ಧೂಳಯ್ಯಗಳ ವಚೆನ ೪೭೧ 


ವೇದಕ್ಕೆ ಉತ್ತರದವನಲ್ಲ, ಶಾಸ್ತ್ರಕ್ಕೆ ಸಂತೆಯರ್ವ ಲ್ಲ, 
ವ 


g 272 
ವಾಜ್ಮನ ವದ ಸಲ್ಪ, ಪ್ರಮಾಣು ಅಪ್ರಮಾಣುವೆಂಬುದಕ್ಕೆ ನಿಲ್ಲ, 
3 75 x CA 2 g 
ಇಂತಿ ಭೇದ ಅಭೇದ್ಯಂಗಳಲ್ಲಿ ಛೇದ್ಯವಿಲ್ಲ ಕಾಮ ಧೂಮ ಧೂಳೇಶ್ವರನು. Io I 


೧೭೩೦ 


ಇಷ್ಟದಲ್ಲಿ ಲಕ್ಷಿಸಿ ನೋಡಿಹೆನೆಂಬುದು, ಭಾವದಲ್ಲಿ ಭ್ರಮೆಯಳಿದು ಕಂಡೆಹೆನೆಂಬುದು, 
ಭೂತ ಭವಿಷ್ಯದ್ವರ್ತ್ರಮಾನಂಗಳ ನಿರಾಕರಿಸಿ ಕಂಡೆಹೆನೆಂಬುದು ಅದೇತಖ ಚಿಹ್ನ? 
ಈ SRD ಭೇದಂಗಳಲ್ಲಿ 
ದ 


ಬೊಂಬೆಯಂತೆ ತಾ ಕಂಡು ತನ್ನ ಕಾಣಿಸಿಕೊಂಬಂತೆ 
ವೆಂಬ ಉಭಯವಡಗಿತ್ತು ಕಾಮಧೂಮ ಧೂಳೇಶ್ವರನಲ್ಲಿ. Wo I 
೧೭೩೧ 


ವೇದನೆಯಿಂದ ವಸ್ತುವ WON ಕಾಣಬೇಕೆಂಬುದು ಆದೇನು ಹೇಳಾ. 
ಸರ್ವೇಂದ್ರಿಯಗಳ ಸಂಚವ ಬಿಟ್ಟು 
ಏಕೇಂದ್ರಿಯದಲ್ಲಿ ವಸ್ತುವ ಆಚರಿಸಬೇಕೆಂಬುದು ಅದೇನು ಹೇಳಾ. 


ಅಲ್ಲ ಅಹುದು ಉಂಟು ಇಲ್ಲ ಎಂಬುದು ಗೆಲ್ಲ ಸೋಲಕ್ಕೆ ಹೋರುವುದು ಅದೇನು ಹೇಳಾ. 
ಅದು ಪಂಚಲೋಹದ ಸಂಚದಂತೆ ಹಿಂಚು ಮುಂಚಿನ ಭೇದ. 
ಆಂ 


ಅಜ್‌ಯವಿಲ್ಲ ಮಜಯವಿಲ್ಲ ಎಂಬುದು ಅದು ಪರತತ್ವದ ಭೇದ. 

ಇಂತೀ ಗುಣ ಭಾವಂಗಳ ಲಕ್ಷಿಸಿ ದೃಷ್ಟ ಉಂಟೆಂದಲ್ಲಿ ಆತ್ಮ. 

ದೃಷ್ಟ ನಷ್ಟವಾಯಿತ್ತೆಂಬಲ್ಲಿಯೆ ಪರಮ. 

ಉಭಯದ ತೊಟ್ಟು ಬಿಟ್ಟಲ್ಲಿ ನಿಜ ನಿಶ್ಚಯ ಅದೆಂತು ತಾನಂತೆ 

ಕಾಮ ಧೂಮ ಧೂಳೇಶ್ವರನು. ॥೭೨॥ 


3 


೧೭೩೨ 


ಜಾಗ್ರದಲ್ಲಿ ವ್ಯಾಪಾರ, ಸ್ವಪ್ನದಲ್ಲಿ ಕೂಟಸ್ಥ, 


ಸುಷುಪ್ತಿಯಲ್ಲಿ ಮಗ್ಗತೆ ಆಯಿತ್ತೆಂಬುದು ಅದೇನು ಹೇಳಾ. 


ಕ Jangamwadi Math Collection. Digitized by eGangotri 





೪೭೨ ಸಕಲ ಪುರಾತನರ ವಚನಗಳು-೧ 


ಸ್ಥೂಲ ತನುವಿನಲ್ಲಿ ಕೂಟಸ್ಥ, ಸೂಕ್ಷ್ಮ ತನುವಿನಲ್ಲಿ ಏಕಾರ್ಥ, 
ಕಾರಣ ತನುವಿನಲ್ಲಿ ಲೇಪವಾಯಿತ್ತೆಂಬ ಭಾವವದೇನು ನೋಡಾ. 
ಇಂತೀ ಜೀವಾತ್ಮ ಭಾವಾತ್ಮ ಪರಮಾತ್ಮ 
ಇತೀ ತ್ರಿವಿಧಾತ್ಮದಲ್ಲಿ ತಿರುಗುವ ಆತ್ಮ ಅದೇನು ಹೇಳಾ. 
ಮೂಜಕಿಂಬುದು ಬೇಜಿಕೊಂದು ಭಾವವೆಂಬುದು ಅವ ಕೂಡಿ ನಿರ್ಭಾವವೆಂಬುದು 
ಆ ಗುಣ ಇದಿರದೊ ತನ್ನದೊ ಎಂಬುದನಜ್‌ದು ಮಜಕಿದಲ್ಲಿ 
ಕಾಮ ಧೂಮ ಧೂಳೇಶ್ವರನು ಭಿನ್ನರೂಪನಲ್ಲ. E 
೧೭೩೩ 
ಕ್ರೀಯೆಂದು ಕಲ್ಪಿಸುವಲ್ಲಿ ನಿಃಕ್ರೀಯೆಂದು ಆರೋಪಿಸುವಲ್ಲಿ 
ಆ ಗುಣಭಾವವೊ ನಿರ್ಭಾವವೊ? 
ಕ್ರೀಯಲ್ಲಿ ಕಾಬ OF ನಿಃಕ್ರೀಯಲ್ಲಿ ಕಾಬ ಚಿತ್ತ 
ಉಭಯದ ಗೊತ್ತು ಅದೇನು ಹೇಳಾ. 
ಬೀಜದ ಸಸಿಯ ಒಳಗಣ ಬೇರಿನಂತೆ ಅದಾವ ಠಾವಿನ ಕುಜುಹು ಹೇಳಾ. 
ಲಕ್ಷ ನಿರ್ಲಕ್ಷವೆಂಬುದು ಅದೆಂತೆ ಇದ್ದಿತ್ತು ಅಂತೆ ಇದ್ದಿತ್ತು 
ಕಾಮ ಧೂಮ ಧೂಳೇಶ್ವರನು. 1೭೪ 


೧೭೩೪ 
ಕರಚರಣಾದಿ ದೇಹಂಗಳಲ್ಲಿ ಹೊಕ್ಕು 
WENN ಹೊಳಗಳ ಬಾಹ್ಯವ ಹಿಡಿವುದದೇನೊ? 
ಹೊಣಗಣ ಅರ್ಪಿತವ ಒಳಗೆ ಕೊಟ್ಟು ಅರ್ಪಿಸುವುದದೇನೊ? 
ಆ ಒಳಗು ಹೊಟಿಗೆಂಬ ಉಭಯವ ತಿಳಿದಲ್ಲಿ 
--ಅನಲಂಗೆ ಕೀಳು ಮೇಲೆಂಬುದುಂಟಿ? - 


ಕಾಮ ಧೂಮ ಧೂಳೇಶ್ವರಾ. I ez l 
೧೭೩೫ 
ಸತ್ತು' ಸಾಯ?ದುದ? ಕಂಡು, ಸಾಯದುದ ಸತ್ತಿತ್ತೆಂಬುದನಣ?ದು, 
ಈ ಉಭಯದ ಗೊತ್ತಿನಲ್ಲಿ ಲಕ್ಷದ ಭಾವ ನಷ್ಟವಾಗಿ 
ಉರಿ ಸಾರವ ಕೊಂಡು ಉರಿದಂತೆ 


ಆ ಉರಿ ನಂದಿದಲ್ಲಿ ಉಭಯ ನಿರವಯವಾಯಿತ್ತು, 
ಕಾಮ ಧೂಮ ಧೂಳೇಶ್ವರಾ. Wee 





೧೭೩೫: 1 ದೆ (ಕೋ ೪೪೮). 2 ದೆಂಬುದ (ಕೋ ೪೪೮). 


CC-0. Jangamwadi Math Collection. Digitized by eGangotri 


ಮಾದಾರ ಧೂಳಯ್ಯಗಳ ವಚನ ೪೭೩ 


೧೭೩೬ 


ಸಕಲ ದ್ರವ್ಯಂಗಳೆಂದು ಕಲ್ಪಿಸಿ ಇದಿರಿಟ್ಟು ಅರ್ಪಿಸಿಕೊಂಬುದು 
ಅರ್ಪ್ಲಿಸಿಹೆನೆಂಬುದು, ಅದಾವ ಚಿತ್ತ ನೋಡಾ. 
ಅದು ಉದಕ ವರ್ಣದ ಭೇದ; ವರ್ಣ ಕೂಟದ ಭಾವ. ಲೆಪ್ಪವ ಲಕ್ಷಿಸಿದಂತೆ. 
ಆದೆಂತೆಯಿದ್ದಿತ್ತು ಚಿತ್ತವಂತೆ ಇದ್ದಿತ್ತು, ಕಾಮ ಧೂಮ ಧೂಳೇಶ್ವರಾ. ॥೭೭॥ 


೧೭೩೭ 


ಅಂಗದಲ್ಲಿ ಸೋಂಕಿದ ಸೋಂಕ ಲಿಂಗವೆಂದು ಪ್ರಮಾಣಿಸಿ ಕೊಟ್ಟೆಹೆನೆಂಬುದು 
ಆ ಅಂಗ ಲಿಂಗದಂಗವೊ; ಲಿಂಗ ಅಂಗದಂಗವೊ? 
ಉಭಯದಂಗ ಬೇಜಕೊಂದು ಆತ್ಮನ ಸಂಗವೊ? 
ಅದು ವಾರಿಯ ಶಿಲೆಯಂತೆ ನೋಡ ನೋಡಲಿಕ್ಕೆ ನೀರಾಯಿತ್ತು. 
ನೀರು ಕಲ್ಲಾದ ಭೇದ, ಕಲ್ಲು ನೀರಾದ ಭೇದ, 
ಈ ಉಭಯದಲ್ಲಿಯೆ ದೃಷ್ಟ ನಿರ್ಲೇಪ 
ಕಾಮ ಧೂಮ ಧೂಳೇಶ್ವರಾ. 1 ೭೮॥ 


೧೭೩೮ 


ಮನ ವಚನ ಕಾಯ ತ್ರಿಕರಣ ಶುದ್ಧವಾಗಿ 
ಭಕ್ತಂಗೆ ಸತ್ಯ ವಿರಕ್ತಂಗೆ ಜ್ಞಾನವೆಂದು ತತ್ತುಗೊತ್ತನಿಕ್ಕಿ ಹಚ್ಚಿ ಹಾಯ್ಕಿದಲ್ಲಿ 
ಈ ಉಭಯದ ಚಿತ್ತದಲ್ಲಿ ವೇದಿಸುವ ವಸ್ತು ಆವುದು? 
ಭಕ್ತಿಗೂ ಜ್ಞಾನ ವಿರಕ್ತಿಗೂ ಜ್ಞಾನ, 
ಅದು ತನ್ನ ಬೆಳಗಿನಲ್ಲಿ ತನ್ನ ಕಾಣಿಸಿಕೊಂಬಂತೆ. 
ಆ ಗುಣ ಉಭಯ ಭಿನ್ನವಿಲ್ಲ, 
ಕಾಮ ಧೂಮ ಧೂಳೇಶ್ವರನೆಂಬುದಕ್ಕೆ ಎಡೆದೆಜಿಪಿಲ್ಲ. ॥೭೯॥ 


೧೭೩೯ 


ತನ್ನ ಗುಣವ ತಾನಟ್‌ತೆನೆಂಬಲ್ಲಿ ಇದಿರಿನಲ್ಲಿ 
ಭಿನ್ನಗುಣವ ಸಂಪಾದಿಸಲುಂಟೆ? ಕರಿಮುಕರದ ಇರವು. 
ಆ ಗುಣವ ಪರಿಹರಿಸಿ ನಿಂದಲ್ಲಿ ಉಭಯ ಭಾವಕ್ಕೆ ಹೊಜಗು 
ಕಾಮ ಧೂಮ ಧೂಳೇಶ್ವರನು. ॥೮೦॥ 


oe Jangamwadi Math Collection. Digitized by eGangotri 


ಸಕಲ ಪುರಾತನರ ವಚನಗಳು -0 
೧೭೪೦ 


ಬಲ್ಲವ ತಾನಾದೆನೆಂಬಲ್ಲಿ 
ಮಿಕ್ಕಾದವರಲ್ಲಿ ಗೆಲ್ಲ ಸೋಲಕ್ಕೆ ಹೋರಿಹೆನೆಂಬಲ್ಲಿ 
ಆ ಬಲ್ಲತನವಲ್ಲಿಯೆ ನಿಂದಿತ್ತು. 
ಈ ಉಭಯದಲ್ಲಿ ಎಲ್ಲಿಯೂ ತಾನಿಲ್ಲದೆ 
ಆ ಭಾವದ ಸೊಲ್ಲಿಗೆ ಸಿಕ್ಕದೆ ನಿಜವಜ್‌ತವರೆಲ್ಲರಲ್ಲಿ 
ಪರಿಪೂರ್ಣನಲ್ಲಿಯೆ ಕಾಮ ಧೂಮ ಧೂಳೇಶ್ವರಾ. ISO 1 


೧೭೪೧ 


ಬೇರು ಮೇಲಾದ ವೃಕ್ಷದ ತುದಿಯಲ್ಲಿ 
ನಾದಬಿಂದು ಕಳೆಯಿಲ್ಲದ ಹಣ್ಣು ತಲೆದೋಹ*ಿತ್ತು, 
ವಿಭೇದವಿಲ್ಲದ ಪಕ್ಷಿ ಸುನಾದವಿಲ್ಲದೆ 'ಎಜಗಿತ್ತು.! 
ಎಜಿಗಿ ಮುಟ್ಟುವುದಕ್ಕೆ ಮುನ್ನವೆ ಹಣ್ಣು ತೊಟ್ಟು?ಬಿಟ್ಟು ಬಟ್ಟಬಯಲಾಯಿತ್ತು, 


ಕಾಮ ಧೂಮ ಧೂಳೇಶ್ವರ ಭಾವವಿಲ್ಲದನಾಗಿ. ॥೮೨॥ 
೧೭೪೨ 


ಉಂಡು ಉಪವಾಸಿಯಾದನಾಗಿ, ಬಳಸಿ ಬ್ರಹ್ಮಚಾರಿಯಾದನಾಗಿ, 
ಕಂಡು ಕಾಣದಂತೆ ಇದ್ದನಾಗಿ 
ಅಂಗವೆಂಬ ಭಾವ, ಲಿಂಗವೆಂಬ ಕುಟುಹು, ನಿರಂಗವೆಂಬ ಅಜ್‌್‌ವು, 
ತ್ರಿವಿಧದ ಕುಟುಹು ಅಲ್ಲಿಯೆ ಅಡಗಿತ್ತು. 
ಉರಿಯ ತುದಿಯ ಕರ್ಪರದಂತೆ. ಅಡಗಿದ ಭೇದವ ಸಡಗರಿಸಿದಲ್ಲಿ 
ಕಾಮ ಧೂಮ ಧೂಳೇಶ್ವರನೆಂಬ ಭಾವ ಕಲ್ಪಿತವಿಲ್ಲ. ॥ ೮. ॥ 


೧೭೪೩ 


'ಆತ್ಮನ' ಅಟ್‌ವು ಜೀವಭಾವವೆಂಬುದು ಅದೇತಣ ಕೂಟಸ್ಥ? 
ಕಾಯದ ಸಂಸರ್ಗವೆಂದಡೆ ಅದು ವಿಭೇದರೂಪು. 
ಕರಣಂಗಳ ಸಂಸರ್ಗದಿಂದ ಎಂದಡೆ ಆ ಇಂದ್ರಿ?ಯಂಗಳು ಸ್ವತಂತ್ರಗಳಲ್ಲ. 
ಜೀವಾತ್ಮ *ಭಾವಾತ್ಮ* ಪರಮಾತ್ಮನೆಂದಲ್ಲಿ 





೧೭೪೧: 1 x (ಕೋ ೮೨). 2 ಬಿಟ್ಟಿತ್ತು (ಕೋ ೪೪೮). 
೧೭೪೩: 1 ಆತ್ಮ (ಕೋ ೮೨, ಕೋ ೧೫೧, ಕೋ ೩೦೦). 2 ಆಯ್ದೇಂದ್ರಿ' (ಕೋ ೧೫, 
ಕೋ 200). 3 x (Soe ೪೪೮). 


CC-0. Jangamwadi Math Collection. Digitized by eGangotri 





ಮಾದಾರ ಧೂಳಯ ಗಳೆ ವಚನ gan 


ಜಾಗ್ರ ಸ್ವಪ್ನ ಸುಷುಪ್ತಿಗಳಲ್ಲಿ ಕಂಡು ಕೂಡಿ ಅಜ್‌ದು ಮಜದುದೇನೊ? 

ಎಂಬ ತ್ರಿವಿಧವ ತಿಳಿದು ಸಂಧಿಸಿ ಕಂಡೆಹೆನೆಂಬ ಸಂದನಳಿದು 

ಅಳಿದೆನೆಂಬ ಸಂದೇಹ ನಿಂದಲ್ಲಿ ಅದಾವ ಬೆಂಬಳಿಯ ಹೊಲಬು? 

ಆದು ನಾಮ ರೂಪು ಭಾವ ಬಯಲು ಕಾಮ ಧೂಮ ಧೂಳೇಶ್ವರಾ. ॥೮೪॥ 


೧೭೪೪ 


ಎಸಳು ಬಿಟ್ಟು ಕುಸುಮವುದುರಿ ನಸುಫಲ ನಿಂದಲ್ಲಿ, 
ಹಣ್ಣಿನ ಎಸಕದ Os ಎಲ್ಲಿ ಇದ್ದಿತ್ತು? 
ಆವ ೈಕ್ಷದ ಬೇರಿನ ಸ ಸಾರದಲ್ಲಿ ಇದ್ದಿತ್ತು. 
ಬೇರಿನ ಸಾರ ಒಣಗೆ ಹಣ್ಣಿನ ಸಾರ ಅಲ್ಲಿಯೆ ಅಡಗಿತ್ತು. 
ಆ ಗುಣವ ನಿನ್ನೆ ನೀ ತಿಳಿ; ಕಾಮ ಧೂಮ ಧೂಳೇಶ್ವರನಲ್ಲಿಯೆ. ॥೮೫॥ 


೧೭೪೫ 


ಜಾತ ಅಜಾತ ನಿರ್ಜಾತನೆಂಬುದು ಅದೇತಜ ಭಾವ? 
ಅದು ತನ್ನೆ ಭ್ರಾಂತಿನ ಕಲೆ. 
ಸತ್ತೆನೆಂದು ಹೇಳುತಿಪ್ಪದೆ ಹೆಣ? 
ಆ ನಿಶ್ಚಯವೆಂಬುದು ಹುಟ್ಟುಗೆಟ್ಟಲ್ಲಿ, 
ಮತ್ತೆ ಬಟ್ಟ ಬಯಲೆಂಬ ದೃಷ್ಟ ವಿಲ್ಲ ಕಾಮ ಧೂಮ ಧೂಳೇಶ್ವರಾ. I Se Il 


೧೭೪೬ 


ಅ೫ದು ಮಣಿದು ಎಚ್ಚತ್ತೆನೆಂಬಲ್ಲಿ ಆಜ*ವುಂಟಿ? 
ತೊಳಗಿ ಬೆಳಗಿ ಪ್ರಜ್ವಲಿಸಿ ಉರಿವ ಬೆಳಗು ಕೆಡುವಲ್ಲಿ 
ಉಡುಗುತ್ತಿದೇನೆ ಎಂದು ನುಡಿಯಿತ್ತೆ? 
ಇಂತಿವ ಹಿಡವಲ್ಲಿ ಬಿಡುವಲ್ಲಿ ಮಿಕ್ಕಾದ ದವ ಒಡಗೂಡುವಲ್ಲಿ 
ಅಡಿಯೇಜ?ದ ಮತ್ತೆ ಪುನರಪಿ « ಅಡಿ ಉಂಟೆ? 
ತೊಟ್ಟು ಬಿಟ್ಟ ಹೆಣ್ಣಿ ೦ಗೆ ಮತ್ತಾ ಬುಡದಾಸೆಯೇಕೆ? 
ನಿಶ್ವ ಗ ನಷ್ಟ ವಾದಲ್ಲಿ ಕಾಮ ಧೂಮ ಧೂಳೇಶ್ವರನೆಂಬ ಲಕ್ಷವೇತಕ್ಕೆ? ॥೮೭॥ 


ನುಡಿದಡೆ ಮಿಥ್ಯೆ, ಸುಮ್ಮನಿದ್ದಡೆ ತಥ್ಯವಲ್ಲ. 
ಈ ಉಭಯದ ಹೆಚ್ಚು ಕುಂದ ಹೊ 


& & 
gl 
el 


# CC-0. Jangamwadi Math Collection. Digitized by eGangotri 





೪2೬ ಸಕಲ ಪುರಾತನರ ವಚನಗಳು-೧ 
ಮತ್ತೆ ನಿಶ್ಚಯವಂತ ನಾನೆಂದು ಹೆಚ್ಚು ಕುಂದಿನೊಳಗೆ ಬೇವುತ್ತ, 

ಮತ್ತೆ ನಿಶ್ಚ ಯಕ್ಕೆ ದೃಷ್ಟವ ಕೇಳಲಿಲ್ಲ, 

ಕಾಮಧೂಮ ಧೂಳೇಶ್ವರನು ನಿತ್ಯಾನಿತ್ಯದವನಲ್ಲ. 1 OS i 


0295 


ನಾನಾ ಚಿತ್ರ ವಿಚಿತ್ರ, ನಾನಾ ದೃಷ್ಟ ವಿದ್ಯಂಗಳಲ್ಲಿ 
ಕಾಯ ಸಿದ್ದಿ ಲೋಹ ಸಿದ್ಧಿ ಅ ಸಿದ್ಧ enact ಸಂದೇಹ ಸಿ Oss 2 3000830. 
ಭಾವ ನಿರ್ಭಾವ ಸಿದ್ದಿ ) ವಂತರನಾರನೂ ಕಾಣೆ. 
ಅವರುವ ಕಂಡಲ್ಲಿಯೆ ನಾನೆಂಬ ಪ್ರತಿರೂಪು ಆ ಭಾವದಲ್ಲಿಯೆ ಲೇಪವಾಯಿತ್ತು, 
ಕಾಮ ಧೂಮ 'ಧೂಳೇಶ್ವರನೆಂಬುದು ಭಾವ ಲೇಪವಾದಲ್ಲಿ. Oe 1 


೧೭೪೯ 


ವಿದ್ಯೆ ಅವಿದ್ಯೆಯಾದಲ್ಲಿ ಆ ಅಜ್‌ವ ಹೊದ್ದುವ ಬಂಧವಾವುದು! 
BIG) ಇಂದ್ರಿಯಂಗಳೆಂಬ ಸಂದು ಸಂಶಯವಾವುದು? 
ಅದು ಒಡೆ ಕುಂಬದ ನೀರಿನ ನೆಳಲಿನಂತೆ. 
ಅದು ಕುಂಭವ ಹಿಂಗ ಹಿಂಗಲಿಕೆ ಆ ಬಿಂಬ ಅಲ್ಲಿಯೆ ಅಡಗಿತ್ತು. 
ಮತ್ತೆ ಕುಂಭವ ನೋಡಲಿಕ್ಕೆ ಒಂದೂ ಇಲ್ಲ. 
ಆ ಅಂಗ ಲಕ್ಷದ ಕುಂಭದಲ್ಲಿ ಇಂಗಿ ಹೋದ ಆತ್ಮಂಗೆ 
ಬಂಧ ಮೋಕ್ಷ ಕರ್ಮಂಗಳು ಒಂದೂ ಇಲ್ಲ 
ಕಾಮ ಧೂಮ ಧೂಳೇಶ್ವರನೆಂಬ ಭಾವ ಸಂದೇಹ ನಂದಿತ್ತಾಗಿ. ॥೯೦॥ 


೧೭೫೦ 
ದರ್ಪಣವ ನೋಡುವ ದೃಷ್ಟಿ ನಷ್ಟವಾದ ಮತ್ತೆ ಆ ದರ್ಪಣವ ಲಕ್ಷಿಸಲಿಲ್ಲ: 
ಅಜಸುವ ಅಜಕೆಯಅತು ಆ ಅಜಕೆ ಕಟಗೊಂಡ ಮತ್ತೆ ಆ ಬಯಕೆ ನಿಂದಿತ್ತು. 
ಆ ಬಯಕೆಯ ಭ್ರಮೆ ನಿಂದಲ್ಲಿ 
ಕಾಮ ಧೂಮ ಧೂಳೇಶ್ವರನೆಂಬುದಕ್ಕೆ ಇದಿರೆಡೆಯಿಲ್ಲ. ॥೯೧॥ 
೧೭೫೧ 


ಬಯಲು ಬಯಕೆಗೆ ಒಳಗಾದಲ್ಲಿ ಇಕ್ಕುವರಿನ್ನಾರೊ? 
ಅಟಿ*ವ ಆತ್ಮ ಪ್ರಕೃತಿರೂಪಾದಲ್ಲಿ ಬೇಡಾ ಎಂದು ಬಿಡಿಸುವರಾರೊ? 


CC-0. Jangamwadi Math Collection. Digitized by eGangotri 


ಮಾದಾರ ಧೂಳಯ್ಯಗಳ ವಚನ ೪೭೭ 


ಪವೊಂದಟಿಲ್ಲಿ ಉದಿಸಿ ಹಲವು ಜ್ಯೋತಿಯ ಕುಜುಹಿಟ್ಟಂತೆ 
ಆತ್ಮವೊಂದಜಲ್ಲಿ ಹಲವು ಇಂದ್ರಿಯಂಗಳಾದ ಸಂದನಜಕಿಯದೆ 
ಅವು ಬಂದ ಬಂದಂತೆ ಆಡುವ ಸಂದೇಹಿಗಳಿಗುಂಟೆ ನಿಜಾಂಗದ ನಿಜ? 
ಈ ದ್ವಂದ್ವವನಳಿದು ಒಂದೆಂದಲ್ಲಿ ಆದು ನಿಜದ ಸಂಗ. 
ಆ ಸಂಗವ ಹಿಂಗಿದಲ್ಲಿ ಕಾಮ ಧೂಮ ಧೂಳೇಶ್ವರನು ಒಂದಜಿವನೂ ಅಲ್ಲ. ॥ ೯೨॥ 


೧೭೨ 


ಆತ್ಮಕ್ಕೂ ಇಂದ್ರಿಯಕ್ಕೂ ಭಿನ್ನವುಂಟು ಇಲ್ಲಾ ಎಂಬಲ್ಲಿ, 
ಆ ಆತ್ಮಂಗೆ ಇಂದ್ರಿಯಂಗಳು ತುಷಕಂಬುತಂಡುಲದಂತೆ. 
ಆತ್ಮದ ಇಂದ್ರಿಯದಲ್ಲಿ ಹೊರೆ ಹೊರೆಯಲ್ಲಿ ನಿಂದು ನೋಡಲಿಕ್ಕೆ ಆತ್ಮ ಎಂದಿನ ನಿಜ? 
ತಾ ಬಂದ ಸ್ವಯದಂತೆ ಕಾಮ ಧೂಮ ಧೂಳೇಶ್ವರನು. heal 


೧೭೫೩ 


ಇಂದ್ರಿಯಂಗಳ ಹಿಂಗಿ ನೋಡಿಹೆನೆಂಬ ಎಡೆಯಲ್ಲಿ, 
ಇಂದ್ರಿಯಂಗಳ ಕೂಡಿ ಸನ್ಮತನಾಗಿ ನಿಂದು ನೋಡಿಹೆನೆಂದಡೆ 
ತಿಲ ತೈಲದಂತೆ ಅಂಗವಳಿದು, ಆ ತಿಲದ ಬಿಂದು ದ್ವಂದ್ವವಳಿದು 
ಈಚೆಯಲ್ಲಿ ಬಂದು ನಿಂದಲ್ಲಿ 
ಅಂಗದ ಕರ್ಮ ಇಂದ್ರಿಯಂಗಳ ಸಂದು ಆತ್ಮನ ಸಂದೇಹದ ಗುಣ 
ಎಂಬೀ ಭೇದವ ತಿಳಿದಲ್ಲಿ ಕಾಮ ಧೂಮ ಧೂಳೇಶ್ವರನು ನಿರಂಗದ ಭಾವ. MEYI 


೧೭೫೪ 


ಜಲದಿಂದ ಮಲವ ತೊಳೆಯಬೇಕೆಂಬಲ್ಲಿ ಆ ಮಲ ಜಲದ ಸಾರದಿಂದ ಕೆಸಖಾದಂತೆ. 
ಅದು ಉಭಯದ ಕೂಟದಿಂದ ಪಂಕವಾದ ಸಂಚವನಜೌ್‌ಯಬೇಕು. 
ತಿಳಿದು ನಿಂದಲ್ಲಿ ಪಂಕ'ವಡಿ! ತಾ ಮೇಲಾದ ಶಂಕೆಯ'ನಟ್‌ಯ'ಬೇಕು. 
ಈ ಉಭಯದ ಫನ ಕಿಅಿಿದಿನಲ್ಲಿ ಮಲವೇತಟ್‌ಂದ ಆಯಿತ್ತೆಂಬವೊಲವರವನಟ್‌ದಲ್ಲಿ 
ಆತ ಆತ್ಮನ ನೆಲೆಯ ಬಲ್ಲನೆಂಬೆ ಕಾಮ ಧೂಮ ಧೂಳೆಲೆಶ್ವರಾ.3 ॥೯೫॥ 





೧೭೫೪: 1ವಡಗಿ (ಕೋ ೧೫೧). . 2ತಿಳಿಯ (ಕೋ ೧೫೧). 3 ಶ್ಚರನು (ಕೋ ೮೨, 
ಕೋ ೪೪೮); ಶ್ವರನ (ಕೋ ೩೦೦. 


7 CC-0. Jangamwadi Math Collection. Digitized by eGangotri 


೪೭೮ ಸಕಲ ಪುರಾತನರ ವಚನಗಳು-೧ 


೧೭೫೫ 

ವಾರಿ ತೆಂಗಿನಮರದಲ್ಲಿ ಏಜ್‌ತ್ರೊ? 
ಅಲ್ಲಾ, ಬೇಜಿಕೊಂದು ಮಂತ್ರದಲ್ಲಿ ತುಂಬಿತ್ತೊ? 
ಅಲ್ಲಾ ವೃಕ್ಷದ ಸಹಜ ಬೀಜವೊ? 
ನೀರು ಬಲಿದು ಅದಜಕೊಳಗೆ ಅಜಿತು ಆ ಸಾರವೆ ಕಾಯಾದಲ್ಲಿ 
ಆ ಕಾಯ ತುಸಾರ ಹಿಂಗಿ ses? ಬಲಿತು ಹಣ್ಣು ಎಣೆಯಾದಲ್ಲಿ 
ನೀರೆಲ್ಲಿ ಅಡಗಿತ್ತು? ಹಿಪ್ಸೆ ಕವಚವೆಲ್ಲಿದ್ದಿತ್ತು? 
ಇಂತೀ ಕಾಯ ಆತ್ಮಮೇಲೆಂದಣವೆಂಬ ಕುಯುಹೆಲ್ಲಿದ್ದಿತ್ತು? 
ಎಂಬುದನಟ್‌ೀವುದಕ್ಕೆ ಪುರಾಣವ 'ಪೋಷಿಸಿ'ಕೊಳ್ಳಿ, ಶಾಸ್ತ್ರವ ಸಂದಣಿಸಿಕೊಳ್ಳಿ, 
ವೇದದ ಆದ್ಯಂತವ ಸಾಧಿಸಿಕೊಳ್ಳಿ, 
ಶ್ರುತದಲ್ಲಿ ಕೇಳಿ ದೃಷ್ಟದಲ್ಲಿ ಕಂಡುಕೊಳ್ಳಿ, 
ಅನುಮಾನದಲ್ಲಿ ಅಜಶಿದುಕೊಳ್ಳಿ. 
ಇಂತೀ ಚಿದಾತ್ಮನು ಬಂಧ ಮೋಕ್ಷ ಕರ್ಮಂಗಳಲ್ಲಿ ದ್ವಂದಿತನೊ? 
ಆ ಅಂಗಭಾವ ವಿರಹಿತನೊ? 
ಈ ಉಭಯದ 3ಸಂದೇಹವುಳ್ಳನ್ನಕ್ಕ ಕರ್ಮವ ಮಾಡುವಂಗೆ 
ನಿರ್ಮಲವೊಂದುಂಟೆಂದು ಅಟೌ್‌ವಂಗೆ 
ಇಂತೀ ಭೇದಂಗಳನಖೌಿತು ನಿರವಯದ ಸುಮ್ಮಾನದ ಸುಖಿಯಾದೆನೆಂಬವಂಗೆ 
ಅದು ಭಿನ್ನರೂಪೊ ಅಭಿನ್ನರೂಪೊ? 
ಆ ನಿಜದ ನೆಲೆಯ ನೀವೇ ಬಲ್ಲಿರಿ, 
ಕಾಮ ಧೂಮ ಧೂಳೇಶ್ವರನಲ್ಲಿ ಕಾಳಿಕೆ ಹಿಂಗ 


O 
2 
cit 
o 
eL 
¢ 
O 
>Ü 
(೧ 
El 
cl 
$j 
CL 
EL 
೯1 
E 


ಇಷ್ಟ ಗುಟ್ಟೆಂಬುದು, ನಿಶ್ಚಯ ವಸ್ತುವೆಂಬುದು, 
ಆತ್ಮನೇಕವೆಂಬುದು, ಇಂದ್ರಿಯಂಗಳು ಹಲವೆಂಬುದು, 
ಅಜಾವು ಹಿಂಗಲಿಕೆ ಒಂದೆಂಬುದು, 
ಅಣೋರಣೀಯಾನ್ಮಹತೋ ಮಹೀಯಾನ್‌ ಎಂಬುದು, 
ಎಲ್ಲಾ ದೃಷ್ಟದ 'ಲಕ್ಷದ!ಲ್ಲಿ ಉಂಟೆಂಬುದು, 
ಉಭಯ ಭಾವದಲ್ಲಿ ತೋಜ್‌ ಹರಿದಾಡುವುದು, 
ಅದು ಚಿತ್ತೊ ಚಿದಾದಿತ್ಯನೊ ವಸ್ತು ಭಾವವೊ? 
ಇಂತೀ ಲಕ್ಷ ಅಲಕ್ಷಂಗಳೆಂಬ ಗೊತ್ತ ಮೆಟ್ಟಿ ಬಟ್ಟಬಯಲಾದ 
ಕಾಮ ಧೂಮ ಧೂಳೇಶ್ವರನೊಳಗಾದೆ? ಆಗೆನೆಂಬ ಭಾವ ನಿಂದಲ್ಲಿ. nee il 





೧೭೫೫: 1 ಸೋದಿಸಿ (ಕೋ ೧೫೧, ಕೋ ೩೦೦). 2 ಸಂದ (ಕೋ ೮೨, ಕೋ ೧೫೧, ಕೋ ೩೦೦). 
೧೭೫೬: 1 x (ಕೋ ೧೫೧). 2 ಗಾದ (ಕೋ ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


ಮಾದಾರ ಧೂಳಯ್ಯಗಳ ವಚನ ರ 
೧೭೫೭ 


ಕಾಲಿಗೆ ಕೋಳ, ಕೈಗೆ ಸಂಕಲೆ, ಕೊರಳಿಗೆ ಪಾಶ ಪಾಷಂಡಿಗಳಾಗುತ್ತ — 

ಮತ್ತಾ SPAS ಹೊಲಬೆಲ್ಲ ಅಡಗಿತ್ತು? , 

ಅಂಗದ ಕ್ರೀ ಲಿಂಗದ ಕೂಟ ನಿರಂಗದ ಸುಖವೆಂಬುದು ಆ ಮೂಜಿ ಬಂಧದಲ್ಲಿ ಅಡಗಿತ್ತು 
_ ಬೇಜಿಕೊಂದು ಸಂಗವೆಲ್ಲಿದ್ದಿತ್ತು ಹೇಳಾ. 

ನಿರಂಗವೆಂಬ ನಾಮವಿಲ್ಲದನೆ ಕಾಮಕ್ಕೇಕೆ ಕೂಟವಾದೆ? 

ದುರ್ಮುಖಕ್ಕೇಕೆ ಆತ್ಮನಾದೆ? 

ಕಾಮ ಧೂಮ ಧೂಳೇಶ್ವರನೆಂಬುದಕ್ಕೆ 

ಕುಜುಹಿಲ್ಲದವ ನೆಜಿಕ ನಾಮವಾದೆಯಲ್ಲಾ ! ॥ ೯೮ ॥ 


೧೭೫೮ 


ಬಣ್ಣವನಜಿಕಿಯದ ಬಯಲಿನಂತೆ, ಭಿನ್ನ ಅಭಿನ್ನವನಜಕಿಯದ 
ಒಳಗಿನಂತೆ, ಛಿನ್ನ ವಿ ಕೈಿನ್ನವನಜ*ಯದ ಪರಿಪೂರ್ಣದಂತೆ, 
ಅವಧಿಗೊಡಲಿಲ್ಲದ ಭಾವ ವಿರಹಿತನಾದೆಯಲ್ಲಾ! 


ಸುಳುಹುಗೆಟ್ಟು ಸೂಕ್ಷ ಒವಲಿತು ಬೆಳಗೆಂಬ ಕಳೆನಾಮ ನಷ್ಟವಾಗಿ 


ಅದೆಂತೆಯಿದ್ದಿತ್ತು ಅಂತೆ ಆದೆಯಲ್ಲಾ ಕಾಮ ಧೂಮ ಧೂಳೇಶ್ವರಾ! hee il 
೧೭೫೯ 


ಇಂತಿವನೆಲ್ಲವನೆಜ್‌ತು ಕ್ರೀಯೊಳಗೆ ನೀನಿದ್ದಹರೆಂಬ ತೊಳಲಿಕೆಯೇಕೆ ಬಿಡದು? 
ಭಾವದಲ್ಲಿ ಮೂರ್ತಿಗೊಳಬೇಕೆಂಬ ಭ್ರಮೆಯೇಕೆ ಬಿಡದು? 
ನಾನೀನೆಂಬ ಸಂದೇಹ ಅದೇನು ಹೇಳಾ? 
ಹಾಂಗೆಂಬ ಕುಜುಹು ಅಜ್‌ತು ಅಜಾವು ನಷ್ಟವಾಗಿ 
ಕುಯುಹೆಂಬ ನಾಮ ನಿರ್ನಾಮವಾಯಿತ್ತು ಕಾಮ ಧೂಮ ಧೂಳೇಶ್ವರನು. ॥ ೧೦೦ ॥ 


೧೭೬೦ 


ಅಗ್ನಿಯ ದೃಷ್ಟಿಯಂತೆ, ವಾಯುವಿನ ಆತ್ಮನಂತೆ, 
ಬೆಳಗಿನ ಕಳೆಯಂತೆ, ಕಳೆಯ ಕಾಂತಿಯಂತೆ, ಕಾಂತಿಯ ಒಳಗಿನಂತೆ 
ಆ ಒಳಗಿನ ಬಳಿವಳಿಯ ಸುಳುಹಿನಲ್ಲಿ ಒಳಗಾಯಿತ್ತು ನಿರಾತ್ಮನ ನಿರ್ಲೇಪ ಭಾವ 
ಕಾಮ ಧೂಮ ಧೂಳೇಶ್ವರನು. ॥ ೧೦೧ ॥ 


0 CC-0. Jangamwadi Math Collection. Digitized by eGangotri 





950 ಸಕಲ ಪುರಾತನರ ವಚನಗಳು-೧ 


೧೭೬೧ 


ಧೀರೆಯಾದ ಮಾಸ್ತಿಗೆ ವೀರತ್ವವಲ್ಲದೆ 
ಧಾರುಣಿಯ ಜನರೆಲ್ಲರೂ ಹೇಡಿ ಮಾಸ್ತಿ. ಎಂದ ಬಳಿಕ ವೀರತ್ವಯೆಲ್ಲಿಯದೊ? 
ಧೀರೆಯ್ರಾದ ಮಾಸ್ತಿಯ ವೀರರಾಗಿದ್ದವರು ಮುಡಿಯಲರ, 
ಹಿಡಿದ ನಿಂಬೆಯ ಹಣ್ಣ ಬೇಡಿದಡೆ ಕೊಡುವಳು; 
ದೃಢವುಳ್ಳ ವೀರರು ತರುವರು, ದೃಷ್ಟವ ನೋಡಿರಣ್ಣಾ. 
ಕೊಡುವಾಕೆ ದಹನವಾದಳು, ಕೊಂಬಾತ ರೂಪಾದ. 
ಈತ ಬೇಡಿದ ಇಷ್ಟವ ಕೊಟ್ಟಾ !ತನು'ಯಾತವೊ ಆತ್ಮನೋ ಬಲ್ಲಡೆ ನೀವು ಹೇಳಿರಣ್ವಾ. ' 
ನಿಮ್ಮ ಜ್ಞಾನದ ಮುಸುಕ ತೆಚಕೆದು ನಿಮ್ಮ 3ಬಲ್ಲಂ?ತಿಕೆಯ ಕಾಣಬಹುದು. : 
ಕಾಮ ಧೂಮ ಧೂಳೇಶ್ವರಲಿಂಗವನಜ್‌ವುದಕ್ಕೆ ಇದೆ ದೃಷ್ಟ. ॥ ೧೦೨ ॥ 


ee 


೧೭೬೧: 1 x (Bae ೮೨). 2ಓರಂ (ಕೋ ೮೨, ೩೦೦, ೪೪೮, ೧೫೧). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ 


CC-0. Jangamwadi Math Collection. Digitized by eGangotri 





೧೭೬೨ 


ಪೃಥ್ವಿ ಅಪ್ಪು ತೇಜ ವಾಯು ಆಕಾಶಂಗಳು ತಲೆದೋಜುವುದಕ್ಕೆ ಮುನ್ನವೆ 
ಯುಗಜುಗಂಗಳು ಪ್ರಮಾಣಿಸುವುದಕ್ಕೆ ಮುನ್ನವೆ, 
ನಾಲ್ಕು ವೇದ ಹದಿನಾಜು ಶಾಸ್ತ್ರ ಇಪ್ಪತ್ತೆಂಟು ದಿವ್ಯಪುರಾಣಂಗಳು 
ಕುಜುಹುಗೊಳ್ಳದ ಮುನ್ನವೆ, 
ನಿರಾಳ ಸುರಾಳವೆಂಬ ಬಯಲು ಅವಗವಿಸುವುದಕ್ಕೆ ಮುನ್ನವೆ 
ಬ್ರಹ್ಮಾಂಡವೆಲ್ಲಿ ಆಯಿತ್ತು? 
ವಿಷ್ಣುವಿನ ಚೇತನ ಎಲ್ಲಿ ಹುಟ್ಟಿತ್ತು? 
ಮಹಾರುದ್ರನ ದ್ವೇಷ ಎಲ್ಲಿ ಹುಟ್ಟಿ ಎಲ್ಲಿ ಅಡಗಿತ್ತು ಹೇಳಾ. 
ನಾದಬಿಂದು ಕಳೆಗೆ ಅತೀತಪಪ್ಪ ಲಿಂಗವ ಭೇದಿಸಿ ವೇದಿಸಲಜ್‌ಯದೆ 
ಭಾವದ ಭ್ರಮೆಯಿಂದ ನಾನಾ ಸಂದೇಹಕ್ಕೆ ಒಳಗಾಗಿ 
ಜೀವ ಪರಮನ ನೆಲೆಯ ಕಂಡೆಹೆನೆಂದು, 
ಆವಾವ ಠಾವಿನಲ್ಲಿ ಕರ್ಕಶಗೊಂಬವಂಗೆ ಪ್ರಾಣ'ಲಿಂಗಿ'ಯೆಂಬ 
ಭಾವವೊಂದೂ ಇಲ್ಲ, ನಿಃಕಳಂಕಮಲ್ಲಿಕಾರ್ಜುನಾ. 


೧೭೬೩ 


ಧರೆ ನೀರ ಕುಡಿದಲ್ಲಿ, ಉರಿ ಶಿಲೆ ಮರನ ಸುಡುವಲ್ಲಿ 
ಜಲ ಉರಿ ನಿಲುವುದಕ್ಕೆ ಒಡಲುಂಟೆ? 
ನೆಜ್‌ ಅಳ್‌ದ ಅಜ್‌ವು ಮಣದ ಮತ್ತೆ ಬೇಜಕೊಬ್ಬ ಅಜ್‌ವನುಂಟೆ? 
ಆ SH ದರಿಸಿನವನಜ್‌ದಲ್ಲಿ ಪ್ರಾಣಲಿಂಗ ಸಂಬಂಧ ನಿಃಕಳಂಕಮಲ್ಲಿಕಾರ್ಜುನಾ. 


೧೭೬೪ 


ಸಸಿ ಸ್ಥಾವರ ಮೂಲಂಗಳಿಗೆಲ್ಲಕ್ಕೂ ಪೃಥ್ವಿಯೆ ಆದಿ. 
ಅಪ್ಪುವಿನ ಸಾರದಿಂದ ಪಲ್ಲವಿಸಿ ದೃಕ್ಕಿಂಗೆ ದೃಷ್ಟವಾದ ತೆಜನಂತೆ, 
ಇಷ್ಟದ ಪೂಜೆ ದೃಷ್ಟವಾಗಿ ಆ ದೃಷ್ಟ ನಿಶ್ಚಯವಾದಲ್ಲಿ 
ಪ್ರಾಣಲಿಂಗ ಸಂಬಂಧಿ ನಿಃಕಳಂಕ ಮಲ್ಲಿಕಾರ್ಜುನಾ. 





೧೭೬೨: 1 ಲಿಂಗ (ಕೋ ೪೪೮). 


a CC-0. Jangamwadi Math Collection. Digitized by eGangotri 


wou 


| 


Wail 





೪ ಸಕಲ ಪುರಾತನರ ವಚನಗಳು-೧ 
೧೭೬೫ 


ಗರಳವಿಲ್ಲದ ಉರಗಂಗೆ ಹಲಬರಂಜಿದರುಂಟೆ? 
ಕೈದಿಲ್ಲದ ಭಟ ಗರ್ಜಿಸಿದಡೆ ಅಂಜಿದರುಂಟೆ? 
ಇಷ್ಟ ಬಾಹ್ಯ ದೃಷ್ಟದ ಮಾತನಾಡಿದಡೆ ನೆಟ್ಟನೆ ಪ್ರಾಣಲಿಂಗಿಯಪ್ಪನೆ? 
ಅದು ನಿಶ್ಚಯವಲ್ಲ, ನಿಃಕಳಂಕ ಮಲ್ಲಿಕಾರ್ಜುನಾ. 


ಕ 


ಹೆಡೆಯಿಲ್ಲದ ಸರ್ಪ, ಫಲವಿಲ್ಲದ ವೃಕ್ಷ, ದಯವಿಲ್ಲದ ಮಾಟ, 
ಇಷ್ಟದ ದೃಷ್ಟವ ಕಾಣದ ಚಿತ್ತ ಆತ್ಮನಲ್ಲಿ ಕಟ್ಟುವಡೆಯ ಬಲ್ಲುದೆ? 
ಕ್ರೀಯಲ್ಲಿ ಆಚರಣೆ, ಆಚರಣೆಯಲ್ಲಿ ಅಜ್‌ವು ಶುದ್ಧವಾಗಿ ನಿಂದುದು 
ಪ್ರಾಣಲಿಂಗ ಸಂಬಂಧ ನಿಃಕಳಂಕ ಮಲ್ಲಿಕಾರ್ಜುನಾ. 


೧೭೬೭ 


ಉಭಯವ ನೆಮ್ಮಿ ಹರಿವ ನದಿಯಂತೆ 
ಮಾಡುವ ಕ್ರೀ ಅಜ್‌ವ ಚಿತ್ತ 
ಈ ಉಭಯದ ನೆಮ್ಮುಗೆಯಲ್ಲಿ ಭಾವಿಸಿ wes ಚಿತ್ತ 
ಅಂಗದ ಮುಟ್ಟನಜ್‌ತು ನಿಜಸಂಗದ ನೆಲೆಯಲ್ಲಿ ನಿಂದು 


ಉಭಯ ನಿರಂಗವಾದಲ್ಲಿ ಪ್ರಾಣಲಿಂಗಸಂಬಂಧ ನಿಃಕಳಂಕ ಮಲ್ಲಿಕಾರ್ಜುನಾ. 


೧೭೬೮ 


ಮಹಾ ಮುಗಿಲಿನ ಮಖಕಿಯ ವರುಣನ ಕಿರಣದಂತೆ, 
ಮಹಾ ನಿರ್ಮಲ ಶಿಲೆಯ ಮಜಕಿಯಲ್ಲಿ ಬೆಳಗುವ ದೀಪ್ತಿಯಂತೆ, 
ಮಹಾ ಸುಕ್ಷೇತ್ರ ವಾಸದ ವಾಳುಕದ ಮಜಕಿಯ ಅಪ್ಪ ವಿನಂತೆ - 
ಇಂತೀ ದೃಷ್ಟದ ಇಷ್ಟದ ಮಣಕಿಯಲ್ಲಿ ನಿಶ್ಚಯವ ನಿಶ್ಚೈಸಿದಲ್ಲಿ 
ಪ್ರಾಣಲಿಂಗ ಸಂಬಂಧಿ ನಿಃಕಳಂಕ ಮಲ್ಲಿಕಾರ್ಜುನಾ. 


೧೭೬೯ 


ಕರ್ಮವ ಮಾಡುವಲ್ಲಿ ಆ ಕರ್ಮದ ವರ್ಮವನಳ್‌ಯಬೇಕು. 
ಆ 'ಕರ್ಮದ! ಮರ್ಮವನಟೀವಲ್ಲಿ 





೧೭೬೯: 1 ವರ್ಮದ (ಕೋ ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 


13 ll 


re il 


Hel 


ಮೋಳಿಗಯ್ಯಗಳ ವಚನ ೪೮೫ 


ಉಮ್ಮಳದುಮ್ಮಳವೆಂಬ ಸುಖಸುಮ್ಮಾನವೆಂಬ ಉಭಯವಡಗಿದಲ್ಲಿ, 
ಪ್ರಾಣಲಿಂಗಸಂಬಂಧಿ ನಿಃಕಳಂಕಮಲ್ಲಿಕಾರ್ಜುನಾ. Hou 


೧೭೭೦ 


ಅಂಗವಿರಲಾಗಿ ಲಿಂಗವೆಂಬುದೊಂದು ಕುಖುಹು. 
ಆ ಕುಜುಹನಜಔವುದಕ್ಕೆ ಅಜೌವೆಂಬುದೊಂದು ಭಾವ. 
ಭಾವದ ಮಜಿಕಿಯಲ್ಲಿ ಚಿತ್ತ, ಚಿತ್ತದ ಮಳೆಯಲ್ಲಿ 
ನಿಶ್ಚಯ ನಿಜವನೆಯ್ದಿದಲ್ಲಿ ವಸ್ತು ಭಾವಲೇಪ. 
ಅದು ಪ್ರಾಣಲಿಂಗ ಸಂಬಂಧ ನಿಃಕಳಂಕ ಮಲ್ಲಿಕಾರ್ಜುನಾ. Hel 


0220 
ತಿಲದ ಮಜಕ*ಯ ತೈಲವ ಅಜಕಿದು ಕಾಬ ತೆಜದಂತೆ, 
ಫಳದ ಮಜಕಿಯ ರಸವ ಹಿಳಿದು ಕಾಬ ಸವಿವ ರುಚಿಯಂತೆ, 
ತೆರೆಯ ಮಜ*ಯ ರೂಪ ತೆಗೆದು ಕಾಬ ಸುಖದಂತೆ, 
ಇಷ್ಟದ ಮಜಕಿಯಲ್ಲಿದ್ದ ದೃಷ್ಟವ- ಉಭಯವ QB, ABO 
ಪ್ರಾಣಲಿಂಗಸಂಬಂಧ ನಿಃಕಳಂಕ ಮಲ್ಲಿಕಾರ್ಜುನಾ. ॥೧೦॥ 


೧೭೭೨ 
ಅಡಗಿದ ಕಿಚ್ಚು ಉರಿದಾಗವೆ ತನ್ನ ಇರವು ನಷ್ಟ. 
ತುರೀಯದ ಮೋಹ ಬೆರಸಿದಾಗವೆ ಆ ತೂರ್ಯ ನಷ್ಟ. 
ಇಷ್ಟದ ಮೇರಳ ಚಿತ್ತ ಅಭಿಲಾರ್ಥವೆಂಬ !ಗುಷ್ಟ! ಬಿಟ್ಟಲ್ಲಿಯೆ ನಿಜ ನಿಶ್ಚಯ. 
ಆ ನಿಶ್ಚಯ ಅಚ್ಚೊತ್ತುವುದಕ್ಕೆ ಮುನ್ನವೆ ಸಶ್ಚಿತವಾದಲ್ಲಿಯೆ 
ಪ್ರಾಣಲಿಂಗ ಸಂಬಂಧ ನಿಃಕಳಂಕ ಮಲ್ಲಿಕಾರ್ಜುನಾ. ॥ ೧೧॥ 


೧೭೭೩ 
ಕಲ್ಲನೊಡೆದು ಕಲ್ಲ ಒಡಗೂಡುವಂತಾಗಬಲ್ಲಡೆ ಇಷ್ಟಲಿಂಗ ಸಂಬಂಧಿ. 
ಮಣ್ಣಿನಲ್ಲಿ ಸುಟ್ಟ ಓಡು ಮುನ್ನಿನಂತಾಗಬಲ್ಲಡೆ ಭಾವಲಿಂಗಸಂಬಂಧಿ. 
ಇಷ್ಟಭಾವವನಟ್‌ವ ಆ ಚಿತ್ತ ದೃಷ್ಟವವನಣಾವುದಕ್ಕೆ ಶ್ರುತದೃಷ್ಟವೆಂತುಟೆಂದಡೆ: 
ವಾರಿಕಲ್ಲು ನೋಡನೋಡಲಿಕ್ಕೆ ನೀರಾದಂತೆ, 
'ಇಷ್ಟಜ! ಭಾವವ ಕಜಗೊಂಡು ನಿಶ್ಚಯ ಪದವೆಂಬ ಗೊತ್ತ ಮುಟ್ಟದೆ 
ಅದು ಸಶ್ಚಿತವಾದಲ್ಲಿ ಪ್ರಾಣಲಿಂಗಸಂಬಂಧ ನಿಃಕಳಂಕ ಮಲ್ಲಿಕಾರ್ಜುನಾ. ॥೧೨॥ 





೧೭೭೨: 1 ಗುಟ್ಟ (ಕೋ ೪೪೮). 
೧೭೭೩: 1 ಇಷ್ಟ (ಕೋ ೧೫೧). 


9 CC-0. Jangamwadi Math Collection. Digitized by eGangotri 








೪೮೬ ಸಕಲ ಪುರಾತನರ ವಚನಗಳು-೧ 


೧೭೭೪ 


ಸರ್ಪನ ಸಲಹಿದಲ್ಲಿ wee? ವಿಷವ ಸಲಹಲುಂಟೆ? 
ಸಸಿ ವೃಕ್ಷಂಗಳ ಸಲಹುವಲ್ಲಿ wees? ಫಲವ ಸಲಹಲುಂಟೆ? 
ಕ್ರೀ ನಿರ್ಧರವಾದಲ್ಲಿ ಆಚಾರಕ್ಕೆ ಅಂಕುರ, ಆಚಾರ 
ಅಂಕುರವಾದಲ್ಲಿ ದಿವ್ಯಜ್ಞಾನ ಪಲ್ಲವಿಸಿತ್ತು. 
ಆ ಪಲ್ಲವದ ಮಜಕ*ಿಯಲ್ಲಿ ಪರತತ್ವ ವಸ್ತು ಫಲವಾಗಿ 
ಉಭಯದ ತೊಟ್ಟು ಹಟ್‌ದು ಬಿದ್ದ ಹ ಹಣ್ಣು ಅಭೇದ್ಯ ಲಿಂಗಕ್ಕೆ ತೃಪ್ತಿಯಾಯಿತ್ತು. 
ಇಂತೀ ಭಾವದ ಭ ಮೆಯ ಕಳೆದು ಜೀವ 'ನಿಕಾರ ಹಿಂಗಿ 
ನಾನೀನೆಂಬ ಉಭಯದ 1ಗುಷ್ಟು ಏನೂ! ಇಲ್ಲದೆ ನಿಂದುದು ಪಾ ಪ್ರಾಣಲಿಂಗಸಂಬಂಧ. 
ಆ ಸಂಬಂಧವ ಸ್ವೀಕರಿಸಿ ನಿಂದುದು ಪ್ರಾಣಲಿಂಗಿಯ ತೃಪ್ತಿ. 
ಇಂತೀ ನಿಜದಲ್ಲಿ” ತಾನು ತಾನಾಗಬಲ್ಲಡೆ 
ಆತನೆ ಐಕ್ಯಾನುಭಾವಿ ನಿಃಕಳಂಕ ಮಲ್ಲಿಕಾರ್ಜುನಾ. i 0೩ Il 


೧೭೭೫ 


ಮಂಜಿನ ಮಡಕೆಯ ನೀರಿನಂತೆ, ಮರೀಚಿಕಾ ಜಲದ ಹೊಳಹಿನಂತೆ, 
ಅಂಬುಧಿ ತುಂಬಿದಲ್ಲಿ ಕುಡಿವ ವಡಬಾನೆಳನಂತೆ, 
ಕಲ್ಲಿಗೆ ಸಂಭ್ರಮಿಸಿ ಹೂಸಿದ ನವನೀತದಂತೆ, 
ಮತ್ತವಕ್ಕೆ ಸಂದು ಸಂಶಯವುಂಟೆ? 
ಕ್ರೀಯಲ್ಲಿದ್ದು ಕ್ರೀಯ ನೀಂಟಿ, ಭಾವದಲ್ಲಿದ್ದು ಭಾವವ ನೀಂಟಿ 
ಜ್ಞಾನದಲ್ಲಿದ್ದು ಜ್ಞಾನವ ನೀಂಟಿ ತಾನಾಗಿದ್ದಲ್ಲಿ, 
ತನ್ನನಣೌ್‌ದು ತನಗೆ ಅನ್ಯ ಭಿನ್ನವಿಲ್ಲದಲ್ಲಿ. 
ಸರ್ವಮಯ ಪರಿಪೂರ್ಣನಾದಲ್ಲಿ ಪ್ರಾಣಲಿಂಗಸಂಬಂಧಿ 
ನಿಃಕಳಂಕ ಮಲ್ಲಿಕಾರ್ಜುನಾ. OP 1 


೧೭೭೬ 
ಭೂತಹಿತವುಳ್ಳನ್ನಕ್ಕೆ ಇಷ್ಟಲಿಂಗ ಪೂಜೆ. 
ಸರ್ವರ ಚೇತನಭಾವವನಟ್‌ವನ್ನಕ್ಕ ಭಾವಲಿಂಗಪೂಜೆ. 
ಸರ್ವಜೀವಂಗಳಲ್ಲಿ ದಯವುಳ್ಳನ್ನಕ್ಕ- ಪ್ರಾಣಲಿಂಗಪೂಜೆ. 
ಇಂತೀ ತ್ರಿವಿಧ ಭೇದಂಗಳಲ್ಲಿ ತ್ರಿವಿಧಾತ್ಮ ಭರಿತನಾಗಿ 
ಕ್ರೀಯಲ್ಲಿ ತ್ರಿವಿಧ ಭಾವದಲ್ಲಿ ತ್ರಿವಿಧ ಜ್ಞಾ ನದಲ್ಲಿ ತ್ರಿವಿಧ 
ತನ್ನ ತ್ರಿವಿಧವ ತಾನಟ್‌ದು ಅನ್ಯಭಿನ್ನವಿಲ್ವದೆ ನಿಂದುದು 
ಪ್ರಾಣಲಿಂಗಸಂಬಂಧ ನಿಃಕಳಂಕ ಮಲ್ಲಿಕಾರ್ಜುನಾ. ॥ 0೫ I 





೧೭೭೪: 1 ಗುಟ್ಟೇನೂ (ಕೋ ೪೪೮). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚೆನ ೪೮೭ 


೧೭೭೭ 


ಮಳಲ ಹಿಳಿದು ದ್ರವವ ಕಾಣಬಲ್ಲಡೆ ಇಷ್ಟಲಿಂಗಸಂಬಂಧಿ. 
ಕಲ್ಲ ಹಿಳಿದು ಮೃದುವ ಕಂಡಲ್ಲಿ ಭಾವಲಿಂಗಸಂಬಂಧಿ. 
ನೀರ ಕಡೆದು ಬೆಣ್ಣೆ ಯ ವೆ ಮೆದ್ದಲ್ಲಿ ಪ್ರಾಣಲಿಂಗಸಂಬಂಧಿ. 
ಇಂತೀ ಇಷ್ಟ ಭಾವ ಪ್ರಾಣ "ಶ್ರಿವಿಧಗೂಡಿ ಏಕವಾದಲ್ಲಿ 
ಪ್ರಾಣಲಿಂಗಿಯೆಂಬ ಭಾವವಾಯಿತ್ತು ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೬ tl 


೧೭೭೮ 


ರಸ ರುಚಿಸುವಲ್ಲಿ, ಗಂಧ ವಾಸಿಸುವಲ್ಲಿ, ರೂಪು ನೋಡುವಲ್ಲಿ, 
ಶಬ್ದ ಕೇಳುವಲ್ಲಿ, ಸ್ಪರ್ಶ ಮುಟ್ಟುವಲ್ಲಿ 
ಇಂತೀ ಅಯಿದೆಟಿ ಮುಖದಲ್ಲಿ « ಅರ್ಪಿಸಿಕೊಂಬವನಾರೆಂಬುದನಚೌತು, 
ಬಂಗಾರದ ಹಲವು ತೆಜದ ಆಭರಣವ ಸ್ವಸ್ಥಾನಂಗಳಲ್ಲಿ ಶೃಂಗರಿಸುವುದು 
ಘಟದಂದ ಛಂದವಲ್ಲದೆ ಆತ್ಮಂಗೊಂದೆ ವಿಲಾಸಿತ. 
ತನ್ನಭೀಷ್ಟೆಯ ತಾನಜೌದು ಲೀಲೋಲ್ಲಾ ಸತೆಯನೆಯಿದುವಂತೆ, 
ಲೌ&ಕಕ್ಕೆ ಕ್ರೀಭರಿತನಾಗಿ, ಭಾವಕ್ಕೆ ಸತ್ಮಿೀವಂತನಾಗಿ, 
ಜ್ಞಾನಕ್ಕೆ ಸರ್ವ ಸಂತುಷ್ಟನಾಗಿ, ರಾಗವಿರಾಗಿಯಾಗಿ ನಿಜದಲ್ಲಿ ನಿಂದಾತನೆ 
ಹಾಲು ಗಸಂಬಂಧಿ ನಿಃಕಳಂಕ ಮಲ್ಲಿಕಾರ್ಜುನಾ. noe tl 


೧೭೭೯ 


ಮಣ್ಣುಕೊಂಡ ನೀರಿನಂತೆ, ಬಣ್ಣವನೊಳಕೊಂಡ ಕಪ್ಪಡದಂತೆ, 
ಬಣ್ಣವನೊಳಕೊಂಡ ಬಂಗಾರದಂತೆ - 
ಈ ತ್ರಿವಿಧವನೊಳಕೊಂಡ ಭೇದಭಾವದಂತೆ 
ಬಂದ ಘಟ, ಸಂಧಿಸಿದ ಇಷ್ಟ ಉಭಯದ ಸಂದನಜೌವ ಭಾವ. 
ಈ ತ್ರಿವಿಧವನೊಂದು ಗೂಡಿ ಸಕಲ ಸುಖಿಯಾದ ನಿರಂಗನೆ ಪ್ರಾಣಲಿಂಗಿ 
ನಿಃಕಳಂಕ ಮಲ್ಲಿಕಾರ್ಜುನಾ. ॥ ೧೮॥ 


೧೭೮೦ 


ಅಂಗ ಲಿಂಗ ಸಂಬಂಧ, ಭಾವಲಿಂಗ ಸಂಬಂಧ, ಪ್ರಾಣಲಿಂಗ ಸಂಬಂಧವೆಂದು 
ಭಾವಿಸಬೇಕು, ಭಾವಿಸಬೇಡಾ ಎಂಬ ಉಭಯದ ತೆಜನೆಂತುಟೆಂದಡೆ, . 


9 CC-0. Jangamwadi Math Collection. Digitized by eGangotri 


೪೮೮ ಸಕಲ ಪುರಾತನರ ವಚನಗಳು-೧ 


ಮೃದು ಕಠಿನವನಟ್‌ವನ್ನಕ್ಕ ಕುಣುಹ ಮಜಕಿಯಲಿಲ್ಲ. 
ಶೀತವುಷ್ಟಾದಿಗಳನಟ್‌ವನ್ನಕ್ಕ ಭಾವವ ಮಜಕಿಯಲಿಲ್ಲ. 

ರೂಪು ನಿರೂಪೆಂಬ ದ್ವಯಂಗಳ ಭೇದಿಸುವನ್ನಕ್ಕ 

ಪ್ರಾಣಲಿಂಗವೆಂಬ ಉಭಯದ ಕುಜುಹುಂಟು ನಿಃಕಳಂಕ ಮಲ್ಲಿಕಾರ್ಜುನಾ. | OF I 


೧೭೮೧ 


ಸ್ಥೂಲದಲ್ಲಿ ಕಾಬ ತನುವಿಂಗೆ ಆವುದು ದೃಷ್ಟ? 
ಸೂಕ್ಷ ದಲ್ಲಿ ಕಾಬ ತನುವಿಂಗೆ ಆವುದು ದೃಷ್ಟ? 
ಕಾರಣದಲ್ಲಿ ಕಾಬ ತನುವಿಂಗೆ ಆವುದು ದೃಷ್ಟ? 
ದೃಷ್ಟಕ್ಕೆ ದೃಷ್ಟವ ಕಂಡಲ್ಲದೆ ಮನ ನಿಶ್ಚೈಸದು. 
ಶ್ರುತದಲ್ಲಿ ಕೇಳಿ ದೃಷ್ಟದಲ್ಲಿ ಕಂಡು ಅನುಮಾನದಲ್ಲಿ ಅಜದು 
ಭಾವ ನಿರ್ಭಾವವಾಗಿಯಲ್ಲದೆ ನಿಶ್ಚಯವಿಲ್ಲ. 
ನಿಶ್ಚಯಕ್ಕೆ ಒಳಗಾಹನ್ನಬರ ಅಂಗಕ್ಕೆ ಆಚಾರ, ಮನಕ್ಕೆ ಅಜ್‌ವು; 
ಅಹಾವಿಂಗೆ ನಿರಾಳವಾಹನ್ನಕ್ಕೆ ; 
ಸ್ಥೂಲದಲ್ಲಿ ಮುಟ್ಟಿ ಸೂಕ್ಷ್ಮದಲ್ಲಿ Gerad ಕಾರಣದಲ್ಲಿ ಕೂಡಿ 
ಕೂಟ ಏಕಸ್ಥವಾದಲ್ಲಿ 'ತ್ರಿವಿಧಲಿಂಗ! ತ್ರಿವಿಧ ಲಿಂಗಾರ್ಪಣವಾಯಿತ್ತು. 
ಆದಲ್ಲಿ ಭಾವವಿಲ್ಲದಿಪ್ಪುದು ಪ್ರಾಣಲಿಂಗಸಂಬಂಧ ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೦ ॥ 


೧೭೮೨ 


ದೇಹದ ಕಲೆಯಸಜ್‌ವನ್ನಬರ ಇಷ್ಟಲಿಂಗಸಂಬಂಧಿಯಲ್ಲ. 
ಭಾವದ ಭ್ರಮೆ ಉಳ್ಳನ್ನಕ್ಕ ಭಾವಲಿಂಗಸಂಬಂಧಿಯಲ್ಲ. 
ಪ್ರಾಣ ಪ್ರಳಯವನಟ್‌ವನ್ನಬರ ಪ್ರಾಣಲಿಂಗಸಂಬಂಧಿಯಲ್ಲ. 
ಭಾವ ಇಷ್ಟದಲ್ಲಿ ನಿಂದು ಇಷ್ಟಕ್ಕೆ ಭಾವ ಚೇತನವಾಗಿ, 
ರಜ್ಜು ತೈಲವ CAT ವೇಧಿಸಿ ಕೊಡುವಂತೆ 
ಇಷ್ಟ ಭಾವದ ಸತ್ವ, ಆ ಉಭಯವನಾಧರಿಸಿ ನಿಂದ ಒಡಲು ಸದ್ಭಾವವಂತನ ಕ್ರೀ 
ಈ ಮೂಡು ಏಕವಾಗಿ ವೇಧಿಸಿ ಉದಯಿಸಿ ತೋಟುವ ಬೆಳಗು 
ಆ ಕಳೆಯನೊಳಕೊಂಡಲ್ಲಿ ಪ್ರಾಣಲಿಂಗಸಂಬಂಧ ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೧ I 


೧೭೮೩ 


ಹೇರಂಡದ ಬಿತ್ತ ತುಳಿದು ವಾರಿಯ ಕಲಸಿ ಬೇಯಿಸಿದಲ್ಲಿ 
ವಾರಿ ಬೇಟ ತಾ ಬೇಜಾದ ಭೇದವ ಬಲ್ಲಡೆ ಇಷ್ಟಲಿಂಗ ಸಂಬಂಧಿ. 





೧೭೮೧: 1 (ಕೋ ೪೪೮). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ OS 


ಹುಡಿಯ ಕೂಡಿದ ನೀರು ಕದಡಿ ಏಕ!ವಾದಲ್ಲಿ! 

ಹುಡಿಯನಡಗಿಸಿ ನೀರ ನಿರ್ಮಲವ ಮಾಡಬಲ್ಲಡೆ ಭಾವಲಿಂಗಸಂಬಂಧಿ. 

ರುಚಿ ನೀರಿನಲ್ಲಿ ಕರಗಿ ತನ್ನಯ ಅಂಗ ಕುಟುಹಳಿದಲ್ಲಿ 

ಆ ತೆಜನನಬ್‌ದಲ್ಲಿ ಪ್ರಾಣಲಿಂಗಸಂಬಂಧಿ. 

ಆ ಸಂಬಂಧವ ಸಂಬಂಧಿಸಿದಲ್ಲಿ ಉಭಯದ ಸೆಜಗು 

2ಕಲೆದೋಣಿದೆ ನಿಂದುದು ಐಕ್ಕಾನುಭಾವ. 

ಅದು ಮಹಾಶರಣನ ಐಕ್ಕ ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೨ ॥ 


೧೭೮೪ 


ಉದಕವಿಲ್ಲದಿರೆ ಅಂಬುಧಿ ತಟಾಕಂಗಳೆಂಬ ನಾಮವುಂಟೆ? 
ಬಣ್ಣ ನಾಸ್ತಿಯಾಗಿರೆ ಬಂಗಾರವೆಂಬ ವಿಶೇಷವುಂಟೆ? 
ಗಂಧವಿಲ್ಲದಿರೆ ಚಂದನವೆಂಬ ಅಂಗವುಂಟೆ? ನೀನಿಲ್ಲದಿರೆ ನಾನೆಂಬ ಭಾವವುಂಟೆ? 
ಜಗವೆಲ್ಲವು ನಿನ್ನಹಾಹೆ; ಉತ್ಸತ್ಯ ಸ್ಥಿತಿ ಲಯವೆಲ್ಲವು ನಿನ್ನಹಾಹೆ. 
ಕ್ರೀ ನಿಃಕ್ರೀಯೆಂಬ!ದೆಲ್ಲವು! ನಿನ್ನಹಾಹೆ. 
ಜಗಹಿತಾರ್ಥವಾಗಿ ಭಕ್ತನಾದೆ; ಭಕ್ತಿ ತದರ್ಥವಾಗಿ ಮಹೇಶ್ವರನಾದೆ; 
ಮಾಹೇಶ್ವರ ತದರ್ಥವಾಗಿ ಪ್ರಸಾದಿಯಾದೆ, ಪ್ರಸಾದಿ ತದರ್ಥವಾಗಿ ಪ್ರಾಣಲಿಂಗಿಯಾದೆ; 
ಪ್ರಾಣಲಿಂಗಿ ತದರ್ಥವಾಗಿ ಶರಣನಾದೆ; ಶರಣ ತದರ್ಥವಾಗಿ ಐಕ್ಕನಾದೆ. 
ಇಂತೀ ಷಡುಸ್ಥಲಮೂರ್ತಿಯಾಗಿ ಬಂದೆಯಲ್ಲಾ ಸಂಗನಬಸವಣ್ಣಾ, ಚೆನ್ನಬಸವಣ್ಣಾ. 
ನಿಮ್ಮ ಸುಖದುಃಖದ ಪ್ರಮಥರು ಸಹಿತಾಗಿ; 
ಏಳುನೂಜಕಿಪ್ಪತ್ತು ಅಮರಗಣಂಗಳು ಗಂಗೆವಾಳುಕ ಸಮರುದ್ರರು, 
ಮತ್ತೆ ಅವಧಿಗೊಳಗಲ್ಲದ ಸಕಲಪ್ರಮಥರು ಬಂದರಲ್ಲಾ! 
ಬಂದುದ ಕಂಡು ಎನ್ನ ಸಿರಿ ಉರಿಯೊಳಗಾಯಿತ್ತು. 
ಎನ್ನ ಭಾವದ ಉರಿಯ ಬಿಡಿಸು ಭಾವವಿರಹಿತ ನಿಃಕಳಂಕಮಲ್ಲಿಕಾರ್ಜುನಾ. ll ೨೩ ॥ 


೧೭೮೫ 


ಪೃಥ್ವಿಯೊಳಗಿದ್ದು ಸಾಯದಿರಬೇಕು; ಅಪ್ಪುವಿನೊಳಗಿದ್ದು ಚರಿಸದಿರಬೇಕು; 
ತೇಜದೊಳಗಿದ್ದು ಬೇಯದಿರಬೇಕು; ವಾಯುವಿನೊಳಗಿದ್ದು ಸಂಚಾರಿಸದಿರಬೇಕು; 
ಆಕಾಶದೊಳಗಿದ್ದು ಬಹುವರ್ಣಕ್ಕೆ ಅಲೇಖವಾಗಿರಬೇಕು. 
ಸಕಲ ಸುಖಭೋಗಂಗಳಲ್ಲಿದ್ದು ವಿರಾಗಿಯಾಗಿರಬಲ್ಲಡೆ ಆಜುಸ್ಥಳವೊಂದಾಯಿತ್ತು. 





೧೭೮೩: 1 ಭಾವದಲ್ಲಿ (ಕೋ ೮೨, ಕೋ ೧೫೧, ಕೋ ೩೦೦, ಕೋ ೪೪೮). 2 ಕಜ (ಕೋ ೮೨) 
೧೭೮೪: 1 ವಿಶೇಷವು (ಕೋ ೪೪೮). 


2 ೮೮-0೦. Jangamwadi Math Collection. Digitized by eGangotri 


೪೯೦ ಸಕಲ 'ಪ್ರರಾತನರ ವಚನಗಳು-೧ 


ಒಂದಟಲ್ಲಿ ಪಂಚವಿಂಶತಿ ತತ್ವ ಸಂದನಳಿದವು. 
ನಾಮರೂಪು ಕ್ರಿಯೆಂಬ ಭಾವ ದ್ವಂದ್ವವಳಿದು 
ನಿಜವೊಂದೆಯೆಂಬುದಕ್ಕೆ ತೆಜಪಿಲ್ಲದೆ ಶರಣನಾದೆಯಲ್ಲಾ. 


ಶರಣ ಸನ್ಮತನಾಗಿ ಐಕ್ಕನಾದೆಯಲ್ಲಾ ನಿಃಕಳಂಕಮಲ್ಲಿಕಾರ್ಜುನಾ. ॥೨೪॥ 
೧೭೮೬ 


ಗುರುಸೇವೆಯ ಮಾಡುವಲ್ಲಿ ಉತ್ಪತ್ಯದ ಒಡಲೊಡೆಯಬೇಕು. 
ಲಿಂಗಪೂಜೆಯ ಮಾಡುವಲ್ಲಿ ಸುಖದುಃಖ ಭೋಗಂಗಳ ಸಕಲದ ಬುಡಗೆಡೆಯಬೇಕು. 
ಜಂಗಮಪೂಜೆಯ ಮಾಡುವಲ್ಲಿ ಚತುರ್ವಿಧ ಫಲಪದಂಗಳ ಭಾವ ನಷ್ಟವಾಗಬೇಕು. 
ತ್ರಿವಿಧವ ತ್ರಿವಿಧದಿಂದ ಕಳೆದು, ತ್ರಿವಿಧವ ತ್ರಿವಿಧದಿಂದ ಅಜ್‌ದು, 
ತ್ರಿವಿಧವ ತ್ರಿವಿಧದಿಂದ ಕೂಡಿ ಬೆಳಗಿಂಗೆ ಬೆಳಗೊಳಗಾದಂತೆ 
ಷಟ್ಟಲ ಭಾವಲೇಪವಾಯಿತ್ತು, 
ಪ್ರಾಣ ಲಿಂಗದ ಸಂಗವ ಮಾಡಲಾಗಿ. 
ಇಂತೀ ಗುಣವ ತಿಳಿದು ನೋಡಲಾಗಿ ಐಕ್ಯವಾಯಿತ್ತು, 
ನಿಃಕಳಂಕಮಲ್ಲಿಕಾರ್ಜುನನಲ್ಲಿ ನಿಜ ಭಾವದ ಬೆಳಗು. ॥ ೨೫ ॥ 


೧೭೮೭ 


ಕ್ರೀವಂತಂಗೆ ಪಡಿಪುಚ್ಚಕ್ಕೆ ಬಂದಾಗವೆ ಆಚಾರಕ್ಕೆ ಭಂಗ. 
ಪಟುಭಟಂಗೆ ರಣಕ್ಕೆ. ಹಂದೆಯಾದಲ್ಲಿಯೆ ಮಾತಿನ ಕೊಜತೆ'. 
- ವಿರಾಗಿ ರಾಗಿಯಾದಲ್ಲಿಯೆ ಸಮತೆಯೆಂಬುದಕ್ಕೆ ಸಮಾಧಾನವಿಲ್ಲ. 
ವಿರಕ್ತನಾದಲ್ಲಿ ಸ್ತುತಿನಿಂದ್ಯಾದಿ ಕಂಗಳಲ್ಲಿ ಅಂಗಭಾವನಿಂದಲ್ಲಿಯೆ ವಿರಕ್ತಿಯೆಂಬ ಸಂಗವಿಲ್ಲ. 
ಇಂತಿವಟ ಸಂದನಳಿದಲ್ಲದೆ ಕ್ರೀಭಾವಜ್ಞಾನವೊಂದೂ ಇಲ್ಲ. 
ನಿಃಕಳಂಕಮಲ್ಲಿಕಾರ್ಜುನಾ. ಸ | ॥ ೨೬ ॥ 


೧೭೮೮ 


ಆಚಾರ ಅನುಸರಣೆಯಾದಲ್ಲಿ, ಲಿಂಗ ಬಾಹ್ಯವಾದಲ್ಲಿ, 
ತನ್ನ ವ್ರತ ನೇಮಕ್ಕೆ ಅನುಕೂಲವಾಗದೆ ಭಿನ್ನಭಾವಿಗಳಾದಲ್ಲಿ, ' 
ಸತಿ ಸುತ ಪಿತ ಮಾತೆ ಸರ್ವ ಚೇತನ ಬಂಧುಗಳಾದಡೂ 
ಗುರುಲಿಂಗಜಂಗಮವಾದಡೂ ಒಪ್ಪೆನು. 





೧೭೮೭: 1 |. ಯಿಲ್ಲ (ಕೋ ೮೨, ಕೋ ೩೦೦); ಯಲ್ಲವೆ (ಕೋ ೧೫೧). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ - ೪೯೧ 


ಇದಿರಿಂಗೆ ದೃಷ್ಟವ ತೋಟ್‌ ಪರಕ್ಕೆ ಕೊಂಡುಹೋದೆಹೆನೆಂದಡೂ ಆಕ್ಸೆ ಕೈಲಾಸ ಎನಗೆ ಬೇಡ 
ಆಚಾರಕ್ಕೆ ಅನುಸರಣೆಯಿಲ್ಲದೆ, ನೇಮಕ್ಕೆ ಕುಟಿಲವಿಲ್ಲದೆ ನಿಂದ 

ಸದ್ಭಕ್ತನ ಬಾಗಿಲ ಬಚ್ಚಲ ಕಲ್ಲಿ ಎನಗೆ ನಿಶ್ಚ ಯದ ಕ್ಷೆ ಕೈಲಾಸ 

ನಿಃಕಳಂಕ ಮಲ್ಲಿಕಾರ್ಜುನಾ. ॥ ೨೭ ॥ 


೧೭೮೯ 


ದ್ವೇಷವಿಲ್ಲದ ಭಕ್ಕ, ಆಸೆಯಿಲ್ಲದ ವಿರಕ್ತ, ಸಂಸಾರಪಾಶವಿಲ್ಲದ ಗುರು 
ಆತ 'ಈಶ್ವರರೂಪ'ವಲ್ಲ! ಸದಾಶಿವಮೂರ್ತಿಗಿಂದತ್ತ. 
ನಿಃಕಳೆಯಾದ ನಿಃಕಳೆಂಕಮಲ್ಲಿಕಾರ್ಜುನನು. 1೨೮॥ 


೧೭೯೦ 


ಒಡಲಿಲ್ಲದೆ ಆತ್ಮನಿರಬಲ್ಲುದೆ? ಕ್ರೀಯಿಲ್ಲದೆ ಸತ್ಯ ನಿಲಬಲ್ಲುದೆ? 
ಭಾವವಿಲ್ಲದೆ ವಸ್ತು ಈಡಪ್ಪದೆ? 
ಒಂದಜಾಸೆಯಲ್ಲಿ ಒಂದ ಕಂಡು ದ್ವಂದ್ವವನೊಂದುಮಾಡಿ ಒಂದೆಂಬುದನ್‌ತು, 
ಪ್ರಾಣಕ್ಕೆ ಸಂಬಂ ೧ಧವ ಮಾಡಿ ಕೂಡಿ ಇದ್ದು ದು ಪ್ರಾಣಿ 
ಆ ಉಭಯದ ಸಂದಳಿ'ದುದು! : 
ಐಕ್ಯಾನುಭಾವ ನಿಃಕಳಂಕಮಲ್ಲಿಕಾರ್ಜುನಾ. ÆN 


೧೭೯೧ 


ಮಣ್ಣ ಬೆಕ್ಕು ನನ್ನಿಯ ಮೂಷಕನ ಮುಟ್ಟಿದುದುಂಟೆ? 
ಜಗಗನ್ನ ರ ಕ್ರೀ ವಿರಕ್ತಿ ಕ್ರಿಪ್ರಸನ್ನನ ಮುಷ್ಟಿ ದುದುಂಟೆ? 
ಇದ ಚೆನ್ನಾ ಗಿ ತಿಳಿದು ನೋಡಿ ನಿಃಕಳಂಕಮಲ್ಲಿಕಾರ್ಜುನನಲ್ಲಿ. ॥೩೦॥ 


೧೭೯೨ 


ರೂಪುಗೊಂಡ ಲಿಂಗವ ನಿರೂಪಿನಿಂದಟ್‌ವಾಗ ಅದೇತಟಿ ಕಳಾಸ್ವರೂಪು? 
ನಿಷ್ಠೆಯ ಭಾವವೋ ಇಷ್ಟದ ದೃಷ್ಟವೊ? 
ಉಭಯವನಟೀವ ಚಿತ್ತುವಿನ ಭೇದವೋ? 
ಇಷ್ಟನಟೀತಲ್ಲಿ ಪ್ರಾಣಲಿಂಗ ಸಂಬಂಧ ನಿಃಕಳಂಕಮಲ್ಲಿಕಾರ್ಜುನಾ. ॥೩೧॥ 


೧೭೮೯: 1 x (ಕೋ, ೧೫೧, ಕೋ ೪೪೮). 
` ೧೭೯೦: 1 ದಲ್ಲಿದು, (ಕೋ ೪೪೮)... ' 


2 CC-0. Jangamwadi Math Collection. Digitized by eGangotri 


೪೯೨ ಸಕಲ ಪುರಾತನರ ವಚನಗಳು-೧ 
೧೭೯೩ 


ಭಕ್ತಿ ಒಳಗಾದ ಕ್ರೀ, ಕ್ರೀಯೊಳಗಾದ ಆಚಾರ, 
ಆಚಾರದೊಳಗಾದ ಅನುವು, ಅನುವಿನೊಳಗಾದ ಭಾವಲಿಂಗವನಟ್‌ದು 
ಉಭಯದ ಬೆಸುಗೆಯ ನಿಶ್ಚೈಸಿದಲ್ಲಿ 
ಪ್ರಾಣಲಿಂಗ ಸಂಬಂಧ ನಿಃಕಳಂಕ ಮಲ್ಲಿಕಾರ್ಜುನಾ. ॥೩೨॥ 


೧೭೯೪ 


ಇಷ್ಟಲಿಂಗ ಸಂಬಂಧ, ಭಾವಲಿಂಗ ಸಂಬಂಧ, 
ಪ್ರಾಣಲಿಂಗ ಸಂಬಂಧವೆಂದು ಭಾವಿಸಿ ಕಲ್ಪಿಸುವಾಗ 
ಅಂಗದ ಮಟಿಕಿಯ ಇಷ್ಟ, ಇಷ್ಟದ ಮಣಿಯ ಭಾವ, 
ಭಾವದ ಮಣಕಿಯ ಪ್ರಾಣ, ಪ್ರಾಣದ ಮಜಿಕಯ ಜ್ಞಾನ 
ಇಂತೀ ಗುಣಂಗಳ ಏಕವ ಮಾಡಿ ಉಭಯ ದೃಷ್ಟಕ್ಕೆ ಒಡಲಿಲ್ಲದೆ ನಿಂದ ನಿಜ 
ಐಕ್ಯಾನುಭಾವ ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೩ ॥ 


೧೭೯೫ 


ಭಿತ್ತಿಯ ಮೇರಳ ಚಿತ್ರದ ಬೊಂಬೆಯ ಕೈಯಲ್ಲಿ 
ಹೊತ್ತುವ ದೀಪ ಇದ್ದಡೇನು ಕತ್ತಲೆಯ ಬಿಡಿಸಬಲ್ಲುದೆ? 
ನಿಷ್ಠೆ ಹೀನನಲ್ಲಿ ಇಷ್ಟಲಿಂಗ ಇರುತಿರಲಿಕ್ಕೆ ದೃಷ್ಟವ ಬಲ್ಲನೆ? 
ಭಕ್ತಿಹೀನಂಗೆ ನಿತ್ಕಾನಿತ್ಯವ ಹೇಳಲಿಕೆ ನಿಶ್ಚೆಸಬಲ್ಲನೆ ನಿಃಕಳಂಕಮಲ್ಲಿಕಾರ್ಜುನಾ? ॥೩೪॥ 


೧೭೯೬ 


ವಸ್ತುವ ಮುಟ್ಟಿ ಇಹಪರದಲ್ಲಿ ಸುಖಿಯಾದೆನೆಂಬನ್ನಬರ 
ಅದು ತನ್ನ ನೆಲೆಯೊ ಆತ್ಮನ ಭೇದವೊ ಎಂಬುದ ತಾನಟ್‌ತಲ್ಲಿ 
ಇಷ್ಟಲಿಂಗಕ್ಕೆ ದೃಷ್ಟವ ಕೊಟ್ಟು, ಆತ್ಮಲಿಂಗಕ್ಕೆ ತೃಪ್ತಿಯ ಕೊಟ್ಟು 
ನಿಶ್ಚೈಸಿಕೊಂಡೆಹೆನೆಂಬುದು ಅದೇನು ಹೇಳಾ? 
ಉಭಯ ಭಿನ್ನವುಳ್ಳನ್ನಕ್ಕ ಪ್ರಾಣಲಿಂಗಿಯಲ್ಲ ನಿಃಕಳಂಕಮಲ್ಲಿಕಾರ್ಜುನಾ. ॥೩೫॥ 


೧೭೯೭ 


ಕಾಯದ ಗುಣವನಟ್‌ವುದು ಕಾಯವೊ ಜೀವವೊ? 
ಜೀವನ ಗುಣವ ಸಂಬಂಧಿಸುವುದು ಜ್ಞಾನವೊ ಆ ಜೀವವೊ? - 
ಈ ಉಭಯವುಳ್ಳನ್ನಕ್ಕ ಪ್ರಾಣಲಿಂಗಿಯಲ್ಲ ನಿಃಕಳಂಕಮಲ್ಲಿಕಾರ್ಜುನಾ. ॥೩೬॥ 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ೪೯೩ 


೧೭೯೮ 


ಪೂರ್ವಧಾತುವಿನ ಮೋಹ, ಉತ್ತರ ಧಾತುವಿನ ನಿರ್ಮೋಹ, 
ಉಭಯದ ಕಕ್ಷೆಯ ತಿಳಿದು ಅಜ್‌ದಲ್ಲಿ ಅಜ್‌ ಮಣಕಿದಲ್ಲಿ ಮತ್ತೇತಣದರಿಸಿನವುಂಟೆ? 
ಇಂತೀ ಗುಣವ ಸಂದೇಹಕ್ಕೆ ಇಕ್ಕಿ ಬೇಣಿಕೊಂದಟಲ್ಲಿ ನಿಂದು ಕಂಡೆಹೆನೆಂದಡೆ 
ಉಭಯ ಲಿಂಗದಂಗವೊಂದೂ ಇಲ್ಲ ನಿಃಕಳಂಕ ಮಲ್ಲಿಕಾರ್ಜುನಾ. Wad ॥ 


೧೭೬೯೯ 


ಕ್ರೀ ಶುದ್ಧವಾದವಂಗೆ ಭಾವಶುದ್ಧ, ಭಾವಶುದ್ಧವಾದವಂಗೆ ಆತ್ಮಶುದ್ಧ, 
ಆತ್ಮಶುದ್ಧವಾದವಂಗೆ ಅಜ್‌ವು ಕಣೌಗೊಂಡು ನಿಂದ ನಿಜವೆ 
ಪ್ರಾಣಲಿಂಗ ಸಂಬಂಧ ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೮ ॥ 


೧೮೦೦ 


ಕಾಯಬಂಧನ ಭಾವ, ಭಾವಬಂಧನ ಜ್ಞಾನ, ಜ್ಞಾನಬಂಧನ ಸಕಲೇಂದ್ರಿಯ, 
ಇಂತೀ ಸ್ವರೂಪಂಗಳ ಕಲ್ಪಿಸುವಲ್ಲಿ 
ಕಾಯಕ್ಕೆ ಬಂಧನವಲ್ಲದೆ ಜೀವಕ್ಕೆ ಬಂಧನವುಂಟೆ, ಎಂದೆಂಬರು 
ಭೇರಿಗೆ ಬಂಧವಲ್ಲದೆ ನಾದಕ್ಕೆ ಬಂಧವುಂಟೆ ಎಂಬರು. 
ಉಭಯದ ಭೇದವ ತಿಳಿದಲ್ಲಿ ಕಾಯಕ್ಕೆ ಬಂಧವುಂಟೆ ಜೀವಕಲ್ಲದೆ 
ಭೇರಿಗೆ ಬಂಧವುಂಟೆ ನಾದಕಲ್ಲದೆ? ಇಂತೀ ಅಳಿವುಳಿವ ಎರಡ ವಿಚಾರಿಸುವಲ್ಲಿ 
ಜೀವ ನಾನಾ ಭವಂಗಳಲ್ಲಿ ಬಪ್ಪುದ ಕಂಡು ಮತ್ತಿನ್ನಾರನೂ ಕೇಳಲೇತಕ್ಕೆ? 
ನಾದ ಸ್ಥೂಲ ಸೂಕ್ಷ್ಮಂಗಳಲ್ಲಿ ಹೊರಳಿ ಮರಳುತ್ತಿಹುದ ಕಂಡು ಆಅಡಿಗೊಳಲೇಕೆ? 
ಇಂತಿವ ಶ್ರುತದಲ್ಲಿ ಕೇಳಿ ದೃಷ್ಟದಲ್ಲಿ ಕಂಡು ಅನುಮಾನದಲ್ಲಿ werd ಮತ್ತೆ. 
ಲಿಂಗಕ್ಕೆ ಪ್ರಾಣವೊ ಪ್ರಾಣಕ್ಕೆ ಲಿಂಗವೊ ಎಂಬುದ ಪ್ರಮಾಣಿಸಿದಲ್ಲಿ 
ಐಕ್ಕಾನುಭಾವ ನಿಃಕಳಂಕಮಲ್ಲಿಕಾರ್ಜುನಾ. nae 


೧೮೦೧ 


ಸಕಲ ರೂಪೆಂದು, ನಿಃಕಲ ನಿರವಯವೆಂದು ಲಕ್ಷಿಸಿ ನುಡಿವಾಗ, 
ಸಕೆಲವನಟ್‌ವುದು ನಿಃಕಲವೋ ಸಕಲವೊ? 
ಸಕಲವೆ ರೂಪಿಗೊಳಗಾದ ವಸ್ತು, ನಿಃಕಲವೆ ಒಡಲುಗೊಂಡ ವಸ್ತು. 
ಅದು ಸೂತ್ರದ ನೂಲಿನಂತೆ ಕಡೆಗಾಣಿಸಿ ನಿಂದಲ್ಲಿ ಬೊಂಬೆಗೆ ಹಾಹೆ ಉಂಟೆ? 
ಅಂಗಕ್ಕೆ ಕರ್ಮವಿಲ್ಲ ಆತ್ಮಂಗಲ್ಲದೆ. 


CC-0. Jangamwadi Math Collection. Digitized by eGangotri 


EY ಸಕಲ ಪುರಾತನರ ವಚನಗಳು-೧ 


ಈ ದ್ವಂದ್ವದ ಸುಸಂಗದಲ್ಲಿ ನಿಂದು ನೋಡಲಾಗಿ 
ಅಂಗ ನಿರಂಗವೆಂಬುದು ಅಲ್ಲಿಯೆ ಅಡಗಿತ್ತು. 
ಅದೆ ಐಕ್ಯಾನುಭಾವ ನಿಃಕಳಂಕ ಮಲ್ಲಿಕಾರ್ಜುನಾ. Il ೪೦॥ 


೧೮೦೨ 


ಧಾನ್ಯವ ಹೊಯಿದಿದ್ದ ಘಟ ಅಳತೆಗೆ ಬಪ್ಪದೆ, ಆ ಧಾನ್ಯವಲ್ಲದೆ? 
ಘಟ ಕರ್ಮವನುಂಬುದೆ ಆತ್ಮನಲ್ಲದೆ? 
ಹೆಪ್ಪಿಗೆ ರುಚಿ ಉಂಟೆ, ಮಧುರಕ್ಕಲ್ಲದೆ? ಅವು ಒಂದೊಂದೆಡೆಯಿಪ್ಪ ಸ್ಪ ಸ್ವಸ್ಥಾ ್ಸಿನವಲ್ಲದೆ? 
ಆ ಸ್ವಸ್ಥಾನವ' ನಿಶ್ಚೈಸಿ ಅಜದಲ್ಲಿ ಐಕ್ಯಾನನುಭಾವ ನೀಕಳುಕಮಲ್ಲಿಕಾರ್ಜುನ ನ.॥1೪೧॥ 


೧೮೦೩ 


ವಸ್ತುವ ಕುಣೌತು ಇಷ್ಟವ ನೋಡಬೇಕಲ್ಲದೆ 
ಇಷ್ಟವ ಕುಟ್‌ತು ವಸ್ತುವ ನೋಡಬಹುದೆ? 
ಹಿಡಿತೆಯ ಹಿಡಿದು ಇಚೌ್‌ಯಬೇಕಲ್ಲದೆ ಮೊನೆಯ ಹಿಡಿದು ಇಜಸಿದವರುಂಟೆ? 
_ ನೆನಹ ರೂಪಿನಲ್ಲಿ ಅನುಕರಿಸಬಹುದಲ್ಲದೆ ರೂಪ ನೆನಹಿನಲ್ಲಿ ಅನುಕರಿಸಬಹುದೆ? 
ತಿಟ್ಟವ ಲಕ್ಕಿಸುವುದು ಲೆಕ್ಕಣಿಕೆಯಲ್ಲದೆ ಆ ತಿಟ್ಟ ಲೆಕ್ಕಣಿಕೆಯ ಲಕ್ಷಿಸಬಹುದೆ? 
ಇಂತೀ ದ್ವಂದ್ವವನಣೌದು ಉಭಯದ ಸಂದಿನ ಬಿಸಿಗೆ ಒಂದೆಂದಲ್ಲಿ 
ಐಕ್ಯಾನುಭಾವ ನಿಃಕಳಂಕ ಮಲ್ಲಿಕಾರ್ಜುನಾ. ॥ ೪೨ ॥ 


೧೮೦೪ 


ನಾನಾ 'ಸಾರಂಗಳ ಸವಿಯ? ಆ ಸಾರ ಅಣೌಯಬಲ್ಲುದೆ, 
ಸವಿಸಾರವ ಬಲ್ಲವನಲ್ಲದೆ? ಬ 
ನಾನಾ ಘಟಪಟವ ಆ ಘಟಪಟಂಗಳು ಬಲ್ಲವೆ, ಇದಿರಿಟ್ಟವನಲ್ಲದೆ? 
ತಾ ನೋಡುವಲ್ಲಿ ನಾನಾ ಛಾಯಂಗಳು ದರ್ಪಣದಲ್ಲಿ ಒಪ್ಪುವಂತೆ, 
ಆ ದರ್ಪಣಕ್ಕೆ ತನ್ನ ಮುಖಕ್ಕೆ ದೃಷ್ಟವುಂಟಿ? 
ಆ ನೆನಹಿಂಗೆ ಇಷ್ಟ ಆ ಇಷ್ಟಕ್ಕೆ ಈ ಗುಣದೃಷ್ಟ. 
ಇಂತೀ ಪ್ರಾ ಪ್ರಾಣಲಿಂಗಿಯ ಕೂಟ, ಮೇಲೆ ಐಕಾ ನುಭಾವಿಯ ಲೇಪ, 
ನಿಃಕಳಂಕ PT ರಂಗದೂಳಗಿನಾಟ. | 1 ೪೩॥ 





೧೮೦೨೬ 13 ಸ್ವಸ್ಥವ (ಕೋ ೮೨, ಕೋ ೧೫೧, ಕೋ a00). 
೧೮೦೪: 1 a (ಕೋ ೪೪೮). 2 x (ಕೋಲರಿ೨, ಕೋ ೩೦೦). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ orn 
೧೮೦೫ 


ಅಷ್ಟತನುಮೂರ್ತಿ ಕೂಡಿ ನಿಂದು ವಸ್ತುವನಣಯಬೇಕೆಂಬುದು, 
ತತ್ವ ಇಪ್ಪತ್ತೈದು ಕೂಡಿ ನಿಂದು ವಸ್ತುವನಟಿಿಯಬೇಕೆಂಬುದು, 
ಶತ ಏಕವನಜಸಿ ಒಂದುಗೂಡಿ ವಸ್ತುವನಜಟ್‌ಿಯಬೇಕೆಂಬುದು, 
ತಾಪತ್ರಯವಾಜು, ತನುತ್ರಯ ಮೂಜು A 
ದಶವಾಯುವಿನಲ್ಲಿ ಸೂಸುವ ಆತ್ಮನ ಮುಕ್ತವ ಮಾಡಿ ವಸ್ತುವನಟ್‌ಯಬೇಕೆಂಬುದು, 
ಅಷ್ಟ ಮದಂಗಳ ಹಿಟ್ಟುಗುಟ್ಟಿ ವಸ್ತುವ ಕಾಣಬೇಕೆಂಬುದು, 
ಷಟ್ಟಲವನಾಚರಿಸಿ ನಿಂದು ವಸ್ತುವ ಒಡಗೂಡಿ ಅಜ್‌ಯಬೇಕೆಂಬುದು, 
ಬ್ರಹ್ಮನ ಉತ್ಪತ್ಕಕ್ಕೆ ಹುಟ್ಟಿದೆ ವಿಷ್ಣುವಿನ ಸ್ಥಿತಿಗೊಳಗಾಗದೆ ರುದ್ರನ ಲಯಕ್ಕೆ ಸಿಕ್ಕದೆ 
ನಿಜದಲ್ಲಿ ನಿಂದು ವಸ್ತುವನಜ್‌ಯಬೇಕೆಂಬುದು ಅದೇನು ಹೇಳಾ? 
ಆ ಗುಣ ಸ್ವಾದೂದಕ ಮೇಘದಲ್ಲಿ ಏಜ ಧರೆಗೆಯ್ದಿದಂತೆ, 
ಆ ಅಪ್ಪುವಿನಿಂದ ತರು ಸಸಿ ಸಕಲ ಜೀವಂಗಳಿಗೆ ಸುಖವನೆಯ್ದಿಸುವಂತೆ. 
ಎಂಬುದನಟೀ್‌ದು ವರ್ತನಕ್ಕೆ ಕ್ರೀ, ಕ್ರೀಗೆ ನಾನಾ ಭೇದ, 
ನಾನಾ ಭೇದಕ್ಕೆ ವಿಶ್ವಮಯ ಸ್ಥಲಂಗಳಾಗಿ, ಸ್ಥಲ ಏಕೀಕರಿಸಿ ನಿಂದುದು ಮಹಾಜ್ಞಾನ. 
ಆ ಮಹಾಜ್ಞಾನವನೇಕೀಕರಿಸಿ ನಿಂದುದು ದಿವ್ಯ ಜ್ಞಾನ 
ಆ ಜ್ಞಾನ ಸುಳುಹುದೋಜದೆ ನಿಂದುದು ಪ್ರಾಣಲಿಂಗಿಯ ಭಾವ; 
ಆ ಭಾವ ನಿರ್ಭಾವವಾದುದು ಐಕ್ಕಾನುಭಾವ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದಲ್ಲಿ ಸಂದನಳಿದು ನಿಂದ ನಿಜ. ॥ ೪೪॥ 


೧೮೦೬ 


ದ್ರವ್ಯದ ಸಂಗದಿಂದ ಅರಸಿಕೊಂಬ ಅಪ್ಪು, ದ್ರವ್ಯವ ಕಳೆ'ದುಳಿದು! ಅರಸಿಕೊಂಬುದೆ? 
ಅಂಗದಲ್ಲಿ ದ್ವಂದ್ಹವಾದ ಆತ್ಮಬಂಧಕ್ಕೆ ಈಡಪ್ಪುದಲ್ಲದೆ ನಿರಂಗವ ಬಂಧಿಸಬಹುದೆ? 
ಆ ನೀರು ಸಾರವ ಕೊಟ್ಟ ದ್ರವ್ಯಕ್ಕೆ ಮತ್ತೆ ತುಷಾರವಾಗಿ ಸಾರವನೆಯ್ದಿದಂತೆ 
ವಸ್ತು ತ್ರಿವಿಧನಾಗಿ ನಿತ್ಯಾನಿತ್ಯವ ಹೊತ್ತಾಡಿ ಭಕ್ತಿ ಕಾರಣವಾಗಿ, 
ಭಕ್ತಿ ಮುಕ್ತಿಯಾಗಿ ಮುಕ್ತಿ ನಿಶ್ಚಯವಾದಲ್ಲಿ ಪ್ರಾಣಲಿಂಗ ಸಂಬಂಧ 
ಪ್ರಾಣಪ್ರಣವದಲ್ಲಿ ಲೇಪವಾದ ಮತ್ತೆ ಐಕ್ಕಾನುಭಾವ ನಿಃಕಳಂಕಮಲ್ಲಿಕಾರ್ಜುನಾ. 1೪೫॥ 


೧೮೦೭ 


ಸಕಲ ಸುಖಭೋಗಂಗಳಲ್ಲಿದ್ದೂ ಇಲ್ಲದಾತನ ಆತ್ಮನ ಇರವು ಎಂತುಟೆಂದಡೆ: 
ನೀರೆಣ್ಣೆಯಂತೆ, ಜಲವಾಳುಕದಂತೆ, ಉದಕ ಕಲ್ಲಿನಂತೆ, ಅಂಬುಜಪತ್ರದ ಬಿಂದುವಿನಂತೆ 





೧೮೦೬: 1ವುದು ಉಳಿವುದು (ಕೋ ೮೨, ಕೋ ೧೫೧, ಕೋ ೩೦೦). 


CC-0. Jangamwadi Math Collection. Digitized by eGangotri 





೪೯೬ ಸಕಲ ಪುರಾತನರ ವಚನಗಳು-೧ 


ಸಕಲ ವಿಷಯದಲ್ಲಿ ತನು ನೋಯದೆ, ಮನವಳಿಯದೆ, 
ಆತ್ಮಬಂಧವಿಲ್ಲದೆ ಅಲೇಪನಾಗಿರಬಲ್ಲಡೆ 

ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. 

ಇಷ್ಟನಉೌಯದೆ ಅಭಿಲಾಷೆಗೆ ಬಂದು ದೀಪದ ಬೆಳಗಿಂಗೆ 

ಲೇಸೆಂದು ಬೀಳುವ ಕೀಟಕನಂತಾಗದೆ 

ಕಾಯಸುಖವ ಮಚ್ಚಿ ಕರ್ಮಕ್ಕೊಳಗಾಗದೆ 

ಜೀವ ಸರ್ವೇಂದ್ರಿಯಂಗಳಲ್ಲಿ ಲೋಲಿತನಾಗದೆ 

ಬಂಧ ಮೋಕ್ಷ ಕರ್ಮಂಗಳ ಅವು ಬಂದ ಬಂದ ಠಾವಿನಲ್ಲಿ ಇಂಬಿಟ್ಟು 
ಉಭಯದ ಸಂದಳಿಯ ಬಿಟ್ಟು ಬೇಜೊಂದು ಉಭಯ ಬೇಟಾಗದೆ 
" ಅದು ಬಿಡುಮುಡಿಯ ಭೇದ. 

ಒಳಗಡಗಿದಾತನನಟ್‌, ದೃಷ್ಟದ ಬೇಟ ಮುಟ್ಟಬೇಡ. 

ಮತ್ತಟ್‌ತು ಉಭಯವ ಮುಟ್ಟದಿದ್ದಡೆ ಪ್ರಾಣಲಿಂಗಸಂಬಂಧಿ. 

ಆ ಸಂಬಂಧ ಸಮಯಕ್ಕೆ ಹೊಜಗಾದಲ್ಲಿ ಐಕ್ಯಾನುಭಾವ ನಿಃಕಳಂಕಮಲ್ಲಿಕಾರ್ಜುನಾ ॥೪೬॥ 


೧೮೦೮ 


ಅಲ್ಲಿಗೆ ಮರ್ಕಟನಂತಾಗದೆ, ಇಲ್ಲಿಗೆ ವಿಹಂಗನಂತಾಗದೆ, 
'ಈಚೆಯಲ್ಲಿಗೆ` ಪಿಪೀಲಿಕನಂತಾಗದೆ 
ರಾಜಸ ತಾಮಸ ಸಾತ್ವಿಕದಲ್ಲಿ ಸಾಯದೆ, 
ಭಾಗೀರಥಿಯಂತೆ ಹೆಚ್ಚು ಕುಂದಿಲ್ಲದೆ ಮಾಸದ ಚಂದ್ರನಂತೆ, ಕಲೆಯಿಲ್ಲದ ಮೌಕ್ತಿಕದಂತೆ. 
3ರಜ?ವಿಲ್ಲದ ರತ್ನದಂತೆ, ತೆರೆದೋಣಿದ ಅಂಬುಧಿಯಂತೆ 
ಒಡಲಳಿದವಂಗೆ des? ಅಟ್‌ದವಂಗೆ 
ಕುಜಿಹೆಂಬುದು ಆತ್ಮನಲ್ಲಿ ಘಟಿಸಿದವಂಗೆ ಬೇಜಕೊಂದೆಡೆಯಿಲ್ಲ. 
ಆ ಗುಣವಡಗಿದಲ್ಲಿ ಪ್ರಾಣಲಿಂಗಸಂಬಂಧ. 
ಆ ಸಂಬಂಧ ಸಮಯ ಸ್ವಸ್ಥವಾದಲ್ಲಿ ಐಕ್ಯಾನುಭಾವ ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೭ ॥ 


೧೮೦೯ 
ಹೊಲೆಯ ಕುಲಜನಾದುದ ಕಂಡೆ, ಗುರು ಶಿಷ್ಯಂಗೆ ಶಿಷ್ಯನಾದುದ ಕಂಡೆ, 


ಪೂಜಿಸುವ ತಮ್ಮಡಿ ಲಿಂಗವಾದುದ ಕಂಡೆ, ಅರಸು ಬಂಟನ ಕೆಳಗೆ ಹರಿದಾಡುವುದ ಕಂಡೆ, 
ಗಂಡನ ಮುಂದೆ ಹೆಂಡತಿ ಮತ್ತೊಬ್ಬನ ಸಂಗ ಮಾಡುವುದ ಕಂಡೆ. ' 


೧೮೦೭: 1 ಬಂದು (ಕೋ ೮೨, ಕೋ ೧೫೧, ಕೋ ೩೦೦). 
೧೮೦೮: 3 ಇಲ್ಲಿಗೆ (ಕೋ ೪೪೮). 2 ಜರ (ಕೋ, ೮೨, `ಕೋ ೩೦೦). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ oral 


ಇಂತಿವೆಲ್ಲವನೂ ನಿಂದು ನೋಡುತ್ತಿರಲಾಗಿ, 
ನೀರು 2308039 ಸುಟ್ಟು ಮರದೊಳಗಡಗಿತ್ತು. 
ಆ ಮರದ ತೆಪ್ಪದಲ್ಲಿ ಈ ಧರೆಯವರು ಹೋಗಿ 
ಆಜೆಯ ಧರೆಯ ಬೆವಹಾರವ ತಂದು ಮತ್ತೆ ಈಚೆಯಲ್ಲಿ ಕಡನ ಕೊಡಲಾಗಿ, 
ಕೊಂಡವ ಸತ್ತ ಕೊಟ್ಟವ ಕೆಟ್ಟ. 
ಆ ಭಂಡ ಎಲ್ಲಿ ಹೋಯಿತ್ತೆಂದಟ್‌ಯೆ. 
ಆ ಬೆಂಬಳಿಯ ಬಲ್ಲಡೆ ಐಕ್ಯಾನುಭಾವಿ ನಿಃಕಳಂಕ ಮಲ್ಲಿಕಾರ್ಜುನಾ. ॥ ೪೮॥ 


೧೮೧೦ 


ಮಹಾಮಲೆಯಲ್ಲಿ ಕೊಲುವ ವ್ಯಾಘ್ರನ ನಾಲಿಗೆಯ ತುದಿಯಲ್ಲಿ 
ಒಂದು ಮೊಲ ಹುಟ್ಟಿತ್ತು. 
ಆ ಮೊಲಕ್ಕೆ ಮೂಟು ಕಾಲು, ತಲೆಯಾಯಿ, ಬಾಯಿ ಐದು. 
ಒಂದು ಬಾಯಿ ಎಲ್ಲಿ ಅಡಗಿತ್ತೆಂದಅೌಯೆ. 
ಆು ತಲೆಗೆ ಒಂದೆ ಕಣ್ಣು, ಅರೆ ನಾಲಗೆ, ಕಿವಿ ಹತ್ತಾಗಿ ಹರಿದಾಡುತ್ತಿದೆಕೊ. 
ಎಸುವರ ಕಾಣೆ, ಬಲೆಗೊಳಗಾಗದು. 
ಆ ಶಶಕವ ಹೊಸ ಕೋಳಿ ನುಂಗಿತ್ತು. ನುಂಗಿದ ಕೋಳಿಯ ಶರಣ ನುಂಗಿದ. 
ಆ ಶರಣಸನ್ಮತವಾಗಿ ಪ್ರಣವ ನುಂಗಿತ್ತು. 
ಆ ನುಂಗಿದ ಪ್ರಣವವ ಅದಜಿಂಗವನಜ್‌ದಡೆ 
ಐಕ್ಕಾನುಭಾವ ನಿಃಕಳಂಕಮಲ್ಲಿಕಾರ್ಜುನಾ ॥೪೯॥ 


೧೮೧೧ 


ಸುಡುವ ಬೆಂಕಿಯ ತುದಿಮೊನೆಯಲ್ಲಿ ಒಂದು ಅರಗಿನ ಮಣಿಮಾಡ. 
ಮಾಡದ ಮನೆಯಲ್ಲಿ ಬೂರದ ಹಾಸ ಹಾಕಿ ನೀರಿನ ಮಂಚದ ಮೇಲೆ 
ನಾರಿಯರೆಲ್ಲರೂ ತಮ್ಮ $ ಕ್ರೀಡಾಭಾವಂಗಳಿಂದ ಮಲಗಿರಲಾಗಿ, 
ಅರಗಿನ ಮಾಡ ಎದ್ದು Ses, ನೀರ ಮಂಚವ ಸುಟ್ಟು, ಬೂರದ ಹಾಸು ಹೊತ್ತಿ 
ನಾರಿಯ!ರುರಿದುಹೋಗಿ, ಉರಿವ ನಾಲಿಗೆ ಹರಿವ ನೀರ ಕೆಡಿಸಿತ್ತು. 
ಆ ಹರವರಿಯಲ್ಲಿ ಪರಿಹರಿಸಬಲ್ಲಡೆ ಐಕ್ಕಾನುಭಾವ? ನಿಃಕಳಂಕಮಲ್ಲಿಕಾರ್ಜುನಾ. 1801 


೧೮೧೨ 
ಉಲಿಯ ಗಿರಿಯ ಮೇಲೆ ಬೆಣ್ಣೆ ಯ ಕೊಣ ಹುಟ್ಟಿ 
ಕರ್ಪೂರದ ಘಟ್ಟಿ ಸೋಪಾನ ಕಟ್ಟಿ PS 
V—_—_—_—_—_— _ 
೧೮೧೧: 1 +353 (ಕೋ ೪೪೮). 7H (ಕೋ ೪೪೮). 


CC-0. Jangamwadi Math Collection. Digitized by eGangotri 
7 


೪೯೮ ಸಕಲ ಪುರಾತನರ ವಚನಗಳು-೧ 


ಅದು ಮಂಜಿನ ನೀರು; ಆ ನೀರ ತುಂಬುವುದಕ್ಕೆ ಮಳಲ ಮಡಿಕೆ, 

ತುಂಬಿ ಹಿಡಿವುದಕ್ಕೆ ಕೈಯಿಲ್ಲದೆ ನಡೆವುದಕ್ಕೆ ಕಾಲಿಲ್ಲದೆ 

DK? ಹೊಜುವುದಕ್ಕೆ ತಲೆಯಿಲ್ಲದೆ ತುಂಬಿ ತರಬೇಕು 

ತಂದು ಬಂದು ನಿಂದಲ್ಲಿ ಕಣ್ಣಿಲ್ಲದೆ ನೋಡಿ ಕೈಯಿಲ್ಲದೆ ಮುಟ್ಟಿ ಬಾಯಿಲ್ಲದೆ ಈಂಟಿ 
ಅಟ್‌ವಿಲ್ಲದ BHO ಸುಖಿಯಾದ ಐಕ್ಕಂಗೆ ಲಕ್ಷಿಸಲಿಲ್ಲ 


ನಿಃಕಳಂಕಮಲ್ಲಿಕಾರ್ಜುನಾ. ॥೫೧॥ 
೧೮೧೩ 
ಮಾತನಾಡುವ ಪಂಜರದ ವಿಹಂಗನ ಕೊಂದು ಕೋಡಗ ನುಂಗಿತ್ತು. 
ನುಂಗಿದ ಕೋಡಗವ ಮಂಜರಿ ತಿಂದಿತ್ತು. 
ತಿಂದ ಮಂಜರಿಯ ಅಂಧಕ ಕಂಡ. 


ಆ ಅಂಧಕ ಪಂಗುಳಗೆ ಹೇಳಲಾಗಿ ಪಂಗುಳ ಹರಿದು ಮಂಜರಿಯ ಕೊಂದ. 

ಪಂಜರದ ಗಿಳಿಯ, ಮಂಜರಿಯಲಾಗ, ಅಂಧಕನ ಧ್ಯಾನವ, ಪಂಗುಳನ ಹರಿತವ 

ಈ ದ್ವಂದ್ಹ ್ವಗಳನೊಂದುಮಾಡಿ ಈ ಚತುರ್ವಿಧದಂಗವ ತಿಳಿದಲ್ಲಿ ಪ್ರಾಣಲಿಂಗಸಂಬಂಧ. 
ಜ್‌) ಸಮಯ ಹಿಂಗಿದಲ್ಲಿ ಐಕ್ಕಾನುಭಾವ ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೨॥ 


೧೮೧೪ 


ಅಂಧಕ ಪಂಗುಳನಾದ, ಪಂಗುಳ ಅಂಧಕನಾದ, 
ಈ ಉಭಯದ ಬೆಂಬಳಿಯನಟೌ್‌ಯಬೇಕು. 
ಮಂಜರಿ ವಿಹಂಗನ ಕೊಂದು ಉಭಯವನಟ್‌ಯಬೇಕು. 
ಪರಮ ಜೀವನದೊಳಗಡಗಿ ಪರಮನಾದ ಉಭಯವ ತಿಳಿಯಬೇಕು. 
ಬೆಂಕಿ ಮರದೊಳಗಿದ್ದು ಮಥನದಿಂದ ಮರನ ಸುಟ್ಟು 
ಮರ ಬೆಂಕಿಯಾದ ತೆಜಿನನಜೌತಡೆ ಪ್ರಾಣಲಿಂಗ ಸಂಬಂಧಿ. 
ಪ್ರಾಣಲಿಂಗವೆಂಬುಭಯ ಸಮಯ ನಿಂದಲ್ಲಿ ಐಕ್ಕಾನುಭಾವ 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೩ ॥ 


೧೮೧೫ 


ವರ್ತಕ ಶುದ್ಧ WBE 235,53 QTD, 
ಕ್ರೀ ಭಾವ ಶುದ್ಧ ma | ಮಾಹೇಶ್ವ ರಸ್ಸಲವಾಯಿತು:. 
ನಡೆನುಡಿ ಶುದ್ಧ ವಾಗಲಾಗಿ ಪ್ರಸಾದಿಸ್ಥ ಲವಾಯಿತ್ತು. 
ಕಾಯ ಜೀವದ. ಭೇದವನಲಯಲಿಕ್ಕೆ ಪ್ರಾಣಲಿಂಗಿ ಸ A, ಲವಾಯಿತ್ತು. 
ಸಕಲವನಣಾದು ಹಿಡಿದು ಬಿಡುವಲ್ಲಿ ‘dean ್ಥೇಲವಾಯಿತ್ತು. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ರ್ಳ 


ಇಂತೀ ಐದಟಿಲ್ಲಿ ಏಜ್‌ ಭೇದವಿಲ್ಲದೆ ನಿರಾಕರಿಸಿ ನಿಂದಲ್ಲಿ ಐಕ್ಕಸ್ಥ ಲವಾಯಿತ್ತು. 
ಇಂತೀ ಆಜು ಸ್ಥಲವನಟೌದು ಮತ್ತಿವಜಕೊಳಗಾದ ನಾನಾ ಸ್ಥಲಂಗಳ ತಿಳಿದು! ನಿಂದ 
ಸಂಗನಬಸವಣ್ಣಂಗೆ, ಚೆನ್ನಬಸವಣ್ಣಂಗೆ, ಪ್ರಭು ಮಡಿವಾಳಯ್ಯಂಗೆ 


ನಮೋ ನಮೋ ಎನುತಿದ್ದೆ ನಿಃಕಳಂಕಮಲ್ಲಿಕಾರ್ಜುನಾ. ॥೫೪॥ 
೧೮೧೬ 


ರಣಕ್ಕೆ ಅಲಗೇಜ್‌ದಲ್ಲಿ ಹಲುಬಿದಡೆ ಬಿಡುವರೆ? 
ಭಕ್ತಿಗೊಜಕಿಗಟ್ಟಿ ತಪ್ಪಿ ಹೆನೆಂದಡೆ ಬಿಡುವರೆ? 
ಸತ್ಯನಾಗಿದ್ದು ಅಸತ್ಯಕ್ಕೆವೊಡಲಪ್ಪನೆ? ವಿರಕ್ತನಾಗಿದ್ದು ತಥ್ಯ ಮಿಥ್ಯಕ್ಕೆ ಹೋರುವನೆ? 
ಇಂತೀ ಗುಣವ ತಾನಜೀ್‌ದು ತಿಳಿದು ತನ್ನಲ್ಲಿ ಬಂದ ಗುಣದೋಷವ 
ಅನ್ಯರು ನುಡಿದರೆಂದು ಭಿನ್ನವ ಮಾಡಿ ನೋವನ್ನಕ್ಕೆ 
ಭಕ್ತಂಗೆ ಸತ್ಯವಿಲ್ಲ, ವಿರಕ್ತಂಗೆ ಜ್ಞಾನವಿಲ್ಲ, ನಾನುಇವನಾಡಿ ನೊಂದಹರೆಂಬ ಭಾವ ಎನಗಿಲ್ಲ 
ಕಣ್ಣಿನೊಳಗಣ ಕಸ, ಕಾಲೊಳಗಳ ಮುಳ್ಳು ಆವ ಬಗೆಯಿಂದ ಹೋದಡೆ ಲೇಸು 
ನಿಃಕಳಂಕಮಲ್ಲಿಕಾರ್ಜುನಾ. | ॥ ೫೫॥ 


೧೮೧೭ ' 


ಆಳಿನಪಮಾನ ಆಳ್ವ 0ಗೆಂದಲ್ಲಿ, SES ಅಪಮಾನ ಅಳಿಗೆ ಬಂದಲ್ಲಿ, 


ಉಭಯದ ನೋವು ಒಂದೆಂದು ತಿಳಿದಲ್ಲಿ 
ಕರ್ತನ ಭೃತ್ಯ ನುಡಿದನೆಂದು ಹೊತ್ತು ಹೋರಲೇತಕ್ಕೆ? 
ತನ್ನ ಮನೆ ಬೇವಲ್ಲಿ ಕೆಡಜ ಕಿತ್ತಡೆ ಕೇಡೆ? 

ನಾನೊಡೆಯ ಇವಸಡಿಗನೆಂದು ಪಡಿಪುಚ್ಚವ ಮಾಡುವನ್ನಕ್ಕ 
ಅದು ತುಡುಗುಣಿಯ ಸವಿತ. 


ಆನೊಡೆಯನಲ್ಲ ನಾನಡಿಗನಲ್ಲ ನಿಃಕಳಂಕಮಲ್ಲಿಕಾರ್ಜುನಾ. ॥೫೬॥ 
೧೮೧೮ 
ಹಸಿದ ಡುಂಡುಕಂಗೆ ಬ'ಕಂಗೆ ಎಸಕದ ಧ್ಯಾನವುಂಟೆ? 


ಅವು ತಮ್ಮ ಹಸಿವಡಗುವನ್ನಕ್ಕ ತ್ರುಸೌಗಳು ಬಂದು ಸೇರಿವನ್ನಕ್ಕ:. 
ಹುಸಿ ಧ್ಯಾನದಿಂದ ಜೀವದ ಅಸುಗಳ ಕೊಂಬವು.  - FS 





೧೮೧೫: 1ನಟ್‌ದು (ಕೋ ೧೫೧). 
'೧೮೧೮: 1 ಭೇ (ಕೋ ೮೨, ಕೋ ೩೦೦). 3ತ್ರಸೆ (ಕೋ ೮೨. 


CC-0. Jangamwadi Math Collection. Digitized by eGangotri 





೫೦೦ ಸಕಲ ಪುರಾತನರ ವಚನಗಳು-೧ 


ಇಂತಿವಖಂತೆ ಹುಸಿಕರ ಭಕ್ತಿ; 
ಕಿಸುಕುಳರ ವಿರಕ್ತಿ. 
ಇವು ಹುಸಿಯೆಂದೆ ನಿಃಕಳಂಕಮಲ್ಲಿಕಾರ್ಜುನಾ. ॥1೫೭॥ 


೧೮೧೯ 


ತೋಹಿನ ಶಬರನಂತೆ, ಲಾಗಿನ ವ್ಯಾಘ್ರನಂತೆ ಆಡುವ ವಿದಾಂತನಂತೆ; 
ಇಂತೀ ವೇಷ ಸಹಜವೆ ದೊರೆವನ್ನಬರ ಭಕ್ತ ದೊರೆವನ್ನಬರ ವಿರಕ್ತ. 
ಇಂತೀ ಇವರಿರವ ಕಂಡು ಬೆರಸಿದೆನಾದಡೆ ಎನಗೆ ಅಘೋರ ನರಕ ನಿಮಗೆ ಎಕ್ಕಲ ತಪ್ಪದು 
ಇದಕ್ಕೆ ಮುಂಡಿಗೆಯ ಹಾಕಿದೆ, ಎತ್ತಿ, ಶುದ್ಧರಾಗಿ ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೮ ॥ 


೧೮೨೦ 


ಕಾಯಗುಣವಿಡಿದು ಮಾಡುವನ್ನಕ್ಕ ಸತ್ಯ i aad 
ಜೀವಗುಣವಿಡಿದು ತಿರುಗುವನ್ನಕ್ಕ ಪರಶಿವರೂಪಲ್ಲ 
ಕ್ರೀಯನಟ್‌ದು ಆಚಾರದಲ್ಲಿ ನಿಂದು 
ರಿಣಾತೂರ್ಯ ಮುಕ್ತಾ SaF ಸೆ ಸ್ವಇಚ್ಛಾತೂರ್ಯವೆಂಬ ಮೂಜು ಮಾಟವ ಕಂಡು 
ಭಕ್ತಿ ಜ್ಞಾನ ವೈರಾಗ್ಯ ವೆಂಬ ತ್ರಿವಿಧ a3, ಯವನಟೀದುಃ 
ಸುನವಚಸಕಾಯ ತ್ರಿಕರಣ ಶುದ್ಧಾ ತ್ಮನಾಗಿ 
ಆಪ್ಯಾಯನದ ಅನುವನಟೀದು ಸಮಯದಲ್ಲಿ ಮಾನ್ಕರ ಇಜವನಟ್‌ತು, ಕೂಡುವಲ್ಲಿ 
ಇಂತೀ ಭಾವ ಸದ್ಭಕ್ತನ ಸ್ಥಲ. 
ಹೆಣ್ಣು ಹೊನ್ನು ಮಣ್ಣಿನಲ್ಲಿ ಸ್ತುತಿ ನಿಂದ್ಯಾದಿಗಳಲ್ಲಿ ತಥ್ಯ ಮಿಥ್ಯಂಗಳಲ್ಲಿ ವಿರಾಗನಾಗಿ 
ಸುಖದುಃಖಂಗಳ ಸರಿಗಂಡು ನಿಃಕಳಂಕನಾಗಿ ಚರಿಸಬಲ್ಲಡೆ 
ನಿಃಕಳಂಕಮಲ್ಲಿಕಾರ್ಜುನನೆಂದೆಂಬೆನು. ॥೫೯॥ 


೧೮೨೧ 


ಮತ್ಸ್ಯದ ಮನೆಯ ಕೀಟಕನಂತೆ ಸಂಸಾರದಲ್ಲಿಯೆ ಹುಟ್ಟಿ ಸಂಸಾರದಲ್ಲಿಯೆ ಸಾವುತ್ತ 
ತೂಳದ ಬೀರರಂತೆ ಅದಲ್ಲಿ ಭಕ್ತನಾಗಿ, PAO ಮಾನವನಾಗುತ್ತ ; 
ಇತ್ತಲೆಯ ಸರ್ಪನಂತೆ ಎತ್ತ "ನೋಡಿದರತ್ತ ಕತ್ತಲೆಯ ತೆಜನಂತೆ ಇಪ್ಪವರ ಕಂಡು 
ಭಕ್ತರೆನಲಾಆಕ ವಿರಕ್ಷರೆನಲಾಟ್‌. 
ಭಕ್ತಿಯುಳ್ಳವ ಮಿಥ್ಯವೆನಿಸಿಕೊಳಲಾಣಕ. 
ಆ ಉಭಯ ಕೆಟ್ಟ ಕೇಡು ಎನ್ನ ಸತ್ವದ ಹಾನಿ. 
ಇದಕ್ಕೆ ನಿಶ್ಚಯವ ಹೇಳಾ, ನಿಃಕಳಂಕ ಮಲ್ಲಿಕಾರ್ಜುನಾ. ॥೬೦॥ 


CC-0. Jangamwadi Math Collection. Digitized by eGangotri ty 


ಮೋಳಿಗಯ್ಯಗಳ ವಚನ 


3 
5 


೧೮೨೨ 


ಪೃಥ್ವಿಯ ಅಂಗ ಭಕ್ತನಾದಲ್ಲಿ ಸರ್ವಸಮಾಧಾನಿಯಾಗಿ ಭೂತಹಿತನಾಗಿರಬೇಕು. 
ಅಪ್ಪುವಂಗ ಮಾಹೇಶ್ವರನಾದಲ್ಲಿ ಮಲ ನಿರ್ಮಲವೆನ್ನದೆ ಇರಬೇಕು. 
ತೇಜದಂಗ ಪ್ರಸಾದಿಯಾದಲ್ಲಿ ಜಿಗುಪ್ಸೆ ಚಿಕಿತ್ಸೆಯನಣೌಯದಿರಬೇಕು. 
ವಾಯುವಂಗ ಪ್ರಾಣಲಿಂಗಿಯಾದಲ್ಲಿ ಸುಗುಣ ದುರ್ಗುಣಂಗಳನಟ್‌ಯದಿರಬೇಕು. 
ಆಕಾಶದಂಗ ಶರಣನಾದಲ್ಲಿ ಲೇಖ ಅಲೇಖಂಗಳನಜಯದಿರಬೇಕು 
ಮಹದಾಕಾಶದಂತೆ ಐಕ್ಕನಾದಲ್ಲಿ ಸುರಾಳ ನಿರಾಳಂಗಳನೆಟ್‌ಯದಿರಬೇಕು. 
ಇಂತೀ ಷಟ್ಸ ಎಲವ ಒಂದ ನೆಮ್ಮಿ ಒಂದ ವೇದಿಸಬೇಕು. 
ವೇದಿಸುವನ್ನಕ್ಕ ವಿರಳನಾಗಿ, ವೇದಿಸಿ ನಿಂದಲ್ಲಿ ಅವಿರಳನಾಗಿ 
ತತ್ವಮಸಿಯೆಂಬ ಭಿತ್ತಿಯ ಮೆಟ್ಟದೆ ನಿಶ್ಚಿಂತನಾಗಿರಬೇಕು, 
ನಿಃಕಳಂಕ ಮಲ್ಲಿಕಾರ್ಜುನಾ. ॥೬೧॥ 


೧೮೨೩ 


ಇಷ್ಟಲಿಂಗದಂಗ ಭಕ್ತಿಸ್ಥಲ, ಭಾವಲಿಂಗದಂಗ ಮಹೇಶ್ವರಸ್ಥಲ, 

ಪ್ರಾಣಲಿಂಗದಂಗ ಪ್ರಸಾದಿಸ್ಥಲ, ಶರಣಸ್ಥಲದಂಗ ಐಕ್ಕಸ್ಥಲ, 

ಐಕ್ಕಸ್ಥಲದಂಗ ಅಭೇದ್ಯಸ್ಥಲದಂಗ. 

ಇಂತೀ ಉಭಯವಳಿದ ನಿರಂಗಂಗೆ ಸ್ನ ಲ ಕುಳ ಲೇಪವಾಯಿತ್ತು 
ಃಕಳಂಕಮಲ್ಲಿಕಾರ್ಜುನಾ.! ॥೬೨॥ 


೧೮೨೪ 


ರಸ ಆತ್ಮನಂಗ, ಗಂಧ ವಾಯುವಿನಂಗ, ರೂಪು ಭಾವದಂಗ, 
ಶಬ್ದ ಆಕಾಶದಂಗ ಸ ಸ್ಪರ್ಶ ಪೃಥಿ ಯಂಗವಾಗಿ ಅಂಗೀಕರಿಸುವಲ್ಲಿ 
ಪಂಚೇಂದ್ರಿಯಮುಖಂಗಳಿಂದ ಅರ್ಪಿಸಿಕೊಂಬವನಾರು ಹೇಳಾ. 
ಅದು ಸ್ಥಾಣು ಚೋರನಂತೆ, ರಜ್ವು ಸರ್ಪನಂತೆ 
ತಿಳಿದು ನೋಡಲಿಕೆ ಮತ್ತಲ್ಲಿ ಯೇನೂ ಇಲ್ಲ. 
ತನ್ನನಟ್‌ದು ಮುಟ್ಟುವಲ್ಲಿ 'ತಾನುತಾನೆ. 
ತನ್ನ ಸ್ನನಅಕಿಯದೆ ಮುಟ್ಟುವಲ್ಲಿ ಇಂದ್ರಿಯಂಗಳು ಅನ್ಯ ಭಿನ್ನವಾಗಿ ಇಹವು. 





ಅನ್ಯ ವಿಲ್ಲದೆ ಚನ್ನಾಗಿ ತಿಳಿದು ನೋಡಲಾಗಿ 
ಅಭಿನ್ನಮೂರ್ತಿ ನೀಕಳಂಕ ಮಲ್ಲಿಕಾರ್ಜುನ ತಾನು ಸಾ | ॥ ೬೩॥ 
$ RI Jaoven U aed ins ` 
JNANA SIMHASA v JYANAMAND: 
೧೮೨೩: 1 ನಲ್ಲಿ (ಕೋ ೧೫೧, ಕೋ ೩೦೦). LIBRARY. 


CC-0. Jangamwadi Math Collection. DigitiJantgamavgdii Math, VARANA; 


Ac: No, 0 ತ್ರಿ 








೫೦೨ ಸಕಲ ಪುರಾತನರ ವಚನಗಳು-೧ 
೧೮೨೫ 


ವಾದ್ಯವೊಂದಲಲ್ಲಿ ಬಹುಸಂಚುಗಳ ಮುಟ್ಟಿ ತೋಟುವುದು ಒಂದೊ ಹಲವೊ? 
ವೇಣು 'ಮುಹುರಿ'ಗಳಲ್ಲಿ ಮೂವತ್ತೆರಡು ರಾಗಮಿಶ್ರಂಗಳ ಅಜುವತ್ತನಾಲ್ಕಲಲ್ಲಿ 
ಕೂಡಿ ನುಡಿವುದು ಒಂದೊ ಎರಡೊ? | 
ಅದಣಂತೆ ಪರಿ ಭಿನ್ನವಾಗಿ ಸ್ವಸ್ಥಾನಂಗಳಲ್ಲಿ ಮುಟ್ಟಿ ವೇದಿಸಿಕೊಂಬ ವಸ್ತು ಒಂದಾದಲ್ಲಿ 
ಅದು ಖಂಡನೆಯ ಪತ್ರದ ಚಂಡಿಕಾ ಕಿರಣದಂತೆ. ' 
ಆ ಸಂಗವನಟ್‌ದಲ್ಲಿ ನಿಃಕಳಂಕ ಮಲ್ಲಿಕಾರ್ಜುನಲಿಂಗವು ಭಿನ್ನರೂಪನಲ್ಲ. ॥ ೬೪ 


೧೮೨೬ 


ಮೂಡು ಸ್ಥಲದಲ್ಲಿ ವೇದಿಸಿ, ಆಜು ಸ್ಥ OBO ಕೂಡಿ, 
ಇಪ್ಪತ್ತೈದು ಸ್ವಲವನವಗವಸಿ; ನೂಟಸೊಂದಲಿಲ್ಲಿ ವಿಭಾಗಿಸಿ 


ನೂಜಿ ಕಳೆದು ಒಂದರಲ್ಲಿ ಐಕ್ಯವಾಗಿ ನಿಂದ ಮತ್ತೆ 
ಉಭಯದ ಸುಳುಹು ಅಡಗಿತ್ತು ನಿಃಕಳಂಕಮಲ್ಲಿಕಾರ್ಜು'ನಲ್ಲಿ' ॥ ೬೫॥ 


೧೮೨೭ 
ಕಾಯಸೂತಕಿಗಳು ಗುರುವನಟ್‌ಯರಾಗಿ, ಭಾವಸೂಶಕಿಗಳು ಲಿಂಗವನಟ್‌ಯರಾಗಿ 
ತ್ರಿವಿಧ ಸೂತಕಿಗಳು ಜಂಗಮನಖ?ಯರಾಗಿ 
ತನುಶುದ್ಧವಾಗಿ ಗುರುವನಜ್‌ಯಬೇಕು, ಮನ ಶುದ್ಧವಾಗಿ ಲಿಂಗವನಟ್‌ಯಬೇಕು, 
ತ್ರಿವಿಧ ಮಲಶುದ್ಧವಾಗಿ ಜಂಗಮವನಜ್‌ಯಬೇಕು. 
ಇಂತೀ ಸ್ಥಲ ಕುಲಂಗಳ ಭಾವಿಸಿ ತನುಮನಧನ "ನಿರತನಾಗಿ, 


ತ್ರಿವಿಧಕ್ಕೆ ತ್ರಿವಿಧವನಿತ್ತು ತ್ರಿವಿಧಾಂಗಭರಿತನಾಗಿ ಇಪ್ಪ 
ನಿಜಲಿಂಗಾಂಗಿಗೆ ಇಹಪರವೆಂಬ ಉಭಯವಿಲ್ಲ ನಿಃಕಳಂಕಮಲ್ಲಿಕಾರ್ಜುನಾ. ॥೬೬॥ 


೧೮೨೮ 


ಶುಕ್ತಿಕರಂಡದಲ್ಲಿ ಬಿದ್ದ ಅಪ್ಪು ಶುಕ್ತಿಯ ಭೇದವೊ, 'ಕರಂಡದ ಭೇದವೊ, 
ಅಪ್ಪುವಿನ ಭೇದವೋ? 
ಕಾಯದಲ್ಲಿದ್ದ ಭಾವ, ಭಾವದಲ್ಲಿದ್ದ ಜೀವ, 
ಜೀವದಿಂದ ಭಾವವಾಯಿತ್ತೊ, ಭಾವದಿಂದ ಕಾಯವಾಯಿತ್ತೊ? 


೧೮೨೫: | ಮಹುರಿ (ಕೋ ೮೨, ಕೋ ೪೪೮); ಮೂಹುರಿ (ಕೋ ೧೫0) 
೧೮೨೬: 1ನಾ (ಕೋ ೮೨). ಸರತಿ 


CC-0. Jangamwadi Math Collection. Digitized by eGangotri ಕ 


ಮೋಳಿಗಯ್ಯಗಳ ವಚನ ೫೦೩ 


ಪಾಷಾಣವ ಕೂಡಿದ್ದ ರತಿ ರತಿಯ ಕೂಡಿದ್ದ ಬೆಳಗು 
ಬೆಳಗುರತಿಯಿಂದಲಾಯಿತ್ತೊ ರತಿಶಿಲೆಯಿಂದಲಾಯಿತ್ತೊ? 
ಇಂತೀ ಅಂಗ ತ್ರಿವಿಧ, ಇಂತೀ ಭಾವ ತ್ರಿವಿಧ, ಇಂತೀ ಜೀವ ತ್ರಿವಿಧ. 
ಇಂತೀ ತ್ರಿವಿಧ ಸ್ಥಲಂಗಳಲ್ಲಿ, ಇಂತೀ ತ್ರಿವಿಧ ಸೂಕ್ಷ್ಮಂಗಳಲ್ಲಿ, 
ಇಂತೀ ತ್ರಿವಿಧ ಕಾರಣಂಗಳಲ್ಲಿ 
ಅಳಿವ ಉಳಿವ ಉಭಯವನಟ್‌ತು ನೆನೆವುದು, ನೆನೆಯಿಸಿಕೊಂಬ ಉಭಯವನಟ್‌ತು 
ಉಭಯವೊಂದಾದಲ್ಲಿ ಪ್ರಾಣಲಿಂಗ. 
ಉಭಯ ಸಂಬಂಧ ಉಭಯ ಲೇಪವಾದಲ್ಲಿ ಐಕ್ಕಾನುಭಾವ 
3ಕಳಂಕಮಲ್ಲಿಕಾರ್ಜುನಾ. ॥೬೭॥ 


೧೮೨೯ 

ಸರ್ವವನಾಧರಿಸಿಕೊಂಡಿಪ್ಪ ಮಹಾಶರಣನ ಇರವು ಎಂತುಂಟೆಂದಡೆ 
ಮಹಾಪಲ್ಲವಿಸಿ ಬೆಳೆದ ವೃಕ್ಷದ ಶಾಖೆಗಳಂತೆ. 
ಮರ್ಕಟ ವಿಹಂಗ ನಾನಾ ಕೀಟಕಜಾತಿ ಕುಲಕ್ಕೆ ಸಂಭ್ರಮಿಸಿ ನೆರೆದು 
ತಮ್ಮ ತಮ್ಮ ಅಂಗದವೊಲು ಜಾತಿ ಉತ್ತರಗಳಿಂದ ಆಡುತ್ತಿರಲಾಗಿ, 
ಬೇಡಾ ಎಂಬುದಕ್ಕೆ ಈಡಾಯಿತ್ತೆ? 
ಆ ತೆಜನನಟ್‌ತು ಬಂದಿತು ಬಾರದೆಂಬ ಸಂದೇಹ ನಿಂದಲ್ಲಿ ಶರಣಸ್ಥಲ. 
ಇಂತೀ ಅಪ್ರಮಾಣ ಕುಜುಹಳಿದು ನಿಂದಲ್ಲಿ ಐಕ್ಯಾನುಭಾವ 
ನಿಃಕಳೆಂಕಮಲ್ಲಿಕಾರ್ಜುನಾ. Hee il 


೧೮೩೦ 


ಉದಕದ ರಸದಂತೆ, ಅಗ್ನಿಯ ಉಭಯದಂತೆ, 
ವಿಷ ನಿರ್ವಿಷದಂತೆ, ಕಾಬ ಕಾಣಿಸಿಕೊಂಬ ಭೇದ. 
ತನುವಿನ ಮೇಲಿಹ ಲಿಂಗದ ನೆನಹು; ಪ್ರಾಣನ ಮೇಲಿಹ ಭಾವದ ಸಂಚು. 
ಆ ಉಭಯವನೊಳಕೊಂಡ ಜ್ಞಾನದ ಬಿಂದು 
ಸದಮಲ ಬೆಳಗಿನೊಳಗೆಯ್ದಿದ ಮತ್ತೆ ಬಿಡುಮುಡಿ ಎರಡಿಲ್ಲ. 
ಅದು ಶರಣನ ನಿಜದೈಕ್ಕ ನಿಃಕಳಂಕಮಲ್ಲಿಕಾರ್ಜುನಾ. Wee I 


೧೮೩೧ 


ಪುಷ್ಪ ಗಂಧದಂತೆ ಪ್ರಾಣಲಿಂಗ ಭಾವ, ನೀರು ಗಂಧದಂತೆ ಇಷ್ಟಲಿಂಗ ಭಾವ. 
ಇಂತೀ ನಾಲ್ಕಜಿ ಯೋಗ ಕೂಡಿದಲ್ಲಿ ಶರಣಸ್ಥ ಲ ಭಾವ. 
ಇಂತೀ ಐದಜ ಭಾವವ ಅವಗವಿಸಿ ನಿಂದುದು ಐಕ್ಯಸ್ಥಲಂಗೆ; 
ಅವಧಿಗೊಡಲಿಲ್ಲ ನಿಃಕಳಂಕಮಲ್ಲಿಕಾರ್ಜುನಾ.... .. - . 1೭೦॥ 


CC-0. Jangamwadi Math Collection. Digitized by eGangotri 





VF Pred Bi ತ 
ಸ ಲಗ ಕ್ವ ಟ್ಟ A ಲ 


೫೦೪ ಸಕಲ ಪುರಾತನರ ವಚನಗಳು-೧ 


೧೮೩೨ 


ಉರಿಯೊಳಗಣ ಶೈತ್ಯದಂತೆ, ಶೈತ್ಯದೊಳಗಣ ಉರಿಯಂತೆ. 
ಅಟ್‌ದು ಅಟುಹಿಸಿಕೊಂಬುದದೇನು ಹೇಳಾ? 
ಅದು ಚಂದ್ರನೊಳಗಣ ಕಲೆ, ತನ್ನಂಗದ ಕಳೆಯಿಂದ ಉಭಯ ದೃಷ್ಟವ ಕಾಣಿಸಿಕೊಂಬಂತೆ, , 
ಇಷ್ಟದ ಆ ಯಿಷ್ಟದ ದೃಷ್ಟವ ಕಾಣಿಸಿಕೊಂಡಂತೆ, 
ಅಟ್‌ವುದು ಅಟುಹಿಸಿಕೊಂಬುದು ಒಡಗೂಡಿದಲ್ಲಿ ಶರಣಸ್ಥಲ. 
ಆ ಸಂಬಂಧ ಸಮಯ ನಿಂದಲ್ಲಿ ಐಕ್ಕಾನುಭಾವ ನಿಃಕಳಂಕಮಲ್ಲಿಕಾರ್ಜುನಾ. ॥೭೧॥ 


೧೮೩೩ 


ಮಣ್ಣು ನೀರಿನಂತೆ ಆದಾಗವೆ ಭಕ್ತನ ಭಕ್ತಿಸ್ಥಲ, 
ಭಂಗಾರ ಬಣ್ಣ ಆದಂತೆ ಮಹೇಶ್ವರನ ಮಾಹೇಶ್ವರಸ್ಥಲ. 
ಅನಲ ಅನಿಲಂತಾದಾಗವೆ ಪ್ರಸಾದಿಯ ಪ್ರಸಾದಿಸ್ಕಲ. 
ದೀಪವೊಂದಲಲ್ಲಿ ಉದಯಿಸಿ ಪ್ರತಿಜ್ಯೋತಿ ಪ್ರಮಾಣಿಸಿದಾಗವೆ 
ಪ್ರಾಣಲಿಂಗಿಯ ಪ್ರಾಣಲಿಂಗಿಸ್ಥಲ. 
ಶ್ರುಶ್ರುತವ ಕೇಳಿ ದೃಷ್ಟಾದೃಷ್ಟವ ಕಂಡು, ಅನುಮಾನ ಅನುಮಾನವಟ್‌ದು 
ಸುಮ್ಮಾನ ತಲೆದೋಟದಿದ್ದಾಗವೆ ಶರಣನ ಶರಣಸ್ಥಲ. 
ವಾರಿ ಶಿಲೆಯ ಮಣಿಯ ದಾರದಂತೆ, ಬುದ್ಭುದ ನೀರಿನ ಮಣಿಯ ವಜದ ಬಂಧದಂತೆ, 
ಮರೀಚಿಕಾಜಲವ ತುಂಬಿ ತಂದ ಕುಂಭದಂತೆ. 
ಸಾಕಾರವಳಿದು ನಿರಾಕಾರವುಳಿದಲ್ಲಿ ಐಕ್ಯನ ಐಕ್ಕಸ್ಥಲ. 
ಇಂತೀ ತ್ರಿವಿಧ ಭಕ್ತಿಸ್ಸಲ, ಇಂತೀ ತ್ರಿವಿಧ ಮಾಹೇಶ್ವರಸ್ಥಲ, 
ಇಂತೀ ತ್ರಿವಿಧ ಪ್ರಸಾದಿಸ್ಥಲ, ಇಂತೀ ತ್ರಿವಿಧ ಪ್ರಾಣಲಿಂಗಿಸ್ಥಲ, 
ಇಂತೀ ತ್ರಿವಿಧ ಶರಣಸ್ಥ ಲ, ಇಂತೀ ತ್ರಿವಿಧ ಐಕ್ಕಸ್ಥ ಲ. 
ಇಂತೀ ಷಟ್ಟಲ ದ್ವಾದಶಂಗಳಾಗಿ ಕೂಡುವಲ್ಲಿ ತ್ರಯೋದಶ ಭಾವವಾಯಿತ್ತು. 
ಉಭಯವನೇಕೀಕರಿಸುವಲ್ಲಿ ಒಂದೊಡಲಾದುದಾಗಿ, 
ರೂಪು ರೂಪಿನಲ್ಲಿದ್ದು ನಿರೂಪನ ಕೂಡಬೇಕೆಂಬ ಕೂಟ ತ್ರಿವಿಧದ ಆಟವಾಯಿತ್ತು. 
ಗುರುವಿಂಗೂ ಗುರುವುಂಟೆಂಬ ಭಾವ. 
ಲಿಂಗಕ್ಕೆ ಆಶ್ರಯವುಂಟೆಂಬುದೊಂದು ವಾಸ 
ಜಂಗಮಕ್ಕೂ ರುದ್ರನ ಪಾಶವ ಕೂಡಬೇಕೆಂಬುದೊಂದು ಆಸೆ, 
ಇಂತೀ ಮೂಜಿ ಮೂಜು ಈರಾಜಅ ಭಂಡ ಇಪ್ಪತ್ತೈದಣ ಅಗ್ಬದಲ್ಲಿ ಕೊಂಡು 
ದಶಹತ್ತರಲ್ಲಿ ಮೂಜು ಒಂದೆ ಲಾಭವಾಯಿತ್ತು. 
ಆ ಲಾಭವ ಮೊದಲಿನಲ್ಲಿ ಸರ್ವಭಕ್ತಿಸಂಪೂರ್ಣನಾಗಿ, 
ಭಕ್ತಿಯನಟ್‌ವುದಕ್ಕೆ ಬಸವಣ್ಣನಾಗಿ ನಿತ್ಯಾನಿತ್ಯವನಟ್‌ವುದಕ್ಕೆ ಚೆನ್ನಬಸವಣ್ಣನಾಗಿ, 


CC-0. Jangamwadi Math Collection. Digitized by eGangotri | 


ಮೋಳಿಗಯ್ಯಗಳ ವಚನ ೫೦೫ 


ಆಕಾರ ನಿರಾಕಾರಗಳಲ್ಲಿ ಭಕ್ತಿ ವಿರಕ್ತಿಯ ತಾಳ್ಗ ಚೇತನಮೂರ್ತಿಗಳಲ್ಲಿ ಅವಿರಳನಾಗಿ 
ನಿಜವನೆಯ್ದಿದ ಪ್ರಭುದೇವರು ಮುಂತಾದ ಸಕಲ ಪ್ರಮಥರ ಪ್ರಸಾದವೆ ಎನಗೆ ಷಟ್ಟಲ 
ಇಂತೀವಜತೊಳೆಗಾದ ಏಕೋತ್ತರಶತಸ್ಥ ಲ ಮೊದಲಾದ ಭಾವವೂ ನಿಮ್ಮಲ್ಲಿ ಎಂದು 
ಅಟ್‌ದ ಮತ್ತೆ ಅದನೇನೆಂದುಪಮಿಸುವೆ? 

ಅದು ಭಾವವಿಲ್ಲದ ಬಯಲು, ನಾಮವಿಲ್ಲದ ನಿರ್ಲೇಪ, 

ನಿಜ ನೀನೆ ಎನುತ್ತಿದ್ದೆ ನಿಃಕಳಂಕಮಲ್ಲಿಕಾರ್ಜುನಾ. ॥೭೨॥ 


೧೮೩೪ 


ಕ್ರೀ ಆಚರಣೆ ಶುದ್ಧವಾದಲ್ಲಿ ಇಷ್ಟಲಿಂಗಪೂಜೆ. 
ರೂಪು ರುಚಿ ಏಕವಾದಲ್ಲಿ ಪ್ರಾಣಲಿಂಗ ಪೂಜೆ. 
ರೂಪು ನಿರೂಪೆಂಬ ಉಭಯವಳಿದಲ್ಲಿ ಐಕ್ಕನ ಅನುಭವ ತೃಪ್ತಿ. 
ಕೂಡುವನ್ನಬರ ನೋಟ ಸುಖಿಯಾಗಿ, ಬೇಟದ ನೋಟ ಕೂಟದಲ್ಲಿ ಅಳಿದ 
ಮತ್ತೆ ಉಭಯ ದೃಷ್ಟ ಏಕವಾಯಿತ್ತು. 
ಚರ ಅಚರವಾದಲ್ಲಿ ಉಭಯ ನಾಮರೂಪು ನೀನೆ ನಿಃಕಳಂಕಮಲ್ಲಿಕಾರ್ಜುನಾ. ॥ ೭೩ ॥ 


೧೮೩೫ 


ಉರಿ ನೀರು ಕುಂಭದಂತೆ ಆಗಬಲ್ಲಡೆ ಕಾಯಲಿಂಗ ಸಂಬಂಧಿ. 
ತರು ಧರಿಸಿದ ನೀರು ಉರಿಯಂತಾಗಬಲ್ಲಡೆ ಭಾವಲಿಂಗ ಸಂಬಂಧಿ. 
ಕರ್ಪೂರ ಧರಿಸಿದ ಅಪ್ಪು ಉರಿಯ ಯೋಗದಂತೆ ಪ್ರಾಣಲಿಂಗಸಂಬಂಧ. 
ಇಂತೀ ಇವನಿಪ್ಪ ಭೇದವನಜ್‌ದು ನಿಶ್ಚೆ ಸಿದಲ್ಲಿ ಐಕ್ಕಾನುಭಾವ 
ನಿಃಕಳಂಕ ಮಲ್ಲಿಕಾರ್ಜುನಾ. He? Il 


೧೮೩೬ 


ಭಕ್ತನ ಭಕ್ತಿ, ಮಹೇಶ್ವರನ ಮಹೇಶ, 
ಪ್ರಸಾದಿಯ ಪ್ರಸಾದಿ, ಪ್ರಾಣಲಿಂಗಿಯ ಪ್ರಾಣಲಿಂಗಿ, 
ಶರಣನ ಶರಣ, ಐಕ್ಕನ ಐಕ್ಕವೆಂಬಲ್ಲಿ ದೃಷ್ಟವಾವುದು ಹೇಳಿರಣ್ಣಾ? 
ಘಟ ಬಿದ್ದಲ್ಲಿ ಆತ್ಮನೆಲ್ಲಿ ಅಡಗಿತ್ತು ಎಂಬುದನಟ್‌ದಲ್ಲಿ ಭಕ್ತನ ಭಕ್ತಿಸ್ಥಲ. 
ಕೆಚ್ಚಲ ಕೊಯಿದು ಹಿಕ್ಕಿದಲ್ಲಿ ಅಮೃತವಿಪ್ಟೆಡೆಯ ಬಲ್ಲಡೆ ಮಾಹೇಶ್ವರನ ಮಾಹೇಶ್ವರಸ್ವಲ 
ಇಂಗಳವ ಕೆಡಿಸಿ ನಂದಿದಲ್ಲಿ ಆ ವಹ್ನಿಯ ಅಂಗವೆಲ್ಲಿ ಅಡಗಿತ್ತು 
ಎಂಬುದನ್‌ದಲ್ಲಿ ಪ್ರಸಾದಿಯ ಪ್ರಸಾದಿಸ್ಕಲ. 


CC-0. Jangamwadi Math Collection. Digitized by eGangotri 








೫೦೬ ಸಕಲ ಪುರಾತನರ ವಚನಗಳು-೧ 


ರತ್ನದ ಶಿಲೆ ಒಡೆದು ಪುಡಿಯಾದಲ್ಲಿ ರತಿಯೆಲ್ಲಿ ಅಡಗಿತ್ತು 

ಎಂಬುದನಟೌದಲ್ಲಿ ಪ್ರಾಣಲಿಂಗಿಯ ಪ್ರಾಣಲಿಂಗಿಸ್ಥ ಲ. 

ವಾಸನೆಯ ಕುಸುಮವ ಹೊಸೆದು ವಾಸನೆ ಹೋಗಿ 

ಆ ಸುವಾಸನೆಯಲ್ಲಿ ಅಡಗಿತ್ತೆ ಂಬುದನಜ್‌ದಲ್ಲಿ ಶರಣನ ಶರಣಸ್ಥ ಲ. 

ಅನಲ ಆಹುತಿಗೊಂಡು ಜೀವಲ್ಲಿ ಆ ಭಾವವ ಭಾವಿಸಬಲ್ಲಡೆ ವಕ್ಕ ನ ಐಕ್ಕ 4, ಲ. 

ಇಂತೀ ಆಜು ಸ್ಥಲದ ಭೇದವನಲ್‌ತು ಮೂಜು ಆಜಾದ ಉಭಯವ ಕಂಡು, 

ಇಂತೀ ಅಜಟಕೊಳಗೆ ಆಜಾದ ಭೇದವ ಭಾವಿಸಿ ತಿಳಿದು 

ಮುಕುರದೊಳಗಣ ಬಿಂಬವ ಪ್ರತಿಬಿಂಬಿಸಿ ಕಾಬುದು ಒಂದೊ ಎರಡೊ 

ಎಂಬುದ ತಿಳಿದಲ್ಲಿ ಸರ್ವಸ್ಥಲ ಸಂಪೂರ್ಣ. 

ಆತ ಸರ್ವಾಂಗಲಿಂಗಿ ಐಕ್ಯಾನುಭಾವ ನಿಃಕಳಂಕಮಲ್ಲಿಕಾರ್ಜುನಾ. 1 ೭೫॥ 


೧೮೩೭ 
ಅಪ್ಪು ಷಡುವರ್ಣವ ಕೂಡಿ, ಭಿನ್ನವಿಚ್ಛಿನ್ನವಿಲ್ಲದೆ ವರ್ಣಭೇದವ ಕೊಟ್ಟು 

ಬಿನ್ನಾಣದಿ ತಾನಚತಂತೆ ತ್ರಿವಿಧಮೂರ್ತಿಯಾಗಿ, ಷಟ್ಸ ಎಲ ಬ್ರಹ್ಮಿಯಾಗಿ, 
ನಾನಾ ತತ್ವಂಗಳಲ್ಲಿ ಕಲ್ಪಿತನಾಗಿ, ಸತ್ಕಿಫೀಯಲ್ಲಿ ಭಾವಿತನಾಗಿ, ನಿಃಕ್ರೀಯಲ್ಲಿ ನಿರಂಗನಾಗಿ, 
ಕರ್ಪುರದ ಬುಡದಲ್ಲಿ ಕಿಚ್ಚು ಹುಟ್ಟಿದಂತೆ; ಅದು ಹುಟ್ಟುವಲ್ಲಿ 
ಆ ಬುಡಕ್ಕೆ ನಿಶ್ಚಯವಾಯಿತ್ತು. : 
ಅಟಾದಟ್‌ಹಿಸಿಕೊಂಬ ಉಭಯವಲ್ಲದಿಲ್ಲ. 
ಭಕ್ತಿಗೆ ಕ್ರೀ ವಿರಕ್ತಿಗೆ ನಿರವಯ. ಇಂತೀ ದ್ವಂದ್ವವುಳ್ಳನ್ನಕ್ಕ ನೀನು ನೀನೆಂಬನ್ನಕ್ಕ ನಾನು 
ಎನ್ನ ಭಾವದಲ್ಲಿ ಮನೋಮೂರ್ತಿಯಾದಲ್ಲಿ ನಿತಳಯನಾದೆಯಲ್ಲಾ 

8ಕಳಂಕಮಲ್ಲಿಕಾರ್ಜುನಾ. I ೭೬ ॥ 


೧೮೩೮ 


'ಜ್ಞಾತೃ'ಚಕ್ಚುವಿಂದ ಜಗದ ರೂಪ ಕಾಬಲ್ಲಿ, ಜ್ಞಾನ?ಚಕ್ಸುನಲ್ಲಿ ಕಾಬ ಸ್ವಪ್ನಂಗಳು, 
ಜ್ಲೇಯಚಕ್ಷುವಿನಲ್ಲಿ ಕೂಡಿ ಕಾಬ ಸುಖಂಗ"ಳು 
ಇಂತೀ ವಿಧ a ಷ್ಟಂಗಳ ಕಾಬು”ದೆಲ್ಲವು" ಜ್ಞಾತೃವಿನಲ್ಲಿ ಉಪದೃಷ್ಟ, 
ಜ್ಞಾನದಲ್ಲಿ ಸ್ವಪ್ನ "ದೃಷ್ಟ, ea ಕೂಟ ದ್ಯ ಷ್ಟ ವಾಗಿ ಕಾಬುದು 
ತನುತ್ರಯದ | ಭೇದವೊ ಆತ್ಮತ್ರಯದ ಭೇದವೊ? ? 
ಆತ್ಮನೊಂದೆಂದಡೆ, ಘಟ ಪರಿಕರಂಗಳಾಗಿ ತೋಹಯುತ್ತಿಹವಾಗಿ ಆತ್ಮನ ಏಕವೆನಬಾರದು. 


- ೧೮೩೮: 1 ಕರ್ಮ (ಕೋ, ೮೨, ಕೋ ೧೫೧, ಕೋ ೩೦೦). 2 ಜ್ಞಾತೃ (ಕೋ ೮೨, ಕೋ ೧೧೫, 
ಕೋ ೩೦೦). 3ಳೆಲ್ಲವು (ಕೋ ೮೨, ಕೋ ೧೫೧, ಕೋ 200). 4ರ (ಕೋ ೮೨, ಕೋ ೧೫೧ 
ಕೋ ೩೦೦). 


CC-0. Jangamwadi Math Collection. Digitized by eGangotri y 


ಮೋಳಿಗಯ್ಯಗಳ ವಚನ ೫೦೭ 


ಆತ್ಮನ ಹಲವೆಂದಡೆ ಮೃದು ಕಠಿನ ಶೀತ ಉಷ್ಣಾದಿಗಳಲ್ಲಿ ಹೆಚ್ಚು ಕುಂದಿಲ್ಲದೆ 
ಆತ್ಮೇ ont ಒಂದೆ ಭೇದವಾಗಿ ತೋಟುತ್ತಿಷವಾಗಿ ಅತ ನ "1 ಹಲವೆಸಬಾರದು. 
ಇಂತೀ! ಘಟ ಭೇದವನಟ್‌ತು, ಆತ್ಮನ ಸುಖದುಃ ಖವನಳ್‌ತು. 
ಭಕ್ತಿಗೆ ಸತ್ಯ ವಿರಕ್ಷಿಗೆ ಮಲತ್ರಯದೂರ, ಸರ್ವಜೀವಕ್ಕೆ ದಯ ಹೆಚ್ಚೆ ಕುಂದಿಲ್ಲದೆ 
ನಿಶ್ಚ ಯವಾಗಿ ನಿಂದ ನಿಶ್ಚಿಂತನಂಗವೆ wey, ಇಲಿಬ್ರಹ್ಮ ; ಸರ್ವಸ್ಥ ಲಭರಿತ ಸರ್ವಾಂಗಲಿಂಗಿ 
ಅತ ನೀಕಳೆಂಕಮಲ್ಲಿಕಾರ್ಜುನ ತಾನು ತಾ ॥೭೭॥ 


೧೮೩೯ 


ಸತ್ಕ್ರೀೀವ ವಂತಂಗೆ ಭಕ್ತಿಸ್ಮಲವಿಲ್ಲ; ನಿರ್ಮಲ ಚಿತ್ತಂಗೆ ಮಾಹೇಶ್ವರಸ್ಥ ಲವಿಲ್ಲ. 
ಪರಿಪೂರ್ಣಭಾವಿಗೆ ಪ್ರಸಾದಿಸ್ಥ ONY; ಉಭಯವನಳಿದವಂಗೆ ಪ್ರಾಣಲಿಂಗಿಸ್ಥ ಲವಿಲ್ಲ; 
ಶೃತದೃಷ್ಟ ಅನುಮಾನಕ್ಕೆ ಒಳಗಾಗನಾಗಿ ಶರಣಸ್ಥ ಲವಿಲ್ಲ; 
ಕೂಡಿಹೆನೆಂಬ ಭಾವವಿಲ್ಲವಾಗಿ ಐಕ್ಕ ಸ ಲವಿಲ್ಲ. 
ಇಂತೀ ಸ್ಥಲದಿಂದ! ಸ್ಥ ಸ್ಥಲವನೆಯ್ದಿ ಸ್ಥಲಲೇ (ಪವಾದ ಮತ್ತೆ 


DLW ತೆಜನ ನೀವೆ ಬಲ್ಲಿರಿ ನಿ1ಕಳಂಕಮಲ್ಲಿಕಾರ್ಜುನಾ. ॥ ೭೮ ॥ 
೧೮೪೦ 
ಕೂಟದ ಲಕ್ಷಣವುಳ್ಳನ್ನಕ್ಕ ಐಕ್ಕಸ್ಥಲ; ಭಾವದ ಕಲ್ಪಿತಂಗಳುಳ್ಳನ್ನಕ್ಕ ಶರಣಸ್ಥಲ; 


ಕೊಂಡೆಹೆ ಕೊಟ್ಟೆಹೆನೆಂಬನ್ನಕ್ಕ ಪ್ರಾಣಲಿಂಗಿಸ್ಥಲ; 
ಉಂಡೆಹೆ ಉಟ ೪ ಹೆನೆಂಬನ್ನಕ್ಕ ಪ್ರಸಾದಿಸ್ಸಲ; 
ಅಜಾದೆಹೆ ಆ ಅದೆಹೆನೆಂ ೦ಬನ್ನಕ್ಕೆ ಮಹೇಶ 3 BAO; 
ಗುರುವಿಂಗೆ ತನು ಲಿಂಗಕ್ಕೆ ಮನ ಜಂಗಮಕ್ಕೆ ಧನವ ಕೊಟ್ಟೆ ಹೆನೆಂಬನ್ನಕ್ಕ ಭಕ್ತಿಸ್ಥ 
ಇವ ನಿಶ್ಚೈಸಿ ನಿಜ ಐಕ್ಯ moses ತಲ್ಲಿ ಷಟ ಲೇಪ is seep ಆಸಕ್ತ reel 


೧೮೪೧ 


ಆವಾವ ವಸ್ತು ತನ್ನ ಸ್ಪಾ ನದಲ್ಲಿ ರಿತುಕಾಲ ತುಂಬುವನ್ನಕ್ಕ 
ಫಲಕುಸುಮ ಚಂದನ ಸ ಬಗಂಧ ಮುಂತಾದ ಮೌಕ್ತಿಕ ರತ್ನ ee 
ಕುಲಸಾ 9 ನವಂಬಿಟ್ಟು ಯೋಗ್ಯ ವಾದಂತೆ, 
ಸ್ಮ ಸ್ಮಲಬಂಧದಲ್ಲಿ ಬಲಿದು ಕಳಿದುಳಿದ ಮತ್ತೆ ಆಜುಮೂಜು ಇಪ್ಪತ್ತೈದು ನೂಜಿಕೊಂದು, 
ಅವು ಕೂಡಿ!ದವಲ್ಲ' ನಿಃಕಳಂಕ ಮಲ್ಲಿಕಾರ್ಜುನನನಾರೆಂದಳ್‌ದಲ್ಲಿಯೆ, ॥೮೦॥ 


೧೮೩೮; 1 x (ಕೋ ೮೨, ಕೋ ೧೫೧, ಕೋ ೩೦೦). ದಾರ್‌ 
೧೮೩೯: 1 x (ಕೋ ೮೨, ಕೋ ೩೦೦). 
೧೮೪೧: 1 ದಲ್ಲಿ (ಕೋ ೮೨, ಕೋ ೧೫೧). 


; CC-0. Jangamwadi Math Collection. Digitized by eGangotri 








೫೦೮ ಸಕಲ ಪುರಾತನರ ವಚನಗಳು-೧ 


೧೮೪೨ 


ಅಂಗ ಭವಿ ಭಕ್ತಂಗೆ, ಮನ ಭವಿ ಮಹೇಶ್ವರಂಗೆ, ರುಚಿ ಭವಿ ಪ್ರಸಾದಿಗೆ, 
ಕುಜುಹು ಭವಿ ಪ್ರಾಣಲಿಂಗಿಗೆ, ತ್ರಿವಿಧ ನಾಮ ಭವಿ ಶರಣಂಗೆ, ಕೂಟಸ್ಥ ಭವಿ ಐಕ್ಕಂಗೆ. 
ಇಂತೀ ಸ್ಥಲಂಗಳಲ್ಲಿ ಕುಜುಹ ಕುಯುಹಿನಲ್ಲಿ ಕಂಡು, 
ಅಜ್‌ವ ಅಜಾವಿನಲ್ಲಿ ತಿಳಿದು ಐಕ್ಯ ಐಕ್ಕನಾದ ಮತ್ತೆ, 
ಅದು ಕಲ್ಲಿನೊಳಗಣ ಬೆಳಗು, ಮುತ್ತಿ ನೊಳಗಣ ಅಪ್ಪು, ಕರ್ಪುರದೊಳಗಣ ಉರಿಯಂತೆ 
ದೃಷ್ಟ ವಿದ್ದು ನಿಃಪತಿಯಾಗಬೇಕು ನಿಃಕಳಂಕ ಮಲ್ಲಿಕಾರ್ಜುನಾ. ॥೮೧॥ 


೧೮೪೩ 


1ಇಂತೀ ಸ್ಥಲಂಗಳ ವಿವರ! : 
ಕಾಬ ಕಣ್ಣಿ ದ್ದು ಕನ್ನಡಿಯ ನೋಡುವನಂತೆ, ನೆಡೆವ ಕಾಲಿ ಲಿದ್ದು ದಡಿಯನೂಜ್‌ ನಡೆವನಂತೆ 
ಇಲಉುವ ಕೈ ಯಿದ್ದು ಕೈದ ಹಿಡಿದು ಇಟ್‌ ವವನಂತೆ 
ದ್ರುಷ್ಟಕೆ ದೈ ಷೃವ ಕೊಟ್ಟು ನೀ ತಪ್ಪಿಸಿಕೊಂಬರೆ ನಿಃಕಳೆಂಕಮಲ್ಲಿಕಾರ್ಜುನಾ? ॥ ೮೨ ॥ 


೧೮೪೪ 

ಭಕ್ತಿಸ್ಥಲ ಅಳವಟ್ಟವಂಗೆ ಮಾಹೇಶ್ವರಸ್ಥಲವಿಲ್ಲ. 
ಮಾಹೇಶ್ವರಸ್ಥಲ ಅಳವಟ್ಟವಂಗೆ ಪ್ರಸಾದಿಸ್ಥಲವಿಲ್ಲ.. 
ಪ್ರಸಾದಿಸ್ಸಲ ಅಳವಟ್ಟವಂಗೆ ಪ್ರಾಣಲಿಂಗಿಸ್ಥಲವಿಲ್ಲ. 
ಪ್ರಾಣಲಿಂಗಿಸ್ಥಲ ಅಳವಟ್ಟವಂಗೆ ಶರಣಸ್ಥಲವಿಲ್ಲ. 
ಶರಣಸ್ಥಲ ಅಳವಟ್ಟವಂಗೆ ಐಕ್ಕಸ್ಥಲವಿಲ್ಲ. 
ಐಕ್ಕಸ್ಥಲ ಅಳವಟ್ಟವಂಗೆ ನಾನಾ ಸ್ಥಲ ನಿಸ್ಥಲವಾಯಿತ್ತು. 
ಸ್ಥಳಕ್ಕೆ ಕ್ರೀಯಾಗಿ DA OF, ನಿರವಯವಾಗಿ ನಿಜವಾದೆಯಲ್ಲಾ 
ನಿಃಕಳಂಕಮಲ್ಲಿಕಾರ್ಜುನಾ. ॥ Sa I 


೧೮೪೫ 


ಐಕ್ಯ ಶರಣ ಸನ್ಮತವಾಗಿ, ಶರಣ ಪ್ರಾಣಸನ್ಮತವಾಗಿ, 
ಪ್ರಾಣ ಪ್ರಸಾದ ಸನ್ಮತವಾಗಿ, ಪ್ರಸಾದ ಮಾಹೇಶ್ವರ ಸನ್ಮತವಾಗಿ, 
ಮಾಹೇಶ್ವರ ಭಕ್ತಸನ್ಮತವಾಗಿ, ಆ ಭಕ್ತ ಸಮ್ಮಕ್ರೀ. ಸನ್ನದ್ದಃ ವಾಗಿ, 
'ಕ್ರೀ'ಯಿಕ್ಕಿದ ಕಿಚ್ಚಿನಂತೆ, ಅರ್ಕಚಂದ್ರನಂತೆ, 
ಆರಾರ ಚಿತ್ತಕ್ಕೆ ಹಚ್ಚು ಕುಂದಿಲ್ಲದೆ ನಿಶ್ಚಿಂತನಾದೆಯಲ್ಲಾ ನಿಃಕಳಂಕಮಲ್ಲಿಕಾರ್ಜುನಾ. ॥೮೪॥' 


೧5೪೩: 1 ಈ ಮಾತು ಹಿಂದಿನ ವಚನಗಳ ಮುಗಿತಾಯವನ್ನು ಸೂಚಿಸುವಂತೆ ಇದೆ. 
೧೮೪೫: | ಚಕ್ರಿ (ಕೋ ೧೫೧, ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ೫೦೯ 
೧೮೪೬ 


ಗುರು ಭಕ್ತನಂಗ, ಲಿಂಗ ಮಹೇಶ್ವರನಂಗ, ಜಂಗಮ ಪ್ರಸಾದಿಯಂಗ. 
ಇಂತೀ ತ್ರಿವಿಧಸ್ಥಲಂಗಳಲ್ಲಿ ತ್ರಿವಿಧವಡಗಿ ತ್ರಿವಿಧಯಿದಿರಿಟ್ಟು ತ್ರಿವಿಧ ಐಕ್ಕವಾಗಿ 
ಬೆಳಗಿಂಗೆ ಕಳೆದೋಬ್‌ ಕಳೆಗೆ ಕಾಂತಿ ಪ್ರಜ್ವಲಿಸುವಂತೆ, 
ಆರ್ಕೆನ ಕಿರಣದಂತೆ ಸಾಕಾರ ರೂಪಿಂಗೆ ಉಭಯ ಚಕ್ಷುವಾಗಿ, i 
ಬೆಳಗಿನಿಂದ ಬೆಳಗ ಕಂಡಂತೆ ಸ್ಥಲವನೆಮ್ಮಿ ಸ್ಥಲದಲ್ಲಿ ಒಲವರವಿಲ್ಲದೆ ನೋಡಲಿಕ್ಕೆ 
ಸ್ಥಲಭರಿತಮೆಲ್ಲಿಯೂ ನೀನೆ ನೀಕಳಂಕಮಲ್ಲಿ ಲ್ಲಿಕಾರ್ಜುನಾ. 1 ೮೫ I 


೧೮೪೭ 


ರುದ್ರತತ್ವ ಲಿಂಗಮೂರ್ತಿಯಾಗಿ, ಈಶ್ವರತತ್ನ ಶರಣಮೂರ್ತಿಯಾಗಿ, 
ಸದಾಶಿವತತ್ವ ಐಕ್ಕಕೂಟಸ್ಥವಾಗಿ, 
ನಾಮ-ರೂಪ-ಭಾವವಳಿದಲ್ಲಿ ಪರಶಿವಮೂರ್ತಿ ಪರಾಪರದೊಳಗಾಯಿತ್ತು. 
ಅದು ಅವರೋಹಾರೋಹವಾದಲ್ಲಿ ಬಸವಣ್ಣ ಚೆನ್ನಬಸವಣ್ಣನೆಂದು ಒಂದು ಮೂಜಾಗಿ 
ಮೂಜು GHD ಆಜು ಮಿಶ್ರವಾಗಿ ನೂಜಿಕೊಂದಲಿಲ್ಲಿ ತೋಟಿಹೆ ಸ್ಥಲಕುಳಂಗಳೆಲ್ಲವು 
ಸುವರ್ಣದ ಸಾರದಂತೆ ಉರಿಗೆ ಕರಗಿ ಉರಿಯಡಗೆ ಮುನ್ನಿನಂತಿರವು 

ಆ ತೆಜವಾದ ಸೆ ಸ್ಥ ಲಕುಳವಿವರ ಸ್ಪಟಿಕದ ಬಹುವರ್ಣದಂತೆ. 
ವರ್ಣವಳಿಯೆ ಘಟವುಳಿದ ಮತ್ತೆ ಮುನ್ನಿನಂದ ನಿಃಕಳಂಕಮಲ್ಲಿಕಾರ್ಜುನಾ. ll ೮೬ ॥ 


೧೮೪೮ 


ಭಾವ ತ್ರಿವಿಧ ನಿರ್ಭಾವ ತ್ರಿವಿಧ ದಂಪತಿ ಸಂಬಂಧವಾಗಿ ಆಜಿಸ್ಥಲವಾಯಿತ್ತು. 
ಭೃತ್ಯಸ್ಥಲ ಮೂಖು ಕರ್ತೃಸ್ಥಲ ಮೂಖು, ಈರಾಜು ಕೂಡಿ ನಡೆವಲ್ಲಿ ಲಕ್ಷವಾಯಿತ್ತು. 
ಲಕ್ಷ ಅಲಕ್ಷವನಜ್‌ತು ಹಿಡಿವ ಬಿಡುವ ಭಾವವೊಡಗೂಡಿದಲ್ಲಿ 
ಕಡೆ ನಡು ಮೊದಲಿಲ್ಲ ನಿಃಕಳಂಕಮಲ್ಲಿಕಾರ್ಜುನಾ. ॥೮೭॥ 


೧೮೪೯ 


ಬಿದ್ದ ಬೀಜ, ಇಕ್ಕಿದ ಸಸಿ ಮುಂತಾದವಕ್ಕೆ, 
ಬೀಜಕ್ಕೆ ಬೇರು ಬಿಟ್ಟಲ್ಲದೆ ಮೊಳೆಗೆ ಅಂಕುರವಿಲ್ಲ. 

ಸಸಿಗೆ ಹೊಸ ಬೇಜು. ಬಿಟ್ಟ ಲದೆ ಎಲೆದೋಜದು. 

ಚಿತ್ತ ವಸ್ತುವಿನಲ್ಲಿ ನಿಂದಲ್ಲದೆ ನಾನಾ ಸ್ಥಲಂಗಳ ವಿವರವ ಮುಟ್ಟದು. 
ಸಸಿ ಬಲಿದು ಹೊಸ ಹೊಸ ಸುಳಿ ತೋಟಜಾದಲ್ಲಿಯಲ್ಲದೆ ಆ ತುಷಪರ್ಣ ಬಿಡದು. 


CC-0. Jangamwadi Math Collection. Digitized by eGangotri 
7 





೫೧೦ ಸಕಲ ಪುರಾತನರ ವಚನಗಳು-೧ 


ಅಂಗಕ್ಕೆ ಕ್ರೀ ಆತ್ಮಂಗೆ ಅಟ್‌ವು ಉಭಯ ಸಂಬಂಧವಾಗಿಯಲ್ಲದೆ ಲಿಂಗವೆಂಬ ಕುಜುಹಿಲ್ಲ. 
ಆ ಕುಜುಹು ಉಭಯವ ನೆಮ್ಮಿ ನಿಂದುದು ಭಕ್ತಿಸ್ಥಲ. 

ಆ ಭಕ್ತಿ ತ್ರಿವಿಧವ ನೆಮ್ಮಿ ನಿಂದುದು ಮಹೇಶ್ವರಸ್ಥಲ. 

ಆ ಮಹೇಶ್ವರಸ್ಥಲ ಮೂಜಿ ಮೆಟ್ಟಿ ಆಜ ಕಂಡುದು ಪ್ರಸಾದಿಸ್ಥಲ. 

ಆಜಡಗಿ ಬೇಕೆ ಒಂದೆಯೆಂದಲ್ಲಿ ಪ್ರಾಣಲಿಂಗಿಸ್ಥಲ. 

ಒಂದೆಂಬುದು ನಿಂದು ಸಂದನಳಿದಲ್ಲಿ ಶರಣಸ್ಥಲ. 

ಶರಣನ ಅಯಿದುಗೂಡಿ ಪ್ರಮಾಣ ನಷ್ಟವಾದಲ್ಲಿ ಐಕ್ಕಸ್ಥಲ. 

ಇಂತೀ ಷಡ್ಭಾವ ಸ್ಥ ಲಂಗಳು ಆಕಾಶವ ನೆಮ್ಮಿ ಮಹದಾಕಾಶದೊಳಗಾಯಿತ್ತು. 

ಅದು ಭಾವವಿಲ್ಲದ ಬ್ರಹ್ಮ , ನಿಃಕಳಂಕಮಲ್ಲಿಕಾರ್ಜುನಾ. ॥೮೮॥ 


೧೮೫೦ 


ಚಂದ್ರಕಾಂತಶಿಲೆಯನೊಂದು ಹಿಳಿದಲ್ಲಿ ಬಿಂದು ಬಂದುದುಂಟೆ? 
ಸುಗಂಧದ ನನೆಯ ತಂದು ಬಂಧಿಸಿದಲ್ಲಿ ಆ ಸುವಾಸನೆ ಬಂದುದುಂಟೆ? 
ಆ ಕಿರಣ ಪರುಷ ಶಿಲೆ ಸತಿಯಾಗಿ ಬೆರಸಿದಲ್ಲಿ ಬಿಂದು ರೂಪಾಯಿತ್ತು. 
ರಿತುಕಾಲಕ್ಕೆ ಕುಸುಮ ಬಲಿಯಲಾಗಿ ಸುವಾಸನೆಯೆಸಗಿತ್ತು. 
ಇಂತೀ ಉಭಯದಿಂದ ಅಟೀವಲ್ಲಿ ಸ್ಥಲಸ್ಥಲವ ನೆಮ್ಮಿ ನಿಸ್ಮಲವನಖಾತಲ್ಲಿ 
ದೃಷ್ಟದ ಇಷ್ಟ ಅಲ್ಲಿಯೆ ಲೋಪ ನಿಃಕಳಂಕಮಲ್ಲಿಕಾರ್ಜುನಾ. ॥೮೯॥ 


೧೮೫೧ 


ವೇದಂಗಳ ಉತ್ತರದಲ್ಲಿ ಶಾಸ್ತ್ರದ ಮಧ್ಯದಲ್ಲಿ ಪುರಾಣದ ಮೊದಲಿನಲ್ಲಿ, 
ಪೂರ್ವ ಆದಿಯ ಇಷ್ಟದಲ್ಲಿ, ಮಧ್ಯಭಾವ ಆತ್ಮನಲ್ಲಿ, ಉತ್ತರ ತುತ್ತತುದಿಯಲ್ಲಿ. 
ಮೆಟ್ಟಿ ನೋಡಲಾಗಿ ಹಿಂದೆಸೆಯಲ್ಲಿ ಕಂಡೆ ಸ್ಥೂಲ ಸೂಕ್ಷ್ಮ ಕಾರಣ ಈ ಮೂಜಿ 
ಮುಂದೆಸೆಯಲ್ಲಿ ಕಂಡೆ ಭೂತಭವಿಷ್ಯದ್ವರ್ತಮಾನವ 
ಹಿಂದೆಸೆ ಮುಂದೆಸೆಯ ಬಿಟ್ಟು ಊರ್ಧ್ವ್ವಾಂಗ ಅಭಿಮುಖವಾಗಿ ನೋಡಲಾಗಿ 
ಮಹದಾಕಾಶವ ಕಂಡೆ. 
ಮಹದಾಕಾಶದ ಮಧ್ಯದಲ್ಲಿ ಒಂದು ನಿಃಕಲತತ್ವ. 
ಆ ನಿಃಕಲತತ್ವದ ರೂಪು ಆರೋಹ ಅವರೋಹವಾಗಿ ಎಡೆಯಾಡುತ್ತಿಪ್ಪುದು. 
ಅದು ಅಂಗಕ್ಕೆ ಲಿಂಗವಾಗಿ, ಆತ್ಮಂಗೆ ಅಜ್‌ವಾಗಿ, 
ಹಿಂದುಮುಂದು ಒಂದೆಯಾಗಿಪ್ಪ ನಿಜನಿಂದ ನಿಲವು; 
ನಿಃಕಳಂಕಮಲ್ಲಿಕಾರ್ಜುನನು ದ್ವಂದ್ವವಳಿದ ನಿರಗ... . . ॥ ೯೦॥ 


CC-0. Jangamwadi Math Collection. Digitized by eGangotri 





ಮೋಳಿಗಯ್ಯಗಳ ವಚನ ೫೧೧ 


೧೮೫೨ 


ಕಾಯ ಜೀವದ ನಡು!ವೆ ಒಂದ! ಭಾವಿಸಿ ಇಷ್ಟಲಿಂಗವೆಂದು ಕೊಡುವಾಗ 
ಆ ಲಿಂಗ ಕಾಯಕ್ಕೊ ಜೀವಕ್ಕೊ? 
ಕಾಯಕ್ಕೆಂದಡೆ ಕಾಯದೊಳಗಾಗಿ ಪೂಜಿಸಿಕೊಂಬುದು; 
ಜೀವಕ್ಕೆಂದಡೆ ನಾನಾ ಭವಂಗಳಲ್ಲಿ ಬಪ್ಪುದು. 
ಅಲಿಂಗ ಉಭಯಕ್ಕೆಂದಡೆ ಇನ್ನಾವುದು ಹೇಳಾ? 
ಅಂಗಕ್ಕೆ ಲಿಂಗವಾದಡೆ ಬಣ್ಣ ಬಂಗಾರದಂತೆ ಇರಬೇಕು; 
ಜೀವಕ್ಕೆ ಲಿಂಗವಾದಡೆ ಅನಲ ಅನಿಲನಂತೆ ಇರಬೇಕು. 
ಉತ್ಪತ್ಕಕ್ಕೂ ನಷ್ಟಕ್ಕೂ ಉಭಯದ ಒಡಲನಟ್‌ತಲ್ಲಿ ಅದು ಅಂಗಲಿಂಗ ಸಂಬಂಧ 
ನಿಃಕಳಂಕಮಲ್ಲಿಕಾರ್ಜುನಾ. ॥೯೧॥ 


೧೮೫೩ 

ಅಂಗಲಿಂಗವೆಂದು ಪ್ರಾಣಲಿಂಗವೆಂದು 
ಉಭಯದ 'ಒಡಲ'ನೊಡಗೂಡುವ ಪರಿಯಿನ್ನೆಂತೊ? 
ಅದು ಶಿಲೆಯ ಬೆಳಗಿನಂತೆ, ಶಿಲೆ ಅಡಗಿದಡೆ ಬೆಳಗಿಲ್ಲ. 
ಬೆಳಗಡಗಲಿಕ್ಕೆ ಆ ಶಿಲೆ ಅಚೇತನ ಪಾಷಾಣವಾಯಿತ್ತು. 
ಅಪ್ಪು ಕೂಡಿದ ಪರ್ಣಯೆಲೆ ನಾಮರೂಪಾದಂತೆ, 
ಅಪ್ಪುವಡಗೆ ಅಚೇತನ ತಜಗಾಯಿತ್ತು. : 
ಅಂಗದ ಮೇಲಣ ಲಿಂಗ ಲಿಂಗದ ಮೂರ್ತಿಯ ನೆನಹು 
ಈ ತ್ರಿವಿಧ ಒಂದುಗೂಡಿದಲ್ಲಿ ಅಂಗವೆಂಬ ಭಾವ ಲಿಂಗವೆಂಬ ನೆನಹು? ನಿರಂಗವಾದಲ್ಲಿ 
ಕಾಯಕ್ಕೆ ಕುಖುಹಿಲ್ಲ, ಜೀವಕ್ಕೆ ಭವವಿಲ್ಲ. 
ಈ ಗುಣ ಪ್ರಾಣಲಿಂಗಿಯ ಭೇದ ನಿಃಕಳಂಕಮಲ್ಲಿಕಾರ್ಜುನಾ. ॥ ೯೨॥ 


೧೮೫೪ 


ಉರಿದು ಬೇವುದು ಉರಿಯೊ ಮರನೊ? ಹರಿದು ಕೊಜಿವುದು ನೆಲನೊ ನೀರೊ? 
ನೆಲನೀರಂತಾದುದು ಆಂಗಲಿಂಗಸಂಬಂಧ; ಉರಿ ಮರದಂತಾದುದು ಪ್ರಾಣಲಿಂಗಸಂಬಂಧ 
ಇಂತೀ ನಾಲ್ಕಣ ಗುಣ ಉಭಯ ಕೂಟವಾದುದು ಶರಣಸ್ಥಲ. 
ಆ ಸ್ಥಲ ಸುರಧನುವಿನ ಕೆಲವಳಿಯಂತೆ, ಮರೀಚಿಕಾ ಜಲದವಳಿಯಂತೆ, 
ಮಂಜಿನ ರಂಜೆಯ ರುಂರಖಾಮಾರುತನಂತೆ. 
ಆ ಸಂಗ ನಿಃಸಂಗ ಐಕ್ಯಸ್ಥ ಲ ನಿಃಕಳಂಕಮಲ್ಲಿಕಾರ್ಜುನಾ. Wea ll 


LS ಇವಾ, 


೧೮೫೨: | ವೆಂದು (ಕೋ ೪೪೮). A ಮ 
೧೮೫೩: 1 x (ಕೋ ೪೪೮). 2 + ನಿರಂಗವಾಯಿತ್ತು (ಕೋ ೪೪೮). 


CC-0. Jangamwadi Math Collection. Digitized by eGangotri 
$ 


೫೧೨ ಸಕಲ ಪುರಾತನರ ವಚನಗಳು-೧ 
೧೮೫೫ 8 


ಪೃಥ್ವಿಯಂಗ ಭಕ್ತನಲ್ಲ, ಅಪ್ಪುವಿನಂಗ ಮಹೇಶ್ವರನಲ್ಲ, ಅಗ್ನಿಯಂಗ ಪ್ರಸಾದಿಯಲ್ಲ, 
ವಾಯುವಂಗ ಪ್ರಾಣಲಿಂಗಿಯಲ್ಲ, ಆಕಾಶದಂಗ ಶರಣನಲ್ಲ, 
ಇಂತೀ ಪಂಚತತ್ವವ ಮೆಟ್ಟಿ ನೋಡಿ ಕೂಡಿಹೆನೆಂಬುದು ಐಕ್ಕನಲ್ಲ. 
ಅದೆಂತೆಂದಡೆ: 
ಆ ಪೃಥ್ವಿ ಅಪ್ಪುವಿನ ಪ್ರಳಯಕ್ಕೊಳಗು; ಆ ಅಪ್ಪು ಅಗ್ನಿಯ ಆಪೋಶನಕ್ಕೆ ಒಡಲು, 
ಆ ಅಗ್ನಿ ವಾಯುವಿನ ಭಾವಕ್ಕೊಳಗು; ಆ ವಾಯು ಆಕಾಶದ ಅವಧಿಗೊಡಲು. 
ಇಂತೀ ಪಂಚತತ್ವಂಗಳಲ್ಲಿ ಬೆರಸಿ ಕೂಡಿಹೆನೆಂಬ He, ಲವ ನಾನಟ್‌ಯೆ. 
ಅದು ನಿಮ್ಮ ಭಾವ, ನಿಮ್ಮಲ್ಲಿ ಯೆ ಅಜಜ ಹೊಳಹು; 
ಅದು ನಿಮ್ಮ ಲೀಲಾಭಾವ ನಿಃಕಳೆಂಕಮಲ್ಲಿಕಾರ್ಜುನಾ. IEY N 


೧೮೫೬ 


ಪೃಥ್ವಿ ಅಪ್ಪುವಿನ ಸಂಗದಲ್ಲಿ ಅನಲ ಅನಿಲವೆಂಬ ಪುತ್ಥಳಿ ಹುಟ್ಟಿತ್ತು." 
ಆ ಪುತ್ಥಳಿಯ ಗರ್ಭದಲ್ಲಿ ಆಕಾಶ ಮದಾಕಾಶವೆಂಬ ಕುಟುಹುದೋಜ್‌ತ್ತು. 
ಅದು ನಾದ ಪೀಠ ಬಿಂದು ಲಿಂಗಕಳೆ ವಸ್ತುವಾಗಿ ಹೊಳೆಹುದೋಳುತ್ತದೆ. 
ಆ ಹೊಳಹು ಆಜಟುಮೂಜಾದ ಭೇದವ ತಿಳಿದು ಮೂಹು ಏಕವಾದಲ್ಲಿ 
ಐಕ್ಕವನಟೀತಲ್ಲಿ ನಾದಬಿಂದು ಕಳೆ ಭೇದವಿಲ್ಲ, ನಿಃಕಳಂಕಮಲ್ಲಿಕಾರ್ಜುನಾ. I E 


೧೮೫೭ 


ಪೃಥ್ವಿಯಿಂದ ಅಪ್ಪು ಅಪ್ಪುವಿನಿಂದ ಪೃಥ್ವಿ; 
ಅಗ್ನಿಯಿಂದ ವಾಯು ವಾಯುವಿನಿಂದ ಅಗ್ನಿ. 
ಆಕಾಶದಿಂದ ಮಹದಾಕಾಶ, ಮಹದಾಕಾಶದಿಂದ ಆಕಾಶ. 
ನಿನ್ನಿಂದ ನಾ ನನ್ನಿಂದ ನೀ ನಾನೀನೆಂಬ ಭಾವ ಲೀಲೆವುಳ್ಳನ್ನಕ್ಕ. 
ಮತ್ತೆ ತಿಳಿದು ನೋಡಲಿಕ್ಕೆ ಮತ್ತೆಯೂ ಪರಿಪೂರ್ಣ ನೀನೆ 





ನಿಃಕಳಂಕಮಲ್ಲಿಕಾರ್ಜುನಾ. ee ll 
೧೮೫೮ 
ಹ ಮಂಡಿನ ಧರೆಯಲ್ಲಿ ಬಿಸಿಲ ಬೀಜವಿದ್ದು ಮರೀಚಿಕದ ಮಳೆ ಹೊಯ್ಯಿತ್ತು. 
BE ಬೇರು ಬೀಳದೆ ಮೊಳೆವೊಡೆಯಿತ್ತು. 


Sas ೧೮೫೬: 1 ಹುಟ್ಟಿ (ಕೋ ೮೨) 


CC-0. Jangamwadi Math Collection. Digitized by eGangotri 








ಮೋಳಿಗಯ್ಯಗಳ ವಚನ ೫೧೩ 


ಎಲೆ ದೋಯುವುದಕ್ಕೆ ಮುನ್ನವೆ ತಲೆಯಿಲ್ಲದ ಎರಳೆ ಬಂದು ಮೇವುತ್ತಿರಲಾಗಿ 
ಅಂಜನಾಸಿದ್ಧ ಬಂದು ನಿಂದು ನೋಡುತ್ತಿದ್ದ. ಸ 
ಅದು ನಿರಂಗವಾಯಿತ್ತು ನಿಃಕಳಂಕ ಮಲ್ಲಿಕಾರ್ಜು'ನನಲ್ಲಿಯೆ.! 1೯೭॥ 


೧೮೫೯ 


ನೀರ ನೆಳಲಿನಲ್ಲಿ ಒಂದು ಆರವೆ ಹುಟ್ಟಿತ್ತು. 
ಆದು ಬೇರಿಲ್ಲದೆ ಆ ಮರನ ಮೊಜುವ ಕೊಂಬಿಲ್ಲದೆ ಕೊಂಬ ಮೊಚುವ ಎಲೆಯಿಲ್ಲದೆ. 
ಎಲೆಯ AS ಹೂವಿಲ್ಲದೆ, ಹೂವ ಮೊಜಿವ ಕಾಯಿಯಿಲ್ಲದೆ, i 
ಕಾಯ ಮೂಜುವ ಹಣ್ಣಿಲ್ಲದೆ, ಹಣ್ಣ ಮೂಜುವ ರುಚಿಯಿಲ್ಲದೆ,- 
ಇದ ಚೆನ್ನಾಗಿ ತಿಳಿದು ನೋಡಿ. 
ಆ ನೀರು ಬೇರ ನುಂಗಿ, ಬೇರು ವೃಕ್ಷವ ನುಂಗಿ, 
ವೃಕ್ಷ ಶಾಖೆಯ ನುಂಗಿ, ಶಾಖೆ ಪರ್ಣವ ನುಂಗಿ 
ಪರ್ಣ ಕುಸುಮವ ಕೊಂಡು, ಕುಸುಮ ಕಾಯ ಕೊಂಡು; 
ಕಾಯಿ ಹಣ್ಣ ಮೆದ್ದಲ್ಲಿ ಭಾವವಳಿಯಿತ್ತು. 
ಇದನಾರು ಬಲ್ಲರು? ನಿಃಕಳಂಕಮಲ್ಲಿಕಾರ್ಜುನಾ ನೀನೆ ಬಲ್ಲೆ. ॥೯೮॥ 


೧೮೬೦ 


ಚೇತನವಳಿದು ಅಚೇತನವಸ್ತು ರೂಪಾಗಿ ಬಂದಿತ್ತದೇತಕ್ಕೆ ಎಂಬುದ ತಿಳಿದು 
ಬಂಗಾರವ ಕಳೆದು ಬಣ್ಣವ ನೋಡಬಾರದು; ಕುಸುಮವ ಕಳೆದು ಗಂಧವ ಕಾಣಬಾರದು; 
ದರ್ಪಣದ ಘಟವ ಕಳೆದು ನೋಡಲಿಕ್ಕೆ ಪ್ರತಿಬಿಂಬಿಸುವುದೆ? 
ಅಂಗವ ಕಳೆದು ಲಿಂಗವನಜ್‌ಯಬಾರದು; 
ಲಿಂಗವ ಕಳೆದು ಆತ್ಮನನಟ್‌ವ ಪರಿಯಿನ್ನೆಂತೊ? 
ಆತ್ಮನ ಚೇತನವ ಬಿಟ್ಟು ಹಿತ ಜ್ಞಾನವನಳ್‌ಯಬೇಕೆಂಬ ಅಜಾತರು ಹೇಳಿರೊ. 
ಅಂಗವ ಕಳೆದು ಲಿಂಗವ ಕಂಡೆನೆಂಬುದು; ಲಿಂಗವಳಿದು ಆತ್ಮನನಟ್‌ದೆನೆಂಬುದು, 
ಆತ್ಮನಳಿದು ಅಟ್‌ವನಟಾದೆನೆಂಬುದು ಅದೇತರ'ಮಣ3! ಹೇಳಾ. 
ತೃಷೆಯಅತು ನೀರ ಕೊಳಬಹುದೆ? ಆಪ್ಯಾಯನವನಜತು ಓಗರವನುಣಬಹುದೆ? 
AB, ಯಿಲ್ಲದೆ ಲಿಂಗವನಟ್‌ಯಬಹುದೆ? 
ಆ ಲಿಂಗಕ್ಕೆ ಅರ್ಚನೆ ಪೂಜನೆ ಹೀನ?ವಾಗಿ ವಸ್ತುವನಖಾತೆನೆಂಬ 
ನಿಶ್ಚಯವಂತರು ನೀವೆ ಬಲ್ಲಿರಿ ನಿಃಕಳಂಕಮಲ್ಲಿಕಾರ್ಜುನಾ. ee i 





೧೮೫೮: | ನಾ (ಕೋ ೧೫೧, ಕೋ ೪೪೮). 
೧೮೬೦: 8 ಮಣವೆ (ಕೋ ೧೫೧). 2ನಿಹಿತ (ಕೋ ೧೫೧). 


CC-0. Jangamwadi Math Collection. Digitized by eGangotri 








೫೧೪ ಸಕಲ ಪುರಾತನರ ವಚನಗಳು-೧ 


೧೮೬೧. 


ಸಂಚಿತ ಪ್ರಾರಬ್ಧ ಆಗಾಮಿಗಳೆಂಬ ತ್ರಿಸಂಚವನಟ್‌ತು, ` 
ಸ್ಥೂಲ ಸೂಕ್ಷ್ಮ ಕಾರಣವೆಂಬ ತನುತ್ರಯವನಜ್‌ತು, 
ಭಕ್ತಿ ಜ್ಞಾನ ವೈರಾಗ್ಯವೆಂಬ ಭಿತ್ತಿಯ ಕಂಡು, 
ಮನ ಬುದ್ಧಿ ಚಿತ್ತ ಅಹಂಕಾರವೆಂಬ ಚತುಷ್ಪ ಯವ ಕಂಡು, 
ರಸ ಗಂಧ ಶಬ್ದ ಸ್ಪರ್ಶಂಗಳಲ್ಲಿ, ದಶವಾಯು ಅಷ್ಟಮದ ನವದ್ವಾ ರಂಗಳಲ್ಲಿ, 
ಶೋಕ ಮೋಹ ರಾಗ ವಿರಾಗಂಗಳಲ್ಲಿ 
ಇಂತಿವಣಿಲ್ಲಿ ಆತ್ಮನ ನಾನಾ ಗುಣಭೇದಂಗಳಲ್ಲಿ ಹಿಡಿವುದ ಹಿಡಿದು ಬಿಡುವುದ ಬಿಟ್ಟು 
ಒಡಗೂಡುವುದ "ಒಡಗೂಡಿ ಮಹಾನಿಜ ಸಾಧ್ಯವಾದಲ್ಲಿ 
ಕಾಯದ ಅಳಿವು, ಜೀವದ ಭವ ಎರಡಳಿವನ್ನಕ್ಕೆ 
ಅಂಗಕ್ಕೆ ಆಚಾರ ಮನಕ್ಕೆ ಅಜ್‌ವು, ಆಟವಂಗೆ ಒಂದು ಕುಜುಹು, 
ಆ ಕುಚುಹು ನಿಃಷ್ಟತ್ತಿಯಹನ್ನಕ್ಕ, ಸೂಲದ ಮೇರಣ ಘಟ ಚೇತನ ಹೋಹನ್ನಕ್ಕ 
ಅಭಿಲಾಷೆಯಿಂದ ಕೆಲವರ ಬೋಧಿಸಬೇಡ. 
ಇಂತೀ ಬಿಡುಮುಡಿಗಳಲ್ಲಿ ಕಳಿದುಳಿದ ಮಹಾತ್ಮಂಗೆ 
ಹಿಂದುಮುಂದಿಲ್ಲ, ಸಂದುಸಂಶಯವಿಲ್ಲ. 
ಪನ್ನಗಂಗೆ ತಲೆ ಬಾಲವಲ್ಲದೆ ತನ್ನಲ್ಲಿ ಉದಿಸಿದ ಕಾಳಕೂಟಕ್ಕುಂಟೆ ತಲೆ`ಬಾಲವೆಂಬ ಭೇದ? 
ಅಜೀವನ್ನಕ್ಕ ಸ್ಥಲ, ಅಜ್‌ವು ಕಣೌಗೊಂಡಲ್ಲಿ ಪರಿಪೂರ್ಣ, 
ಉಭಯದೊಡಲಿಲ್ಲ ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೦೦ Il 
' ಉರಿ ಆತ್ಮಸ್ಥಾವರಂಗಳಲ್ಲಿ ನಂದದಿಹನ್ನಕ್ಕ, 
ನೀರು ಒಂದಬಿಲ್ಲಿಯ ಇಂಗದಿಹನ್ನಕ್ಕ, 
ಬೆಳಗು ಒಂದಲಿಲ್ಲ ಸಂದಳಿದಿಹನ್ನಕ್ಕ ಲಿಂಗವೆಂಬುದೊಂದು ಪ್ರಮಾಣುಂಟು. 
ಆ ಪ್ರಮಾಳು ಅಪ್ರಮಾಣಹನ್ನ 3 "ಭಾವ ಮೂಜು ನಿರ್ಭಾವ ಮೂಜು, 
ಸ್ಥೂಲವಾಜು ತತ್ವವೈದು ಇಂತಿವು ಕೂಡೆ 
ಅಳೆದು ಮರಳಲಿ ಹಲವು ಸ್ಥಲ ಕುಲ ಬೇಜಾಯಿತ್ತು; 
ಬಂಗಾರವೊಂದು ಹಲವು ತೊಡಿಗೆಯ ಹೊಲಬಾದಂತೆ. 
ತನ್ನಷ್ಟೇ ತದೃಷ್ಟವುಭಯವ ಕೂಡುವನ್ನಬರ 
ನಿಃಕಳಂಕ ಮಲ್ಲಿಕಾರ್ಜುನನೆಂದೆನುತ್ತಿರಬೇಕು. . . ॥ ೧೦೧ ॥ 


ರಂ ೧೮೬೩ 


ಉಂಟು 'ಉಂಟಿಂಬನ್ನಕ್ಕ! ಸಂದೇಹಕ್ಕೀಡಾಗದೆ, 
ಇಲ್ಲ ಇಲ್ಲಾ ಎಂದು ಶೂನ್ಯಕ್ಕೊಳಗಾಗದೆ, 


೧೮೬೩: 1 ಉಂಟೆಂದು (ಕೋ ೪೪೮). ` 


-es 


CC-0. Jangamwadi Math Collection. Digitized by eGangotri 





ಮೋಳಿಗಯ್ಯಗಳ ವಚನ on 


ಇಂತೀ ಕ್ರೀಯ ಒಳಗಿನಲ್ಲಿ, ನಿಃಕ್ರೀಯ ತೆಜಪಿನಲ್ಲಿ, ಉಭಯ ಚಕ್ಷುವೊಡಗೂಡಿ ಕಾಬಂತೆ 
ನೋಡುವುದು, ಉಭಯ ನೋಡಿಸಿಕೊಂಬುದು ಒಂದೆ. i 

ಕ್ರೀಯಲ್ಲಿ ಇಷ್ಟ SPI ಸ್ವಸ್ಥ ಈ ಉಭಯ ನೀನಾಹನ್ನಕ್ಕ ದೃಷ್ಟವಾದೆಯಲ್ಲಾ 
ನಿಃಕಳಂಕ ಮಲ್ಲಿಕಾರ್ಜುನಾ! l ೧೦೨॥ 


೧೮೬೪ 


ಬಳ್ಳಿ ಮರನ ಸುತ್ತಿ ಅದು ಸಾಲದೆ ಮತ್ತೊಂದಕ್ಕೆ ಅಲ್ಲಾಡುವಂತೆ, 
ನಿಲ್ಲದು ಮನ ಕ್ರೀಯಲ್ಲಿ, ಸಲ್ಲದು ಮನ ನಿಶ್ಚಯದಲ್ಲಿ. 
ಬೆಲ್ಲವ ಮೆಲಿದ ಕೋಡಗದಂತೆ, ಕಲ್ಲಿನೊಳಗಾದ ಮತ್ಸ್ಯದಂತೆ, 
ಅಲ್ಲಿಗೆ ಹೊಲಬ ಕಾಣದೆ, ಇಲ್ಲಿಗೆ ನೆಲೆಯ ಕಾಣದೆ ತಲ್ಲಳಗೊಳುತ್ತಿದೇನೆ; 
ಎನ್ನ ಭಾವದಲ್ಲಿ ನೀನಿರು ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೦೩ ॥ 


೧೮೬೫ 


ಮೂಜು ಸ್ಥಳದಲ್ಲಿ addy ಹೆನೆಂದಡೆ, ಮಲಮೂಜು ಮುಟ್ಟಲೀಸದಿವೆ ನೋಡಾ. 
ಆಜು ಸ್ಥಲದಲ್ಲಿ ಕೂಡಿಹೆನೆಂದಡೆ, ಅರಿಷಡುವರ್ಗಂಗಳು ಹಗೆಯಾಗಿ ಇವೆ ನೋಡಾ. 
ಐದು ಗುಣದಲ್ಲಿ ಅಜದೆಹೆನೆಂದಡೆ, ಈರೈದು ಕೊಂದು! ಕೂಗುತ್ತವೆ ನೋಡಾ. 
ಇವ ಸಂದನಳಿದು ಒಂದರಲ್ಲಿ ಕೂಡೆಹೆನೆಂದಡೆ ಇಂದ್ರಿಯಂಗಳ ಬಂಧ ಬಿಡದು. 
ಈ ಉಭಯ ಸಂದೇಹ ನೀನು ಎನ್ನಲ್ಲಿ ಬಂದಡೆ ಬಿಡುಗು 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೦೪ I 


೧೮೬೬ 


ಸರ್ವೇಂದ್ರಿಯಂಗಳ ಲಿಂಗಮುಖ ಮಾಡಿ ಲಿಂಗಕ್ಕೆ ಕೊಡಬೇಕೆಂಬುದು 
ತನ್ನಯ ಸಂದೇಹವೊ ಲಿಂಗದ ಬಂಧವೊಯೆಂಬುದನಜ್‌ತು 
ಕೊಡುವಲ್ಲಿ ಇಂದ್ರಿಯಂಗಳ ನೆನಹಿನಲ್ಲಿ ಲಿಂಗ ಬರಬೇಕೊ, 
ಲಿಂಗದ ನೆನಹಿನಲ್ಲಿ ಇಂದ್ರಿಯಂಗಳು ಎಯ್ದಬೇಕೊ? 
ಇಂತೀ ಉಭಯದ ಪ್ರಮಾಣು ಸಂದೇಹದ ಅಪ್ರಮಾಣು. 
ಈ ಅರ್ಪಿತದಂಗ ಸಂಗವಾದಲ್ಲಿ 
ತಿಲಎಣ್ಣೆಯಂತೆ, ಗಂಧ ಕುಸುಮದಂತೆ, 
ಲಿಂಗ ಇಂದ್ರಿಯಂಗಳ ಸಂದು ಒಂದೊಂದು ಕೂಡುವಲ್ಲಿ 
ಎನ್ನಂಗದ ಮನದ ಕೊನೆಯ ಮೊನೆಯ ಮೇಲೆ ನೀ ಬಂದು ನಿಂದಡೆ 
ಬಿಡುಗು ಸಂದೇಹ ನಿಃಕಳಂಕಮಲ್ಲಿಕಾರ್ಜುನಾ. gs 
10033 


೧೮೬೫: 1 ಕೊಂಡು (ಕೋ ೮೨. 


CC-0. Jangamwadi Math Collection. Digitized by eGangotri 


í 





೫೧೬ ಸಕಲ ಪುರಾತನರ ವಚನಗಳು-೧ 
೧೮೬೭ 


ನೀರಿನ ಮೇರಣ ತೆಪ್ಪವೊಪ್ಪವಾಗಿ ಹೋಹುದು 
ತೆಪ್ಪದ ಗುಣವೊ ಅಪ್ಪುವಿನ ಗುಣವೊ, ಮೇಲಿದ್ದು ಒತ್ತುವನ ಗುಣವೋ? 
ಇಂತೀ ಭೇದವ ಭೇದಿಸಿ ನೀರ ಬಟ್ಟೆಯಲ್ಲಿ ಹೋಹವನ ಯುಕ್ತಿ. 
ಇಷ್ಟದ ಪೂಜೆ, ದೃಷ್ಟದ ನಿಷ್ಠೆ, 
ನಿಷ್ಠೆಯ ಶ್ರದ್ಧೆಯ ಸದಮಲದಲ್ಲಿ ತೊಳಗಿ ಬೆಳಗುವ ಬೆಳಗು. 
ಆ ಕಳೆಯನ್ನಲ್ಲಿ ಕಾಂತಿ ಕಳೆ'ದೋಲ! ಕರಣಂಗಳ ವೇಷದ ಪಾಶ ಹಟ್‌ಗು 
ನಿಃಕಳಂಕ ಮಲ್ಲಿಕಾರ್ಜುನಾ. I O0೬ 


೧೮೬೮ 


ನಾನಾ ಸ್ಥಳಂಗಳ ಮಾತಿನ ಮಾಲೆಯಲ್ಲಿ 
ನಿತ ಅನಿತವೆಂಬ ಮಾತ ಬಣ್ಣಿಸಿ ನುಡಿವಲ್ಲಿ ಅದೇತಜ ಸ್ಥಲ? 
ಕಾಮದಲ್ಲಿ ಕಂದಿ ಕ್ರೋಧದಲ್ಲಿ ಬೆಂದು - 
ನಾನಾ ಲೋಭ ಮೋಹಂಗಳಲ್ಲಿ ಸಲೆಸಂದು ಸಾವುತ್ತ 
ಭಾವದ ಭ್ರಮೆಯಡಗದೆ, ಜೀವವಿಕಾರ ಹಿಂಗದೆ, 
ಕೂರಲಗಿನ ಒಪ್ಪದಂತೆ -ಕಣ್ಣಿಗೆ ನೋಟ ಘಟ ಅಸುವಿಂಗೆ ಓಟ, 
ಆ ಅಸಿಯ ಫಾತಕತನವಂತೆ — 
ಇವರ ಭಾವಕ್ಕೆ ಭಕ್ತರೆನಲಾಣಕಿ, 
ಜ್ಞಾನಕ್ಕೆ ಗುರುವೆನಲಾಜಕ ಸದ್ಭಾವಕ್ಕೆ ಜಂಗಮವೆನಲಾಟ. 
ಎಂದಡೆ ಎನಗದು ಬಂಧನವಲ್ಲ. ಅದು ಕಾಯ ಜೀವದ ಭೇದ. 
ಅದು ಸ್ಥಾಣುರಟ್ಟು ಎಣ್ಣೆ ಉರಿಯೋಗದ ಕೂಟ. 
ಆ ಗುಣವೊಂದೂ Saeed ಬೆಳಗೆಂಬ ನಾಮವಡಗಿತ್ತು. 
ಇಂತೀ ಉಭಯ ಭಿನ್ನವಾದಲ್ಲಿ ಎನ್ನ ಮಛಿವೆ ನಿನ್ನ ಕೇಡು ನಿನ್ನ ಮಲ ಎನ್ನ ಕೇಡು 
ಅದು ದೃಕ್ಕು ಬೊಂಬೆಯತೆ. ನಿಶ್ಚಯವಾದಲ್ಲಿ ನೀನೆ ನಿಃಕಳಂಕ ಮಲ್ಲಿಕಾರ್ಜುನಾ. ॥೧೦೭॥ 


೧೮೬೯ 


ಲಿಂಗವಿದ್ದು ಇದಿರಿಂಗೆ ಕೊಟ್ಟ ಕಾರಣ ಗುರುವಾದ. 
ಆ ಗುರುವು ಸನ್ಮತವಾಗಿ ಹರಸ್ವರೂಪವ ಮಾಡಲಾಗಿ ಜಂಗಮವಾದ. 
ಇಂತೀ ಲಿಂಗ ಬೀಜ. ಅಂಕುರಿಸಿ 'ಎರಡಾಯಿತ್ತು.' ತಾ ಕುಜ್‌ತ್ತು ಮೂಜಾಯಿತ್ತು.' 


೧೮೬೭: 1ದೋಟ್‌ (ಕೋ ೮೨, ಕೋ ೪೪೮). ಅಪಾ ಜೂ - 
೧೮೯: 1 x (ಕೋ ೧೫೧. 


CC-0. Jangamwadi Math Collection. Digitized by eGangotri 





My 
SE ಬು ಗೂ ನ ಐಎಂ 


ಮೋಳಿಗಯ್ಯಗಳ ವಚನ ಜಾ 


ಮೂಜು ಆಜಾದ ಭೇದವ ಉಪಮಿಸಲಿಲ್ಲ. 

ವಿಶ್ವಮಯನಾಗಿ, ವಿಶ್ವಾಸಕ್ಕೆ ಒಡಲಾಗಿ, ಪ್ರಣವ ಬೀಜವಾಗಿ 

ಉತ್ಪತ್ಕ ಲಯಕ್ಕೆ ಕರ್ತರ ಕೊಟ್ಟು, 

ಮಿಕ್ಕಾದ ತತ್ವಗಳಿಗೆ ಎಲ್ಲರಿಗೆ ಹಂಚಿ ಹಾಯಿಕಿ 

ಅವು ಯಂತ್ರವಾಗಿ ಯಂತ್ರವಾಹಕವಾಗಿ 

ಜಲದಿಂದಾಮಲವ ಮತ್ತೆ ಜಲ ತೊಳೆದಂತೆ ನಿನ್ನ ಲೀಲೆಗೆ ನೀನೆ ಹಂಗಾದೆಯಲ್ಲ. 

ಅಲ್ಲದೆ ಮಲವಾಗಿ ಎನ್ನಲ್ಲಿಗೆ ಅಮಲವಾಗಿ, ಪಾಶಬದ್ಧ ವಿರಹಿತನಾದ 
ನಿಸಳಕಂಮಲ್ಲಿಕಾರ್ಜುನಾ. 1೧೦೮ 1l- 


೧೮೭೦ 


ಎನ್ನ ವಿಶ್ವಾಸದಿಂದ ನಿನ್ನ ನೋಡಿಹೆನೆಂದಡೆ, ನೀ ವಿಶ್ವಾಸಹೀನ. 
ನಿನ್ನ ವಿಶ್ವಾಸ ಎನ್ನಲ್ಲಿ ಕಖೌಗೊಂಡು ಎನ್ನ ಅದೃಢ ನಿಮ್ಮ ಅದೃಢವಾಗಿ ನಿಂದಲ್ಲಿ, 
ಲಿಂಗ ಭಕ್ತ, ಭಕ್ತ ಲಿಂಗವೆಂಬ ಶ್ರುತಿ ತಪ್ಪದು, ನಿಃಕಳಂಕಮಲ್ಲಿಕಾರ್ಜುನಾ. I ೧೦೯ ॥ 


೧೮೭೧ 

ನಿನಗೆ ಮಜ್ಜನವ ಮಾಡುವಲ್ಲಿ ನಾನು ಮಲದೇಹಿ, ನೀನು ನಿರ್ಮಲದೇಹಿ. 
ನಿನಗೆ ಪೂಜೆಯ ಮಾಡುವಲ್ಲಿ ನಾ ಕರ್ಮಜೀವಿ, ನೀ ಪುಣ್ಯಜೀವಿ. 
ನಿನಗೆ ಗಂಧವ ಹೂಸುವಲ್ಲಿ ನಾ ದುರ್ಗುಣ!ಜೀವಿ!, ನೀ ಸುಗಂಧ ಭಾವಿ. 
ನಿನಗೆ ಅಕ್ಷತೆಯನಿಕ್ಕುವಲ್ಲಿ ನಾ ಲಕ್ಷಿತ ನೀ ಅಲಕ್ಷಿತ. 
ನಿನಗೆ ಧೂಪವನಿಕ್ಯುವಲ್ಲಿ ನಾ ಭಾವಿತ, ನೀ ನಿರ್ಭಾವಿತ. 
ನಿನಗೆ ದೀಪವನೆತ್ತು ವಲ್ಲಿ ನಾ ಜ್ಯೋತಿ ನೀನು ಬೆಳಗು. 
ಇಂತೀ ಭಾವಂಗಳಲ್ಲಿ ಭಾವಿಸಿ ಕಂಡೆಹೆನೆಂದಡೆ ಭಾವಕ್ಕೆ ಅಗೋಚರನಾಗಿಪ್ಪೆ. 
ನಿನ್ನನಜ್‌ವುದಕ್ಕೆ ತೆಣನಾವುದು ಎಂದಡೆ 
ಗುರುವಿಂಗೆ ತನು, ನಿನಗೆ ಮನ, ಜಂಗಮಕ್ಕೆ ಧನ ತ್ರಿವಿಧಕ್ಕೆ ತ್ರಿವಿಧವನಿತ್ತು 
ದಗ್ಗಪಟದಂತೆ ರೂಪಿಗೆ ಹೊದ್ದಿಗೆಯಾಗಿ ಕಲ್ಲಿಗೆ ಹೊದ್ದದಿಪ್ಪ ಲಿಂಗ ಸದ್ಭಕ್ತನ ಸ್ಥಲ. 
ಆ ಭಕ್ತನಲ್ಲಿ ತಪ್ಪದಿಪ್ಸೆ ನಿಃಕಳಂಕಮಲ್ಲಿಕಾರ್ಜುನಾ. ॥ CQO It 


೧೮೭೨ 


ಘಟತತ್ವ ಪೃಥ್ವಿ ಭೇದವಾಗಿ, ಆತ್ಮತತ್ವ ಅಪ್ಪುಭೇದವಾಗಿ, 
ತೇಜಸ್ತತ್ವ werd ಭೇದವಾಗಿ, 
ಇಂತೀ ತ್ರಿವಿಧ ಭೇದವರ್ತುಳ ಗೋಮುಖ ಗೋಳಕಾಕಾರ ಕೂಡಿ ಲಿಂಗವಾದಲ್ಲಿ 
LL 
೧೮೭೧: 1 ಭಾವಿ (ಕೋ ೪೪೮). 
CC-0. Jangamwadi Math Collection. Digitized by eGangotri 
9 


೫೧೮ ಸಕಲ ಪುರಾತನರ ವಚನಗಳು-೧ 


ಈಶ್ವರತತ್ವ ವಾಯುಭೇದವಾಗಿ, ಸದಾಶಿವತತ್ವ ಆಕಾಶಭೇದವಾಗಿ, 

ಉಭಯ 'ನಿಕವಾಗಿ ಅಗ್ನಿತತ್ವ ಕೂಡಲಿಕ್ಕೆ, 

ಆ ತ್ರಿವಿಧ ಏಕವಾಗಿ ಅಪ್ಪ ತತ್ವ ವ ಕೂಡಲಿಕ್ಕೆ ಆ ಚತುರ್ಭಾವ ಏಕವಾಗಿ 

ಪೃಥ್ವಿತತ್ವವ ಕೂಡಲಾಗಿ 

ಉತ್ಪತ್ಯವೆಲ್ಲಿ ಅಡಗಿತ್ತು? ಸ್ಥಿ ತಿಯೆಲ್ಲಿ ನಡೆಯಿತ್ತು? ಲಯವೆಲ್ಲಿ ಸತ್ತಿತ್ತು? 
ಲಿಂಗಮಧ್ಯಸಚರಾಚರವೆಂದಲ್ಲಿ ಕಂಡು ಕಾಣೆ, ನಿಃಕಳಂಕಮಲ್ಲಿಕಾರ್ಜುನಾ. I ೧೧೧ ॥ 


೧೮೭. 


ಸರ್ವನಿರ್ವಾಣದಲ್ಲಿ ಗುರುಸ್ಥಲ, ಲಯನಿರ್ವಾಣದಲ್ಲಿ Soria, ©, 
ಇಷ್ಟ ಕಾಮ್ಯ ಮೋಕ್ಷಂಗಳು, 'ಉತ್ಪತ್ತ್ಯ ಸ್ಥಿತಿ ಲಯ. 
ಆಣವ ಮಾಯಿಕ ಕಾರ್ಮಿಕ ನವಗುಣಂಗಳು ನಿಂದು 
ಶಬ್ದಮುಗ್ಧ ವಾದುದು ಜಂಗಮಸ್ಥಲ. 
ಇಂತೀ ಸ್ಥೂಲ ಕುಳ ವಿವರವ ವೇದಿಸಿ 
ಸರ್ವಜ್ಞಾನಪರಿಪೂರ್ಣವಾಗಿಪ್ಪ ತ್ರಿವಿಧಮೂರ್ತಿಯೆ 
ನಿಃಕಳಂಕಮಲ್ಲಿಕಾರ್ಜುನ ತಾನು ತಾನೆ. ॥ ೧೧೨ ॥ 


೧೮೭೪ 


ಪೃಥ್ಧಿ J ಅಪ್ಪು ಅಗ್ನಿಯ ಘಟ; ವಾಯು, ಆಕಾಶ ಅಗ್ನಿಯ ಪ್ರಾಣ. 
ಆ ಅಗ್ನಿ ಜಗದ ಜೀವ. 


ಇಂತೀ ಪಂಚತತ್ವವ ಧರಿಸಿ ಉರಿಲಿಂಗವಾದೆಯಲ್ಲಾ ನಿಃಕಳಂಕಮಲ್ಲಿಕಾರ್ಜುನಾ. ॥೧೧೩॥ 
೧೮೭೫ 


ಅಗ್ನಿ ವಾಯುವ ಧರಿಸಿ, ವಾಯು ಆಕಾಶವ ಧರಿಸಿ, 
ಆಕಾಶ ಅಪ್ಪುವ ಧರಿಸಿ, ಅಪ್ಪು ಪೃಥಿವಿಯ ಧರಿಸಿ, 
ಆ ಪೃಥ್ವಿಗೆ ಅಪ್ಪು, ಆ ಅಪ್ಪುವಿನ ಮಧ್ಯದ ಕಮಠ, 
ಕಮಠನ ಮಧ್ಯದ ಶೇಷ, ಶೇಷನ ಮಧ್ಯದ ಜಗ 
ಜಗದ ಆಗುಚೇಗೆಯಲ್ಲಿ ಲೋಲನಾಗದೆ 
ಕಾಯಗುಣವ ಕರ್ಮದಿಂದ ಕಳೆದು, ಜೀವಗುಣವ ಅಜ್‌ವಿನಿಂದ ಮಣಿದು . 
ಭಾವ ನಿರ್ಭಾವವಾದಲ್ಲಿ ನಿಃಕಳಂಕಮಲ್ಲಿಕಾರ್ಜುನ ತಾನಂ ತಾನೆ. ॥ ೧೧೪ ॥ 


CC-0. Jangamwadi Math Collection. Digitized by eGangotri 


ms mey remem me 


ಮೋಳಿಗಯ್ಯಗಳ ವಚನ 
೧೮೭೬ 


ಪಿಂಡ ಪಿಂಡಸ್ಥಲವಾದಲ್ಲಿ ಆತ್ಮನೆರಡುಂಟೆ? 
ಕರಚರಣ ಅವಯವಾದಿಗಳು ಹಲವಲ್ಲದೆ ಆತ್ಮ ಹಲವುಂಟಿ? 
ಅದು ನಿಕರೂಪು ವರುಣನ ಕಿರಣದಂತೆ. 
ನಿನ್ನ ನೀ ತಿಳಿ ನಿಃಕಳಂಕಮಲ್ಲಿಕಾರ್ಜುನನಲ್ಲಿ. 1೧೧೫ ॥ 


೧೮೭೭ 


ಅಪ್ಪುವಿನ ಯೋಗದ ಕಾಷ್ಠ ಹೊತ್ತುವಲ್ಲಿ 
ಮೆಚ್ಚ ನೆ ತಮದ ಧೂಮ ಶುಷ್ಕದ ಅಪ್ಪುವಿನ ಗುಣ. 
ಅಪ್ಪುವಟಿತು ಶುಷ್ಕ ತಟ್ಟಾಜ್‌ ಕಿಚ್ಚು ಮುಟ್ಟುವುದಕ್ಕೆ ಮುನ್ನವೆ 
ಹೊತ್ತಿ ಬೇವುದು ಆ ಕಿಚ್ಚೊ ಮತ್ತೊಂದೊ? 
ಇಂತೀ ಉಭಯವನಹಳತು ಒಂದಟಲ್ಲಿ ಒಂದು ಅದೆಯೆಂಬ ಸಂದೇಹವ ನೋಡಾ. 
ಅಲ್ಲಾ ಎಂದಡೆ ಭಿನ್ನಭಾವ, ಅಹುದೆಂದಡೆ ಇಷ್ಟದ ದೃಷ್ಟವೊಂದೆಯಾಗಿದೆ. 
ಜನಜಾತ್ರೆಗೆ ಹೋದವನಂತೆ ಕೂಟದಲ್ಲಿ ಗೊಟ್ಟಿಹರದಲ್ಲಿ 
ತಮ್ಮ ತಮ್ಮ ಮನೆಯ ಇರವಿನ ಹಾದಿ. 
ಇಂತಿವನಜೌ್‌ದು ಬಾಡಗೆಯ ಮನೆಗೆ ಹೊಯ್ದಾಡಲೇತಕ್ಕೆ 
ನಿಃಕಳಂಕಮಲ್ಲಿಕಾರ್ಜುನಾ? ॥ COL Il 


೧೮೭೮ 


ಲಿಂಗ 'ಮೂಜು! ಸ್ಥೂಲವಾಜಕಿಂಬುದು ತಮ್ಮ ಸಂದೇಹದ ಗುಣ. 
ಲಿಂಗವೊಂದು ಸ್ಮಲವೊಂದೆಂಬುದು ಖಂಡಿತನ ಗುಣ. 
ಅವರವರೆಂದಂತೆ ಎನ್ನದೆ ತನ್ನಿರವ ಭಿನ್ನವ ಮಾಡದೆ 
ಮೂಢಸಾಧನೆಯವನೊಡನೆ ಕಾದುವ Senos. 
ಅವನಿಗೆ ಚೊಕ್ಕೆಹ ಇವನಿಗೆ ನಿಶ್ಚಯ. 
ಉಭಯವನೀವೆ ಬಲ್ಲಿರಿ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೧೭ ॥ 


೧೮೭೯ 


ಪಾದೋದಕ ಪ್ರಸಾದೋದಕ ಲಿಂಗೋದಕಗಳಲ್ಲಿ 
ಕೊಂಬ ಕೊಡುವ ಇಂಬಿಡುವ ಭೇದವನಟ್‌ಯಬೇಕು. 
—___—_—_—_— 


೧೮೭೮; 8 ವಾಣು (ಕೋ ೧೫೧). 


CC-0. Jangamwadi Math Collection. Digitized by eGangotri 


re NR gon NY, 
py i 


೫೨೦ ಸಕಲ ಪುರಾತನರ ವಚನಗಳು-೧ 


ಪಾದೋದಕವ ಲಿಂಗಕ್ಕೆ ಮಜ್ಜನಕ್ಕೆಟಿಯಲಿಲ್ಲ. ಪ್ರಸಾದೋದಕವ ಸೂಸಲಿಲ್ಲ, 
ಲಿಂಗೋದಕವ ತನ್ನಂಗಕ್ಕೆ ಕೊಳಲಿಲ್ಲ. 

ಅದೆಂತೆಂದಡೆ: 

ಪಾದಕ್ಕೂ ಲಿಂಗಕ್ಕೂ ಸಂಬಂಧವಿಲ್ಲವಾಗಿ; 

ಆ ಪ್ರಸಾದೋದಕಕ್ಕೂ ಆತ್ಮಕ್ಕೂ ಸಂಬಂಧವಿಲ್ಲವಾಗಿ; 

ಆ ಲಿಂಗೋದಕಕ್ಕೂ ಲಿಂಗಕ್ಕೂ ಸಂಬಂಧವಿಲ್ಲವಾಗಿ. 

ಇಂತೀ ತ್ರಿವಿಧಂಗಳಲ್ಲಿ ಕೊಡಬಲ್ಲಡೆ ಕೊಳಬಲ್ಲಡೆ 

ಆದಿ ಆಧಾರವನಟ್‌ತು ಅನಾದಿ ಪೂರ್ವಯುಕ್ತವ ತಿಳಿದು 


` ಗುರುವಾರು ಲಿಂಗವಾರು ಜಂಗಮವಾರೆಂಬುದ ತಿಳಿದು 


ಪೂರ್ವ ಉತ್ತರಂಗಳಲ್ಲಿ ನಿಶ್ಚೈಸಿ 

ಪಾದೋದಕವಾರಿಗೆ ಪ್ರಸಾದೋದಕವಾರಿಗೆ, ಲಿಂಗೋದಕವಾರಿಗೆಂಬುದನಟ್‌ತು, 
ಮರಕ್ಕೆ ನೀರನೆರದಲ್ಲಿ ಬೇರಿಗೊ ಮೇರಣ ಕೊಂಬಿಗೊ ಎಂಬ ಭೇದವ ಕಂಡು 
ಗುರುಲಿಂಗಜಂಗಮ ಮೂಜಿಕೊಂದೆನಬೇಕು. 

ಹೀಗಲ್ಲದೆ ಕಾಬವರ ಕಂಡು ಏಗೆಯ್ದು ಮಾಡಿದಡೆ 

ಅದು ಭವ ಭಾರಕ್ಕೊಳಗು ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೧೮ ॥ 


೧೮೮೦ 


ಪಾದೋದಕ ಮಂಡೆಗೆ ಮಜ್ಜನ, ಪ್ರಸಾದೋದಕ ಜಿಹ್ವೆಗೆ ಭಾಜನ, 
'ಲಿಂಗೋದಕಂಗಳು' ಅಂಗಕ್ಕೆ ಲೇಪನ. 
ಈ ಮೂಣು ಮುನ್ನಿನ ಅನಾದಿಯಲಿಂಗ ಸೋಂಕು. 


ಆದಿಯಿಂದತ್ತ ನೀವೆ WHO ನಾನಖೌಯೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೧೯॥ 
೧೮೮೧ 
ಪಾದೋದಕದಿಂದ ಪದಂ ನಾಸ್ತಿಯಾಗಿರಬೇಕು. 
ಲಿಂಗೋದಕದಿಂದ ಅಂಗಮಂಗಳಮಯವಾಗಬೇಕು. 


ಪ್ರಸಾದೋದಕದಿಂದ ಆತ್ಮಭಾವಕ್ಕೆ ಬೀಜವಿಲ್ಲದಿರಬೇಕು. 
ಒಂದನಳಿದು ಒಂದ ಕಂಡೆಹೆನೆಂದಡೆ ತಾವು ತಾವು ನಿಂದಲ್ಲಿಯೆ ನಿರುತರು. 
ಎನಗಾವುಭಯದ ಬಂಧವಿಲ್ಲ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೨೦॥ 


೧೮೮೨ 


ಗುರುಜಂಗಮದ ಪಾದೋದಕವ ಲಿಂಗಕ್ಕೆ ಮಜ್ಜನವ ಮಾಡುವಲ್ಲಿ 
ಆ ಲಿಂಗ ಮೊದಲೊ ಗುರುಚರ ಮೊದಲೊ? 


೧೮೮೦: 1 ಲಿಂಗೋದಕೆಂಗಳು (ಕೋ ೮೨); ಪಾದೋದಕಂಗಳು (ಕೋ ೧೫೧). 


CC-0. Jangamwadi Math Collection. Digitized by eGangotri 


z S N 


ಮೋಳಿಗಯ್ಯಗಳ ವಚನ - 


೫೨೧ 
ಅನಾದಿ ಬೀಜಲಿಂಗ, ಆದಿ ಬೀಜ ಗುರುಚರ. 
ಇಂತೀ ಉಭಯವನಜ್‌ೌತಲ್ಲಿ ಗುರುಚರಕ್ಕೆ ಲಿಂಗವೆ ಆದಿ 


ನಿಕಳಂಕಮಲ್ಲಿಕಾರ್ಜುನಾ. 1080 1 


೧೮೮೩ 


ಅಜಮಲ ಲಿಂಗವಾದಲ್ಲಿ, ಲೆಕ್ಕದ ಬುಡ ag ಶ್ಹಯಲಿಂಗವಾದಲ್ಲಿ, ಮತ್ತೆ 
ಕಾಷ್ಠವೇಷ ಗುರುಚರವಾದಲ್ಲಿ, ಎನ್ನ ಕಾಯಕದ ಕಾಷ  ಚಿನ್ನವಾದಲ್ಲಿ 
ಮತ್ತಾವಾವ ಗುಣ ಅವಗುಣ ಹಿಂಗಿ ಲೇಸಾದಲ್ಲಿ ಅದು ತನ್ನಯ ವಿಶ್ವಾಸದಿಂದ. 
ತನಗೆ ಆರೆಂಬುದನಟ್‌ತು ಕುಜ್‌ತು ಆ ಭಾವಕ್ಕೆ. ಬಲೋತ್ರನಾಗಿ ಇದ್ದಾ SS ಇರವು 
ಎಂತೆ ಇದ್ದಡೆ ಅಂತೆ ಸುಖ ನೀಃಕಳಂಕಮಲ್ಲಿಕಾರ್ಜುನಾ. ॥ ೧೨೨॥ 


೧೮೮೪ 


ಕುಜುಹ ಕೊಡುವಲ್ಲಿ ಗುರುವಾಗಿ, ವೇಷವ ತೊಟ್ಟು ತಿರುಗುವಲ್ಲಿ ಚರವಾಗಿ, 
ಭಾಷೆಯ ತೊಟ್ಟು ಮಾಡುವಲ್ಲಿ ಭಕ್ತನಾಗಿ, 
ಈ ತ್ರಿವಿಧದಾಟವು ಇದಅ ಭೇದ; ಘನಲಿಂಗದ ಕೂಡಿಹೆನೆಂಬ ಕೂಟದ ಭೇದ, 
ಎತ್ತ ಸುತ್ತಿ ಬಂದಡೂ ವಂಕದ ತಪ್ಪಲಿನಲ್ಲಿ ಹೊಗಬೇಕು. 
ಇದು ನಿಶ್ಚಯ ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೨೩ ॥ 


೧೮೮೫ 


ಧರೆ ಸಲಿಲ ಅನಲ ಅನಿಲ ಆಕಾಶ ಮುಂತಾದ ಭೇದಂಗಳ ಕಲ್ಪಿಸುವಲ್ಲಿ, 
ಬ್ರಹ್ಮ-ವಿಷ್ಣು-ರುದ್ರ-ಈಶ್ವರ-ಸದಾಶಿವಮೂರ್ತಿಗಳು ಕುಜ್ಜುಹುಗೊಂಬಲ್ಲಿ, 


 ನಾದ-ಬಿಂದು-ಕಳೆ ಲಕ್ಷ್ಮಸುವಲ್ಲಿ, 


ಪರಶಿವತತ್ವದ ಅಂಗ ಗುರುರೂಪಾಗಿ, ಆ ಪರತತ್ವದದಂಗಲಿಂಗವಾಗಿ, 
ಆ ಪರತತ್ವದಂಗ ಜಂಗಮವಾಗಿ, 
ಆ ಜಂಗಮಲಿಂಗದಲ್ಲಿ ಲಿಯ್ಯ ವಾಗಿ, ಆ ಲಿಂಗ ಗುರುವಿನಲ್ಲಿ ಲಿಯ ವಾಗಿ, 
ಆ ಗುರು ಉಭಯಸ್ಸ ಲವ ಗರ್ಭೀಕರಿಸಿ ಗುರುವೆಂಬ ಭಾವ ತನಗಿಲ್ಲದೆ 
ತರು ಫಲವ ಹೊತ 308, ಫಳ ರಸವಂ ಇಂಬಿಟ್ಟಂಕೊಂಡಂತೆ, 
cnt ಆತ್ಮತೇಜವಟಿತು, ಭಾವಕ್ಕೆ ಭೀಷ್ಮೆ ನಿಂದು ಮನ ಮಹವನೊಡಗೂಡಿದಲ್ಲಿ 
ಸದು 2 ರುಮೂರ್ತಿಯ ಕರದಲ್ಲಿ ಬಂದ ಲಿಂಗ, ಕರ್ಣದಲ್ಲಿ ಹೇಳಿದ ಮಂತ್ರ, 
ಸಜ ಮುಟ್ಟಿದ ತಂತ್ರ. 
ಆದು ಸದ್ದು ರುಕಾರುಣ್ಯ. ಆ ಶಿಷ್ಯಂಗೆ ಜೀವನ್ಮುಕ್ತಿ; eS 
ಇದು ಆಚಾರ್ಯಮತ ನಿಃಕಳಂಕಮಲ್ಲಿಕಾರ್ಜುನಾ. © ORN 


CC-0. Jangamwadi Math Collection. Digitized by eGangotri 


೫೨೨ ಸಕಲ ಪುರಾತನರ ವಚನಗಳು-೧ 
೧೮೮೬ ' 


- ನಾನಾ 'ಚಿಹ್ನ!ವಿಚಿಹ್ನಂಗಳು ತಲೆದೋಣದೆ, 
ನಾನಾ ವೇಷಪಾಶರೋಷ ದೋಷ ನಾಶವಾಗಿ ವಿಮಲಾಂಗವಾಗಿಪು ದು ಶಿವಲಿಂಗಸ್ಥ ಲ, 
ಫಲ ಭೋಗ ಭೋಜ್ಯಂಗಳು ನಿವೃತ್ತಿಯಾಗಿ 
ಕಾಮಕ್ರೋಧಲೋಭಮೋಹಮದಮಾತ್ರ ರ್ಯಂಗಳಲ್ಲಿ ನಿರತನಾಗಿ, 
ಹಸಿವು ತೃಷೆವ್ಯಸನಂಗಳಲ್ಲಿ ಅಲಕ್ಷಿತನಾಗಿ ಪ ಪಾಶಬದ್ಧ ವಿರಹಿತನಾಗಿ, 
ಗುಣ ಅವಗುಣವ ವಿಚಾರಿಸದೆ, 
ಯಣಾತುರಿಯ ಮುಕ್ತ್ಯಾತುರಿಯ, ಸ್ವಯಿಚ್ಛಾತುರಿಯಂಗಳಲ್ಲಿ 
ಉಂಬ ಠಾವಿನಲ್ಲಿ ಬದ್ಧ arid 
ಸ್ತುತಿಯಲ್ಲಿ ನಿಲ್ಲದೆ, ನಿಂದೆಯಲ್ಲಿ ಓಡದೆ ಆ ಉಭಯವ ಒಂದೂ ಅಜಕಿಯದೆ 
ಸರ್ವಾಂಗಮುಖ ಜಂಗಮವಾಗಿ ಗುರುಲಿಂಗ ಉಭಯ ಸ್ಥಲ ಗರ್ಭೀಕರಿಸಿ 
ನಿಂದ ಪರಮ ವಿರಕ್ತನ ಪಾದಾಂಬುವೆ ಮಜ್ಜನವಾಗಿ, 
ಪ್ರಸಾದವೆ ಸಂಜೀವನವಾಗಿ, ಆತನ ನಿಜಸ್ವ ರೂಪವೆ ಎನ್ನ ಕಂಗಳು ತುಂಬಿ 
ಹಿಂಗದಿದ್ದಿತ್ತು ನಿಃ ಕಳಂಕಮಲ್ಲಿಕಾರ್ಜುನಾ. ॥ ೧೨೫ ॥ 


೧೮೮೭ 
 ಸದ್ದುರುಚರ ಶ್ಮಶಾನದೀಕ್ಷೆಯ ಮಾಡಲಾಗದು. 


ಪ್ರೇತಾಂಗಕ್ಕೆ ವಿಭೂತಿ ರುದ್ರಾಕ್ಷಿಯ ಪಟ್ಟವ ಕಟ್ಟಬಹುದೆ, ಶಿವಲಿಂಗ ಹೊಜತೆಯಾಗಿ? 
ಬೀಜ ಹೊಟಿತೆಯಾದ ವೃಕ್ಷವುಂಟೆ, ಕಾಂತಿ ಹೊಳಿಗಾದ ಬೆಳೆಗುಂಟೆ? 


ಭೂತಕಾಯಕ್ಕೆ ಶಿವಾಧಿಕ್ಯವೆಂಬ ಪಟ್ಟವುಂಟಿ? 

ತಾ ಪಂಚಾಚಾರಭರಿತನಾಗಿದ್ದು ಇಷ್ಟಲಿಂಗವಿಲ್ಲದವನ ಮನೆಯ ಹೊಕ್ಕು ಶಿಷ್ಕನೆಂದಡೆ 

ಆತ ಘಟ್ಟುವ ಭಂಡನೆಂದೆ ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೨೬ Il 
೧೮೮೮ 


ಲಿಂಗಬಾಹ್ಯಂಗೆ ಲಿಂಗಬಾಹ್ಯನಾಗಬೇಕಲ್ಲದೆ, ಸುಜಾತಿ: ವಿಜಾತಿಯ ಬೆರಸಿದುದುಂಟೆ? 
ಇಂತೀ ಆಜು ಶೈವವ ಹೊದ್ದದ ವೀರಶೈವವೆಂದ 
ಮತ್ತೆ ಇವಮೀಜಲಿಲ್ಲ, 
ಪಂಚಾಚಾರಶುದ್ಧ on. 
ಇಂತೀ ಪಥವನೇಟ್‌ ಬದಿಕಿ ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೨೭॥ 


೧೮೮೬: 1 x (ಕೋ ೪೪೮). 


CC-0. Jangamwadi Math Collection. Digitized by eGangotri 





ಮೋಳಿಗಯ್ಯಗಳ ವಚನ . 
೧೮೮೯ 


ಗುರುಸ್ಥಲ ಮೂಜಣಗಿ ನಡೆವ ಭೇದವನಾರೂ ಅಜೌಯರಲ್ಲಾ, 
ಭವಿಗೆ ಲಿಂಗವ ಕೊಡುವಲ್ಲಿ, ಲಿಂಗವಂತಂಗೆ ಹರರೂಪ ಮಾಡುವಲ್ಲಿ, 
ಹರರೂಪಿಂಗೆ SP ಹೇಳುವಲ್ಲಿ, ತ್ರಿವಿಧ ಗುರುರೂಪಾಯಿತ್ತು. 
ಅಂಗಕ್ಕೆ ಲಿಂಗವ ಕೊಡುವಲ್ಲಿ ಜಂಗಮಸ್ಥ ಲವ ಮಾಡುವಲ್ಲಿ 
ಆತ ಘಬೋಧೆಯ ಹೇಳುವಲ್ಲಿ ಲಿಂಗಕ್ಕೆ ಆಜಾರ ಸಮಯಕ್ಕೆ ದರಿಸಿನ ಆತ್ಮಕ್ಕೆ ಬೋಧೆ 
ಇಂತಿವನಾಧರಿಸಿ ಮಾಡಬೇಕು, ನಿಕಳಂಕಮಲ್ಲಿಕಾರ್ಜುನಾ, ॥ ೧೨೮॥ 


೧೮೯೦ 


ಆಚಾರ ಗುರು, ಸಮಯ ಗುರು, ಜ್ಞಾನ ಗುರು. 
ಆಚಾರ ಗುರು ಬ್ರಹ್ಮಕಲ್ಪವ ತೊಡೆಯಬೇಕು. 
ಸಮಯ ಗುರು ವಿಷ್ಣುವಿನ ಸ್ಥಿತಿಯ ಹಚೌಯಬೇಕು 
ಜ್ಞಾನಗುರು ಉತ್ಪತ್ಕ ಸ್ಥಿತಿ ಲಯ ಮೂಜನೊ ಕಳೆಯಬೇಕು. 
ಇಂತೀ ತ್ರಿವಿಧ ಗುರು ಏಕವಾದಲ್ಲಿ 
ಸದ್ಗುರು ಮದ್ಗುರು ಮಹಾಗುರುವೆಂಬೆ ನಿಃಕಳಂಕಮಲ್ಲಿಕಾರ್ಜುನಾ. ॥೧೨೯॥ 


೧೮೯೧ 


ದಿಕ್ಷಾಗುರು ಶಿಕ್ಲಾಗುರು ಮೋಕ್ಷಗುರುವಾದಲ್ಲಿ 
ತ್ರಿವಿಧ ಕಾರಣಂಗಳನಟ್‌ತು, 
ಕರ್ಮ ಕ್ರೀ ಆಚಾರಸಂಬಂಧವ ಸಂಬಂಧಿಸಿ ಮಾಡುವಲ್ಲಿ ದೀಕ್ಬಾಗುರು. 
ಆ ಕ್ರೀ ತಪ್ಪಿದಲ್ಲಿ ಬಂಧನವ ಮಾಡುವಲ್ಲಿ ಶಿಕ್ಲಾಗುರು. 
ಇಷ್ಟ ವೆ ಮೋಕ್ಷಂಗಳ ಗೊತ್ತ ಕೆಡಿಸಿ ನಿಶ್ಚೈಸಿ ಮಾಡುವುದು ಮೋಕ್ಷಗುರು. 
ಇಂತೀ ಭೇದದ ಆಗನಟ್‌ತು ಭಾಗೀ ಕಥೆಯಂತೆ ಆಗಬಲ್ಲಡೆ 
ಪರಮಗುರು ನಿಃಕಳಂಕಮಲ್ಲಿಕಾರ್ಜುನಾ. Il QAO Il 


೧೮೯೨ 


Thos LOD ಲಿಂಗಸ್ಥಲ ಮೂಟು ZEST] i ಲವೊಂದೆಯೆಂದಲ್ಲಿ 
ಓಂಕಾರ ಬಿಂದು ಸಹಿತಾದಂತೆ; 
ಆರೋಹ ಅವರೋಹವಾಗಿ ನಿಂದು ಏರಿದ ವಿಷ ಇಳಿದು ಸೋರುವಂತೆ. 
ಅದಾರ ಗುಣವೆಂದು ಪ್ರಣವದ ಬೇರನಟ್‌ತಲ್ಲಿ 


ಸರ್ವಸ್ಥಲ ಜಾಣ DPS, ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೩೧ ॥ 
CC-0. Jangamwadi Math Collection. Digitized by eGangotri 


2 





೫೨೪ ಸಕಲ ಪುರಾತನರ ವಚನಗಳು-೧ 


೧೮೯೩ 


ಪೃಥ್ವಿಯ ಪೃಥ್ವಿಯೆಲ್ಲಿಪ್ಪುದು? ಅಪ್ಪುವಿನ ಅಪ್ಪು ಎಲ್ಲಿಪ್ಪುದು? 
ತೇಜದ ತೇಜ ಎಲ್ಲಿಪ್ಪುದು? 
ವಾಯುವಿನ ವಾಯು ಎಲ್ಲಿಪ್ಪುದು? ಆಕಾಶದ ಆಕಾಶ ಎಲ್ಲಿಪ್ಪುದು? 
ಇಂತೀ ಭೇದಂಗಳನಟ್‌ವುದಕ್ಕೆ ದೃಷ್ಟ ಆತ್ಮಕ್ಕೆ ಆತ್ಮನ ಪ್ರತಿರೂಪ ಕಂಡಲ್ಲಿ. 
ಇಂತೀ ಇವಕ್ಕೆ ಉಭಯ ನಾಮವುಂಟು. 
ಪೃಥ್ವಿಗೆ ಆಧರಣೆ ಒಂದೆ ಮಯ, ಅಪ್ಪ ವಿಗೆ ಸರ್ವಸಾರವೊಂದೆ ಭೇದ, 
ತೇಜಕ್ಕೆ ಉಷ್ಣ ಹಲವು ಪರಿಯಿಲ್ಲ, ವಾಯುವಿಂಗೆ ಸಂಚಾರ ಕಡೆನಡು ಮೊದಲಿಲ್ಲ, 
ಇಂತಿವ ತಿಳಿದಡೆ ಒಂದೆ ಭೇದ; 
ಹೊಲಬನಟ್‌ದಡೆ ಹಲವು ಭೇದವುಂಟು ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೩೨ ॥ 


೧೮೯೪ 


ಪೃಥ್ವಿಗೆ ಹಲವು See, ಅಪ್ಪ ವಿಗೆ ನಾನಾ'ಸಾರ', ಅಗ್ನಿಗೆ ಹಲವು ಘಟಕ್ಷುಧೆ, 
ವಾಯುವಿಗೆ ನಾನಾ ರೂಪು ಸಂಚಾರ, ಆಕಾಶಕ್ಕೆ ಬಹುವರ್ಣ ಚೇತನ. 
ಇಂತೀ ದೃಕ್ಕಿಂಗೆ ಲಕ್ಷವಿದ್ದಂತೆ ಲಕ್ಷಿಸಿ, ಕಂಡಂತೆ ಕಂಡು ಸದ್ಗುಣ ಆರೆಂದಂತೆಯೆಂದಡೆಂದು 
ಮನಕ್ಕೆ ಕುಟುಹುದೋಟದೆ ತನ್ನ ತಾನಣಿದಲ್ಲಿ 
ನಿಃಕಳಂಕಮಲ್ಲಿಕಾರ್ಜುನ ಭಿನ್ನರೂಪನಲ್ಲ. ॥ ೧೩೩. ॥ 


೧೮೯೫ 


ಭೂಮಿಯ ಮಜಕಿಯ ಹೇಮ, ನಾನಾ ರತ್ನಮೂಲಿಕ ದ್ರವ್ಯಂಗಳಂತೆ. 
ಅಪ್ಪುವಿನ ಮಣವೆಯ ಷಡುವರ್ಣದ ಟಿಪ್ಸಣದಂತೆ, 
ತೇಜದ ಮಜ*ಯ ನವಗುಣದ ಹೊಳಹಿನಂತೆ, 
ವಾಯುವಿನ ಮಣಿಯ ನಾನಾ ಸುಳುಹಿನಂತೆ, 
ಆಕಾಶ ವಿದ್ಯುಲ್ಲತೆಯ ಗರ್ಜನೆಯ ಮೊಳಗಿನಂತೆ, 
ಇಂತೀ ತದ್ರೂಪ ಹೊದ್ದದಿಹವಾದಕಾರಣ, 
ಇಂತೀ ಆತ್ಮತತ್ವಭೇದದಲ್ಲಿ' ಆಗುಚೇಗೆಯನಜ್‌ಯಬೇಕು. 
ಆಕಾಶದ ಸೂರ್ಯ ಹಲವು ಕುಂಭದಲ್ಲಿ ತೋಟುವವೊಲು, 
ಮಟದಡೆ ಪ್ರತಿಷ್ಠೆ ಅಜ್‌ದಡೆ ಸ್ವಯಂಭು ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೩೪ ॥ 


೧೮೯೪: 1ರಸ (ಕೋ ೪೪೮). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ. . : 


೧೮೯೬ 


ಭಕ್ತನ ಭಕ್ತಿಸ್ಥಲದ ಮಹೇಶ್ವರನ ಭಾವ ಧರೆ ಪಂಕ ಜಲದಂತೆ; 
ಮಹೇಶ್ವ ರನ ಮಹೇಶ್ವರನ ಪ್ರಸಾದಿಯ ಭಾವ ತರುಗಂಧ ಅನಿಲದಂತೆ; 
ಪ್ರಸಾದಿಯ ಪ್ರಸಾದಿಯ ಪ್ರಾಣಲಿಂಗಿಯ ಭಾವ 
ಮರೀಚಿಕಾ ಜಲದ ತೆರೆಯ ಹೊಳಹಿನ ಅರುಣನ ಕಿರಣ ಗ್ರಹಿಸಿಕೊಂಡಂತೆ. 
ಪ್ರಾಣಲಿಂಗಿಯ ಪ್ರಾಣಲಿಂಗಿಯ ಶರಣಸ್ಥಲದ ಭಾವ ತಿಲ ತೈಲ ನೀರಿನಂತೆ; 
ಶರಣನ ಶರಣನ ಐಕ್ಕಸ್ಥಲದ ಭಾವ 
ದರ್ಪಣದ ಬಿಂಬ ಬಿಂಬಿಸುವ, ಉಭಯ ದೃಷ್ಟಿ ಏಕವಾದಂತೆ. 
ಐಕ್ಕನ ಮಹದೈಕ್ಕ ಭಾವ ಮಿಂಚಿನ ಕುಡಿವೆಳಗಿನ 
ಸಂಚದ ಸಂಚಲದ ಸಂಚಾರ ಸಂಚಲಿಸುವ ಸರದಂತೆ. 
ಇಂತೀ ಸ್ಮಲ, ಭಾವಕ್ಕೆ, ಭಾವ, ಜ್ಞಾನಕ್ಕೆ ಜ್ಞಾನವೇದಿಸಿ ಭೇದಿಸುವಲ್ಲಿ 
ದೃಕ್ಕು ದೃಶ್ಯಕ್ಕೆ ಒಡಲಿಲ್ಲದಿರಬೇಕು ನಿಃಕಳಂಕಮಲ್ಲಿಕಾರ್ಜುನಾ. I 0೩% ॥ 


೮೯೭ 


ಭಕ್ತನ ಅಂಗಸ್ಥಲ, ಮಹೇಶ್ವರನ ಭಾವಸ್ಥಲ, ಪ್ರಸಾದಿಯ ಜ್ಞಾನಸ್ಮಲ, 
ಪ್ರಾಣಲಿಂಗಿಯ ಉಭಯಸ್ಥಲ, ಶರಣನ ಏಕಸ್ಸಲ, ಐಕ್ಯನ ಕೂಟಸ್ಥಲ. 
ಇಂತೀ ಆಜು ಸ್ಥಲವ ವೇದಿಸಿ ನಿಂದಲ್ಲಿ ಮಹದೃಕ್ಕ, 
ಏಕಮೂರ್ತಿ ನಿ8ಕಳಂಕಮಲ್ಲಿಕಾರ್ಜುನಾ. ॥ ೧೩೬ ॥ 


೧೮೯೮ 


ಭಕ್ತಂಗೆ ಪೃಥ್ವಿಯಂಗವಾಗಿ, ಮಹೇಶ್ವರಂಗೆ ಅಪ್ಸುವಂಗವಾಗಿ, 
ಪ್ರಸಾದಿಗೆ ಅಗಿ ಿಯೆಂಗವಾಗಿ, ಪ್ರಾ ಪ ಪ್ರಾಣಲಿಂಗಿಗೆ ಪವನನಂಗವಾಗಿ, 
ಶರಣಂಗೆ ಆಕಾಶವಂಗವಾಗಿ ಐಕ್ಕಂಗೆ ಮಹಾಬೆಳೆಗೆ ಅಂಗವಾದಲ್ಲಿ 
ಪಂಚತತ್ವ ಕೂಡಿ ಒಂದಣಲ್ಲಿ' ಎಯ್ದು ವಲ್ಲಿ' ಷಡುಸ್ಥಲ ರೂಪಾಯಿತ್ತು. 
ಆಟು ವರ್ಣಕ್ಕಿ ಅಪ್ಪು ಆರಸಾದಂತೆ, ಏಕಛತ್ರ ಮಹಾರಾಜ ನೀನೆ 
ನಿಃಕಳಂಕಮಲ್ಲಿಕಾರ್ಜುನಾ, ದ OBL 


cL 
Wi 2 
೧೮೯೮: 3 ಎಯ್ದಿ (ಕೋ ೪೪೮) 


CC-0. Jangamwadi Math Collection. Digitized by eGangotri 


೫೨೬ ಸಕಲ ಪುರಾತನರ ವಚನಗಳು-೧ 


೧೮೯೯ 


ಹಿಂಡ ಪಿಂಡಸ್ಥಲ, ಭಾವ ಭಾವಸ್ಥಲ, ಜ್ಞಾನ ಜ್ಞಾನ ಸ್ಥಲ. 
ಒಂದು ಕೆಂಡದ ಬುಡದಲ್ಲಿ ನಾನಾ ಉರಿ 
ದಿಕ್ಕುದಿಕ್ಕಿನಲ್ಲಿ ಹತ್ತಿ ಬೇವುದ ಕಂಡು ಲಕ್ಷಿಸಿದ ಮತ್ತೆ 
ಒಂದು ಮೂಖಾಗಿ ಮೂಜು ಆಜಾಗಿ 
ಇಂತೀ ನಾನಾ ಭೇದಂಗಳ ತಾ ಕಂಡ ಮತ್ತೆ 
ಬಾಗಿಲವಳಿ ಹೊಳಹಿನಂತೆ ಎಯ್ದುವುದು ಒಂದೆ ದಾರಿ. 
ಆ ಭೇದವನಖಾತಲ್ಲಿ ಅಭೇದ್ಯಮೂರ್ತಿ ಏಕಛತ್ರಕ್ಕೆ ನೀವೆ ಅರಸು 
ನಿಃಕಳಂಕ ಮಲ್ಲಿಕಾರ್ಜುನಾ ॥ ೧೩೮ ॥ 


೧೯೦೦ 


ಸ್ಥ ಲವೆಂಬುದು ಘಟ, ಕುಳವೆಂಬುದು ಆತ್ಮ. 
ಇಂತೀ ಸ್ಥಲ ಕುಳವನಜ್‌ವುದು ಮಹಾಜ್ಞಾನ. 
ಇಂತೀ ಸ್ಫ್ಥಲವನಟ್‌ತು ಕುಳವ ಕಂಡು ಇಂತೀ ಮೂಜಜ ಹೊಲಬ ಬಿಡಬೇಕು. 
ಬಿಡುವಲ್ಲಿ ಜಗವನಟಯದೆ, ಅಟ್‌ವಲ್ಲಿ ಭವಕ್ಕೆ ಒಡಲಲ್ಲದೆ 
ಈಚೆಯಡಿಯ ಬಿಟ್ಟು ಆಚೆಯಡಿಯ ಮೆಟ್ಟದೆ 
ನಿಹಿತದಡಿಯ ಮಡಮುಟ್ಟದೆ ಉಂಗುಷ್ಟ ಊಜದೆ ದಾಟಬೇಕು, ಸ 
ಆತನಡಿಗೆ, ನಿಃಕಳಂಕಮಲ್ಲಿಕಾಜರ್ಕನಾ. I OF Il 


೧೯೦೧ 


ಅಂಗಸ್ಥಲ ಮೂಜು, ಲಿಂಗಸ್ಥಲ ಮೂಜು, ಜ್ಞಾ LoF ಮೂರಿಕೆಂಬಲ್ಲಿ 
ಆತ್ಮ "ಹಲವು ರೂಪಾಗಿ ತೊಳಲುತ್ತಿ ಶ್ರಿದೆ ನೋಡಾ 
ಅಂಗಸ್ಥಲದ ಲಿಂಗ, ಲಿಂಗಸ್ಥಲದ ಜ್ಞಾನ, ಜ್ಞಾನಸ್ಥಲದ ಸರ್ವ ಚೇತನಾದಿಗಳೆಲ್ಲವು 
ಎಯ್ದುವಪರಿಯೆಂತು? ಎಯ್ದಿಸಿಕೊಂಬುವನಾರೆಂದು ನಾನಟ್‌ಯೆ. 
ಹಿನ್ನಿಗೆ' ದ ಯವಾದಡೆ ಹಟ್‌ವುದಲ್ಲದೆ ಮುಂಮೊನೆಗುಂಟೆ ಉಭಯ? 
ಪೂರ್ವಕ್ಕೆರಡು ಉತ್ತರಕ್ಕೆ ಒಂದೆಂದಲ್ಲಿ ನಿಶ್ಚಯವ ತಿಳಿಯಬೇಕು 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೪೦॥ 


೧೯೦೧: | ಹಿಂಗಿಗೆ (ಕೋ ೮೨, ಕೋ ೩೦೦, ಕೋ ೪೪೮). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ "-. 


೧೯೦೨ 


ಅಜ್‌ವಲ್ಲಿ ಉಭಯ ಅಜ್‌ದಲ್ಲಿ ಏಕ. ಏಕ ಏಕಕ್ಕುಂಟೆ ಬಹುಶಾಖೆಯ ಸ jo? 
ಪೂರ್ವದಲ್ಲಿ ಸ್ವಸ್ಥನಾಗಿ, ಉತ್ತ ರದಲ್ಲಿ ನಿಶ್ನ Te ಮತ್ತೆ . 
ಉಭಯದ ತತ್ತು 'ಮತ್ತಿಗೆ! ಹೆ ಹೊಡೆದಾಡಲಿಲ್ಲ ನಿಃಕಳಂಕಮಲ್ಲಿಕಾರ್ಜುನಾ, ॥ OVO ॥ 


೧೯೦೩ 


ಕೀಲಿಂಗೆ ಕೀಲ ಮಾಡಿಹೆನೆಂದಡೆ ಆ ತರುವಿಂಗೆ ಕಡೆನಡು ಮೊದಲಿಲ್ಲ. 
4, ಲವ ಹಿಡಿದು A, ಲವನೆಯ್ದಿ ಹೆನೆಂದಡೆ ಅದು ನಾಮರೂಪು. 
ಭಾವ ಹಿಡಿವಲ್ಲಿ ಅಜ್‌ತುಬಿಡುವಲ್ಲಿ sherds ಆತನೊಡಗೂಡಿಪ್ಪ ; 
ಃಕಳಂಕಮಲ್ಲಿಕಾರ್ಜುನಾ. ॥ ೧೪೨ 1 


೧೯೦೪ 


ನೀರು ಪ್ರಳಯವಾದಲ್ಲಿ ತೋಡಲುಂಟೆ ಬಾವಿಯ? 
ಆಜನಟತು ಮೂಜಿ ತಿಳಿದು ಬೇಅಕೊಂದು ಇದೆಯೆಂದು ಲಕ್ಷಿಸಿದಲ್ಲಿ 
ಆ ಲಕ್ಷ ನಿರ್ಲಕ್ಷವಾಗಬೇಕು ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೪೩ ॥ 


೧೯೦೫ 


ಬೀಜದಲ್ಲಿ ಅಂಕುರವಿದ್ದಂತೆ ಏಕಡಗಿದೆ? 
ಮತ್ತೆ ಮೊಳೆದೋಣ ಹಲವು ರೂಪಿಗೆ ಕಡೆಯಾದೆ. 
ಇರಿಸಿದಲ್ಲಿ ಏಕಗುಣ, ಬಿತ್ತಿದಲ್ಲಿ ಹಲವು ಗುಣದಂತಾದೆ . 
ಉಭಯದ ಹೊಲಬ ತಿಳಿದು ಪೂರ್ವ ಉತ್ತರವೆಂಬ ಉಭಯದ ಗೊತ್ತ ಮುಟ್ಟದೆ 
ನಿಶ್ಚಯವಾಗಬೇಕು ನಿಃಕಳಂಕ ಮಲ್ಲಿಕಾರ್ಜುನಾ. ॥ ೧೪೪ I 


ಸಾರವ ಕೂಡಿದಲ್ಲಿ ಹಣ್ಣು, ನಿಸ್ಸಾರವಾದಲ್ಲಿ ಕಾಯಿ, 
ಕಾಯಿ ಹಣ್ಣಹುದು ಉಭಯದೊಡಲೊಂದೆ.. 
ಅಜ್‌ದು ಮಜಕಿವುದ ಹೆಬಿಹಿಂಗಿದಲ್ಲಿ ನೀಕಳಂಕಮಲ್ಲಿಕಾರ್ಜನ ತಾನು ತಾನೆ. NOVA 
`ನ ಪಾವಾ ಸಾ ಮ ` 


೧೯೦೨: 1 ಮತ್ತಲ್ಲಿಗೆ ಜಾ de 
CC- -0 Jangamwadi Math Collection. pes by ಸತ್‌ 


? 





೫೨೮ "ಸಕಲ ಪುರಾತನರ ವಚನಗಳು-೧ 


೧೯೦೭ 


ಭಕ್ತನಂಗ ಕಾಮ, ಮಹೇಶ್ವರನಂಗ ಲೋಭ, ಪ್ರಸಾದಿಯಂಗ ಕ್ರೋಧ, 
ಪ್ರಾಣಲಿಂಗಿಯಂಗ ಮೋಹ, 'ಶರಣನಂಗ ಮದ, 


ಐಕ್ಕನಂಗ ಮತ್ಸ ರ. 
ಇಂತೀ ಸ್ಥ ಸ್ಲಲಂಗಳ ಕೂಡುವಲ್ಲಿ ಸ ಸ್ಕೂ ಲವ ಕೂಡಿದಂಗ ಭಕ್ತನಾಗಿ, 


ಸೂಕ್ಷ್ಮವ ಕೂಡಿದಂಗ ಮಹೇಶ್ವ ರನಾಗಿ, ಕಾರಣವ ಕೂಡಿದಂಗ ಪ್ರಸಾದಿಯಾಗಿ 

ಇಂತೀ ಮೂಹು ಭಕ್ತಿ ಸ್ವ ತೊಗ 

ಆ ಸ್ಥೂಲದ ಕಳೆ ಪ್ರಾಣಲಿಂಗಿಯಾಗಿ, ಆ ಸೂಕ್ಷ್ಮದ ಕಳೆ REED 

ಆಕಾಶದ ಕಳೆ ಐಕ್ಕನಾಗಿ ಏಕಮೂರ್ತಿ ತ್ರೈಮೂರ್ತಿಯಾಗಿ, 

ಭಕ್ತಿ ಜ್ಞಾನ 3 ರಾಗ್ಯವೆಂಬುದನಾಧರಿಸಿದೆಯಲ್ಲಾ ! ! 

ಅದು ನಿನ್ನ ಲೀಲಾಭಾವ ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೪೬ ॥ 


೧೯೦೮ 


ಮಾಟಕೂಟವೆಂಬುದು ಮೂಣಿಜಿ ಒದಗಿನಾಟ, ನೀತಿ ನಿರ್ವಾಣ ವಿರಕ್ತಿಯೆಂಬೀ 
ಇವು ಮೂಣು ಆತ್ಮನ ಓಟದಾಟ. 
ಇಂತೀ ಉಭಯದಾಟದ ಕಾಟ ಸ್ಪ ಸ್ವಸ್ಥ ವಾಗಿ, 
ಭಕ್ತಂಗೆ ಸೊಪ್ಪಡಗಿ ವಿರಕ್ತಂಗೆ ಹೆಚ್ಚು ಕುಂದೆಂಬ ಉಭಯ ನಿಶ್ಚಯವಾದಲ್ಲಿ, 
ಆತ ನಿಃಕಳಂಕ ನಿರತ ಸರ್ವನಿರ್ವಾಣಿ ನಿಃಕಳಂಕ ಮಲ್ಲಿಕಾರ್ಜುನಾ. ॥ ೧೪೭ ॥ 


೧೯೦೯ 


ಉಪೇಕ್ಷೆಯಿಂದ ಉರಿವ ಬೆಳಗು ಪವನನ ಪ್ರಾಣಕ್ಕೆ ಒಳಗು. 
ಸ್ವಯಸಂಪರ್ಕದಿಂದ ಒದಗಿದ ಬೆಳಗು ಅನಿಲನ ಆಹುತಿಗೆ ಹೊಜಗಾಗಿಪ್ಪದು. 
ಇಂತೀವಾಗದ್ವೈತದ ಮಾತಿನ ಮಾಲೆ ಸ್ವಯಾದ್ವೈತವ ಮುಟ್ಟಬಲ್ಲಾದೆ? 
ಸ್ಥಲಜ್ಞಾನ ಯಾಚಕತ್ವ ಸ್ಥ ಸ್ಥಲ ಭರಿತನ ಮುಟ್ಟ ಬಲ್ಲು ದೆ? 
ಇಂತೀ ಉಭಯದೊಳೆಗನಲ್‌ತು ಇಷ್ಟಕ್ಕೆ ಕ್ರೀ ಭಾವಕ್ಕೆ ಜ್ಞಾನ ಸಂಪೂರ್ಣವಾದಲ್ಲಿ 
ನಿಃಕಳಂಕಮಲ್ಲಿಕಾರ್ಜುನ ತಾನುತಾನೆ. ॥ ೧೪೮ ॥ 


೧೯೧೦ 


ಪೂಜೆಯಲ್ಲಿ ಮುಕ್ತನೆಂದು ಜ್ಞಾನವ ಮಜಕಯಲಿಲ್ಲ. 
ಜ್ಞಾನವನಜ್‌ತೆನೆಂದು ಪೂಜೆಯ ಬಿಡಲಿಲ್ಲ. 


CC-0. Jangamwadi Math Collection. Digitized by eGangotri 


| 





_ ಮೋಳಿಗಯ್ಯಗಳ ವಚನ 


ಭದ ಬೆಳಗಿನಲ್ಲಿ ಉದಯಿಸಿದ ಕಳೆಯಂತೆ, 
ee ಬೆಳಗನೊಳಕೊಂಡಂತೆ, ಆ ಭಯವಿರಹಿತವಾದಲ್ಲಿ 
ನಿಃಕಳಂಕಮಲ್ಲಿಕಾರ್ಜುನಾ. ॥೧೪೯॥ 


೧೯೧೧ 


ಸುಖದುಃಖಗಳನಟ್‌ವುದು ಕಾಯಜೀವವೊಂದಾದಲ್ಲಿ. 
ಅಹುದಲ್ಲಾ ಎಂಬುದನಜ್‌ವುದು ಜೀವ ಪರಮವೊಂದಾದಲ್ಲಿ. 
ಕಂಡೆ ಕಾಣೆನೆಂಬುದು ದೃಕ್ಕೂ ದೃಶ್ಯವೊಂದಾದಲ್ಲಿ. 
ಇಂತೀ ಪೂರ್ವ ಉತ್ತರದ ಮಧ್ಯದಲ್ಲಿ ನಿಶ್ಚಯವದೇಕೊ 
ನಿಃಕಳಂಕಮಲ್ಲಿಕಾರ್ಜುನಾ. 1020 1 


೧೯೧೨ 


ಪೂಜಿಸುವಲ್ಲಿ ಹೂ ನೀರು ಮುಂತಾದ ಷೋಡಶ ಉಪಚರಿಯಕ್ಕೆ ನಿಲ್ಲ, 
ವೇದದ ಕಡೆ, ಶಾಸ್ತ್ರದ ಮೊದಲು, ಪುರಾಣದ ಸುದ್ದಿಯ ಸುಮ್ಮಾನಂಗಳಲ್ಲಿ 
ವಚನದ ರಚನೆಗೆ ನಿಲ್ಲ, ಮಹಾಜ್ಞಾನಿಗಳಲ್ಲಿಯಲ್ಲದೆ. | 
ಘಟದಲ್ಲಿ ವೈಭವ, ಆತ್ಮನಲ್ಲಿ ವಿರೋಧ, ಆಚಾರದಲ್ಲಿ ಕರ್ಕಶ 
ಇಂತೀ ನಿಹಿತಾಚಾರಂಗಳಲ್ಲಿ ನಿರತನಾಗಿ 
ಕಾಯದ ಕರ್ಮಜೀವನ ಭಾವ ಜ್ಞಾನದ ಒಳಗನಖೌಯಬೇಕು 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೫೧ I 


೧೯೧೩ 


ಆವಾವ ಸ್ಥಲಂಗಳನಾದರಿಸಿ ನಡೆವಲ್ಲಿ 
ಆ ಘಟವೆ ಬೀಗವಾಗಿ, ಎಸಳೆ ಆತ್ಮವಾಗಿ, ಅಟ್‌ವೆ ಕೈಯಾಗಿ, 

ಸ್ವಸ್ಥ ಘಟಕ್ಕೆ ಸ್ವಸ್ಥ ಕೈಗಳಿಂದ ಸಿಕ್ಕು ಹಣ್‌ವುದಲ್ಲದೆ 

ಮತ್ತೊಂದು ಕೈಯಿಕ್ಕಿ ತುಡುಕಿದಡೆ ಬಿಟ್ಟುದುಂಟೆ ಆ ಸಿಕ್ಕು? 

ಇಂತೀ ಕ್ರೀಯಲ್ಲಿ ಕ್ರೀಯ ಕಂಡು ಭಾವದಲ್ಲಿ ಭ್ರಮೆ ಹಿಂಗಿ 

ಜ್ಞಾನದಲ್ಲಿ 'ಸಂಚವಿ!ಲ್ಲದೆ ನಿಂದ ನಿಲವು ನಿಃಕಳಂಕಮಲ್ಲಿಕಾರ್ಜುನ ತಾನು ತಾನೆ! ೧೫೨ ॥ 


— 


೧೯೧೩: 3 ಸಂಚ (ಕೋ ೮೨, ಕೋ ೩೦೦). 
CC-0. Jangamwadi Math Collection. Digitized by eGangotri 


? 


೫೩೦ ಸಕಲ ಪುರಾತನರ ವಚನಗಳು-೧ 
೧೯೧೪ 


ಭಕ್ತಮಹೇಶ್ವ ರಸ ಲ ಏಕವಾದಲ್ಲಿ ಶಿಲೆ ಬಿಂದುವಿನ ಚಂದ್ರನ ಬಿಂಬದಂತೆ ಇದ್ದಿತ್ತು 
ಪ್ರಸಾದಿಯ ಪ್ರಾಣಲಿಂಗಿಯ ಸ್ಥ ಸ್ಥಲ ) ಏಕವಾದಲ್ಲಿ 
ಅರಗಿನ ಪುತ್ಥ ಳಿಯ ಅವಯವಂಗಳ ಉರಿಹರಿದು ಪರಿಹರಿಸಿದಂತೆ ಇದ್ದಿತ್ತು. 
ಶರಣನ ಐಕ್ಕಸ ಲದ ಭಾವಕರ್ಪೂರವ ಅಗ್ನಿ ಆಹುತಿಯ ಕೊಂಡಂತೆ ಇದ್ದಿತ್ತು. 
ಇಂತೀ ಆಟಿ 'ಮೂಳಿಲಲ್ಲಿ ಅಡಗಿ ನಿಂದ ಕೂಟಸ್ಥಲ. 
ಲೆಪ್ಪದ ಮೇರಳ ಚಿತ್ರದ 'ದೃಕ್ಕಿನ ದೃಶ್ಯದಂತೆ ಇದ್ದಿತ್ತು. 
ಇಂತೀ ತ್ರಿವಿಧ ಸ್ಥಲ ಏಕರೂಪವಾದಲ್ಲಿ 
ಆಕಾಶದ ವರ್ಣದ ಬಹುರೂಪ ಗರ್ಭೀಕರಿಸಿದ ನಿರಾಕಾರದಂತೆ ಇದ್ದಿತ್ತು. 
ನಾಮವಿಲ್ಲದ ರೂಪು, ಭಾವವಿಲ್ಲದ ಮಾತು, ನೀ ನಾನೆಂಬ ಸ್ಥ ಸ್ಥಲ ಅದೇ ನು ಹೇಳಾ 


ನಿಃಕಳಂಕ è ಮಲ್ಲಿಕಾರ್ಜುನಾ. 1೧೫೩ 1 


೧೯೧೫ 


ಭಕ್ತನ ತ್ರಿವಿಧ ಲಿಂಗಭೇದ ಚಿಪ್ಪಿನ ಮುತ್ತಿನ ಅಪ್ಪುವಿನಂತೆ ಇದ್ದಿತ್ತು. 
ಆ ತ್ರಿವಿಧದ ಆದಿಯನಟ್‌ದಲ್ಲಿ ಭಕ್ತಿಸ 3,0 ಸಂಪೂರ್ಣ. 
ಮಾಹೇಶ್ವ ರನ ತ್ರಿವಿಧದ ಆದಿಯನಚ್‌ದಲ್ಲಿ ಭಕ್ತಿಸ್ಸ ಸ್ಥಲ ಸಂಪೂರ್ಣ. 
ಮಾಹೇಶ್ವ ರನ ತ್ರಿವಿಧಲಿಂಗ ಭೇದವಾರಿವಾಯುವಿನ ಸಂಗದ ಕಲ್ಲಿನ ಬೆಗಡದಂತಿದ್ದಿತ್ತು. 
ಪ್ರಸಾದಿಯ ತ್ರಿವಿಧ ಲಿಂಗಭೇದ ಉರಿಯ ತುದಿಯ ಮೇಲೆ 
DHR 9.099 ಕೊಂಡು ಉರಿವ ಸರದಂತೆ ಇದ್ದಿತ್ತು. 
ಪ ಪ್ರಾಣಲಿಂಗಿಯ ತ್ರಿವಿಧ ಲಿಂಗಭೇದ ಹರಿವ ಅಪ್ಪು ವಿನಲ್ಲಿ ಬರೆದ ಚಿತ್ತಾರದಂತೆ ಇದ್ದಿತ್ತು. 
ಶರಣನ ತ್ರಿವಿಧ ಲಿಂಗಭೇದ ವಜ್ರದ ಬೆಳಗಿನ ಕಳೆಯ ಹೊಳಹಿನಂತೆ ಇದ್ದಿತ್ತು. 
ಐಕ್ಕನ ತ್ರಿವಿಧವಡಗಿದ ಭಾವ ಈ ಪೂರ್ವದ ಅಯಿದನವಗವಿಸಿ 
a ಸ್ವಯವಾದುದು ಐಕ್ಯಾನುಭಾವ. ಳ್‌ 
ಇಂತೀ a 3 8305009, DA, ಲವಾದಲ್ಲಿ ನಿಃಕಳಂಕನಾದೆಯಲ್ಲಾ, 
ನಿಃಕಳಂಕ" ಮಲ್ಲಿಕಾರ್ಜುನಾ. | ॥ ೧೫೪ ॥ 


(KOE 


ಭಕ್ತನಾದಲ್ಲಿ ಬ್ರಹ್ಮನ ಒಡಲೊಡೆಯಬೇಕು. 
ಮಹೇಶ ಶ್ರ ರನಾದಲ್ಲಿ ವಿಷ್ಣುವಿನ ಚೇತನಕ್ಕೆ ಸಿಕ್ಕ BOOED. 
ಪ್ರಸಾದಿಯಾದಲ್ಲಿ ರುದ್ರನ ಬಂಧಕ್ಕೆ ಹೊದ್ದದಿರಬೇಕು 
ಪ ಪ್ರಾಣಲಿಂಗಿಯಾದಲ್ಲಿ ಈಶ್ವರನ ಗೊತ್ತ ಮೆಟ್ಟ ದಿರಬೇಕು. 
ಶರಣನಾದಲ್ಲಿ ಸದಾಶಿವಮೂರ್ತಿಯ ತಪ್ಪಲ ತಪ್ಪ ಬರಬೇಕು. 
ಐಕ್ಕ ನಾದಲ್ಲಿ i ಪರಶಿವನೆಂಬ ಪ್ರಮಾಣು ನಷ ವಾಗಿರಬೇಕು. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ: ೫೩೧ 


ಇಂತೀ ಸ್ಥಲಂಗಳ ನೆಮ್ಮಿ ತೆಪ್ಪವ ಹತ್ತಿ 

ಒತ್ತುವನಂತೆ, ತೆಪ್ಪವ ತಪ್ಪಲಿಗೆ ಸೇರಿದ ಮತ್ತೆ ಒತ್ತುವುದು ಹತ್ತುವುದು. 

ಆ ಹೊಳೆ ಕಾಲಿಂಗೆ ಹೊಲಬಾರದ ಮತ್ತೆ ಪೂರ್ವವಿತ್ತ ಉತ್ತರವತ್ತ; 

“ಉಭಯ ನಷ್ಟವಾದುದೆತ್ತ ಅತ್ತಲೆ ತನ್ನಷ್ಟ ಮತ್ತೆ ನಿಃಕಳಂಕಮಲ್ಲಿಕಾರ್ಜುನಾ. ॥೧೫೫॥ 


೧೯೧೭ 


ಹಸಿದು ಅಶನವ ಮುಸುಕಿಟ್ಟುಕೊಂಡಡೆ ಹಸಿವು ಹರೆದುದುಂಟೆ? 
ನಿಹಿತದ ಸ್ಥಲವ ಎಷ್ಟ ನುಡಿದಡೇನು, ಆ ಸ್ಥಲ ಆತ್ಮನಲ್ಲಿ ನಿಹಿತವಾಗಬೇಕು. 
ಅದು ಮೃತ್ತಿಕೆಯ ತಿಟ್ಟದ ಉಭಯದಲ್ಲಿ ನಿಂದಕರುವಿನಂತೆ, 
ಆ ತ್ರಿವಿಧವ ನೇತಿಗಳೆದು ನಿಂದ ಲೋಹದಂಗದಂತೆ. 
ಅದು ಭಕ್ತನ ಸತ್ಯದ ನಿಜ, ಅದು ಮಾಹೇಶ್ವರನ ಮಹಾಕೂಟ; 
ಅದು ಪ್ರಸಾದಿಯ ಪ್ರಸನ್ನ; ಅದು ಪ್ರಾಣಲಿಂಗಿಯ ಪರಮಸುಖ; 
ಅದು ಶರಣನ ಸನ್ನದ್ಧ, ಅದು ಐಕ್ಕನ ಅದೃಶ್ಯ. 
ಇಂತೀ ಷಡುಸ್ಥಲ ಭರಿತನಾಗಿ ಚಿತ್ರದ ಲೆಪ್ಸವೊಡೆದಂತೆ ಮತ್ತೆ ಲಕ್ಷಣವುಂಟೆ? 
ಲಕ್ಷಿಸಿ ಅಲಕ್ಷವಾದಲ್ಲಿ ಪೂರ್ವದಲ್ಲಿ ಕಂಡು ಉತ್ತರದಲ್ಲಿ ತಿಳಿದು ನಿಶ್ಚಯವಾದಲ್ಲಿ 
ಉಭಯದ ಕಕ್ಷೆಯಿತ್ತ, ನಾನೆತ್ತ ಹೇಳಾ ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೫೬ ॥ 


೧೯೧೮ 


ಗುರುಸ್ಥಲ ಭಕ್ತಿವಂಶಿಕ, ಲಿಂಗಸ್ಥಲ ಮಾಹೇಶ್ವರವಂಶಿಕ, 
ಜಂಗಮಸ್ಕಲ ಪ್ರಸಾದಿಯ ವಂಶಿಕ. 
ಪ್ರಾಣಲಿಂಗಿ ಶರಣ ಐಕ್ಕನೆಂಬೀ ತ್ರಿವಿಧ ಅನಾದಿಯ ಸೋಂಕು. 
ಅವು ಪೂರ್ವಗತಿಗೆ ಬಂದು ಉತ್ತರ ಗತಿಯನೆಯ್ದಿಸುವುದಕ್ಕೆ ಗೊತ್ತಾಗಿ 
ನಿತ್ಯ ಅನಿತ್ಯವೆಂಬ ಉಭಯದ ಹೆಚ್ಚು ಕುಂದ ತಿಳಿವುದಕ್ಕೆ ದೃಷ್ಟವ ಕೊಟ್ಟೆಯಲ್ಲಾ 
ನಿಃಕಳಂಕ ಮಲ್ಲಿಕಾರ್ಜುನಾ. ॥ ೧೫೭ ॥ 


೧೯೧೯ 


ಆದಿ ಮಧ್ಯ ಅವಸಾನವ ತಿಳಿದು ಆತ್ಮನನೆಯ್ದ ಬೇಕೆಂಬುದು 
ಅದಾವ ಭಾವ, ತಿಳಿದುಹೇಳಿರಣ್ಣಾ. 
ಆದಿಯ ತಿಳಿವುದು ಅದಾವ ಆತ್ಮ? ಮಧ್ಯವ ತಿಳಿವುದು ಅದಾವಾತ್ಮ? 
ಅವಸಾನವ ತಿಳಿವುದು ಅದಾವಾತ್ಮ? 
ಅದು ಅಟುವೊ ಮಜವೆಯೊ? 


CC-0. Jangamwadi Math Collection. Digitized by eGangotri 


೫೩೨ ಸಕಲ ಪುರಾತನರ ವಚನಗಳು-೧ 


ಕೆಂಡಕೆಟ್ಟಡೆ ಹೊತ್ತುವುದಲ್ಲದೆ ದೀಪ ನಂದಿದ ಕಿಡಿ ತುಷ ಮಾತ್ರಕ್ಕೆ ಹೊತ್ತಿ ಶ್ರಿದುದುಂಟೆ? 

ಇಂತೀ ಅಧ್ಯಾತ್ಮ ವ ತಿಳಿದಲ್ಲಿ ಮೂಜು ಸ್ಥಲ ಮುಕ್ತ, ಉಭಯವಾಜುಸ್ಥ ಲ ಭರಿತ; 
ಮಿಕ್ಕಾದನೂಡಿಕೊಂದೆಂದು. ಗಾಅಣಗಲೇಶಕ್ಕೆ ? 

ಪೂರ್ವದಲ್ಲಿ ನಿಂದು ಉತ್ತ ರದಲ್ಲಿ ಒಂದೆಂದು. ಸಲೆ ಸಂದಲ್ಲಿ ನಾನಾ ಸ್ಥಲ ಐಕ್ಕ 

ನಿಃಕಳಂಕಮಲ್ಲಿಕಾರ್ಜುನಾ. 1೧೫೮॥ 


೧೯೨೦ 


ಭಕ್ತ ಮಹೇಶ್ವರ ಪ್ರಸಾದಿ ಇಂತೀ ತ್ರಿವಿಧವನಟೀತು, 
ಆ ತ್ರಿವಿಧ ಸ್ಥಾನಂಗಳಲ್ಲಿ ಕಾಯ ಜೀವ ಭಾವ ಈ ತ್ರಿವಿಧವನಖತು 
ಕಾಯದ ಕರ್ಮವ ಕಳೆದು, ಜೀವನ ಭವವ ಹಿಂಗಿಸಿ, 
ಭಾವದ ಪ್ರಕೃತಿಯ ನಂದಿಸಿ, ಇಷ್ಟಲಿಂಗವ ದೃಷ್ಟದ ತನುವಿಂಗೆ ಪ್ರ ಪ್ರಮಾಣಿಸುವಲ್ಲಿ 
ಅದು ಗುರುಸ್ಥಲ ಭಾವ, ಅಲ್ಲಿ ಮೂಟು ಸ್ಥಲ ಲೇಪ 
ನಿಃಕಳಂಕಮಲ್ಲಿಕಾರ್ಜುನಾ. ॥ 0೫೯ ॥ 


೧೯೨೧ 


ly ಲಿಂಗ'ಸ್ಥಲ ಭಾವರೂಪವಾದಲ್ಲಿ 

ಪ್ರಾಣಲಿಂಗಿ ಶರಣ ಐಕ್ಕನೆಂಬೀ ತ್ರಿ ತ್ರಿವಿಧವ Bae, ಮೂರ್ತಿ ಕುಜಿಹುಗೊಂಬಲ್ಲಿ 
ನಾನಾ ಮಧುರರಸದಂಡವ ೈಕ್ಷಂಗಳಲ್ಲಿ ಮಿಕ್ಕಾದ 'ಅತೆ ಪಚ್ಚೆಪೈರುಗಳಲ್ಲಿ 
ಕುಸುಮಗಂಧ ಮೃಗಗಂಧಂಗಳು ಮುಂತಾದ ಸ್ಥಾವರ ಸುಗಂಧ ಸ ಸುವಾಸನೆಗಳಿಗೆಲ್ಲಕ್ಕೂ 
ತದ್ರೂಪಿಂಗೆ ಹಿಂಗದಂತೆ ಬಂದೊದಗಿ ಸಂಗದಂತೆ' ಕುಜುಹುಗೊಂಡೆಯಲ್ಲಾ ! 
ಕಾಯದ ಜೀವದ ಉಭಯದ ಮಧ್ಯದಲ್ಲಿ ನಿಂದು 
ದೇವನಾದೆಯಲ್ಲಾ ನಿನ್ನ ಲೀಲೆ ಕಾರಣವಾಗಿ! 
ಸಂದೇಹಿಗಳಿಗೆ ಸಂಕಲ್ಪಿಯಾಗಿ, ನಿರಂಗಿಗೆ ನಿರಾಲಂಬವಾಗಿ 
ಸಮ್ಯಜ್ಞಾ 2,8 ಮುಕುರದಂತೆ ಸಂಬಂಧಿಸಿದೆಯಲ್ಲಾ ! 
ನಿರಂಗ ನಿಃಕಳಂಕ ಮಲಿಕಾರ್ಜುನಾ ನಿನ್ನಿರವ ನೀನೆ ಬಲ್ಲೆ. ॥ ೧೬೦॥ 


೧೯೨೨ 


ಇಂತೀ ಗುರುಸ್ಥಲವ ಲಿಂಗಸ್ಥ ಲವ ಅಂಗೀಕರಿಸಿ ನಿಂದ ಶರಣನ ಇರವು 
ವಾಯುವಿನ ಕ್ಷೆ ಕೈಯ ಗಂಧದಂತೆ.' ಸಾವಯ ನಿರವಯವ ಭೇದಿಸುವ ಸುನಾದದಂತೆ, 





೧೯೨೧: 1 ಅಂಗ; (ಕೋ ೮೨, ಕೋ ೩೦೦). 


CC-0. Jangamwadi Math Collection. Digitized by eGangotri 





ಮೋಳಿಗಯ್ಯಗಳ ವಚನ ಜ್‌ 


ಅದ್ರಿಯ ಮುಸುಕಿದ ಮುಗಿಲ ರಂಜನೆಯ ಸಂದೇಹದ ನಿರಂಜನದಂತೆ, 

ಅಂಬುಧಿಯ ಚಂದ್ರನ ಪೂರ್ಣದ! ಬೆಂಬಳಿಯಂತೆ. 

ಇಂತೀ ನಿಃಸಂಗದಲ್ಲಿ ಸುಸಂಗಿಯಾದ ಐಕ್ಕಂಗೆ 

ಬಂಧಮೋಕ್ಷಕರ್ಮಂಗಳೆಂದು ಸಂದೇಹವಿಲ್ಲ 

ನಿರಂಗ ನಿಃಕಳಂಕ ಮಲ್ಲಿಕಾರ್ಜುನಾ. 1೧೬೧॥ 


೧೯೨೩ 


ಗುರುಸ್ಥಲವೆಂದು ಬಂದೆ ಆಚಾರ್ಯನಾಗಿ, 
ಲಿಂಗಸ್ಥಲವೆಂದು ಬಂದೆ ರೋಹ ಅವರೋಹಂಗಳ ಪರಿಹರಿಸಿಹೆನೆಂದು. 
ಶರಣನಾಗಿ ಬಂದೆ ಭಕ್ತಿ ಜ್ಞಾನ ವೈರಾಗ್ಯ ತ್ರಿವಿಧದ ಗೊತ್ತ ಮುಕ್ತಿಯ ಮಾಡಿಹೆನೆಂದು. 
ದುತ್ತೂರಕ್ಕೆ; ಕಲ್ಪತರುವಿಂಗೆ, ಮತ್ತಾವ ವೃಕ್ಷಫಲಾದಿಗಳಿಗೆ ಅಪ್ಪುವೊಂದು, 
ಹಲವು ವೃಕ್ಷಂಗಳು ತಮ್ಮ ತಮ್ಮ !ಸಶ್ಚಿತದ! ಸವಿಯಾದಂತೆ, 
ನಾನಾ ಸ್ಥಲಕ್ಕೆ ದೇವನೊಬ್ಬನೆ. 
ಊರೊಳಗಾದಲ್ಲಿ ಅರಸು ಆಳಿನೊಳಗಾದಂತೆ ಆದೆಯಲ್ಲಾ. 
ಕ್ರೀಗೆ ತುತ್ತಾಗಿ ಸಿಕ್ಕಿದೆಯಲ್ಲಾ ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೬೨ ॥ 


೧೯೨೪ 


ಪೂರ್ವತತ್ವ್ವ ಬಿಟ್ಟುದು ಭಕ್ತಿಸ್ಥಲ. ಮಧ್ಯದ ಭಾವವ ಬಿಟ್ಟುದು ಮಾಹೇಶ್ವರಸ್ಥಲ 
ತ್ರಿವಿಧದ ಕೂಟವ ಬಿಟ್ಟ ದು ಪ್ರಸಾದಿಸ್ಥ, ಲ. 
ಗಮನ ನಿರ್ಗಮನವ ಬಿಟ್ಟುದು ಪ್ರಾಣಲಿಂಗಿಸ್ಥಲ. 
ಶ್ರುತದಲ್ಲಿ ಕೇಳಿ ಕೇಳದಂತೆ, ದೃಷ್ಟದಲ್ಲಿ ಕಂಡು ಕಾಣದಂತೆ, 
ಅನುಮಾನದಲ್ಲಿ ಅಜ್‌ದು ಅಜಿಯದಂತೆ ಇದ್ದುದು ಶರಣಸ್ಥಲ. 
ವಿರಳ ಅವಿರಳವೆಂಬ ಸುಳುಹು ಸೂಕ್ಷ್ಮಂಗಳು ನಿಂದಲ್ಲಿ ಐಕ್ಕಸ್ಥಲ. 
ಇಂತೀ ಸ್ಥಲಂಗಳಲ್ಲಿ ಸ್ಥಿರಕರಿಸಿ ಆರೋಪಿಸಿ 
ಇಕೆ ಕಂಡು ಮಧ್ಯದ ಕಕ್ಷೆಯಲ್ಲಿ ನಿಂದು ಉತ್ತರ ಕಕ್ಷೆಯ ಕೂಡಿದಲ್ಲಿ 
ಆಯು ಸ್ಥಲದ ಸೋಂಕಿಲ್ಲ, ಮೂಜುಸ್ಥ ಲದ ಮುಟ್ಟಿಲ್ಲ, 
ಬೇಜತೊಂದು ಸ್ಥ ್ಥಲವೆಂದು ಲಕ್ಷಿಸುವುಡಕ್ಕೆ ಗೊತ್ತಿಲ್ಲ. 
ಆದು ಉರಿಯ ಬುಡ ತುದಿಯಂತೆ ಕತ್ತು ವುದು ಪೂರ್ವವಾಗಿ, 
ಮೇಲೆ ಹತ್ತಿ ಉರಿವುದು ಉತ್ತರವಾಗಿ, 





೧೯೨೨: 1ಪೂರ್ವದ (ಕೋ ೪೪೮). 
೧೯೨೩: 1 ತಶ್ಚಿತದ (ಕೋ ೪೪೮). 
CC-0. Jangamwadi Math Collection. Digitized by eGangotri 


ಇ 


೫೩೪ ಸಕಲ ಪುರಾಶನರ ವಚನಗಳು-೧ 


ಆ ಉಭಯದ ಗೊತ್ತು ನಿಂದಲ್ಲಿ ಸ್ಥಲ ನಿಸ್ಸಲವಾಯಿತ್ತು ; 
ನಿಃಕಳಂಕಮಲ್ಲಿಕಾರ್ಜುನ 'ದೃಷ್ಟಕ್ಕೆ ಗೋಚರವಾದನು.! ॥ ೧೬೩ | 


೧೯೨೫ ' 


ಇಷ್ಟಲಿಂಗ ಸಂಬಂಧಿಗಳು ಭಕ್ತಿಸ್ಥಲವನಅಿಯರು. 
ಪ್ರಾಣಲಿಂಗಸಂಬಂಧಿಗಳು ಮಹೆಶ್ಚರಸ್ಥ ಲವನಜ್‌ಯರು. 
ಪ್ರಸಾದಸಂಬಂಧಿಗಳು ಪ್ರಾಣಲಿಂಗಸ್ಥಳವನಟಯರು. 
ಶರಣಸ್ಥಲಭರಿತರು ಪ್ರಾಣ'ಲಿಂಗಸಂಬಂಧ'ವನಜಿಯರು. 
ಐಕ್ಯ ನಿರ್ಲೇಪವಾದಲ್ಲಿ ಶರಣಸ್ಥಲ ನಿಂದಿತ್ತು 
ಇಂತೀ ಐದು ಸ್ಥಲವ ಆರೋಪಿಸಿ ಇದಿರಿಟ್ಟು ಕೂಡಿದಲ್ಲಿ ಆಟುಸ್ಥಲವಾಯಿತ್ತು. 
SWR, ಲ ವೇಧಿಸಿ ನಿಂದಲ್ಲಿ ನೀನಾನೆಂಬ ಭಾವ ಎಲ್ಲಿ ಅಡಗಿತ್ತು ಹೇಳಾ 
ನಿಃಕಳಂಕ ಮಲ್ಲಿಕಾರ್ಜುನಾ. ॥ ೧೬೪ I 


೧೯೨೬ 


ಕಾಯ ಇಂದ್ರಿಯಂಗಳಲ್ಲಿ ಮಚ್ಚಿ ಇಹಂಗನಕ್ಕೆ ಭಕ್ತಿ ಸ್ಥಲವಿಲ್ಲ. 
ಆತ್ಮ ಹಲವು ವಿಷಯಂಗಳಲ್ಲಿ ಹರಿವನ್ನ, ಕ್ಯ ಮಹೇಶ್ವ ರಸ್ತ Jodo. 
ಹಿರಿದು ಕಿಚೌದನಣೌದು 'ರೋಚಕ ಆರೋಚಿಕ'ವೆಂಬನ್ನ ಕ್ಯ ಪ್ರಸಾದಿಸ್ಥಲವಿಲ್ಲ. 
ಜಾಗ್ರದಲ್ಲಿ ಕಂಡು ಸ್ವಪ್ನದಲ್ಲಿ ತೋಣ್‌ ಸುಷುಪ್ತಿ ಸಿಯಲ್ಲಿ ಅಳಿವನ್ನ ಕ್ಕ 
ಪ ಪ್ರಾಣಲಿರ'ಗಸಂಬಂನೆಯಲ್ಲ. 2 
ಚತುರ್ವಿಧ ಫಲಪದಂಗಳಲ್ಲಿ ಕಾಬ ಕಾಣಿಕೆ ಉಳ SA ಶರಣಸ್ಥ ಲವಿಲ್ಲ. 
ಅಟಾದೆ ಮಣದೆನೆಂದು ಉಭಯದ ಸಂದೇಹವುಳ್ಳ ನ್ನಕ್ಕ ಐಕ್ಕಸ್ನ ಸ್ಥಲವಿಲ್ಲ. 
ಇಂತೀ ಷಟ್ಟಲಂಗಳಲ್ಲಿ ಸೋಪಾನದ ಮೆಟ್ಟಿ ನಂತೆ 1 = ಮೆಟ್ಟಿ ಒಂದನೇಜುವನ್ನಕ್ಕ 
ಸ್ಥಲ ಕುಳ ಭರಿತನಾಗಬೇಕು. 
ಮೇಲನೇಟ್‌ ಕೆಳಗೆ ಇಳಿಯೆನೆಂಬ ಭಾವ ನಿಂದಲ್ಲಿ ಆಜನೆಣಿಸಲಿಲ್ಲ, 
ಮೂಜಕಿಂದು ಬೇಅಕೊಂದ ಮುಟ ಲಿಲ್ಲ. 
ಕರಗಿದ ಬಂಗಾರಕ್ಕೆ ಕರಚರಣಾದಿಗಳು ಇಲ್ಲದಂತೆ, 
ಆತ ಕುಖುಹಡಗಿದ ಷಡುಸ್ಸಲಬ್ರಹ್ಮಿ ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೬೫ ॥ 





೧೯೨೪: 1 (ಕೋ ೪೪೮). 
೧೯೨೫; 1 oog o (ಕೋ ೪೪೮). 
೧೯೨೬: 1 ಗೋಚರ ಅಗೋಚರ (ಕೋ ೧೫೧). 2N ಸ್ಥಲವಿಲ್ಲ (ಕೋ ೪೪೮). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ 
೧೯೨೭ 


ಭಕ್ತಿಸ್ಸಲ ಮಾಹೇ ಹೇಶ್ವರನ ನಿರ್ವಿಜ. ಆ ನಿರ್ವಿಜ ಪ್ರಸಾದಿಯ ಪ್ರ ಪ್ರಣವ. : 
ಆ ಪ್ರಣವ ಪ್ರಾಣಲಿಂಗಿಯ ಎರಡಳಿದ Cera, ಆ ಅಜವು ಶೆರಣನ ಪರಿಪೂರ್ಣ ಕಳೆ. 
ಆ ಕಳೆ ನಿಷ್ಟತ್ತಿಯಾದಲ್ಲಿ ಐಕ್ಕನ ನಿರವಯ. 
ಆ ನಿರವಯ ವಸ್ತು ಬೇಚಕೊಂದೇಕೆ ಕುಜುಹುಗೊಂಡೆ? 
ಅದು ನಿನ್ನದಲ್ಲ, ಎನ್ನಂಗಕ್ಕೋಸ್ಕರವಾಗಿ ಲಿಂಗವಾದೆಯಲ್ಲಾ, 
ನಿಃಕಳಂಕ ಮಲ್ಲಿಕಾರ್ಜುನಾ. ॥ ೧೬೬ ॥ 


೧೯೨೮ 


ಬೇರು ಒಣಗಿದಲ್ಲಿ ಅಂಕುರವುಂಟೆ? 
ಅಜನಜ್‌ಯದೆ ಮೂಜಿ ಪ್ರಮಾಣಿಸದೆ ಮಾಜ್‌ ಇಪ್ಪಾತನ ಭೇದವನಟಯದೆ, 
ಮತ್ತೆ ತೋಟ್‌ಿಕೆಗೆ ಇನ್ನಾವುದು ಹೇಳಾ 
ಯುಗ ಪ್ರಮಾಣಿಸುವುದಕ್ಕೆ ಮುನ್ನ ಆಚೆಯಲ್ಲಿ ನಾನಜ್‌ಯೆ, ಈಚೆಯಲ್ಲಿ ನಾ ಬಲ್ಲ ಇಷ್ಟು 
SJA OD ಸ್ಥ a ಲಭರಿತನಾಗಿ, ಹಿಡಿವಲ್ಲಿ ಕ್ರೀ ಶುದ್ಧ ವಾಗಿ, 
ಆಟ್‌ವಲ್ಲಿ ಆತ್ಮಃ ಶುದ್ಧ ವಾಗಿ, 
ಇಂತೀ ERIS ಬಡಲನಟ್‌ದು ಒಡಗೂಡಬೇಕು, 
ನಿಃಕಳಂಕ ಮಲ್ಲಿಕಾರ್ಜುನ ಲಿಂಗವನಜ್‌ಯಬಲ್ಲಡೆ. ॥೧೬೭॥ 


೧೯೨೯ 


oe ಬಸವಣ್ಣಂಗೆ, ಭಾವಸೂತ್ರ ಚನ್ನಬಸವಣ್ಣಂಗೆ, 
ಜ್ಞಾನಸೂ ತ್ರ ಪ್ರಭುದೇವಂಗೆ. 
ಇಂತೀ ಸ್ಥ eas ಬಸವಣ್ಣಂಗೆ, ಸೂಕ್ಷ್ಮತನು ಚನ್ನಬಸವಣ್ಣಂಗೆ, 
ಕಾರಣತನು' ಪ್ರಭುದೇವಂಗೆ.” 
ಕಾಯಬಸವಣ ನಾಗಿ, ಜೀವ ಚನ್ನಬಸ ಸವಣ್ಣನಾಗಿ, ಉಭಯದಣಾಿವು ಪ್ರಭುದೇವರಾಗಿ, 
ಇಂತ್ರೀ ತ್ರಿವಿಧ” ಪ್ರಸಾದ ಎನಗೆ ನಿಂದು ಎನ್ನ ಜನ್ಮವಾಸನೆ ಬಿಡದಿದೆ ನೋಡಾ 
ಈ ವಾಸನೆ ನಿಃಕಳಂಕಮಲ್ಲಿಕಾರ್ಜುನ ನಷ್ಟವಾಗಿಯಲ್ಲದೆ ಎನ್ನ ಭಾವ ನಪ್ಪವಿಲ್ಲ. ॥೧೬೮॥ 


೧೯೩೦ 


ಕಿವಿಯ ಮುಚ್ಚಿ ಕಣ್ಣಿನಲ್ಲಿ ಕೇಳಿದಾಗ ಭಕ್ತಿಸ್ಥಲ 
ಕಣ್ಣ ಮುಚ್ಚಿ ಕರ್ಣದಲ್ಲಿ 'ನೋಡಿದಾಗ ಮಾಹೇಶ್ವ ರಸ್ತೆ ಲ. 


CC-0. Jangamwadi Math Collection. Digitized by eGangotri 





೫೩೬ ಸಕಲ ಪುರಾತನರ ವಚನಗಳು-೧ 


ಈ ಉಭಯ ಮುಚ್ಚಿ ನಾಸಿಕ ದೋಹರಿ ನಷ್ಟವಾದಲ್ಲಿ ಪ್ರಸಾದಿಸ್ಥ ©. 

ಆ ಸುಗುಣ ದುರ್ಗುಣವೆಂಬುದು ನಿಂದಲ್ಲಿ ಪ್ರಾಣಲಿಂಗಿಯ ಸ್ಥಲ. 

ಆ ಪ್ರಾಣ ಪರಿತೋಷಂಗಳಲ್ಲಿ ಪ್ರವರ್ತನ ನಿಂದಲ್ಲಿ ಶರಣಸ್ಥಲ. 

ಆ ಶರಣ ಆಜೂಢ ಸಲೆ ಸಂದು ನಿಂದಲ್ಲಿ ಐಕ್ಕಸ್ಥಲ. 

ಐಕ್ಕವೆಂಬ ಕೂಟಸ್ಥ ನಿಂದಲ್ಲಿ ನಿಃಕಳಂಕ ಮಲ್ಲಿಕಾರ್ಜುನನೆಂಬನಾಮಕ್ಕೆ ನಷ್ಟವಿಲ್ಲ. 
ಆ ನಾಮವುಳ್ಳನ್ನಕ್ಕ ಎನ್ನ ಬಿರಿದಿನ ಸಾರ ಸಾಯದು. I OF 1 


೧೯೩೧ 


ಸ್ಥಲವ ಕಂಡಡೇನು, ಸ್ಥಲವನಟೌಯಬೇಕು. 
ಸ್ಥಲವನಜ್‌ತಡೇನು, ಸ್ಥಲವ ವೇಧಿಸಬೇಕು. 
ಸ್ಥಲವ ವೇಧಿಸಿದಲ್ಲಿ ತಥ್ಯಮಿಥ್ಯಂಗಳು ಸತ್ತು 
ರಾಗದ್ವೇಷ ಪುಣ್ಯಪಾಪಂಗಳ ಎತ್ತಲೆಂದರಿಯದೆ, 
ನಿಃಕಳಂಕಮಲ್ಲಿಕಾರ್ಜುನ ಸತ್ತನೆಂದು ಹೃದಯ ನಿಶ್ಚೈಸಿಕೊಂಡಿರಬೇಕು. ॥ ೧೭೦ ॥ 


೧೯೩೨ 


ಒಂದ ಕಂಡು ಒಂದನಜ್‌ದೆಹೆನೆಂಬನ್ನಕ್ಕ ಸಂದೇಹಪದದಲ್ಲಿ ಅಜ್‌ವುದಿನ್ನೇನೊ? 
ಒಂದನಖೌತು ಒಂದ ಮಣಿದು ಬೇಟಿಸೊಂದ ಕಂಡೆಹೆನೆನುವ ಒಡಲದೇನೊ? 
ಆ ದ್ವಂದ್ವವಳಿದು ನಿಂದ ನಿಜವೆ ಸಂದೇಹಕ್ಕೆ ಒಡಲಿಲ್ಲದೆ ನಿಂದುದು 
ಷಡುಸ್ಥ ಲಭರಿತ ಪರಿಪೂರ್ಣ ನಿಃಕಳಂಕ ಮಲ್ಲಿಕಾರ್ಜುನ. ॥ ೧೭೧ ॥ 


e 


೧೯೩೩ 


ಪಯವ ಕೂಡಿದ ನೀರಿನಂತೆ, ಮಧುರವ ಕೂಡಿದ ಅಂಬಸಿಯಂತೆ 
ತೈಲವ ಕೂಡಿದ ಉದಕದಂತೆ 
ನೋಡಿ ಏಜ ಕಾಸಲಿಕ್ಕೆ ಅಲ್ಲಿಯೆ ಅಜಿತಂತೆ ಸ್ಥಲ ಬೇಟಾಗಲಿಲ್ಲ. 
ಆ ಅಬ್‌ವು ಸ್ಥಲಂಗಳನಖೌತು ಉಭಯ ತಲೆದೋಣದಿದ್ದಲ್ಲಿಯೆ 
ನಿಃಕಳಂಕ ಮಲ್ಲಿಕಾರ್ಜುನನು ಷಡುಸ್ಥಲಸಂಪೂರ್ಣನು. ॥ ೧೭೨॥ 


೧೯೩೪ 


ನೀರು ಕೂಡಿ ಕ್ಷೀರ ಬೆಂದಲ್ಲದೆ ಮತ್ತಾ 
ನೀರ'ಸಾರ'ವಜಿತು ಹೊತ್ತದೆ ಉಳಿದ ಉಳುಮೆಯಂತೆ, 


೧೯೩೪: 1 ರಸ (ಕೋ ೪೪೮). . 


CC-0. Jangamwadi Math Collection. Digitized by eGangotri 


'  ಮೋಳೆಗಯ್ಯಗಳ ವಚನ RE 


ಇಫ್ಟುವಿನ ಸಾರ ಅಪ್ಪುವಿನ ಕೂಟದಿಂದ ಪಕ್ಷವಾಗಿ ಮತ್ತೆ ಉಳಿದುದು ಸಕ [ರೆಯಾ 
ಎಣ್ಣೆ ನೀರ ಕೂಡಿ ಬೆಂದು ಬಿನ್ನಾಣದಿ ಮೇಲೇಟ್‌ Ses 
ಆ ಉಭಯಕ್ಕೆ ಅನ್ಯವಿಲ್ಲದೆ ಬೇಜಿಕಿಯಾದಂತೆ, 
ಇಂತೀ ಸ್ಥ ಸ್ನಲವನೆಯ್ಲಿ ನಿಸ್ಥಲವಾಗಬೇಕು, 
ನಿಃಕಳಂಕಮಲ್ಲಿಕಾರ್ಜುನನಲ್ಲಿ ಷಟ್ಸ್ಥಲ ಸಂಪೂರ್ಣ. I ೧೭೩ ॥ 


೧೯೩೫ 


ಕುಸುಮಗಂಧದ ಉಪದೃಷ್ಟದಿಂದ ಹೊರೆವಂತೆ, 
ಕಿಸಲಯದ ಘೃತವ ಅದು ತನ್ನ ಎಸಳದಿಂದ ಬಂಧ ಬಿಡುವಂತೆ, 
ರಸಿಕರ ವಿವೇಕವ ಹೊಸ ನವನೀತದಲ್ಲಿ ನಿಸಿತ ಅಳಕವ ತೆಗೆದಂತೆ, 
ಆವಾದಸ್ಥ ಲವ ವೇದಿಸಿದಲ್ಲಿ ಭಾವಕ್ಕೆ ಭ್ರಮೆಯಿಲ್ಲದೆ, 
ಉಭಯಕ್ಕೆ ನೋವು ಇಲ್ಲದೆ ಭಾವ ನಿರ್ಭಾವವಾಗಬೇಕು. 
ಆತ ಷಟ್ಟಿಲವೇದಿ, ಉಭಯ ಸ್ಥ ಲ ಭರಿತ, ಆತ ಸರ್ವಸ್ಥ ಲ ಸಂಪೂರ್ಣ, 
ಸರ್ವಭಾವಲೇಪ ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ 
ಉಭಯಸ್ಥ ಲ ಲೇಪವಾದ ಶರಣ. ॥ ೧೭೪ ॥ 


೧೯೩೬ 


ಆನಂದಿಸಿ ಕಣ್ಣಮುಚ್ಚಿ ಆಹಾ ಎಂಬುದು ಆವೇಶಭಕ್ತಿ. 
ತಲೆದೂಗಿ ರ್ಲೊಂಪಿಸಿ ಅಂತಃಕರಣ ಕದಡಿ ಆನಂದಿಸುವುದು ಭಾವಭಕ್ತಿ. 
ಬಿಂಬಿಸುವುದಕ್ಕೆ ಪ್ರತಿರೂಪಿಲ್ಲದೆ ಆನಂದ ಅಶ್ರುಗಳು ನಿಂದು 
ಮುತ್ತಿನೊಳಗಣ ಅಪ್ಪುವಿನಂತೆ ಹೆಪ್ಪಳಿಯದೆ ನಿಂದುದು ಜ್ಞಾನಭಕ್ತಿ. 
ಇಂತೀ ಆ ತುರಿಯ ತುರೀಯ ಏಕ ಚಿತ್ರ ವೆಂಬುದು ನಿಹಿತವಾದಲ್ಲಿ 
ಸ್ಪಲಲೇಪ ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ. 1 ೧೫ ॥ 


೧೯೩೭ 


ಮಂಜಿನ ರಂಜನೆಯ ನೀರಿಗೆ ತಟಾಕ ತುಂಬಿದುದುಂಟೆ? 
ಮರೀಚಿಕಾ ಜಲದ ತೆರೆಯ ತಳ್ಳಿ ನೀರ ಕೊಂಡೆಹೆನೆಂಬವರುಂಟೆ? 
ಆಂಗಸ್ಥಲವಾಜು, ಉಭಯ ori, ಲ ಮೂಯಿಿ, 
ಏಕ ತತ್ವ ಇಪ್ಪತ್ತೈದು ಪೂರ್ವ ಉಭಯವನೆಯ್ದಿ ಉತ್ತರಕ್ಕೆ ನೂಜಿಕೊಂದೆಂದಲ್ಲಿ 
ಆ ಕಲ್ಲಿ ತವ ಕಂಡು" ಅಕಲ್ಪಿತನಾಗಬೇಕು. 
ಅದುಸ್ಫಲಭರಿತ ನಿರ್ದೇ ಐಕ್ಯಸ್ಥಲ, ನಿರ್ಲೇಪ ನಿಃಕಳಂಕಮಲ್ಲಿಕಾರ್ಜುನಾ. ॥ ೧೭೬ ॥ 


CC-0. Jangamwadi Math Collection. Digitized by eGangotri 





೫೩೮ ಸಕಲ ಪುರಾತನರ ವಚನಗಳು-೧ 


೧೯೩೮ 


ಕಲ್ಲಿನೊಳಗಣ ದಳ್ಳು ರಿ ಹುಳ್ಳಿಯ ಕಿಚ್ಚಿ ಕ್ಲಿನಂತೆ ಅಲ್ಲಿಯೆ ಉರಿಯಬಲು 203? 
ಕ್ರೀಯಲಿಗೆ! ಸ್ನ ಸಲ, ಜ್ಞಾನದಲ್ಲಿಗೆ ಕೂಟ ಸ್ವಾನುಭಾವದಲ್ಲಿಗೆ. ನಿರ್ಲೇಪ 
ನಿಕಳಂಕಮಲ್ಲಿಕಾರ್ಜುನಾ. I ೧೭೭ ॥ 


೧೯೩೯ 


ಭಕ್ತಿಸ್ಸ ಸ್ಥಲವಾಯಿ, ಮಹೇಶ್ವ On, ಲವಾಜು, ಪ್ರ ಪ್ರಸಾದಿಸ್ಥ ಲವಾಟು, 
ಪ್ರಾಣಲಿಂಗಿಸ್ಥ ODW, ಶರಣಸ್ನೇ ಲವಾಜು, ಐಕ್ಯ್ಕನ ಐಕ್ಯ ಆಜಕಿಂಬಲ್ಲಿ 
ನೇತಿಗಳೆದು ಸ್ಥ LON ಮತ್ತೆ ಐಕ್ಕನ ಆಜುಕೂಟವಾವುದಯ್ಯಾ ? 
ಅದು ದರ್ಪಣದ ಭಾವದೊಪ್ಪ; ಅದು ಭಾಗೀರಥಿಯ ಅಪು ವಿನ ಭೇದ 
ಇದು ಆರ ಭಾವಕ್ಕು ತಪ್ಪದ ಸ್ಥ ಸ್ಥಲ. 
ಸಂದೇಹವುಳ್ಳನ್ನಕ್ಕ ಷಟ್ಟ ಲಿ ಸಂದೇಹ ನಿಂದು ಒಂದೆಂದಲ್ಲಿ ಏಕ ಸ್ಥ ಲ. 
DBA, ಲ ರಾಸ, ಕತ್ತ ೈೈಭರ್ತೃನೆಂಬ ಉಭಯರೂಪಾಯಿತ್ತು. 
ಉಭಯದ ರೂಪಿಂದ ಹಲವು ಸ ಸ್ಥಲ ಒಲವರವಾಯಿತ್ತು. 
ಆ ಹೊಲಬ ತಿಳಿದು ಸಲೆ ವಸು, ಜಪೊಂದೆಂದಲ್ಲಿ ಸ್ಥ J OSes, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವೆಂಬ ಕುಟುಹಡಗಿದಲ್ಲಿ. ॥ ೧೭೮ ॥ 


೧೯೪೦ 


ಭೃತ್ಯರೂಪೊಂದು ಭಕ್ತಿ ಭಕ್ತಿಸ್ಥ ಲ, ಕರ್ತೃರೂಪೊಂದು ವಸ್ತು. 
ಈ ಉಭಯ ಜಗದ ಹಾಹೆ 'ನಡೆಯಬೇಕಾದಲ್ಲಿ 
ಮೂಯು ಭಕ್ತಿಸ್ಗ ಸ್ವಲವಾಯಿತ್ತು; ಮೂಣು ಕರ್ತೃಸ್ಥ ಧ್ವಲವಾಯಿತ್ತು. 
ಭಕ್ತ ಮಾಹೇಶ್ವರ ಪ್ರಸಾದಿ ಈ ತ್ರಿವಿಧ ಭಾವ ಭಕ್ತಿಸ್ವರೂಪು. 

ಪ್ರಾಣಲಿಂಗಿ ಶರಣನೈಕ್ಕ ಈ ತ್ರಿವಿಧ ಕರ್ತೃಸ್ತ ರೂಪು. 

ಇಂತೀ ಉಭಯ ಭೇದದಲ್ಲಿ ವಸ್ತು ಮರ್ತ್ಯಕ್ಕೆ ಬಂದು 
ಮುಂದೆ ಆಶ್ರಯವ ಕಟ್ಟಿದ ಕಾರಣ 
ಭಕ್ತಿಗೆ ಬಸವಣ್ಣನಾಗಿ, ಆ ಭಕ್ತಿಯನೊಪ್ಪು ಗೊಂಬುದಕ್ಕೆ 
ವಸ್ತು ಪ್ರಭುರೂಪಾಗಿ ಬಂದ ಕಾರಣದಲ್ಲಿ, 
ಉಭಯಸ್ಥಲ ಗೋಚರಿಸದೆಂದು ಷಟ್ಟ 3 SOD, 
ಆ ಸ್ಥ ಲದ ನಾಮರೂಪಿನಲ್ಲಿ ನಾನಾ ಸ ಸ್ಥಲ ಒಡಲಾಯಿತ್ತು. 


1938: 1ಸಾಲಿಗೆ (ಕೋ ೪೪೮). 2 _. ಸ್ಥಲದಲ್ಲಿಗೆ (ಕೋ ೮೨, ಕೋ ೩೦೦). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ೫೩೯ 


ಪೂರ್ವಗತಿಯಾದಲ್ಲಿ ಸ್ಥಲ, ಉತ್ತರ ಗತಿ ತಿಯಾದಲ್ಲಿ ನಿಸ್ಥಲ. 
ಉಭಯ ನಾಮರೂಪು ಲೇಪವಾದಲ್ಲಿ 
ನಿಃಕಳಂಕಮಲ್ಲಿಕಾರ್ಜುನನು ನಿರ್ಲೇಪವಾದನು. | ॥ ೧೭೯ ॥ 


೧೯೪೧ 


ನಾನಾ ಸ್ಥಲಂಗಳ ಹೊಲಬಿನ ಹೊಲನ ವಿಚಾರಿಸುವಲ್ಲಿ. 
ಸುಖದುಃಖವೆಂಬ ಉಭಯವುಂಟು. 
ತಾನಟೌದಲ್ಲಿ ನಡೆನುಡಿ ಸಿದ್ಧಾಂತವಾದಲ್ಲಿ ಇಹಪರಸುಖ. 
ಭಾವಕ ಪರಿಭ್ರಮಣದಿಂದ, ಯಾಚಕ ಮಾತುಗಂಟತನದಿಂದ, 
ವಸ್ತುಭಾವದ ನಿಹಿತವನಜೌಯದೆ ವಾಗ್ವಾದಕ್ಕೆ ಗೆಲ್ಲ ್ಲಿಸೋಲಕ್ಕೆ ಹೋರುವಲ್ಲಿ 
ಇಹಪರ ಉಭಯದಲ್ಲಿಗೆ ದುಃಖ 
ಇಂತೀ ಸ್ಥಲಂಗಳ ಗರ್ಭೀಕರಿಸಿ ಆ ಆಜು ಸ್ಥಲವ ಅಲ್ಲಾ ಎನ್ನದೆ 
ಮೂಜುಸ್ಥ ಲವಿಲ್ಲಾ ಎನ್ನದೆ, 
ಬೇಜಕೊಂದು! ಸ್ಥ ಕಲವುಂಟೆಂದು ಊರೆಲ್ಲಕ್ಕೆ ದೂಜಿದೆ, 
ಆರಾರ ಆಜಾವಿನಲ್ಲಿ ಆರಾರ ಸ್ಥ ಲಂಗಳಲ್ಲಿ, 'ಆರಾರ ಕ್ರೀ ನೇಮಂಗ"ಳಲ್ಲಿ ಇಪ್ಪ? 
ವಿಶ್ವಾಸಕ್ಕೆ ತಪ್ಪದಿಪ್ಪ ಆ ವಸ್ತು 3 ಬೇಜಿಕೊಂದು ಲಕ್ಷಸಿ ಕಟ್ಟಗೊತ್ತಿ Bori ತರವಲ್ಲ. 
ದೃಷ್ಟ ನಲ್ಲಾ ಎಂದು. ಇದಿರಿಂಗೆ ಹೇಳಲಿಲ್ಲ. 
ತನ್ನ "ಭಾವ | ನಿಶ್ಚಯವಾದಲ್ಲಿ ನಿಃಕಳಂಕಮಲ್ಲಿಕಾರ್ಜುನನು ಹುಟ್ಟುಗೆಟ್ಟ. ॥೧೮೦॥ 


೧೯೪೨ 


ಅಪ್ಪುವಜಕಿತಲ್ಲಿಯೆ ಪೃಥಿ ) 099 ಅಂಕುರ ನಷ್ಟ. 
a ನಷ್ಟವಾದಲ್ಲಿಯೆ ಮುಂದಣ ಬಿತ್ತಿಲ್ಲ. 
ಶೀ ಭಾವವ ತಿಳಿದು ಸ ಸ್ಥಲ DA, ಲವಾದಲ್ಲಿ 
eae ಮಲ್ಲಿಕಾರ್ಜುನನು ಭಾವವಿರಹಿತನು. ॥ ೧೮೧ ॥ 


೧೯೪೩ 


ವಾಯುವಿನ ಬೆಂಬಳಿಯ ಗಂಧ ಅದಾವ ಠಾವಿನಲ್ಲಿ ನಿಲುವುದು? 

ವಾರಿಯ ಬೆಂಬಳಿಯ ತೆರೆ ಅದಾವ ಠಾವಿನಲ್ಲಿ ಸೇರಿ ನಿಲುವುದು? 

ಈ ಭೇದವನಟ್‌ದು ತಿಳಿದಲ್ಲಿ ಅದು ಸ್ಟಾ ನುಭಾವ ಸಿದ್ಧ ಐಕ್ಯ ಲೇಪ 
1ಕಳಂಕಮಲ್ಲಿಕಾರ್ಜುನಾ. I ೧೮೨॥ 





1941: 1 ಒಂದು (ಕೊ ೪೪೮). 29 (ಕೋ ೪೪೮). 
CC-0. Jangamwadi Math Collection. Digitized by eGangotri 


೫೪೦ ಸಕಲ ಪುರಾತನರ ವಚನಗಳು-೧ 


೧೯೪೪ 


ಕರ್ಪುರದ ಘಟ ಬೆಂದಂತೆ, ಭಿತ್ತಿಯ ಮೇರಣ ಚಿತ್ರಘಟ ನನೆದಂತೆ, 
ಅಪ್ಪುವಿನ ಮೇರಣ ಬಹುಮಣಿ ಲಕ್ಷಿಸಿದಂತೆ, ದೃಷ್ಟವಾಗಿ ದ್ದ ೈಕ್ಕೆಂಗೆ ಒಡಲಳಿವಂತೆ, 
ಅಟ್‌ತು ಅಳಿದ ಸ್ಥಲ ಭರಿತಂಗೆ ಕುಳಭೇದವಿಲ್ಲ, 

ನಿಃಕಳಂಕಮಲ್ಲಿಕಾರ್ಜುನನು ಅವಿರಳದ ಹೊಲಬಿಗನಾದ ಕಾರಣ I ೧೮೩ ॥ 


೧೯೪೫ 


ಚಕ್ರಿಯ ಚಿತ್ತದಂತೆ, ಚಿತ್ರಜ್ಞನ ಕೈಯ ಲೆಕ್ಕಣಿಕೆಯಂತೆ, 
ಅಪ್ಪುವಿನ ಮಡುವಿನ ಮತ್ಸ್ಯದ ಪಥದಂತೆ 
ಇಂತೀ ಭಕ್ತಿ ಜ್ಞಾನ ವೈರಾಗ್ಯ ನಿಷ್ಟತಿಯಾದಲ್ಲಿ 
ನಿಃಕಳಂಕಮಲ್ಲಿಕಾರ್ಜುನನು ಹುಟ್ಟುಗೆಟ್ಟ. I ೧೮೪ ॥ 


೧೯೪೬ 


ಅಪ್ಪುವಿನೊಳಗಣ ಅಗ್ನಿಯಂತೆ, 
ನ್ನಗೆ ಬೆರೆದು ಕೆಡದ ಕಿಚ್ಚಿನಂತೆ ಸ್ಥ AO ಕುಳಭರಿತನಾಗಿ, 
a ಸ್ಥಲದಲ್ಲಿದ್ದು ಸ್ಥ ಸಲವ ನೇತಿಗಳೆದಲ್ಲಿ ಒಳಗು 'ಹೊಜಗಾಯಿತ್ತು. 
ಆ ಹೊರಗಣ ಹೊಲಬ ಕಂಡು ಆ ಹೊಲಬಿನ ಹೊಲನ ನೆಡಿ 
ವಿರಳ ಅವಿರಳವೆಂಬುದ'ನಟ್‌ತು,' ಕುಜುಹು ನಷ್ಟವಾದಲ್ಲಿ 
ನಿಃಕಳಂಕಮಲ್ಲಿಕಾರ್ಜುನನು ನಾಮನಷ್ಟ. I ೧೮೫ ॥ 


೧೯೪೭ 


ಭಕ್ತಿಸ್ಥ ಲವಳವಟ್ಟಲ್ಲಿ ಮಾಟಕೂಟವೆಂಬ ಕೋಟಲೆಯೇತಕ್ಕೆ ? 
ಮಹೇಶ್ವ ರಸ್ತ ಸ್ಥ ಲವಳವಟ್ಟ 3,9 ಅಹುದು ಅಲ್ಲಾ ಎಂಬ ದುಃಖವೇತಕ್ಕೆ ? 
ಪ್ರಸಾದಿಸ್ಥ ಲ ಅಳವಟ Ky ಉಂಡೆಹೆ ಉಟಿ TA ದಂದುಗವೇತಕ್ಕೆ ? 
ಪ್ರಾಣಲಿಂಗಿಸ್ಥಲ ಅಳವಟ್ಟ 3,9 ಜನನ ಮರಣವೆಂಬ ಕುಜಿಹೇತಕ್ಕೆ > 
ಶರಣಸ್ಥ ಲ ಅಳವಟ್ಟಲ್ಲಿ ಸುಖದುಃ ಖ ಭೋಗಾದಿಗಳಲ್ಲಿ ಹೊಡೆಗೆಡೆಯಲೇತಕ್ಕೆ ? 
ಐಕ್ಕಸ್ಥ ಲ ಅಳವಟ 30: ನಾಮರೂಪು ಕ್ರೀಯೆಂದು ಭಾವವ ಲಕ್ಷಿಸಲೇತಕ್ಕೆ ? 





೧೯೪೬: 1ನಟ್‌ಯದೆ (ಕೋ ೪೪೮), 


CC-0. Jangamwadi Math Collection. Digitized by eGangotri 


ANNETTE ಮ ನನ್ನು ಎಂದಿ ಆ 


ಮೋಳಿಗಯ್ಯಗಳ ವಚನ B20 


ಇಂತೀ ಇವು ಆಜಿಂಕಣದ ಮನೆಯ ಬಾಡಗೆಯ ಹಿಡಿದು 

DCPS ಘನ ಕಿಜುದೆಂದು ಹೊಯಿದಾಡುವರಂತೆ, 

ಈ ದೂಣ ಇನ್ನಾರಿಗೆ ಹೇಳುವೆ, ನಿಃಕಳಂಕಮಲ್ಲಿಕಾರ್ಜುನಾ, 

ಗಾಜಾಗದ ಮುನ್ನವೆ ತೋಟ್‌ಕೆಯೇತಕ್ಕಡಗದು? ॥ ೧೮೬ ॥ 


೧೯೪೮ 
ಭಕ್ತಿಸ್ಥಲ ಬ್ರಹ್ಮನಾಶನ, ಮಹೇಶ್ವರಸ್ಥಲ ವಿಷ್ಣುನಾಶನ, 
MOA O ರುದ್ರನಾಶನ. 
ə ಣಲಿಂಗಿಸ್ಥಲ ಈಶ್ವರನಾಶನ, ಶರಣಸ್ಥ ಲ ಸದಾಶಿವನಾಶನ, 
ಸ್ಥಲ ಪರವಸ್ತು ಭಾವನಾಶನ. 
ಂತೀ ಸ್ಮಲಂಗಳನಾರೋಪಿಸುವಲ್ಲಿ ಪೂರ್ವವನಾಧರಿಸಿ, ಉತ್ತರವ ನಿರೀಕ್ಷಿಸಿ, 
ರಣ ನಿಶ್ಚಯಪದವ ನಿಜವೆಂದು ನಿಶ್ಚಯಿಸಿದಲ್ಲಿ 
ನಿಃಕಳಂಕಮಲ್ಲಿಕಾರ್ಜುನನ ಸ್ಥಲ ನಿಸ್ಠಲವನೆಯ್ದಿತ್ತು. ॥ ೧೮೭ ॥ 


C 
೨ 


ಕ 


೧೯೪೯ 


ಭಕ್ತಂಗೆ ಬೀಜರೂಪು, ಮಹೇಶ್ವರಂಗೆ ಅಂಕುರರೂಪು, ಪ್ರಸಾದಿಗೆ ಸಸಿರೂಪು, 
ಪ್ರಾಣಲಿಂಗಿಗೆ ಫಲರೂಪು, ಶರಣಂಗೆ ಆ ಕೆಯ್ಯ ಕೊಯ್ವ ರೂಪು, ` 
ಐಕ್ಯಂಗೆ ಆ ಹುಲ್ಲ ಒಕ್ಕಿ ಮೆಟ್ಟಿಸಿ ತೂಜುವಾಗ 
ಹೊಟ್ಟ ಕಳೆದು ಭತ್ತ ನಿಂದು ಹುಲ್ಲು ಹೊಗಟ್ಟಿತ್ತು, ಒಕ್ಕಿದ ಮೆಟ್ಟಿ! ಕಿತ್ತಿತ್ತು, 
ಹುಲ್ಲು ಮೆದೆಗೆ ಹೋಯಿತ್ತು, ಹೊಳ್ಳು ಗೋಡುಬಿದ್ದಿತ್ತು. 
ನಿಂದ ಭತ್ತ ಪುನರಪಿ ಬೀಜವಹುದಕ್ಕೆ ಮುನ್ನವೆ 
ನಿಃಕಳಂಕ ಮಲ್ಲಿಕಾರ್ಜುನನೆಂಬ ಹಗೆಯದಲ್ಲಿ ಹೋಯಿತ್ತು. ॥ OSS ॥ 


೧೯೫೦ 


ಸಮಾಲಕ್ಷದಲ್ಲಿ ಹುಟ್ಟಿ ಸಕಲಕ್ರಮಗಳಿಂದ ಭೋಗಿಸಿ 
ಪುಣ್ಯಪಾಪಂಗಳೆಂಬುದನಟ್‌ಯದೆ, 
ಶ್ರುತಿ ಸ್ಮೃತಿ ತತ್ವಂಗಳ 'ತಿಳಿ'ಯದೆ ಅಗಮ್ಯ ಅಗೋಚರ ಲಿಂಗವನಟಯದೆ, 
ಅಂದು ಬಂದ ಕಥನ ಬಸವೇಶ್ವರನಿಂದ ಬಂದಮಥನ, 





+ ೧೯೪೯: 1 ಮೆಟ್ಟಿ (ಕೋ ೮೨), 
೧೯೫೦: | ಅಜಾ (ಕೋ ೮೨). 


CC-0. Jangamwadi Math Collection. Digitized by eGangotri 





೫೪೨ ಸಕಲ ಪುರಾತನರ ವಚನಗಳು-೧ 


ಶುಷ್ಕ ಕಾಯಕದ ಯತನ, ಎನ್ನ ಸತಿ ಭಾವದ ಜತನ, 

ಭಕ್ತಿ ವರ್ತನದ ಸೌಖ್ಯಸಂಬಂಧ, ನಿಷ್ಕ ದ ೈಷ್ಟ ಭಕ್ತಿ ಜ್ಞಾನ ವೈರಾಗ್ಯ 
ಇಂತಿವ ಹೊತ್ತಾ ವಡಿದೆಯಲ್ಲಾ | 

ಇಂತೀ ಘಟ ಬಸವಣ್ಣನ ತಪ್ಪಲಲ್ಲಿ ನಿಶ್ಚಯವಾಗಿ ನಿಂದಲ್ಲದೆ 
ನಿಃಕಳಂಕಮಲ್ಲಿಕಾರ್ಜುನ ಲಿಂಗವ ಕಾಣಬಾರದು. 


೧೯೫೧ 


ಆವಾವ ವಿಶ್ವಾಸದಲ್ಲಿ ಭಕ್ತಿಯ ಮಾಡುವಲ್ಲಿ ಸತಿಸುತ ಬಂಧುಗಳು 
ಮುಂತಾದ ಬಂಧಿತವಳಯವೆಲ್ಲವೂ, 
ಭಕ್ತಿಗೆ ಏಕರೂಪಾಗಿ, ಸತ್ಯಕ್ಕೆ ನಿಜರೂಪಾಗಿ, ಕೃತ್ಯಕ್ಕೆ ತಪ್ಪುವರಲ್ಲದೆ, 
ವಸ್ತು ಭಾವದಲ್ಲಿ ತಪ್ಪದೆ ಇದ್ದಾ ತನ ಭಕ್ತಿ ನಕಳಂಕಮಲ್ಲಿಕಾರ್ಜುನನ 
ನಿಶ್ಚಯದ ನಿಜ ನಿವಾಸ. 


೧೯೫೨ 


ಭಕ್ತಿ ಜ್ಞಾನ ಕ್ರೀ ಮಾಡುವ ಮಾಟಂಗಳಲ್ಲಿ 
ಚಿತ್ತಶುದ್ದವಿಲ್ಲದ ಸತಿಯಾದಡೂ ಒಲ್ಲೆ, ಪುತ್ರ ಬಂಧುಗಳಾದಡೂ ಒಲ್ಲೆ. 
ಇಂತೀ ಇವನಟೀತು ಕೂಡಿದೆನಾದಡೆ ¢ ಎನ್ನ ಭಾವಕ್ಕೆ ಇದೆ ಭಂಗ. 
ಇದು ಪ್ರಸನ್ನವಪ್ಪ ಭಕ್ತಿಯ ಬೆಳೆ ನಿಃಕಳಂಕ ಮಲ್ಲಿಕಾರ್ಜುನಾ. 


೧೯೫೩ 


ಹೀಗಿರು ಎಂದಡೆ ಹಾಗಿರದಿದ್ದಡೆ ಆ ಸತಿಯಲ್ಲ, ನಾ ಪತಿಯಲ್ಲ. 
ಆವ ಠಾವಿನಲ್ಲಿ ಎನಗೆ ಸತಿಸಂಗ, “ಅವ ಠಾವಿನಲ್ಲಿ ಲಜ್ಜೆ. ನಾಚಿಕೆ 
ಕೇಣಸರ ಅಪಮಾನವಿಲ್ಲದಿರಬೇಕು. 
ಅದು ಎನ್ನ ಭಕ್ತಿ ಮುಕ್ತಿ ಕ್ರಿಯ ಬೆಳೆ. 


I ೧೮೯॥ 


1 ೧೯೦ ॥ 


॥ ೧೯೧॥ 


ಸತಿಪತಿಯಿಬ್ಬರು ಏಕವಾದಲ್ಲಿ ನಿಃಕಳಂಕಮಲ್ಲಿಕಾರ್ಜುನನು ಹೆಡೆಗುಡಿಗೊಳಗಾದ. ॥೧೯೨॥ 


೧೯೫೪ 


AIS, ಪಾರದ್ದಾ ರವ ಮಾಡಿದಲ್ಲಿ ಒಳಗಿಟ್ಟುಕೊಂಡು ಸಂದು ಸಂಶಯವಿಲ್ಲದಿದ್ದಡೆ 


ಗುರುಲಿಂಗಜಂಗಮಕ್ಕೆ" ಉದಾಸೀನವ 'ಮಾಡಿದಡೆ : ತಪ್ಪನೊಪ್ಪಬಹುದು. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ... ೫೪೩ 


ಅಲ್ಲಿಗೆ ದ್ವೇಷ ಇಲ್ಲಿಗೆ ಶಾಂತಿಯೇ? 

ಇದು ಭಕ್ತಿಯ ಬಲ್ಲವರಮತವಲ್ಲ. 

ಸತಿಸುತಬಂಧಗಳು : ತಪ್ಪಿದಲ್ಲಿ ಭಕ್ತಿ ಗೆ ಅನುಸರಣೆಯ ಮಾಡಿದಡೆ 

ಲಿಂಗಕ್ಕೆ ಮಜ್ಜ ಸ್ವನಕ್ಕೆ ಅದಡೆ, ಜಂಗಮ ಪ್ರಸಾದವ ಕೊಂಡಡೆ 

ಆ en ಧರೆಯಲ್ಲಿ ನಿಂದಿತ್ತಾದಡೆ ನಾ ನಿಂದ ಕಾಯಕಕ್ಕೆ -ಭಂಗ. 

ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ, ನಕಳಂಕಮಲ್ಲಿಕಾರ್ಜುನಾ. 1 ೧೯೩ ॥ 


೧೯೫೫ 


ಮಹಾರಾಣುವೆಯ ಬಿಟ್ಟು ಬಂದು ಮತ್ತೆ ಒಡೆಯರು ಭಕ್ತರಲ್ಲಿ 
ರಾಣಿವಾಸವೆಂದು ಕಟ್ಟು ಮೆಟ್ಟು > 083 ? 
ಖಂಡಿತ ಕಾಯವನಂಗಿ ಗೀಕರಿಸಿದ' ಭಕ್ತಂಗೆ 
ಢ ಮತ್ತೆ ಹೆಂಡತಿ ಮಕ್ಕ: ಳು ಬಂಧುಗಳೆಂದು 
ಜಂಗಮಕ್ಕೆ ತಂದ ದ್ರವ್ಯ ವನರಿಗಿಕ್ಕಿ ತಾನುಂಡನಾದಡೆ 
ತಿಂಗಳು ಸ ಸತ್ತ 3, ಹುಳಿತನಾಯ ಕಾಗೆ ತಿಂದು ಆ ಕಾಗೆಯ ಕೊಂದು ತಿಂದ ಭಂಡಂಗೆ ಕಡೆ 
ನೀಕಳೆಂಕಮಲ್ಲಿಕಾರ್ಜುನಲಿಂಗವೆ ನೀವೆ WHO. OF? Il 


೧೯೫೬ 


ಕಟ್ಟಿ ್ಬಿಗೆ-ಕಸ-ನೀರ ಹೊತ್ತು ಭಕ್ತರನಲ್ಲದೆ ಬೇಡೆನೆಂದು, 
ಅವರು ಕರ್ತೃ ನಾನು ತೊತ್ತೆಂದು ಅವರು ಒಕ್ಕುದ ನೀಸಿಕೊಂಡು ಬಂದು 
ತನ್ನ ಕೃತ್ಯದ ನೇಮ ತಪ್ಪದೆ ಆಗವೆ ತನ್ನ ಸತಿಸುತ ಬಂಧು ದೇವರು ಮುಂತಾಗಿ 
ಲಿಂಗಾರ್ಚನೆ ಮಾಡಬೇಕಲ್ಲದೆ 
ಇಂದಿಗೆ ನಾಳಿಗೆಂದು ಸಂದೇಹವ ಮಾಡಿದಡೆ 
ಲಿಂಗಕ್ಕೆ ದೂರ, ಜಂಗಮಕ್ಕೆ ಸಲ್ಲ, ಪ್ರಸಾದವಿಲ್ಲ. 
ಇದಕ್ಕೆ "ಗಲ್ಲ ಸೋಲ ಬೇ ಡೈ ನೀಕಳಂಕ ಮಲ್ಲಿಕಾರ್ಜುನ ಲಿಂಗವೆ ಸಾಕ್ಷಿ. ॥ ೧೯೫ ॥ 


೧೯೫೭ 


ಹುತ್ತದಲ್ಲಿ ಕೈಯನಿಕ್ಕಿ ಸರ್ಪನ ತೆಗೆವಾಗ 
ಸರ್ಪನ ಒಪ್ಪ ತಪ್ಪಿ ಮತ್ತೆ ವಸ್ತುವಿನ ನೇವಳ ಆಭರಣವಹಲ್ಲಿ ಅದಾರ ದೃಷ್ಟ? 
ಮತ್ತೆ ನಿರ್ಧನಿಕ ವಿಶ್ವಾಸದಿಂದ ಬಸವಣ್ಣ ಮುಂತಾದ 
ಲಕ್ಕದ ಮೇಲೆ ತೊಂಭತ್ತಾರು ಸಾವಿರ ಜಂಗಮಕ್ಕೆ, 
ಕೃತ್ಯ ತಪ್ಪದೆ ಇಕ್ಕುವಾಗ ಅದಾರ ವಿಶ್ವಾಸ ಹೇಳಾ? 


CC-0. Jangamwadi Math Collection. Digitized by eGangotri 


೫೪೬ ಸಕಲ ಪುರಾತನರ ವಚನಗಳು-೧ 


ಕಾಯಸಮಾಧಿಯನೊಲ್ಲೆ, ನೆನಹುಸಮಾಧಿಗೆ ನಿಲ್ಲೆ ಕ್ಲೆ ಸೈಲಾಸವೆಂಬ ಭವಸಾಗರವನೊಲ್ಲಿ. 
ನೀ ಎನ್ನ ಅಲ್ಲಿಗೆ ಇಲ್ಲಿಗೆ ಎಂದೆಳೆಯದೆ ನಿನ್ನಲ್ಲಿಗೆ ಕೂಟಸ್ಥ ವ ಮಾಡು 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೦೩ ॥ 


೧೯೬೫ 


ಎನಗೆ ನೀನಿಂಬಕೊಡುವಲ್ಲಿ ಸಕಲವ ಪ್ರಮಾಣಿಸುವದ ಬಿಟ್ಟು ನಿಃಕಲ ವಸ್ತುವಾಗು. 
ಶಕ್ತಿಸಮೇತವ ಬಿಟ್ಟು 'ನೀ ಶಕ್ತಿ ಕ್ವಿ'ನಿರ್ಲೇಪವಾಗು. 
ಚಿತ್ತವ ನೋಡಿಹೆನೆಂಬ ಹೆಚ್ಚು ಕುಂದ ಬಿಟ್ಟು 2, ನಿಶ್ಚಿಂತನಾಗು. 
ಅಂದು ಮಿಕ್ಕಾದ ಭಕ್ತರ ಗುಣವ ನೋಡೆಹೆನೆಂದು ಕೊಟ್ಟ ಠಕ್ಕು ಠವಾಳವ ಬಿಡು. 
ಸರ್ವ ರಾಗ ವಿರಾಗನಾಗಿ ಸರ್ವ ಗುಣಸಂಪನ್ನನಾಗಿ ಜ್ಞಾನಸಿಂಧು ಸಂಪೂರ್ಣನಾಗಿ, 
ನಿನ್ನಟ್‌ವಿನ ಗುಡಿಯ ಬಾಗಿಲ ತೆ೫ಕಿದೊಮ್ಮೆ ತೋಜಾ. 
ಎನ್ನಡಿಗೆ ನಿನ್ನ ಗುಡಿಯ ಸಂಬಂಧವ ನೋಡಿಹೆ ಇದಕ್ಕೆ ಗನ್ನಬೇಡ, 
ಚೆನ್ನ* ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೦೪ ॥ 


೧೯೬೬ 


ನಿನ್ನನಖ್‌ವುದಕ್ಕೆ' ಹೊನ್ನು ಹೆಣ್ಣು ಮಣ್ಣೆಂಬ ಸನ್ನೆಯ ತೊಜಕಿಯ ಹಾಯಬೇಕು. 
ಆ ಮೂಜನಣಔವಲ್ಲಿ, ಮಣಕಿದಂ ಹಿಡಿವಲ್ಲಿ, 'ರ್‌ದುಬಿಡುವಲ್ಲಿ, 
ಆ ಉಭಯದ ಒಡಲು ಹಣೀದಂ ತೋಲೌಕಿ ನಷ್ಟವಾಗಿ ನಿಂದವಂಗಲ್ಲದೆ 
ನಿನ್ನ ಚರಣದ ಬಾಗಿಲ ಬಾದಳವನೇಜಬಾರದು. 
ಅದಕ್ಕೆ ಸನ್ನೆಗಟ್ಟಿಗೆಯೆ ಚೆನ್ನ* ನಿಃಕಳಂಕಮಲ್ಲಿಕಾರ್ಜುನಾ. ॥ 2೦೫ ॥ 


೧೯೬೭ 


ಭಕ್ತಿಯುಳ್ಳನ್ನಕ್ಕ ಇಷ್ಟಲಿಂಗದ ಹಂಗು ಬೇಕು. 
ಆತ್ಮನುಳ್ಳನ್ನಕ್ಕೆ ಅಖೌವೆಂಬುದ ವಿಚಾರಿಸಬೇಕು. 
ಮರ್ಶ್ಯವೆಂಬುದು ನಾ WORE, ಕರ್ಕಸದ ಜಗ. 
ಇದು ಕಾರಣದಲ್ಲಿ ಕೈಲಾಸವೆಂಬ ಬಟ್ಟೆಯ'ನಜಸ'ಬೇಕು. 





೧೯೬೫: 1 ನಿಶ್ಶಕ್ತಿ (ಕೋ ೧೫೧). * ಎರಡು ವಚನಗಳಿಗೆ ಮಾತ್ರ ಅಂಕಿತಕ್ಕೆ “ಚಿನ್ನ” ಎಂದು 
ಸೇರಿರುವುದು ಗಮನಾರ್ಹ 

೧೯೬೬: 1 ಮುನ್ನವೆ (ಕೋ ೪೪೮). 

೧೯೬೭: 1ನಟ್‌ಯ (ಕೋ ೮೨). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ೫೭ 
ಎನ್ನ ಸತ್ಯಕ್ಕೆ ಎನ್ನ ಭಕ್ತಿಗೆ ಎನ್ನ ಮನಕ್ಕೆ ಎನ್ನ ಮುಕ್ತ್ಯಂಗನೆ, 
ಎನ್ನ ನಿಶ್ಚಯಕ್ಕೆ ಒಂದು ಗೊತ್ತ ತೋಟಾ, 
ಕಮಲಿಕಾರ್ಜುನನು ಎಲ್ಲಿ ಇದ್ದಹನು ಹೇಳಾ. : I SOL ॥ 
೧೯೬೮ 
ತಲೆಯಿಲ್ಲದ ಕಾಲು ನಡೆಯಬಲ್ಲುದೆ? 
ಕುಕ್ಷಿಯಿಲ್ಲದಿರೆ ಬಾಯಿ ಉಣ್ಣಬಲ್ಲುದೆ? 
ಆತ್ಮನಿಲ್ಲದಿರೆ ಕರಚರಣಾದಿಗಳಿಗೆ ಏತ ಹೊಲಬು? 
ನಿನ್ನ ಭಕ್ತಿಯ ಬೆಳೆಯೆನಗೆ ಸತ್ಯದ ಹಾದಿ. 
ಇದು ನಿಶ್ಚಯ ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೦೭ ॥ 
೧೯೬೯ 


ಎನ್ನ ಭಕ್ತಿಗೆ ನೀ ಶಕ್ತಿಯಾದ ಕಾರಣ ಎನ್ನ ಸತ್ಯಕ್ಕೆ ನೀ ಸತಿಯಾದ ಕಾರಣ, 
ಎನ್ನ ಸುಖದುಃಖ ನಿನ್ನ ಸುಖದುಃಖ, ಅನ್ಯವಿಲ್ಲ. 
ಇದಕ್ಕೆ ಭಿನ್ನಭೇದವೇನು ಹೇಳಾ, ನಿಃಕಳಂಕಮಲ್ಲಿಕಾರ್ಜುನಾ? ॥ ೨೦೮ ॥ 
೧೯೭೦* 
ಹೋಟಾರದಲ್ಲಿ ಒಂದು ವೇತಾಳ ಹುಟ್ಟಿತ್ತು. 
ವೇತಾಳನ ಚಿತ್ತದಲ್ಲಿ ಶಿಶು ಬೆಸಲಾಗಿ ಮಾಣಿಕ್ಯವ ಕಂಡಿತ್ತು. 
te! ಮಾಣಿಕ್ಯದ ಬೆಳಗಿನಲ್ಲಿ ಹೋಟಾರದ ಕತ್ತಲೆ ಕೆಟ್ಟು 
ವೇತಾಳನ ಚಿತ್ತದ ಕತ್ತಲೆ ಹರಿದು, 
ಶಿಶುವಿನ ಕಯ್ಯ ರತ್ನ ಮೂಜು ದೆಸೆಯ ನುಂಗಿತ್ತು. 
8ಕಳಂಕಮಲ್ಲಿಕಾರ್ಜುನನ ಸಂಗಸುಖದಿಂದ. ॥ ೨೦೯ ॥ 


೧೯೭೦: 1 x (ಕೋ ೮೨, ಕೋ ಖಿ). 

[* ಇಲ್ಲಿಂದ ೪೫ ವಚನಗಳು ಗೊ. ಕಟ್ಟುಗಳಲ್ಲಿ "ಮೋಳಿಗಯ್ಯಗಳ ಟೀಕಿನ ವಚನಗಳು' ಎಂಬ 
ಶೀರ್ಷಿಕೆಯಲ್ಲಿ ಬಂದಿವೆ. ಟೀಕುಗಳೂ ವಚನರೂಪದಲ್ಲಿಯೇ, ಮೋಳಿಗಯ್ಯನ ಅಂಕಿತವನ್ನು ಬಳಸಿ 
ಕೊಂಡೇ ರಚಿತವಾಗಿವೆ. ಟೀಕುಗಳಿಗೂ ಸ್ವತಂತ್ರ ಕ್ರಮಾಂಕವನ್ನೇ ಕೊಟ್ಟು ಒಟ್ಟು ೯೦ ವಚನಗಳೆಂದು 
ಎಣಿಸಲಾಗಿದೆ. ಈ ಟೀಕಿನ ವಿಶಿಷ್ಟ ರೂಪವನ್ನು ಗಮನಿಸಿ ಓದುಗರ ಅವಗಾಹನೆಗಾಗಿ ಇಲ್ಲಿ ಅಡಿಟಿಪ್ಪಣಿ 
ಯಾಗಿ ಅವನ್ನು ಕೊಟ್ಟಿದೆ. ಸಂ.] 

೧೯೭೦ 


ಘಟವೆಂಬ ಹೋಟಾರ, ಜೀವವೆಂಬ ವೇತಾಳ, ಆಟ್‌ವೆಂಬ ಶಿಶು. 
ಅದಟಂದುದಯಿಸಿದ ದಿವ್ಯಜ್ಞಾನ ಕುಣುಹುಗೊಂಡು, 
ತ್ರಿವಿಧದ ಕುಣುಹುಗೆಟ್ಟಿತ್ತು. 
ಇಂತೀ ಸೂಚನೆ ನಿಃಕಳಂಕಮಲ್ಲಿಕಾರ್ಜುನ ಲಿಂಗವನಣಿವುದಕ್ಕೆ. 


CC-0. Jangamwadi Math Collection. Digitized by eGangotri 





೫೯೮ ಸಕಲ ಪುರಾತನರ ವಚನಗಳು-೧ 


೧೯೩೧ - 


ನೂಲೆಳೆಯ ಗಾತ್ರದ ಮರದಲ್ಲಿ ಬೆಟ್ಟದ ತೋರದ ಕಾಯಿ, ಫಲವಾಯಿತ್ತು. 
ಅದು ಹಣ್ಣಾಗದು ನೋಡಿರಯ್ಯಾ ಇನ್ನೆಂತೊ! 
ಏಜಬಾರದು ಮರನ, ಕೊಯ್ದು ಹಿಡಿಯಬಾರದು ಕಾಯ. 
ಈ ಭೇದವನಟ್‌ದು ಮರನನೇಣದೆ, ಕಾಯ ಮುಟ್ಟದೆ 
ಹಣ್ಣಿನ ರುಚಿಯ ಚೆನ್ನಾಗಿ ಬಲ್ಲಡೆ, ಕ 
ನಿಃಕಳಂಕಮಲ್ಲಿಕಾರ್ಜುನಲಿಂಗವು ತನ್ನಲ್ಲಿ ನಿರ್ಲೇಪಸಂಬಂಧಿ. ॥ ೨೧೦ ॥ 


೧೯೭೨ 


ಹಿಂದಪ್ಪುದೊಂದು ಭೇರಿಗೆ ಅಂಗುಲಿಯೊಳಡಗಿದ ಕಾಷ್ಮದ ಕು'ಡು'ಹಿನಿಂದ 
ಧ್ವನಿಯೊದಗುವಂತೆ. 
ಇಂತೀ ಘಟನಾದದ ಭೇದದ ಎಸಕವ ಬಲ್ಲಡೆ, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವ ಬಲ್ಲವ. ॥ ೨೧೧ ॥ 


ee ಜ್ರ 


೧೯೭೨ : 1 ಜು (ಗೋ ೮೨). 


೧೯೭೧ 


ಕಿಂಚಿತ್ತು ಜೀವನು, ಆಸೆಯೆ ಬಹಳವಾದ ದೆಸೆಯಿಂದ 
ವ್ಯಾಪಾರಕ್ಕೊಳಗಾದ ಕಾರಣ ಕಾಯಿ ಕೈಗೆ ಶಕ್ಕವಲ್ಲ ಎಂಬುದಕ್ಕೆ ಭೇದ. 
ಇಂತೀ ಜೀವನ ಗುಣವ ಹಜ್‌ದು, ಆಸೆಯ ಪಾಶವ ಕಿತ್ತು, 
ಈ ಉಭಯದ ಗುಣವ ನೇತಿಗಳೆದಲ್ಲಿ ಚಿತ್ತ ಪಕ್ವವಾಯಿತ್ತು. 
ಅದೆ ಸುಚಿತ್ತದ ಹಣ್ಣು, ನಿಃಕಳಂಕಮಲ್ಲಿಕಾರ್ಜುನನಲ್ಲಿ ಒದವಿದ ಸೂಚನೆ. 


೧೯೭೨ 
ಬಹಳ ತೆಅಪಿನಿಂದಜೌದ GPI ಚಿದ್ಧನ ಭೇದದಿಂದ ಒಡಗೂಡಿ 


ಎರಡಳಿದ ಸಮ್ಮಗ್ಲ್ಯಾನಕ್ಕೆ ಸೂಚನೆ, 
ನಿಃಕಳಂಕಮಲ್ಲಿಕಾರ್ಜುನಲಿಂಗದಲ್ಲಿ ಉಭಯದ ಕುಜುಹಿಟ್ಟ ಭೇದ. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ FOS 
೧೯೭೩ 


ಸ್ವಕ್ಷೇತ್ರದಲ್ಲಿ ಒಂದು ಕ್ಷೇತ್ರಗೇರಿ ಹುಟ್ಟಿತ್ತು 
ಅದು ಮೊದಲಲ್ಲಿ ಸುರಾಪಾನದ ಮನೆ; 

ಕಡೆಯಲ್ಲಿ ಮಾಂಸಕಟಕರ 'ವಾಸ,! 

ನಡುಮಧ್ಯದಲ್ಲಿ ಶೀಲವಂತರ ಆಲಯವ ಕಂಡೆ. 

ಅದಾವ ಶೀಲವೆಂದು ತಾನಜೌತಡೆ ಭಾವಭ್ರಮೆಯಿಲ್ಲ, 
ನಃಕಳಂಕಮಲ್ಲಿಕಾರ್ಜುನಲಿಂಗವು ತಾನು ತಾನೆ! I ೨೧೨ ॥ 


೧೯೩೪ 


ಮೂಗೇಣಗಲದ ಬಾವಿಗೆ ಆಜುಗೇಣಗಲದ ಗಾತ್ರದ ಕುಂಭವ ಬಿಟ್ಟು 
1ಹುರಿ'ಗೂಡದ ಕಣ್ಣಿಯಲ್ಲಿ ಸೇದುತ್ತಿರಲಾಗಿ, 
ನೀರು ನೆಲನ ಮುಟ್ಟದೆ ಕುಂಭವ ಬಿಟ್ಟು, ಕಣ್ಣಿಯಲ್ಲಿ ತುಂಬಿಬಂದಿತ್ತು, 
ನೀಃಕಳಂಕಮಲ್ಲಿಕಾರ್ಜುನಲಿಂಗದಲ್ಲಿಗೆ. ॥ ೨೧೩ ॥ | 


೧೨ 


೧೯೭೩ : 1 ನಿವಾಸ (ಗೊ. 22). 
೧೯೭೪ : ! ಹರಿ (ಗೋ ೮೨). 


೧೯೭೩ 
ತಿಳಿದು ವಿಚಾರದಲ್ಲಿದ್ದ ಆತ್ಮನು, ಪ್ರಕೃತಿಯ ಮಜವೆಯೆ ಹೊಲಗೇರಿ. 
ನಂ 


ಷವೆಂಬ ಕಟಿಕರ ಮನೆಯ ಹೊಕ್ಕು, 

ಸರ್ವಪಾತಕದ ಮಾಂಸವ ಕೊಂಡು, 

ಮತ್ತೆ ಮಧ್ಯಕೆ ಬಂದು ತನ್ನಿರವ ತಾನೆ ವಿಚಾರಿಸಿಕೊಂಡು, 

ಈ ಇರವಿಂಗೆ ಈ ತೆಜನಲ್ಲಾ ಎಂದೌದು ಉಭಯದ ನಿಳಯವ ಬಿಟ್ಟು 
ಮಧ್ಯದ ಪರಮಾತ್ಮವಾಸಿಯಾಗಿ ನಿಂದೆನೆಂಬ ಸೂಚನೆ 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನಜ್‌ವುದಕ್ಕೆ. 


೧೯೭೪ 
ಅಟಾವೆ Geral ಅಜಾದೆಹೆನೆಂಬುದು ಘನವಾಗಿ ವಿಚಾರಿಸುತ್ತಿರಲಾಗಿ 
ನೆನೆದೆಹೆನೆಂಬ ಭ್ರಾಂತು ಹುರಿಯಳಿದು, ಆ ನೆನಹೆ ತಾನಾಗಿ 


ಪ್ರಕೃತಿಯೆಂಬ ಕುಂಭಕೆ ಹೊಣಗಾಗಿ ನಿಜ ನಿಜಗೂಡಿದ ಬೆಳಗು 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದಲ್ಲಿ ತುಂಬೆ ಇಂಬಾಯಿತ್ತು. 


CC-0. Jangamwadi Math Collection. Digitized by eGangotri 








೫೦ ಸಕಲ ಪುರಾತನರ ವಚನಗಳು-೧ 
೧೯೭೫ 


ನಡುನೀರ ಮಧ್ಯದಲ್ಲಿ ಅಗಮ್ಯದ ಜ್ಯೋತಿ 'ಉರಿವುತ್ತಿದೆಕೊ. 
1ಅ!ಗಲದೆ ನೋಡಲಿಕೆ ನೀರಿನ ಮೇಲೆ ಉರಿವುತ್ತಿಪ್ಪದು. 
ಹೊದ್ದಿ ನೋಡಲಿಕೆ ನೀರಿನೊಳಗೆ ಮುಳುಗಿ ಉರಿವುತ್ತಿಪ್ಪುದು. 
ಆ ಜ್ಯೋತಿಯ ಗುಣವೊ, ತನ್ನ ಭ್ರಾಂತಿ*ನ್‌ ಗುಣವೊ ಎಂಬುದ ತಿಳಿದಡೆ, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವ ಬಲ್ಲವ. ॥ ೨೧೪ 1 


೧೯೭೬ 


ಕಾಡೆಮ್ಮಯ ಹಾಲ 'ಊರುಗೋಣ' ಕುಡಿದು ಮತ್ತಾರನು ಲೆಕ್ಕಿಸದೆ, 
ಬಹುಜನರ ನೋಯಿಸಿ? ಬರುವಲ್ಲಿ 
ಒಂದಾಡಿನ ಬಾಲದ ಹೊಯ್ಲಿಗಂಜಿ ಓಡಿಹೋಯಿತ್ತು, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವ ಭೇದಿಸಲಹೌಯದೆ. ॥ ೨೧೫ ॥ 


೧೯೭ : ! ಆಗ (ಬ ೧೫೦). 2 (ಗೊ ೩೭). 3 ಯ (ಗೋ ೮೨). 
೧೯೭೬ : 1 ಊರ ಕೋಣ (ಗೋ ೮೨). 2ನೋಹಿಸಿ (ಬ ೧೫೦). 


೧೯೬ 


ತನ್ನಂಗದಲ್ಲಿ ಸೋಂಕಿಹ ದಿವ್ಯಜ್ಞಾನ ಶಿವಲಿಂಗವು ಚಿತ್ತವೆಯ್ದದೆ ಅಜ*ವುತಿರಲಾಗಿ 
ಅಂಗದ ಮೇಲೆ ಇಷ್ಟವಾಗಿ ಇರುತ್ತಿಹುದು. 
ಮತ್ತೆ ವಿಭವಕ್ಕೆ ಬಾಹ್ಯದಲ್ಲಿ ಮುಟ್ಟಿ ನೋಡಿಹೆನೆಂದಡೆ, 
ಚಿತ್ತಶುದ್ಧವಲ್ಲದ ಕಾರಣ ದೃಕ್ಕಿಂಗೆ ತೋಟ 
ಸರ್ವಾಂಗದಲ್ಲಿ ಲಕ್ಷವಾಗದೆಂಬುದಕ್ಕೆ ಸೂಚನೆ. 
ಇಂತೀ ನಿಃಕಳಂಕಮಲ್ಲಿಕಾರ್ಜುನಲಿಂಗವು ಗುಪ್ತದಲ್ಲಿ ನಿತ್ಯನಾಗಿಪ್ಪನು. 


೧೯೭೬ 


ಇಚ್ಛಾ ಶಕ್ತಿಯೆಂಬ ಪಾಶದ ಭ್ರಮೆಯ ಈಷಣತ್ರಯದ ಹಾಲ ಕುಡಿದು 
- ಜೀವನೆಂಬ ಮಹಿಷ ನಾನಾ ವ್ಯಾಮೋಹವೆಂಬ ಬಹುಜನಂಗಳಿನಿಸುವ 
ಇಂದ್ರಿಯಂಗಳಲ್ಲಿ ಹೂಣೆಹೊಕ್ಕು ಹೊಡೆದಾಡುತ್ತಿರಲಾಗಿ 

ತನ್ನ ಕಲ್ಪಿತದ ಉತ್ಪತ್ಯವನಟ್‌ಯದೆ, ಸತೆ ಹೆನೆಂಬ ಭ್ರಾಂತಿಂದ 

ನಿಜವಸ್ತುವ ಮುಟ್ಟದೆ ಹೋಯಿತ್ತೆಂಬುದಕ್ಕೆ ಸೂಚನೆ 
ನಿಃಕಳಂಕಮಲ್ಲಿಕಾರ್ಜುನಲಿಂಗವು ದೃಷ್ಟನಷ್ಟಭಾವಿಯಾದ ಕಾರಣ. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ೫೪೧ 
೧೯೭೭ 


ಕಣ್ಣಿಲ್ಲದವ ಕನ್ನಡಿಯ ನೋಡಿ ಕಂಡ, 
ಬಾಯಿಲ್ಲದವ ಹೊಟ್ಟೆತುಂಬಿಯುಂಡು ದಣಿದ 
ತಾನಿದ್ದು ಸತ್ತ, ನಿಃಕಳಂಕಮಲ್ಲಿಕಾರ್ಜುನಲಿಂಗದಲ್ಲಿಗೆ ಹೊದ್ದಿ ಹೋಗುತ್ತಿರ್ದ ॥ ೨೧೬ ॥ 


೧೯೭೮ 


ಸಂಜೀವನವ ಕೈಯಲ್ಲಿ ಹಿಡಿದಿರ್ದು, 
ಸಾವ ಹುಟ್ಟುವ ಜೀವವ ನಾ ಕಂಡೆ 
ಕಂಗಳ ಮುಂದೆ ಕಡವರ ತುಂಬಿರ್ದು 
ದಾರಿದ್ರದಲ್ಲಿ ನೊಂದವರ ನಾ ಕಂಡೆ 
ತನ್ನಂಗದಲ್ಲಿ ಅಲಗ ಹೊಣೆಯಾಗಿ ಹೊತ್ತಿರ್ದು 
ಕೋಲಿನ ಹೊರೆಯ ಮೊನೆಯಲ್ಲಿ ಇಜನಿಯಿಸಿಕೊಂಡು ಸತ್ತವರ ನಾ ಕಂಡೆ 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನಆಿಯದೆ ಹೋದವರ. ॥ ೨೧೭ ॥ 


೧೯೭೭ 


ಕರ್ಮಕ್ರೀ ನಷ್ಟವಾಗಿ ವರ್ಮವನಜ್‌ದುದು ಕರ್ಮಾಕ್ಷಿ ನಷ್ಟವೆಂಬುದಕ್ಕೆ ದೃಷ್ಟ. 
ಜಿಹ್ವೆಯ ಲಂಪಟತ್ವದಿಂ ಕ್ಷುಧಾಪೋಷಣನಾಗಿ ಮುಟ್ಟದೆ 
ವಸ್ತುವಿನ ದೆಸೆಯಿಂದ ಲಕ್ಷಿಸಿಕೊಂಬನಾಗಿ ತನುವಿನ ಬಾಯಿ ನಪ್ಪವೆಂಬುದಕ್ಕೆ ದೃಷ್ಟ. 
ನಾನೆಂಬುದೇನು ಇಲ್ಲದೆ ಇದ್ದುದಾಗಿ ತಾ ಸತ್ತನೆಂಬುದಕ್ಕೆ ದೃಷ್ಟ. ಇಂತೀ ಸೂಚನೆ- 
ಯುಕ್ತ ಆತ್ಮನಿಶ್ಚಯವಂತಂಗೆ, 
ನಿಃಕಳಂಕಮಲ್ಲಿಕಾರ್ಜುನ ಲಿಂಗವ ಸಾಧಿಸಿ ಭೇದಿಸಿ ಅಜಸಿದವಂಗೆ. 


ದಿವ್ಯ ತೇಜಃಪ್ರಕಾಶಪರಂಜ್ಯೋತಿ ವಸ್ತು ಪರಬ್ರಹ್ಮವು ತನ್ನ ಕೈಯಲ್ಲಿರ್ದು 
ಅದನಟಯದೆ wees? ಅಲ್ಲಲ್ಲಿ ಉಂಟೆಂದು ಕಲ್ಲೆದೆಯಾಗುತ್ತ 
ತನ್ನಲ್ಲಿ ತ್ಯಾಗ್ಗಾಗ ಭೋಗಾಂಗ ಯೋಗಾಂಗ ಸರ್ವಸಮಾಧಾನ ಸುಚಿತ್ತವಿದ್ದು, 
ಮತ್ತೆ ಇತ್ಯಾದಿಗಳಲ್ಲಿ ನೋಡಿಹೆನೆಂಬ ಭ್ರಾಂತು ಭ್ರಾಮಕವೇಶಕ್ಕೆ ? 
ಸಕಳಾಗಮಶಾಸ್ತ್ರಯುಕ್ತಿಗಳ ತಾ ತಿಳಿದು, 
ಪಾಷಂಡಿ ಗುರುವಿನ ಕೈಯಲ್ಲಿ, ಸಕಲ ಸಂಸಾರಿಘಾತಕನ ಬಾಯ ಮಾತಿನಲ್ಲಿ ಸಾಯದೆ — 
ಇದು ನಿಜ ನಿಶ್ಚಯದ ಸೂಚನೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನಜಿಿವ ಕರತಳಾಮಳಕ. 


CC-0. Jangamwadi Math Collection. Digitized by eGangotri 





೫೪೨ ಸಕಲ ಪುರಾತನರ ವಚನಗಳು-೧ 
೧೯೭೯ 


ಕೀಲಿನೊಳಗೊಂದು ಕೀಲ ಕಂಡೆ. 
ಆ ಕೀಲಿನೊಳಗೊಂದು ಸಕೀಲವ ಕಂಡು 
ಸಕಲವನೆಲ್ಲವನಟ್‌ದೆ 
ಆ ಅಜಕ್‌ವು ಮಜಿವೆಗೊಳಗಾಯಿತ್ತು, 
ನಿಃಕಳಂಕಮಲ್ಲಿಕಾರ್ಜುನಲಿಂಗದ ಅಟಾವಿನಲ್ಲಿ. ॥ ೨೧5 ॥ 


೧೯೮೦ 
ಕಾ'ಳಾಂಧ!ವೆಂಬ ಕಾಳರಕ್ಕಸಿಯ ಬಸುಜಲ್ಲಿ 


ಒಬ್ಬ ಭಾಳಲೋಚನ ಹುಟ್ಟಿದ. 
ಆತ ಕಾಲಸಂಹಾರ, ಕಲ್ಪಿತನಾಶನ. 


ಆತ ಕಾ'ಳಾಂಧರ? ರಕ್ಕಸಿಯ ಕೊಂದ. 
ತಾಯ ಕೊಂದ ನೋವಿಲ್ಲ. ಹೆತ್ತ ತಾಯ ಕೊಂದ ಅನಾಚಾರಿ. 
1ಕಳಂಕಮಲ್ಲಿಕಾರ್ಜುನನು ಕಟ್ಟುಮೆಟ್ಟಿನವನಲ್ಲ. ॥ ೨೧೯ ॥ 


' ೧೯೮೦: l ಳೋದ (ಗೊ ೩೭, ೭೬, ೧೫೦). 2ಳೋದರ (ಗೋ ೩೭). 2-2 ಳಾಂದರ 
(ಗೊ: ಬ). 
೧೯೭೯ 


ಜೀವನೆಂಬ ದೃಷ್ಟದಿಂದ ಆತ್ಮನ ಭೇದಿಸಿ ಪರಮಾತ್ಮನೆಂಬ ಸಶೀಲವ ಕಂಡು. 
ಅಜುಹು ಕುಜುಹುಗೊಂಡು, ಆ ಅಜ್‌ವು ಇದಿರೆಡೆಗೆಟ್ಟಲ್ಲಿ, 
ಎಣ್ಣೆ ಬತ್ತಿ ತೀರಿದ ಮತ್ತೆ ಬೆಳಗೆಂಬುದು ತನ್ನಷ್ಟ. 
ಅದು ಸಾಕಾರದ ಮಾತಿನ ಮಾಲೆಯಲ್ಲ. 
ಅದು ಮೂರ್ಛೆ, ಅಮೂರ್ಛೆ, ಅದು ಅಜವಿನ ಮಜವೆ; 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನೊಡಗೂಡಿದ ಸೂಚನೆ. 


೧೯೮೦ 


ಕಾಳಾಂಧರನೆಂಬ ಮಹಾತಮದಲ್ಲಿ ಒಂದು ಜೀವಭಾವವೆಂಬ ಮಾಯೆ ಹುಟ್ಟಿ 
ದಿವ್ಯಜ್ಞಾನನೆಂಬ ವಸ್ತು ಕುಜುಹುದೋಜಾತ್ರ್ತು. 


- ಆ ಮಾಯೆಯಿದ್ರಲ್ಲದೆ ವಸ್ತುವೆಂಬ ಭಾವವಿಲ್ಲ. ಎಂತೆನೆ: 


ಕಾಪ್ಠದಲ್ಲಿ ಎದ್ದ ಅಗ್ನಿ ಆ ಕಾಷ್ಠನಾಮವ ಕೆಡಿಸುವಂತೆ. 

ಶಕ್ತಿಸುಭವದಿಂದ ಉತ್ಸತ್ಯವಾದ ನಿಃಶಕ್ತಿ ಸ್ವರೂಪನ ಆಕಾರಕ್ಕೆ ಆನುಕೂಲವಾಗದು. 
ಅದು ಕ್ರೀಯಳಿದ ನಿಶ್ಯಬ್ದ ಅನಾಚಾರವೆಂಬುದಕ್ಕೆ ಸೂಚನೆ, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವು ಹುಟ್ಟಿ ದಲ್ಲಿಯೆ ನಷ್ಟವಾದ ಕಾರಣ. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ AAA 
೧೯೮೧ 


ಆಕಾಶದಲಾಡುವ ಪಕ್ಷಿ ಆಕಾಶವ ನುಂಗಿ ಮಹದಾಕಾಶದಲ್ಲಿ ಆಡುತ್ತಿದ್ದಿತ್ತು. 
ಆ ಆಡುವ ಪಕ್ಷಿಯ, ಪಕ್ಷಿಯೊಳಗಾದ ಆಕಾಶವ, ಪಕ್ಷಿಗೆ ತೆಜಪುಗೊಟ್ಟ ಮಹದಾಕಾಶವ 
ಒಂದು ಸಂಖ್ಯೆಯಲ್ಲಿ "ಒಡಗೂಡಿ! ಷಡ್ಭಾಗವಾದ ಕುಕ್ಕುಟನ ಕೊರಳು ನುಂಗಿತ್ತು 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೨೦ ॥ 


೧೯೮೨ 


ಹಣ್ಣು ಮರನ ನುಂಗಿ ಏಜುವುದಕ್ಕೆ ಠಾವಿಲ್ಲದೆ 
ಹಣ್ಣನೊಡೆದು ಮರನ ಕಂಡು ಆ ಮರದ ಹಣ್ಣ ಪರೀಕ್ಷಿಸಬಲ್ಲಡೆ, 
ಆತನೇ ಪರಮಸುಖಿ. 
ನೀಃಕಳಂಕಮಲ್ಲಿಕಾರ್ಜುನಾ. ॥ ೨೨೧ ॥ 


೧೯೮೧ : 1 x (ಗೋ ೩೭). 


೧೯೮೧ 


ನಾನಾ ಭಾವಂಗಳಲ್ಲಿ ಸುಳಿದು ಸೂಸುವ ಆತ್ಮನು ನಾನಾರೆಂಬುದ ತಾನಖ್‌ದಲ್ಲಿ 
ತಾನಾಡುವ ಹೊಲ ತನ್ನಲ್ಲಿಯೆ ಲೇಪ. 
Das? ತೋಟ್‌ಕೆಯಾದ ಇದಿರಿಟ್ಟಾದ ಜ್ಞಾತೃ ಜ್ಞಾನ ಭಾವಂಗಳೆಲ್ಲವು 
ಪ್ರಣಮದಲ್ಲಿಯೆ ಐಕ್ಯವಾದ ಮತ್ತೆ 
ಅಜಾವಿನ ಕುಜುಹು ಎರಡಿಲ್ಲ ಎಂಬುದಕ್ಕೆ ಸೂಚನೆ, 
ನಿಃಕಳಂಕಮಲ್ಲಿಕಾರ್ಜುನನು ನಿರ್ಲೇಪನಾದ ಕಾರಣ. 


೧೯೮೨ 


ಪೂಜಿಸುವ ಇಷ್ಟದಲ್ಲಿ ಅಜವ ಆತ್ಮನಡಗಿ, ಪರಿಭ್ರಮಣ ನಿಂದು, 
ಆ ಪರಬ್ರಹ್ಮದಿಂದ ಇಹಪರವೆಂಬ ಉಭಯದ ಕುಜುಹಡಗಿ 
: ತೋಣುವುದು ತೋಟ್‌ಾಸಿಕೊಂಬುದು ತನ್ನಷ್ಟವೆಂಬುದಕ್ಕೆ ಸೂಚನೆ, 
ನಿಃಕಳಂಕಮಲ್ಲಿಕಾರ್ಜುನಾ. 


CC-0. Jangamwadi Math Collection. Digitized by eGangotri 





೫೫೪ ಸಕಲ ಪುರಾತನರ ವಚನಗಳು-೧ 


೧೯೮೩ 


ಅಂಬುವಿನ ಸಾರ ಒಡಗೂಡಿ, ಆ ಮಣ್ಣಿಂಗೆ ಕುಂಭವೆಂಬುದಕ್ಕೆ ಕುಜುಹುಗೊಟ್ಟು 


ಘನ ಕಿಜ್‌ದಲ್ಲದೆ, ಕುಂಭದಲ್ಲಿ ಲೀಯವಾದಂತೆ, 
ನೀಕಳಂಕಮಲ್ಲಿಕಾರ್ಜುನಲಿಂಗದಲ್ಲಿಯೆ ಲೀಯ. ॥ ೨೨೨ | 


೧೯೮೪ 


ಅಂಬರದಲ್ಲಿ ಒಂದು ಕೋಡಗ ಹುಟ್ಟಿ, ಕೊಂಬಿಲ್ಲದೆ ನೆಗವುತ್ತಿಹುದ ಕಂಡೆ. 
ಮತ್ತಾ ಕೊಂಬಿನ ಮೇಲಣ ಕೋಡಗ ಅಂಬರವ 'ಕಾಣದೆ,! 
ಲಂಘೈಸಿ ನಿಲುವುದಕ್ಕೆ ನೆಲದ ಅಂಗವ ಕಾಣದೆ 
ಕೊಂಬಿನಸಿಲ್ಲಿಯೆಯ್ದುದ? ಕಂಡೆ, 
ನಿಃಕಳೆಂಕೆಮಲ್ಲಿಕಾರ್ಜುನಲಿಂಗವನಜ್‌ಯದೆ. ॥ ೨೨೩ ॥ 


೧೯೮೪ : 1 ಲಕ್ಷಿಸಲಿ*ಯದೆ (ಗೋ ೭೬). 2 Dodo ಇದ್ದುದ ಕಂಡೆ (ಗೊ ೮೨). 


೧೯೮೩ 


ಅಜೀವ Vevey ತಾನೊಂದು, ಇದಿರಿಟ್ಟು 
ಆ ಸುವಸ್ತು ಅಟೌವೆನ್ನದೆ ಕುಜುಹೆನ್ನದೆ, 
ಮುಕುರ ತನ್ನಿಂದ ತಾ ಮುಕುರದಿಂದ 
ಉಭಯ ಕುಜುಹುಗೊಂಡು ಹೆಅಕಹಿಂಗಿದಂತೆ 
ಅಲ್ಲಿಯೆ ದೃಷ್ಟ ನಷ್ಟವೆಂಬುದಕ್ಕೆ ಸೂಚನೆ; 
ಇಷ್ಟದ ಮೇಲೆ ಬಿಂದು ದೃಷ್ಟವಿಲ್ಲಾ ಎಂಬುದಕ್ಕೆ ಭಿತ್ತಿ 
ನಿಃಕಳಂಕಮಲ್ಲಿಕಾರ್ಜುನಾ. 


೧೯೮೪ 


ತನ್ನ ಸಂಕಲ್ಪದಿಂದ ಅಹುದು ಅಲ್ಲ ಎಂಬುದ ತಿಳಿಯಲಜಯದೆ 
ಜೀವನು ಲಕ್ಷವ ಕಾಣದೆ ಲಕ್ಷಿಸಲಟಯದೆ 
ಉಭಯದ ಕುಳದ ಹೊಲನ ಕಾಣದೆ 
ತಾ ನಿಂದುದೆ ನಿರ್ಲಕ್ಚವೆಂದು ಹೋರುವನಂಗದ ಆತ್ಮನ ಸೂಚನೆ 
ತಾ ನಿಂದಲ್ಲಿಯೆ ನಿಜಸುಖಿಯೆಂದು ಮುಂದುಗಾಣದೆ ಹಿಂದನಜೌಯದೆ 
ಒಂದು ಕೊಂಬಿನಲ್ಲಿಯೆ ಹಿಡಿದು ಹೋರುವ ಮನ ಮರ್ಕಟ 
ಜೀವನಂಗ ನಿಃಕಳಂಕಮಲ್ಲಿಕಾರ್ಜುನಾ. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ೫೫ 


೧೯೮೫ 


ಕುಕ್ಕುಟನ ಗರ್ಭದಲ್ಲಿ ಒಂದು ಮಾರ್ಜಾಲ ಹುಟ್ಟಿ, ಹೆತ್ತ ತಾಯ ತಿಂದು 
ತತ್ತಿಯ ಬಿಟ್ಟಿತ್ತು. 
ಈ ಗುಣ ಉಭಯ ದೃಷ್ಟವಿದೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೨೪ ॥ 


೧೯೮೬ 


ಹಿರಿದಪ್ಪ ಮಹಾಮೇರುವೆಯ ತುದಿಯಲ್ಲಿ, 
ಒಂದರಗಿನ ಗಿಳಿ ತತ್ತಿಯನಿಕ್ಕಿ, !ತತ್ತಿಯಾ! ಗಿರಿಯ ನುಂಗಿತ್ತ ಕಂಡೆ. 
ಗಿಳಿಯ ಕುಟುಹಿಲ್ಲದೆ ಹಾಜಿ ಹೋಯಿತ್ತು. 
ನಿಃಕಳಂಕಮಲ್ಲಿಕಾರ್ಜುನವೇ ನೀವೇ ಬಲ್ಲಿರಿ. ॥ ೨೨೫ ॥ 


೧೯೮೬ : ! ತತ್ತಿಯ (ಗೋ ೮೨). 


೧೯೮೫ 


ತನ್ನ ತಾನಜ್‌ಯದ ಎಚ್ಚಅಾಕೆಯಲ್ಲಿ ಅಹುದು ಅಲ್ಲ ಎಂಬುದ ಕುಜುಹುದೋಟ್‌ ' 
ದಿವರಾತ್ರಿಯಲ್ಲಿ ಉಭಯಕ್ಕೂ ದೃಕ್ಕು ಸರಿಗಾಬುದಾಗಿ 
ಲಕ್ಷವ ಬಿಟ್ಟು ನಿರ್ಲಕ್ಷವ ಕಂಡು ನಿಶ್ಚಯವಾಯಿತ್ತೆಂಬುದಕ್ಕೆ ಸೂಚನೆ 
ನಿಃಕಳಂಕಮಲ್ಲಿಕಾರ್ಜುನಲಿಂಗವು ನಿರ್ಲಕ್ಷಿತನಾದ ಲಕ್ಷ. 


೧೯೮೬ 
ಅಹಂ ಮಮತೆ ಅಹಂಕಾರವೆಂಬ ಘಟವ ಹೊತ್ತು 
ಆತ್ಮನೆಂಬ ಸುಖನು G ತಲೆದೋಜಲಾಕ್ಷಣ 
ಅಂಕಾರನಷ್ಟವಾಯಿತ್ತೆಂಬುದಕ್ಕೆ ಸೂಚನೆ 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನಟ್‌ಯಲಾಗಿ. 


CC-0. Jangamwadi Math Collection. Digitized by eGangotri 





೫೫೬ ಸಕಲ ಪುರಾತನರ ವಚನಗಳು-೧ 


೧೯೮೬ 


ಮದವಳಿಗ ಮದವಳಿಗಿತ್ತಿಯ ಮುಟ್ಟದೆ, 
ಅತ್ತೆಯ ಭಗವ 'ಮುಟ್ಟಿ ನೋಡಿ,! 
ಎನ್ನ ಮದವಳಿಗೆಯ ಹೆತ್ತ ಠಾವೆಂದು, ಮತ್ತಜ್‌ದು ಮುಟ್ಟದೆ 
ಭಗವ ನೋಡುತ್ತ ಬಟ್ಟಬಯಲಾಯಿತ್ತು, 
ನಿಃಕಳಂಕ ಮಲ್ಲಿಕಾರ್ಜುನಾ. ॥ ೨೨೬ | 


೧೯೮೮ 


ಭವಾರಣ್ಯದಲ್ಲಿ ಒಂದು ವನಚರ ಹುಟ್ಟಿತ್ತು. 
ಅದಕ್ಕೆ ಮೂಳು ಮುಖವು ತಲೆದೋಜೌ ಆಜುಕೊಂಬಿನ ಹಣ್ಣ ಅಜಿಸುತ್ತಿದ್ದಿತ್ತು. 
ಆಜು ಮೂಜಿರೊಳಗಡಗಿದುದನಜ್‌ಯದೆ, 
BOOED ಒಂದಜಕೊಳ'ಗಾ'ದುದನಜ್‌ಯದೆ, 
ಹಲವು ಕೊಂಬಿಂಗೆ ಹಾರೈಸಿ, ಒಂದು ಹಣ್ಣ ಮೆಲಲಜಿಿಯದೆ 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನಜೌಯದೆ ಹೋಯಿತ್ತು. ॥ ೨೨೭ ॥ 


೧೯೮೭ : 1 ಮುಟ್ಟಿದ ನೋಡಿದ (ಗೋ ೮೨). 
೧೯೮೮: 1 ಗೈ (ಗೋ 22). 


ಮದವಳಿದು ಸರ್ವವ ನೇತಿಗಳೆದ ಮತ್ತೆ 
ಸರ್ವವ ಕೂಡಿಕೊಂಡು ಇಪ್ಪ ಇಚ್ಛಾಶಕ್ತಿಯ ಮುಟ್ಟದೆ, 
ಕೊಟ್ಟ ಮದವಳಿಗೆ ತಂದಾತ ಅವರವ್ವೆಗೆ ಅಳಿಯನಾದುದನಜ್‌ದು 


ಉತ್ಸತ್ಯ ಜಗನ್ಮಾಯೆಯೆಂದಖ್‌ದು, 
ಈ ಗುಣ ಜ್ಞಾನದೊಳಗಳ ಜ್ಞಾನ, ಉಭಯ ದೃಷ್ಟಕ್ಕೆ ಸೂಚನೆ 
ನಿಃಕಳಂಕಮಲ್ಲಿಕಾರ್ಜುನಾ. ; 

೧೯೮೮ 


ಮನವೆಂಬ ಮರ್ಕಟನು ವ್ಯಾಪಾರವೆಂಬ ಸಂಸಾರದಲ್ಲಿ ಹುಟ್ಟಿ ' 
ತ್ರಿಗುಣಾತ್ಮಕವಾಗಿ, ಸ್ಥೂಲವ ಸ್ಥೂಲವೆಂದು ಸೂಕ್ಷ್ಮ ವ ಸೂಕ್ಷ್ಮವೆಂದು ಕಾರಣವ ಕಾರಣವೆಂದು, 
ಆಅನಟಿಸಿಹೆನೆಂದು ದಿವ್ಯಜ್ಞಾ ನವನಟ್‌ಯದೆ ಪ್ರಕೃತಿಭಾವವೆಂಬುದಕ್ಕೆ ಸೂಚನೆ, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನಜ್‌ಯದೆ. 


CC-0. Jangamwadi Math Collection. Digitized by eGangotri 





ii: a | 


ಮೋಳಿಗಯ್ಯಗಳ ವಚನ 


Riz. 
೧೯೮೯ 
ಅಜ ಅರ್ಕನ ಕೊಂಬಿನಲ್ಲಿ ನಿಂದು, ಭಜನೆವಂತರ ಕಂಡು, 
ತ್ರಿಜಗವೆಲ್ಲವು ತಾನೆಂದು ಗಜಬಜೆಯಲ್ಲಿ ಅಡಗಿತ್ತು. 
$ಕಳೆಂಕಮಲ್ಲಿಕಾರ್ಜುನಲಿಂಗವನಜ್‌ಯದೆ. ॥ ೨೨೮ ॥ 
೧೯೯೦ 


ಬೆಣ್ಣೆಯ ಮಡಕೆಯಲ್ಲಿ ಕಿಚ್ಚು ತುಂಬಿ ಉರಿವುತ್ತಿದ್ದುದ ಕಂಡೆ. 
ಕಿಚ್ಚು ಕರಗಿ ಬೆಣ್ಣೆ ಉಳಿಯಿತ್ತು 
ಉಳಿದ ಉಳುಮೆಯ ಒಡಗೂಹಬಲ್ಲಡೆ, ನಿಃಕಳಂಕಮಲ್ಲಿಕಾರ್ಜುನಲಿಂಗವ ಬಲ್ಲವ. 19೨೯1 


೧೯೯೧ 
ಪಂಚಮುಖದ ಗಿರಿಯ ಗಹ್ವರದಲ್ಲಿ ಮುಂಚಿದರೈದುವ ಹುಲಿಗಳ ಕಂಡೆ. 


ಆ ಹುಲಿಯೊಂದಕ್ಕೆ ಆಯ್ದು ಬಾಯಿ. 
ಆ ಬಾಯೊಳಗೆ ಹೊಕ್ಕು ಹುಲಿಯ ಕುಲಗೆಡಿಸಬೇಕು, 


ನಿಃಕಳಂಕಮಲ್ಲಿಕಾರ್ಜುನಲಿಂಗವನಜೌಯಬಲ್ಲಡೆ. ॥ ೨೩೦ ॥ 
೧೯೮೯ 


ಜನನದಲ್ಲಿ ಜನಿಸಿದ ಆತ್ಮನು ಸ್ಥಿತಿಗತಿಯಲ್ಲಿ ಹೊರಳಿ ಮರಳುತ್ತಿದ್ದಿತ್ತು. 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನಜ್‌ಯದೆ. 


೧೯೯೦ 
ಜ್ಞಾನವೆಂಬ ಭಾವದಲ್ಲಿ ಜ್ಞಾನ ತಲೆದೋಟು 
ಸುಜ್ಞಾನವ ತನ್ನಂತೆ ಕೂಡಲಂಜಿ ತನ್ನಿಂದ ತಾನೆ ತನ್ನಷ್ಟ 
ಎಂಬುದಕ್ಕೆ ಸೂಚನೆ ನಿಃಕಳಂಕಮಲ್ಲಿಕಾರ್ಜುನಾ. 
೧೯೯೧ 


ಘಟವೆಂಬ ಪರ್ವತದಲ್ಲಿ ಪಂಚೇಂದ್ರಿಯವೆಂಬ ಗುಹೆ. 
ಅವಜ ಮುಖದ ಇಂದ್ರಿಯಂಗಳು ಒಂದಕ್ಕೆ ದೈದಾಗಿ, 
ಅವಣಿ ಮುಖಂಗಳಿಂ ದ್ವಂದ್ವವ ಹಿಂಗಿ ನಿಂದ ಲಿಂಗಾಂಗಿಯ ಸುಖಸೂಚನೆ, 
ನಿಃಕಳಂಕಮಲ್ಲಿಕಾರ್ಜುನಲಿಂಗದವನಂಗ. 


CC-0. Jangamwadi Math Collection. Digitized by eGangotri 








೫೮ ಸಕಲ ಪುರಾತನರ ವಚನಗಳು-೧ 


೧೯೯೨ 


ಶಿಶುವಿನ ಬಸುಜ್‌ೌನಲ್ಲಿ ತಾಯಿ ಹುಟ್ಟಿ, ತಾಯಿ ಅಳಿದು ಶಿಶು ಉಳಿಯಿತ್ತು. 


ಉಳಿದುಳುಮೆಯ ತಿಳಿಯಬಲ್ಲಡೆ, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನೊಡಗೂಡಬಲ್ಲವ. ॥ ೨೩೧ ॥ 


೧೯೯೩ 


ಹದ್ದ ಹಾವು ನುಂಗುವಾಗ ಸಿದ್ಧ ರೆಲ್ಲರು ನೋಡುತ್ತಿದ್ದರು. 
ಪ್ರಸಿದ್ಧ ರಲ್ಲದ ಕಾರಣ ಸಿದ್ಧ ರು! ಸಿದ್ಧಿ )ಯಲ್ಲಿಯೆ ಮುಳುಗಿ. 
'ನಿಕಳಂಕಮಲ್ಲಿಕಾರ್ಜುನಲಿಂಗವ ಹೊದ್ದಿದುದಿಲ್ಲ. ॥ ೨೩೨॥ 


೧೯೯೩ : 1 ಸಿದ್ಧರ (ಗೋ ೩೭). 


೧೯೯೨ 


ತಾನಟ್‌ದ ಅಜ್‌ವಿನಲ್ಲಿ ಆ ಮಣಿದ ಮಜವೆಯೆ ಮಜಕಿಯಾಗಿ 
ಮೇಲೆರಡಳಿದು ನಿಜವೊಂದಾಯಿತ್ತೆಂಬುದಕ್ಕೆ ಸೂಚನೆ; 
ಕಲ್ಲಿನಲ್ಲಿ ಹುಟ್ಟಿದ ಕಾಂತಿ, ಕಲ್ಲೆಲ್ಲವ ಕಳೆ ನುಂಗಿ ರತ್ನ ವೆನಿಸಿಕೊಂಬ ತೆಅನಂತೆ, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನೊಡಗೂಡಿದವನಂಗ. 


೧೯೯೩ 


ಸಂಚಾರದಿಂದ ಸುಳಿದಾಡುವ ಆತ್ಮನ ಆಧಾರದ ಕುಂಡಲಿಯ ಸರ್ಪ 
ಮೂಡಿ ಮುಳುಗಿ ನುಂಗುವಾಗ ಮೂಟ್‌ ಅಚ್‌ದೆಹೆನೆಂಬ ಅಣವು ಅಲ್ಲಿಯೆ ತಲೆದೋಟ್‌ತ್ತು. 
ಆ ಗುಣ ಪೂಜಿಸಿದಲ್ಲಿ ಪ್ರಣ್ಯವೆಂಬುದಕ್ಕೆ ಸೂಚನೆ. 
ಪೂಜೆ ಪುಣ್ಯವೆಂಬುದನಣಿಯದೆ, ಘಟ ಮಠದೊಳಗಣ ಬಯಲಿನಂತೆ 
ಪ್ರಸಿದ್ಧ ವೆಂಬುದಕ್ಕೆ Sem, ' 
ನಿಃಕಳಕಮಲ್ಲಿಕಾರ್ಜುನಲಿಂಗವ ಕೂಡಿದವನಂಗ. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ೫೫೯ 


೧೯೯೪ 


ಐದು ವರ್ಣದ ಪಶುವಿನ ಬಸುಜ್‌ನಲ್ಲಿ BODE ವರ್ಣದ ಕಣು ಹುಟ್ಟಿ 
ಒಂದೇ ವರ್ಣದ ಹಾಲ ಸೇವಿಸಿ, ಹಲವು । ಹೊಲನಲ್ಲಿ ತಿರಿಗಾಡುತ್ತಿ ದ್ದು ತ್ತು, 
ನಿಃಕಳಂಕಮಲ್ಲಿಕಾರ್ಜುನಲಿಂಗದ ಕುಳದ ಹೊಲಬುಗಾಣದೆ. q ೨೩೩ ॥ 


೧೯೯೫ ' 


ನಿರ್ಧಟದಲ್ಲಿ ಘಟ ಹುಟ್ಟಿ ಪ್ರಕಟಿಸುವುದಕಂಡೆ 
ನಿರ್ವಿಕಳತೆಯಲ್ಲಿ ವಿಕಳತೆ ಹುಟ್ಟಿ ಉಭಯಗತಿ, 
ಆ ಉಭಯ ಗತಿಗೆಟ್ಟಿವರ ಕಂಡೆ, 
1ಕಳಂಕಮಲ್ಲಿಕಾರ್ಜುನಲಿಂಗವನಚೌಯದೆ ಹೋದವರ. ॥ ೨೩೪ ॥ 


೧೯೯೬ 


ನಾನಾ ವರ್ಣವ! ನೀರುಂಡು ಆ ವರ್ಣ ನೀರೆರಡಿಲ್ಲದೆ ಅವಗವಿಸಿದಂತೆ 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನೊಡಗೂಡಿರಬೇಕು. ॥ ೨೩೫ ॥ 


೧೯೯೪: 1Q (Rw ೩೬). 
೧೯೯೬: ! ದ (ಗೊ ೮೨, ಗೊ 22). 
೧೯೯೪ 

ಪಂಚೇಂದ್ರಿಯಂಗಳಿಂದ ಹುಟ್ಟಿದ ಸ್ಥೂಲ ಸೂಕ್ಷ್ಮ ಕಾರಣ ತನುತ್ರೆಯವೆಂಬ 
ಮೂಜಂಗವನಖ್‌ದೆಹೆನಜ್‌ದೆಹೆನೆಂಬ ಭ್ರಾಂತಿನ ಹಾಲ ಸವಿದು, 
ಮರಳಿ ಅಜ್‌ವ ಮಜಿ*ದು, ಹಲವು ಆಗಮಂಗಳ ಹೊಲಬಿನಲ್ಲಿ ತಿಳಿದು, 
ಹೋರಟೆಗೆ ಒಳಗಾದವರೆಲ್ಲರೂ ನಿಃಕಳಂಕಮಲ್ಲಿಕಾರ್ಜುನಲಿಂಗವನಟ್‌ದುದಿಲ್ಲ 
ಎಂಬುದಕ್ಕೆ ಸೂಚನೆ. 





೧೯೯೫ 
ಅಜ್‌ದೆನೆಂದು ಮಣಿವೆಯ ತೋಟಿಯ ತೊಳಸುತ್ತ, 
ಜ್‌ವಿನ ಹೊಲದಲೈದಾನೆ ಎಂದು ಜ್ಞಾನಹೀನ ಬಜುಬರಲ್ಲಿ ಹೊಡೆದಾಡುತ್ತ 
ಹಿಂದಳ ಉಭಯ ಭೇದವನಜ್‌ವುದಕ್ಕೆ ಮುಂದೆ ಶುಭಸೂಚನೆ, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನಟ್‌ವುದಕ್ಕೆ. 


೧೯೯೬ 
ಇಷ್ಟವೆನ್ನದೆ ಬಿಟ್ಟು ಕಟ್ಟಿ ನಿತ್ಯಕೃತ್ಯನೆಂದು ಕಟ್ಟಳೆಯಿಲ್ಲದೆ 
ಮನಮುಟ್ಟಿದಲ್ಲಿಯೆ ನಿಶ್ಚಯವೆಂಬುದಕ್ಕೆ ಸೂಚನೆ, 
ನಿಃಕಳಂಕಮಲ್ಲಿಕಾಜು ಜಾಗ 


CC-0. Jangamwadi Math Collection. Digitized by eGangotri 








೫೬೦ ಸಕಲ ಪುರಾತನರ ವಚನಗಳು-೧ 


೧೯೯೭ 


ಇದ್ದುದ ಇಲ್ಲದಲ್ಲಿ ನೋಡ'ಲಿಕೆ! ಅಲ್ಲಿಯೆ ಅಡಗಿತ್ತು. 
ಇಲ್ಲದುದ ಇದ್ದುದೆಂದು ನೋಡಲಿಕಾಗಿ ಇದ್ದಲ್ಲಿಯೆ ತಲ್ಲೀಯವಾಯಿತು. 
ಇಂತು ಉಭಯವ ಕಡೆಗಾಣಿಸಲಾಗಿ 
ನಿಃಕಳಂಕಮಲ್ಲಿಕಾರ್ಜುನಲಿಂಗದಲ್ಲಿಯೆ ಇದ್ದಿತ್ತು. ॥ ೨೩೬ | 


೧೯೯೮ 


ಕುಜುಹಡಗಿಯಲ್ಲದೆ ಒಂದನಜೌಯಬಾರದು. 
ತಾನಖಿದಲ್ಲಿಯಲ್ಲದೆ ಕುಟುಹಿನ ಕುಲ ಕೆಡದು. 
ಅಜ್‌ಯದುದನಟ್‌ದಲ್ಲಿ ಮಜಕಿದು ಮಜಕ್‌ದುದನಜ್‌ದಲ್ಲಿ ಕಂಡು, 
ಉಭಯದ 'ತೋಟಿ'ಯ ತೊಳಸಿ ನಿಂದಲ್ಲಿ 
ನಿಃಕಳಂಕಮಲ್ಲಿಕಾರ್ಜುನಲಿಂಗದ ಅಂಗ ಕರತಳಾಮಳಕವಾಯಿತ್ತು. ॥ ೨೩೭ ॥ 


೧೯೯೭ : 1 ಲೇಕೆ (ಗೊ ೮೨). 
೧೯೯೮: 1 ತೊಟ್ಟಿ (ಗೊ ೩೭. 


೧೯೯೭ 


ಪ್ರಮಾಣಿಸಿದ ವಿಶ್ವಾಸದಿಂದ ಧ್ಯಾನಿಸಲಾಗಿ ಧ್ಯಾನದಲ್ಲಿಯೆ ವೇಧಿಸಿತ್ತು. 
ಧ್ಯಾನವ ತನ್ನಯ ಲಕ್ಷದಲ್ಲಿ ಲಕ್ಷಿಸಿಯಿರಲಾಗಿ, 
ಉಭಯದ ಕುಜುಹು ಅಲ್ಲಿಯೆ ಲೇಪವಾಯಿತ್ತೆಂಬುದಕ್ಕೆ ಸೂಚನೆ, 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗದಲ್ಲಿಯೆ. 


೧೯೯೮ 


ನಾನೆಂಬುದದೇನೆಂದು ತಿಳಿದಲ್ಲದೆ ಭಾವದ ಭ್ರಮೆ ಬಿಡದು. 
ಭ್ರಮೆಯೊಳಗೆ ತನ್ನ ಭ್ರಾಮಕ ಹಿಂಗಿಯಲ್ಲದೆ ಕಂಡುದ ಕಾಣಬಾರದೆಂಬುದಕ್ಕೆ ಸೂಚನೆ. 
ರತ್ನ ಮುತ್ತ ಬೆಗಡವನಿಕ್ಕಿದಲ್ಲಿ ಉದುರಿದ ಚೂರ್ಣದಲ್ಲಿ ಕಳಿಕಾಂತಿಯಿಲ್ಲ. 
ಘಟದ ಬೆಂಬಳಿಯಲ್ಲಿ ಕಳೆ ಕಾಂತಿಯೆಂದಲ್‌ವುದು, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವು ಕುಣುಹಿಂಗೆ ಒಡಲಾದ ಭೇದ. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ೫೭೧ 


೧ ೯೯೯ 


ಉದಕದ ಬಾಯಲ್ಲಿ ಒಂದು ರಸದ ಗಿರಿ ಹುಟ್ಟಿ, 
ಹೊಸ ಮಾಣಿಕ್ಯವ ನುಂಗಿತ್ತ ಕಂಡೆ. 
ನುಂಗುವಾಗ ಒಂದು, ಗುಟುಕಿಸುವಾಗ ಎರಡು, 
ಸ್ವಸ್ಥಾನದಲ್ಲಿ ನಿಂದಾಗ ಮೂಹು. 
ಅದಜಂಗವ ತಿಳಿದು ಕಳಿಯಬಲ್ಲಡೆ ನಿಃಕಳಂಕಮಲ್ಲಿಕಾರ್ಜುನಲಿಂಗವ ಬಲ್ಲವ ॥ ೨೩೮ ॥ 


೨೦೦೦ 


ಔದುಂಬರದ ಕುಸುಮದಲ್ಲಿ ಪಾದರಿ ಫಲವಾಗಿ. 
ಆ ಫಲ ಬಿಂದು," ಎಲವದ ಮರದಲ್ಲಿ ಹಣ್ಣಾಯಿತ್ತು. 
ಆ ಹಣ್ಣನೊಡೆದು ನೋಡಲಾಗಿ, ರಸವಿಲ್ಲದೆ ತುಷಾರ ಹಾಜ್‌ತ್ತು, 
ಇಂತೀ ಅಂಗವಿದ್ದು ನಿರಂಗವಾಗಬಲ್ಲಡೆ, ನಿಃಕಳಂಕಲಿಂಗವ ಬಲ್ಲವನೆಂಬೆ. I ೨೩೯ ॥ 


೨೦೦೦ : 1 ಬಿಲದು (ಗೊ ೭೬); ಬಲಿದು (ಗೊ ೩೭). 


r 


CEEE 


ಚಿತ್ತದ ಭಾವದಲ್ಲಿ ಅಪೇಕ್ಷೆಯೆಂಬ ಮೊತ್ತದ ಅದ್ರಿಯ ಲಕ್ಷಿಸಿ 
ಸುಚಿತ್ತವ ನುಂಗಿತ್ತೆಂಬುದಕ್ಕೆ ಸೂಚನೆ, 
ನಿತ್ಯಾನಿತ್ಯವ ತಿಳಿದು ನಿಃಕಳಂಕಮಲ್ಲಿಕಾರ್ಜುನಲಿಂಗವ ನಿರೀಕ್ಷಿಸಬೇಕು. 


೨೦೦೦ 


ತನುವಿದ್ದಡೂ ಆಸೆ ಅಪೇಕ್ಷೆಗೆ ಒಡಲಿಲ್ಲದಿರಬೇಕು. 
ಒಡಲಿದ್ದಡೂ ಪಂಚೇಂದ್ರಿಯದೊಳಗಾದ ಇಂದ್ರಿಯಕ್ಕೆಡೆಗುಡದಿರಬೆ;ಕು. 
ಇಂದ್ರಿಯಂಗಳಿದ್ದಡೂ ವಾಯುಸಂಚಾರಕ್ಕೆ ಮುಂಚದೆ ಇರಬೇಕು. 
ಇಂತೀ ಅಂಗವಿದ್ದು ನಿರಂಗವೆಂಬುದಕ್ಕೆ ಶುಭಸೂಚನೆ 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನಣ್‌ವುದಕ್ಕೆ. 


CC-0. Jangamwadi Math Collection. Digitized by eGangotri 








೫೬೨ ಸಕಲ ಪುರಾತನರ ವಚನಗಳು-೧ 


೨೦೦೧ 


ಅನಾಜಾರದಲ್ಲಿ ಆಚಾರವಡಗಿ, ಭಕ್ತನಲ್ಲದೆ ಭವಿಯಾಗಿ, 
ನಿತ್ಯನಲ್ಲದೆ ಅನಿತ್ಯನಾಗಿದ್ದವಂಗಲ್ಲದೆ, ಮೂಹು ಕುಳವಿಲ್ಲ, ಆಯು ಕುಳದಲ್ಲಿ ಬಲ್ಲವನಲ್ಲದೆ. 
ಇಂತಿವಜಿಕೊಳಗಾದ ನೂಜಿಕೊಂದು ಕುಳಕ್ಕೆ ಸ್ಥಲಜ್ಞನಲ್ಲ. 
ಇಂತಿವ ಬಲ್ಲವರೆಲ್ಲರಲ್ಲಿ ನಿಃಕಳಂಕಮಲ್ಲಿಕಾರ್ಜುನಲಿಂಗವು ಸೊಲ್ಲಿನೊಳಗಾಗಿಹನು. ISYON 


೨೦೦೨ 


ಘಟದೊಳಗೆ ರಸವಿದ್ದು ರಸದೊಳಗೆ ಘಟವಿದ್ದು, 
ಸಂಗಗುಣದಿಂದ ನೀರಾಗಿ, 
ಸಂಗ ಹಿಂಗಲಿಕೆ ಉಭಯದಂಗವು ಒಂದಾದ ತೆಅನಂತೆ, 
ಈ ಗುಣ ಲಿಂಗಾಂಗಿಯ ಸಂಗದ ವಿವರ, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವ ಕೂಡಿದ ಪರಮ 'ಸುಖಿಯಂಗ! ॥ ೨೪೧॥ 





೨೦೦೨ : 3 ಸುಸಂಗ (ಗೊ ೭೬). 


೨೦೦೧ 


ಅನಾಗತ ಸಂಸಿದ್ದಿಯಾಗಿ ನಾಮರೂಪು ಕ್ರೀಯಿಲ್ಲದೆ ಇಪ ಭೇದ. 
ಭವಿ ಶಬ್ದ ಸರ್ವಗುಣ ಸಂಪನ್ನನಾಗಿಹುದು. 
ಕೃತ್ಯಾಕೃತ್ಯಂಗಳ ಮಾಡುವನ್ನಕ್ಕ ಭಕ್ತ. 
ಅವ ನಿತ್ತರಿಸಿ ಅನುಭವಿಸಿದ ಮತ್ತೆ ಅನುಭವಿಯೆಂಬುದಕ್ಕೆ ಸೂಚನೆ. 
ಕಡವರಕ್ಕೆ ಕುಜುಹನಟ್ಟಂತೆ ಮಣಿಯ ಮಾತಿನ ಅಟಾಕೆ, 
ನಿ$ಕಳಂಕಮಲ್ಲಿಕಾರ್ಜುನಲಿಂಗವನಣಿವುದಕ್ಕೆ. 


೨೦೦೨ 


ಹೇಮವು ಬಣ್ಣರಸವು ಅಗ್ನಿಯ ಸಂಗದಿಂದ ರಸವೊಸರಿ 
ಸಂಗ ಪರಿಪೂರ್ಣವಾದಲ್ಲಿ 
ರಸವೂ ಬಣ್ಣವೂ ಪಟವೂ ಎರವಿಲ್ಲದೆ ಘಟ್ಟಿಯಾದಂತೆ, 
ಅಂಗವು ಲಕ್ಷಿಸಿಪ್ಸ ಲಿಂಗವು ಲಕ್ಷಿಸುವ ಚಿತ್ತವು ಹೆಪ್ಪಗೊಂಡಂತೆ, 
ಈ ಗುಣ ಲಿಂಗಾಂಗಿಯ ಶುಭಸೂಚನೆ; 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನೊಡಗೂಡಿದವನಂಗ. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ 
೨೦೦೩ 


ತಾನಳಿದ ಮತ್ತೆ ತಾನಾದುದ ಕಂಡೆ, 
ತಾನಾಗಿ ಮತ್ತೆ ಅಳಿದುದ ಕಂಡೆ. 
ಏನೂ ಇಲ್ಲದೆ ನೀನಾಗಿ ಮತ್ತೆ 'ನಾ!ನಾದುದ ಕಂಡೆ, 
ನಿಃಕಳಂಕಮಲ್ಲಿಕಾರ್ಜುನಲಿಂಗ ನಿಶ್ಚಿಂತನಾಗಿ 


೨೦೦೪ 


I ೨೪೨ Il 


ಉರಿದು ಸತ್ತುದು ಮತ್ತುರಿದು ನಾನಾ ಭೇದಂಗಳ ಘಟಮಟಂಗಳ ಆಶ್ರಯಕ್ಕೆಡಲಾಗಿ 


ಮತ್ತೆ ಭಸ್ಮವಾಗಿ ಒಡಲಡಗಿದ ತೆಜದಂತೆ. 
ಇಂತೀ ತ್ರಿವಿಧದ ಕುಜಿಹಿನ ಲಕ್ಷದ ಭೇದ ಒಪ್ಪಿರಬೇಕು, 
ನಿಃಕಳಂಕಮಲ್ಲಿಕಾರ್ಜುನಲಿಂಗದಲ್ಲಿ 


೨೦೦೩ : 3 ತಾ (ಬ ೧೫೦). 


೨೦೦೩ 


ಆವ ಬೀಜವ ಬಿತ್ತಿದಲ್ಲಿ ತಾನಳಿದು ಮತ್ತೆ ಬೀಜ ತಾನೆಯಾಗಿ, 
ಮತ್ತಳಿದುಳಿದ ತೆಜನಂತೆ 
ಲಿಂಗವ ಮುಟ್ಟಿದ ಆತ್ಮನು ಲಿಂಗದಲ್ಲಿಯೆ ಅಳಿದು 
ಮತ್ತೆ ಘನಲಿಂಗವಾಯಿತ್ತೆಂಬುದಕ್ಕೆ ಸೂಚನೆ. 
ಇಂತೀ ಉಭಯ ನಪ್ಪದ ತೊಟ್ಟು ಬಿಟ್ಟು 
ನಿಃಕಳಂಕಮಲ್ಲಿಕಾಜ: ವಿಕಾರ್ಜುನಲಿಂಗದಲ್ಲಿ ಅಚ್ಚೊತ್ತಿ ತ್ತಿದಂತಿರಬೇಕು. 


೨೦೦೪ 


ಕಾಪ್ಮ ಬೆಂದು ಕರಿಯಾದ ತೆಠಿನಂತೆ, 
ಮತ್ತೆ ನಾನಾ ಲೋಹಂಗಳ ಭೇದಕ್ಕೊಡಲಾಗಿ 
ಮತ್ತ ವಹ್ನಿಯ ಭಾವದಲ್ಲಿಯೆ ಬಯಲಾದ ತೆಟಿನಂತೆ 
ಇಂತೀ ಅಟ್‌ದಟದವನ ನಿಶ್ಚಯ ಕರಿಗೊಂಡವನ 
ನಿಶ್ಚಯದ ಚಿತ್ತ ಗುರು ಪರ ಚರ ತ್ರಿವಿಧ ಏಕವೆಂಬುದಕ್ಕೆ ಸೂಚನೆ- 
ನಿ/ಕಳಂಕಮಲ್ಲಿಕಾರ್ಜುನಲಿಂಗದಲ್ಲಿ season 


॥ ೨೪೩ ॥ 


CC-0. Jangamwadi Math Collection. Digitized by eGangotri 








೫೬೪ ಸಕಲ ಪ್ರರಾತನರ ವಚನಗಳು-೧ 


೨೦೦೫ 


ಮೃತ್ಚಿಂಡದ 'ಹದನ! ಚಕ್ರಿಯ ಚಿತ್ತದ 3ಕರಸದಂತೆ, 
ಚಿತ್ರಜ್ಞನ 'ಚಿತ್ತ3ದ ಲೆಕ್ಕಣಿಕೆಯ ಒಪ್ಪದಂತೆ. 
ಇಂತೀ ಆತ್ಮನ ದೃಷ್ಟ, ತನ್ನ ಇಷ್ಟದ ಲಕ್ಷದಲ್ಲಿ. 
ಇಂತೀ ಉಭಯದ ದೃಷ್ಟವಿದ್ದಂತೆ ಚಿತ್ತ ಅಚ್ಚೊತ್ತಿ"ರಬೇಕು, 
ನಿಃಕಳಂಕಮಲ್ಲಿಕಾರ್ಜುನಲಿಂಗದಲ್ಲಿ. 1೨೪೪ | 


೨೦೦೬ 


ಕೋಡಗ ಜೋಗಿಯನಾಡಿಸುವುದ ಕಂಡೆ. 
ಹಾವು 'ಹಾವಾಡಿಗ!ನ ಗಾರುಡವನಿಕ್ಕಿ ಹೇಳಿಗೆಯ ಬಂಧನದಲ್ಲಿ ಕೂಡಿ ಕಾಡುವುದ ಕಂಡೆ 
ಉರಿಗೆಂಡ ತೃಣಕಂಜಿ, ಅಲ್ಲಿಯೆ ಅಡಗಿ ತನ್ನ ಉಷ್ಣವಿಲ್ಲದುದ ಕಂಡೆ 
ಇಂತೀ ದೃಷ್ಟವ ಮಜಕದು ಇಷ್ಟವನಖೌಯದ ವಿಶ್ವಾಸಹೀನರು, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನಜ್‌ಯದೆ ಹೋದರು. ॥ ೨೪೫ ॥ 


೨೦೦೫ : ! ಹದ (ಗೊ ೭೬). 2 «(ಗೊ ೭೨). 3 ಚಿತ್ರ (ಬ. ೧೫೦): ಚಿತ (ಗೊ ೮೨). 
4 ದಂತಿ (ಗೊ ೮೨). 
೨೦೦೬ : 1 ಹಾವಡಿಗ (ಬ ೧೫೦). 


೨೦೦೫ 


ಮಣ್ಣೂ ನೀರೂ ಸ್ವಸ್ಥ ವಾಗಿ ಮೃತ್ತಿಕೆಕುಲಜ್ಞಾನ ಚಿತ್ರಕ್ಕೆ 
ಒಪ್ಪುದಲ್ಲೇನ ಹಿಡಿದಡೂ ಲಕ್ಷಿಸುವ ತೆಜನಂತೆ, 
ಚಿತ್ರಜ್ಞ ಜಾತಿವರ್ಗವನಜ್‌ದು ಪೃಥ್ವಿ ಪಟಂಗಳಲ್ಲಿ 
ದೃಷ್ಟವ ತೋಟಿ ಬರೆವಂತೆ, 
ಇಂತೀ ತನ್ನ ಲಕ್ಷದ ದೃಷ್ಟದಲ್ಲಿ ಉಭಯ ತನ್ನಷ್ಟವಾಗಿಪ್ಪ 
ಭೇದವೆಂಬುದಕ್ಕೆ ಸೂಚನೆ, ನಿಃಕಕಳಂಕಮಲ್ಲಿಕಾರ್ಜುನಲಿಂಗವನಜ್‌ದವನಂಗ. 


೨೦೦೬ 


'ಜೀವನಾಡಿಸಿದಂತೆ ಆಡುವರೆಲ್ಲರು ಲಿಂಗಪ್ರಾಣಿಗಳಪ್ಪರೆ? 
ನಾನಾ ಭವಂಗಳಲ್ಲಿ ಬಂಧಿತರಾದವರಿಲ್ಲರೂ ಶಿವಲಿಂಗಪ್ರಾಣಿಗಳಪ್ಪರೆ? 
ದಿವ್ಯಜ್ಞಾನಪರಿಪೂರ್ಣವಪ್ಪವರೆಲ್ಲರೂ ತ್ರಿವಿಧಮಲಕ್ಕೆ ಸಿಕ್ಕಿ 
ಅಂಥಾ ಮಲಸಂಬಂಧಿಗಳ ದ್ವಾರದಲ್ಲಿ ನಿಂದು : 
ತಮ್ಮ ದಿವ್ಯಜ್ಞಾನವ ಮಜಕದರೆಂಬುದಕ್ಕೆ ಸೂಚನೆ. 
ಉಪಾಧಿಕೆಯಂಗವ ಹೊತ್ತು 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನಟ್‌ಯದೆ ಹೋದರು. 


CC-0. Jangamwadi Math Collection. Digitized by eGangotri 


೨೦೦೭ 


ಮದ ಸೊಕ್ಕಿದ ಗಜ sug ಹಂಜಿ ಅಡಿಯಿಡಲಮ, ಒದುದ ಕಂಡೆ. 
ಕಡುಗಲಿ ಬಂಟ ಕ ತ್ರಲೆಗಂಜಿ ಜಡಗೊಡುವರು ಬೇಕೆದು, 
ಅಡಿಗಡಿಗಂಜುವುದ ಕಂಡೆ. 
ಇಂತಿವರೆಲ್ಲರು ನಳಿಕೆಯ ಕೀರನಂತೆ ಲಾಗ ಮಖ*ದು ಬಳಲಿ ಧರೆಗೆ ಸೇರುವಾಗ 
ಆಗಲಜ್‌ದಂತಾಗದೆ ಬೇ ಗಣೌದುಕೊಳ್ಳಿ, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವ ಕೂಡಬಲ್ಲಡೆ. ॥ ೨೪೬ ॥ 


೨೦೦೮ 
ಲಿಂಗಸ್ಟರೂಪದಲ್ಲಿ ನಿಜವಸ್ತುವಿನ ಕಳೆಯದೆ, ಮತ್ತಿಲ್ಲದುದ ಕಂಡೆ. 
ರುದ್ರನ ವೇಷದಲ್ಲಿ ಪರಮನ ಪರಮ ವಿರಕಿ ಕ್ರಿಯದೆ ಮತ್ತಿ ಲ್ಲಾ ಎಂದೆ. 
ಉಂಟಾದುದು ಇಲ್ಲವಾಗಿ, ಇಲ್ಲವಾದುದು ಉಂಟಾಗಿ, 
ಈ ಉಭಯದ ಬೆಡಗಿನ ಬಿನ್ನಾಣವ ಒಲವರದಿಂದಲ್ಲದೆ ತಿಳಿಯಬಾರದು, 
ನಿಃಕಳಂಕಮಲ್ಲಿಕಾರ್ಜುನಲಿಂಗದ. ॥ ೨೪೭ ॥ 


೨೦೦೭ 


ಪರಿಪೂರ್ಣವಪ್ಪ ಸಮ್ಯಜ್ಞಾನವಂತರೆಲ್ಲರೂ 
ಆಸೆಯೆಂಬ ಪಾಶ ತಲೆದೋಜ್‌ ತಮ್ಮ ಜ್ಞಾತೃ ಅಲ್ಲಿಯೆ ಶ್ರೇಷ್ಠಗೆಟ್ಟಿತ್ತು. 
ಸಕಲನಿಃಕಲವೆಂಬುಭಯವ ಮಚಕದ ಲಿಂಗಸುಖಿಗಳೆಲ್ಲರು 
ಭೋಗಭೋಜ್ಯಂಗಳೆಂಬ ತಾಮಸಕ್ಕೆ ಸಿಕ್ಕಿ 
ಭ್ರಾಮಕರಾದರೆಂಬುದಕ್ಕೆ ಸೂಚನೆ 
ಇಂತೀ ಭಾವದ ಭ್ರಮೆಯ ಮಜ್‌ದು 
ಜೀವವಿಕಾರಿಗಳಾಗದೆ ಸಮ್ಮಜ್ಞಾನಿಗಳಾಗಿ 
ನಿಃಕಳಂಕಮಲ್ಲಿಕಾರ್ಜುನ ಜಾಣಲಿಂಗವನಜೀವಡೆ. 


೨೦೦೮ 


ಕಲ್ಲಿನೊಳಗಳ ಅಪ್ಪು ದಳ್ಳುರಿ ಅಲ್ಲಿಯೆ ಇಪ್ಪವು. 
ಹಿಳಿದಡೆ ಸೋರದು. ಉರುಹಿದಡೆ ಹೊತ್ತದು. 
ತಮ್ಮ ಒಲವರದ ಕುಲಕ್ಕಲ್ಲದೆ ದ್ರವವಿಲ್ಲ, ಹೊತ್ತದು. 
ಇಂತೀ ವಸ್ತುವನಟ್‌ವುದಕ್ಕೆ ಸೂಚನೆ, 
ನಿ8ಕಳಂತಮಲ್ಲಿಕಾರ್ಜುನಲಿಂಗವನೊಡಗೂಡುವುದಕ್ಕೆ. 


CC-0. Jangamwadi Math Collection. Digitized by eGangotri 








೫೬೬ ಸಕಲ ಪುರಾತನರ ವಚನಗಳು-೧ 


೨೦೦೯ 


ನೀರು ನನೆದುದ ಕಂಡೆ. 
ಹೆಚ್ಚದ ಕುಂದದ ವಾರುಧಿ, ವಾರುಣಿಸಿ ಸೋರಿಹೋದುದ ಕಂಡೆ. 
ಇಂತಿವನಾರಯ್ದು ನೋಡಲಾಗಿ, ನೀರು ನನೆದುದಿಲ್ಲ; 'ವಾರುಧಿ ಸೋರಿದುದಿಲ್ಲ.! 
ನಿ1ಕಳಂಕಮಲ್ಲಿಕಾರ್ಜುನಲಿಂಗದಲ್ಲಿಯೆ ಲೀಯ್ಯವಾಗಬಲ್ಲಡೆ. ॥ ೨೪೮] 


೨೦೧೦ 


ಬಯಲೊಳಗಣ ಬಯಲಿನಲ್ಲಿ ಒಂದು ಕಲ್ಪತರು ಹುಟ್ಟಿ 
ಫಲವಿಲ್ಲದೆ ಬಂಜೆಮರನಾದುದ ಕಂಡೆ 
ಇದ ತಿಳಿದು ನೋಡಲಿಕ್ಕಾಗಿ ಬಯಲು ಬಯ'ಲ! ಕೂಡಿ, 
ಕಲ್ಪತೌರುವು* ಫಲವು ಎಡಬಿಡವಿಲ್ಲದುದ ಕಂಡೆ, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನಜೌ್‌ಯಲಾಗಿ I ೨೪೯॥ 


೨೦೦೯ : 1 x (rhe ೭೬). 
೨೦೧೦ : ! ಲು (ಗೊ ೩೭). 2 ವಿನ (ಗೊ ೭೬). 





೨೦೦೯ 


ಮಹಾಜ್ಞಾನವಪ್ಪ ಅಣಿವು ನಾನಾ ವಿಷಯಂಗಳಲ್ಲಿ ನೆನೆದು 
ಉಗಿದು ಹಾವಸೆಯಾಯಿತ್ತು. 
SST ಮಣಿಯದ ದಿವ್ಯಜ್ಞಾನದಲ್ಲಿ ಕರಿಗೊಂಡ ಅಟ್‌ವು 
ತ್ರಿವಿಧಮಲವನೊಡಗೂಡಿ ಅವರಡಿಯೊಳಗಾಯಿತ್ತೆಂಬುದಕ್ಕೆ ಸೂಚನೆ. 
ಇಂತೀ ಭೇದವ ಅಭೇದ್ಯದಿಂದ ಭೇದಿಸಲಾಗಿ 
ನಿಕಳಂಕಮಲ್ಲಿಕಾರ್ಜುನಲಿಂಗದಲ್ಲಿಯೈದಿತ್ತು.. 


೨೦೧೦ 


ಆಣ್‌ದಣೌವಿನ ಕುಖಹಿನಲ್ಲಿ ನಿಟುಗೆಯ ನಿಜದ ಕುಜುಹ ಕಂಡು 
ಮತ್ತೆ ಮಟ್‌ದರೆಂಬುದಕ್ಕಿ ಸೂಚನೆ. 

ಮತ್ತಾ ಭೇದದ ವೇಧನೆಯಲ್ಲಿ ನಿಧಾನಿಸಲಿಕ್ಕಾಗಿ 

ನಿಃಕಳಂಕ ಮಲ್ಲಿಕಾರ್ಜುನಲಿಂಗವು 

ನಿಕ್ಷೇಪಕ್ಕೆ ಇದಿರೆಡೆ ಕುರುಹು ಕೊಟ್ಟಂತಿರ್ದರು. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ : 
೨೦೧೧ 


'ಕಣ್ಣು' ಕಳೆದು ದೃಷ್ಟಿ ಕಾಬುದ ಕಂಡೆ 
ಬಯಲು ಬಡಿವಡೆಯಿಸಿಕೊಂಡು ಬಂಧನದಲೊಡಗೂಡು ವುದ ಕಂಡೆ 
: ಈ ಅಂಗವನೂ ನಿರಂಗವನೂ ಉಭಯ *₹ಭಾವೌವಳಿದು ತಿಳಿಯಲಾಗಿ, 
ನಿಃಕಳಂಕಮಲ್ಲಿಕಾರ್ಜುನಲಿಂಗವು ತನ್ನೊಳಗಾದ ಚೋದ್ಧ ॥ ೨೫೦ ॥ 


೨೦೧೨ 


ಬೆಂಕಿಗೆ ಶೈತ್ಯ ಕೊಂಡು, ಉದಕಕ್ಕೆ ಉರಿ ಹುಟ್ಟಿ!, ಮತ್ತುದಕವನಖಸುವುದ ಕಂಡೆ 
ಮಡಕೆ ನಿಂದುರಿದು ಅಕ್ಕಿ ಉಳಿಯಿ?ತ್ತು.3 
ನಿಃಕಳಂಕಮಲ್ಲಿಕಾರ್ಜುನಲಿಂಗವ ಮಣಕಿಯಲಾಗಿ ॥ ೨೫೧ ॥ 


೨೦೧೧ : ! ಕಣ್ಣ (ಬ ೧೫೦). 2 4.039 (ಗೊ ೮೨). 3 x (W ೧೫೦. 
೨೦೧೨ : 14 ತ್ತು (ಗೊ ೭೬). 23, ಕಂಡೆ (ಬ ೧೫೦. 


೨೦೧೧ 


ಸಕಲ ಸಂಸಾರವ ಹೆಜಹಿಂಗಿದಲ್ಲಿ ನಿಜವಸ್ತುವಿನ ಕುಖಾಹು ಕಾಣಬಂದಿತ್ತು. 
ತ್ರಿವಿಧ ಮಲವನೇತಿಗಳೆದು, ಮತ್ತಾ ಅಜ್‌ವ ಮಜಕದು 
ಮಲತ್ರಯವನೊಡಗೂಡಿದಲ್ಲಿ ಬಂಧನವೆಂಬುದಕ್ಕೆ ಸೂಚನೆ. 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನಆ್‌ವ ಬೆಡಗಿನ ಅಂಗ. 


೨೦೧೨ 


ಎಲ್ಲವ ಮೂಜ್‌ದ ಸಮ್ಯಜ್ಞಾನ ಸಂಸಾರಕ್ಕೊಳಗಾಗಿ ಉರಿದು, 
ಭೇದಿಸುವ ಅಜ್‌ವು ತಾಪತ್ರಯವದ ಉರಿಗೊಳಗಾಗಿ, 
ಮತ್ತಾ ಅಜ್‌ವನಟಸಿ ವಸ್ತುವನೊಡಗೂಡಿಹೆನೆಂಬುದಕ್ಕಿ ಸೂಚನೆ. 
ಮತ್ತಾ ಇಂದ್ರಿಯಂಗಳು ಬೆಂದು ಇಂಗಿಹೋದಲ್ಲಿ ನಿರಂಗವಸ್ತು ನಿಂದಿತ್ತು. 
ನಿಃಕಳಂಕಮಲ್ಲಿಕಾರ್ಜುನಲಿಂಗವ ಕೂಡಿ ಎರಡಳಿದಿಹೆನೆಂಬ ಚದುರತೆಯಂಗ. 


CC-0. Jangamwadi Math Collection. Digitized by eGangotri 








೫೬೮ ಸಕಲ ಪುರಾತನರ ವಚನಗಳು-೧ 
೨೦೧೩ 

ಅಣುಮಾತ್ರವಪ್ಪ ವಾಯುವ, ಮನದ ಕೊನೆಯ ಮೊನೆಯಲ್ಲಿ 
ಸಪ್ತಸಮುದ್ರ, ದಿಗ್ವಳಯದ ಗಿರಿಗಳು ಮುಂತಾದ'ವ,! 
ತನ್ನ ಸತ್ತ್ವದಲ್ಲಿ ಎತ್ತುವದ ಕಂಡೆ 
ಕೊಂಡುಹೋ?ದು?ದ ಕಂಡುದಿಲ್ಲ; 
ಎತ್ತಿ ಎಯ್ದಿ ಹೆನೆಂಬುದಜಲ್ಲಿ ವಾಯುಸತ್ವ್ವ ನಷ್ಟವಾಯಿತ್ತು. 
ಇಂತೀ ಗುಣವ, ತ್ರಿಗುಣಾತ್ಮ3ರು ತಿಳಿದು, ಜಡ ಅಜಡವೆಂಬುದ “ಕಳೆದು,* 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನೊಳಗುಮಾಡಿ*ರೇ ॥ ೨೫೨ | 


೨೦೧೪ 
ಭಗದಲೊಂದು ಬಕ ಹುಟ್ಟಿ, ಅರುಹಿರಿಯರೆಲ್ಲರ ಭಗದೊಳಗುಮಾಡಿತ್ತು. 


ಆ ಭಗವ ನಾ ಬಕನನೊಂದು ಇಜುಹೆಯ ಮಟ್‌ ನುಂಗಿತ್ತ ಕಂಡೆ. 
ನಿಃಕಳಂಕ ಮಲ್ಲಿಕಾರ್ಜುನಲಿಂಗವನಟ್‌'ಯಾಗಿ"' ॥ ೨೫೩ ॥ 





೨೦೧೩ : 1x (ಗೊ ೭೭). 2ಗೂ (ಗೊ ೭). 3+3 (ಬ೧೫೦). *ಕಳಿದುಳಿದು 
(ಗೊ ೭೬). 5 ಕೊಳ್ಳಿ (ಗೊ ೭೬). 
೨೦೧೪ : 1 ದವರಿಗಲ್ಲದೆ (ಗೊ ಬು). 


೨೦೧೩ 
ಅಶ್ವತ್ಥವೃಕ್ಷದ ಪರ್ಣದ ತುದಿಯ ಮುಮ್ಮೊನೆಯಲ್ಲಿ 
ಅಪ್ಪುವಿನ ಬಿಂದು ಬೀಳುವುದಕ್ಕೆ ಮುನ್ನವೆ 
ಈ ಘಟದಿಂದ ನಷ್ಟವಹ ಆತ್ಮನಂ 


ಆಸೆಯೆಂಬ ಸಮುದ್ರ ಅಹಂಕಾರವೆಂಬ ಗಿರಿಗಳ 

ತೇಜಸ್ಸಿನಂತೆ ಇದ್ದೆಹೆನೆಂಬ ಆತ್ಮನ ಹೊದ್ದಿದ ಶೂಭಸೂಚನೆ. 
ಅದು ಸಾಧ್ಯವಲ್ಲ; 
ನಿಃಕಳಂಕಮಲ್ಲಿಕಾರ್ಜುನಲಿಂಗವನ೫ೌದವರಿಗಲ್ಲದೆ ವೇದ್ಯವಾಗದು. 


೨೦ X 


ಉತ್ಪತ್ಕವೆಂಬ ಬ್ರಹ್ಮನ ಬಲೆಯಲ್ಲಿ ಸಿಲುಕಿ ಮುಳುಗಿದರು ಬಲ್ಲೆನೆಂಬ ಬ್ರಹ್ಮಿಗಳು. 
ಇಂತೀ ಅಳಿವುಳಿವ ಕಳೆದು ತನ್ನ ತಾನಜ*ದು 
Cras ಘನದಟ್‌ವಿನಲ್ಲಿ ಪರಿಪೂರ್ಣವಾದವಂಗೆ 
ಮಾಯೆಯ ಅಡಿಗನಲ್ಲ, ಸಂಸಾರಧರ್ಮದ ತೊಡಹದವನಲ್ಲ 
ಎಂಬುದಕ್ಕೆ ಸೂಚನೆ ನಿಃಕಳಂಕಮಲ್ಲಿಕಾರ್ಜುನಾ. 


CC-0. Jangamwadi Math Collection. Digitized by eGangotri 


ಗ Wk 
PRON 


ಮೋಳಿಗಯ್ದಗಳ ವಚನ. . ೫೬೯ 
೨೦೧೫ 


ಪ್ರಾಣಲಿಂಗಿಗಳೆಂದು ನುಡಿವುತ್ತಿಪ್ಪ ಅಣ್ಣಗಳು ನೀವು ಕೇಳಿರೇ. 
ಲಿಂಗಕ್ಕೆ ಪ್ರಾಣ ಮೊದಲೊ, ಪ್ರಾಣಕ್ಕೆ ಲಿಂಗ ಮೊದಲೊ, 
ಈ ಉಭಯವ ವಿಚಾರಿಸಿಕೊಂಡು ನುಡಿಯಿರಣಾ . 
ವಾಯು ಗಂಧವ ಸೋಂಕಿತೊ, ಗಂಧ ವಾಯುವ`ಸೋಕಿತೊ? 
ಲಿಂಗವ ಮನವಜ್‌ಯಿತೊ, ಮನವ ಲಿಂಗವಜೌಯಿತೊ? 
ಕಾಯದಿಂದ ಸೋಂಕಿದ ಸುಖವ, ಮನದಿಂದಚೌದವರಾರೊ? . 
ಮನದಲ್ಲಿ ಮುಟ್ಟಿದ ಗುಣವ, ತನುವಿನಿಂದಟ್‌ದವರಾರೊ?' 
ಇಂತೀ ಉಭಯವನಜ್‌ದಡೆ, ಪ್ರಾಣಲಿಂಗಿಗಳೆಂಜಿ. _ 
ಉರಿ ಸೋಂಕಿದ ಕರ್ಪುರಕ್ಕೆ ನಿ(ಲು)ವುದಕ್ಕೆ ನೆಲೆವನೆಯಿನ್ನಾವುದೊ? 
ಭ್ರಮರ ಸೋಂಕಿದ ಸುವಾಸನೆಗೆ ಕಡೆ ನಡುಮೊದಲಾವುದೊ? 
ಧೂಳು ಕೊಂಡು ಜಲಕ್ಕೆ ನೆಲೆ'ಯಿನ್ನಾವುದೊ? 
ಲಿಂಗ ಸೋಂಕಿದ ಮನಕ್ಕೆ ಲಿಂಗವನಜ್‌ವುದಕ್ಕೆ ನೆಲೆಗೊಂಬ ಠಾವಿನ್ನಾವುದೊ? 
ಇಂತೀ ಗುಣಂಗಳಲ್ಲಿ ಕಳೆದುಳಿದ ಮಹಾತ್ಮಂಗೆ ನಮೋ ನಮೋ 
ನಿಃಕಳಂಕಮಲ್ಲಿಕಾರ್ಜುನಾ ॥ ೨೫೪ ॥ 


೨೦೧೬ 


ರಸ ಗಂಧ ರೂಪ ಶಬ್ದ ಸ್ಪರ್ಶವೆಂಬ ಪಂಚೇಂದ್ರಿಯಂಗಳಲ್ಲಿ 
ಲಿಂಗಕರ್ಷಿತವ ಮಾಡಬೇಕೆಂಬ ಭಂಗಿತರ ನೋಡಾ! 
ಅಂಗುಷ್ಕದಲ್ಲಿ ಸರ್ಪದಂಶವಾದಡೆ 
ಸರ್ವಾಂಗದಲ್ಲಿ ವಿಷವಾವರ್ತಿಸುವುದಲ್ಲದೆ 
ಖಂಡಿತವಾಗಿ ನಿಂದುದಿಲ್ಲ. 
ಸರ್ವಾಂಗಲಿಂಗಿಗೆ wees? ಐದು ಸ್ಥಾನದಲ್ಲಿ 
ಅರ್ಪಿತವ ಮಾಡಬೇಕೆಂಬುದಿಲ್ಲ. 
ಇಷ್ಟಕ್ಕೂ ಪ್ರಾಣಕ್ಕೂ ಕಟ್ಟಿದ ಈಡ ನೋಡಾ ಅಯ್ಯಾ, 
ಪರುಷರಸ ಕೈಯಲ್ಲಿದ್ದು ಹೇಮವನಟಿಸಿ ತಿರುಗುವನಂತೆ. 
ಖೇಚರತ್ವದಲ್ಲಿ ಬಹ ಸಾಮರ್ಥ್ಯವಿದ್ದಡೇನೊ 
ಅಂಬಿಗನ ಹೆಂಗನಜಸುವನಂತೆ 
ನಿತ್ಯನಿತ್ಯ ತೃಪ್ತಂಗೆ ಉಂಡೆಹೆನೆಂದು 


ತಳಿಗೆ ಕಂಕುಳೊಳಗಿಹ Senos. 


೨೦೧೫ : 1 +33 (ಗೊ ೩೭; ಬ ೧೫೦). 


CC-0. Jangamwadi Math Collection. Digitized by eGangotri 








೫೭೦ ಸಕಲ ಪುರಾತನರ ವಚನಗಳು-೧ 
ಸ್ವಯಂಜ್ಯೋತಿಯ ಬೆಳಗುಳ್ಳವಂಗೆ 

ೇತಿಯ ಹಂಗಿನಲ್ಲಿ ಕಡೆಹೆನೆಂಬ ಭ್ರಾಂತನಂತೆ. 
ವಾಯುಗಮನವುಳ್ಳವಂಗೆ ತೇಜಿಯನಟಿಸುವಂತೆ. 
ಅಮೃತದ ಸೇವನೆಯುಳ್ಳವಂಗೆ 
ಆಸಳನಲಿಸಿ ಬಳಲಿ ಬಪ್ಪ ವನಂತೆ. 
ತಾ ಬೈಚಿಟ್ಟ ನಿಕ್ಷೇಪದ 'ಹೊಲಬುದಪ್ಪಿ ಬಳಲುವನಂತೆ. 
ಇದು ಕಾರಣ, 
ಐದಣ ಗುಣದಲ್ಲಿ ಅರ್ಪಿತವೆಂಬ, ಮೂಜಿಅ ಗುಣದಲ್ಲಿ ಮುಕ್ತಿಯೆಂಬ, 
ಅಟಟ ಗುಣದಲ್ಲಿ ಆಧಾರವೆಂಬ, ಎಂಟ ಗುಣದಲ್ಲಿ ಸಂತೋಷವೆಂಬ 
ಭ್ರಾಂತ ಹಜ್‌ದಂ ಕಾಳಿಕೆಯೊಳಗಿಪ್ಸ ಕರಿಯ ಬಣ್ಣವ ಕಳೆದು 
ಬೆಳಗಿನೊಳಗಿಪ್ಪ ಜ್ವಲಿತಮಂ ಕಡಿದು ತಾನು ತಾನಾಗಬಲ್ಲಡೆ 
ಆತನೆ ನಿರ್ಮುಕ್ತ ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೫೫ ॥ 


೨೦೧೭ 


ತೊಗಲ ಕೈಯಲ್ಲಿ ಶಿಲೆಯ ಲಿಂಗವ ಹಿಡಿದು 
ಮಣ್ಣ ಪರಿಯಾಣದಲ್ಲಿ ಓಗರವನಿಕ್ಕಿ ಲಿಂಗನೈವೇದ್ಯವ ತೋಜ್‌ದಡೆ 
ಓಗರ ಸವೆದುದಿಲ್ಲ, ನೈವೇದ್ಯದ ರುಚಿಯನಟ್‌ದುದಿಲ್ಲ. 
ಒಳಗು ಶುದ್ಧವಿಲ್ಲದೆ ಮುಟ್ಟಿ ಅರ್ಪಿತವೆಂದಡೆ 
ಮೆಚ್ಚುವರೆ 'ಪ್ರಾಣಲಿಂಗಸ ಂಬಂಧಿಗಳು. 
ಉಂಡವನು ಉಂಡಂತೆ ತೇಗುವ ಸಂದಳಿದು 
ದ್ವಂದ್ವ ಹಿಂಗಿ ನಿಜವಾ"ರೆಂಬುದ ವಿಚಾರಿಸಿ 
ಕೊಡುವುದಕ್ಕೆ ಮೊದಲೆ ಕೊಂಡವರಾರು ಎಂಬುದ 
ಭಾವಿಸಿ, ಭಾವಿಸುವುದಕ್ಕೆ ಮೊದಲೆ ಭಾವನೆಗೆ ಬಂದವರಾರೆಂದು ವಿಚಾರಿಸಿ 
ಬೀಜ ನೆಣ ಬಲಿದು ಪುನರಪಿಗೆ ಬಪ್ಪಂತೆ ಲಿಂಗವು ತಾನಾಗಿ 
ಸಂದೇಹವಿಲ್ಲದೆ ಸೋಂಕುವುದಕ್ಕೆ ಮುನ್ನವೆ ಅರ್ಪಿತ ನಿಂದಾಯತ್ತಾಗಿ 
ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಪ್ರಾಣಲಿಂಗಸಮರ್ಪಣ. ॥ ೨೫೬ ॥ 


೨೦೧೮ 


ಹುಟ್ಟದ ಮುನ್ನವೆ ಸತ್ತಿತ್ತು ಆ ಶಿಶು. 
ಸಾವುದಕ್ಕೆ ಮುನ್ನವೆ ಹುಟ್ಟಿದ ಶಿಶುವ ನೋಡಾ, ಅಯ್ಯಾ! 
ಉಭಯದ ಮಧ್ಯದಲ್ಲಿ ನಿಂದು ಸತ್ತು ಹುಟ್ಟಿ $ದವರಾರೊ,. ಹುಟ್ಟಿ ಸತ್ತವರಾರೊ? 





೨೦೧೭ : 1 +g (ಗೊ ೩೭). 


CC-0. Jangamwadi Math Collection. Digitized by eGangotri 


E 


ಮೋಳಿಗಯ್ಯಗಳ ವಚನ ೫೭೧ 


ಉಭಯವೇನೆಂಬುದನಜ್‌ಯದೆ, 
ಭಾವಭ್ರಮೆಯಿಂದ ನಾವು ಪ್ರಾಣಲಿಂಗಿಗಳೆಂದು ನುಡಿವುತ್ತಿಪ್ಪವರ ಕಂಡು, 
ನಾಚಿಕೆಯಾಯಿತ್ತು ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೫೭ ॥ 


೨೦೧೯ 


ವೃಕ್ಷ ಬೀಜವ ನುಂಗಿತೊ, ಬೀಜ ವೃಕ್ಷವ ನುಂಗಿತೊ 
ಎಂಬುದನಬ್‌ದಾಗವೆ ಭಕ್ತಿಸ್ಥಲ. 
ಮುತ್ತು ಜಲವ ನುಂಗಿತೊ, ಜಲವು ಮುತ್ತು ನುಂಗಿತೊ 
ಎಂಬುದನಟ್‌ದಾಗವೆ ಮಹೇಶ್ವರಸ್ಥಲ. 
ಪ್ರಭೆ ಪಾಷಾಣವ ನುಂಗಿತೊ, ಪಾಷಾಣ ಪ್ರಭೆಯ ನುಂಗಿತೊ 
ಎಂಬುದನಜ್‌ದಾಗವೆ ಪ್ರಸಾದಿಸ್ಥಲ. 
ವಹ್ನಿ ಕಾಷ್ಠವ ನುಂಗಿತೊ, ಕಾಷ್ಠ ವಹ್ನಿಯ ನುಂಗಿತೊ 
ಎಂಬುದನಟ್‌ದಾಗವೆ ಪ್ರಾಣಲಿಂಗಿಸ್ಥಲ. 
ಸಾರ ಬಲಿದು ಸರಧಿಯ ಕೂಡಿದಾಗವೆ ಶರಣಸ್ಥಲ. 
ವಾರಿ ಬಲಿದು ವಾರಿಧಿಯಂತಾದಾಗವೆ ಐಕ್ಯಸ್ಥ ಲ. 
ಹೀಂಗಲ್ಲದೆ ಷಟ್ಟಲಬ್ರಹ್ಮಿಗಳೆಂತಾದಿರಣ್ಣಾ ? 
ಕಜಿಕಿಯದ ಪಶುವಿಂಗೆ ತೃಣವ ಘಳಿಸುವನಂತೆ, 
ಒಲ್ಲದ ಸತಿಯರಲ್ಲಿ ರತಿಕೂಟವ ಬಯಸುವನಂತೆ, 
ಗೆಲ್ಲತನಕ್ಕೆ ಹೋರುವರಲ್ಲಿ ಬಲ್ಲತನವನಜಿಸುವನಂತೆ, 
ಕೊಲ್ಲಿಯಾವಿನಲ್ಲಿ ಸ್ವಲೀಲೆಯನಣಸುವನಂತೆ, 
ಬಲಿದ ವಂಶದಲ್ಲಿ ಕಳಿಲೆಯನಜಸುವನಂತೆ, 
ಬಜಾಮಾತಿಂಗೆಡೆಯಾದುದುಂಟೆ? 
ಬಯಲುಕೊಂಡ ಘನಕ್ಕೆ ಅವಧಿಗೊಡಲಿಲ್ಲ; 
ಉರಿಕೊಂಡ ಕರ್ಪುರಕ್ಕೆ ರೂಪಿಂಗೆಡೆಯಿಲ್ಲ 
ಬಯಲ ಬಡಿವಡೆವಂಗೆ ಕೈಗೆ ಮೃದುವಿಲ್ಲ; 
ಮನ ಮಹದಲ್ಲಿ ನಿಂದವಂಗೆ ಆಜನೆಣಿಸಲಿಲ್ಲ, ಮೂಜಿ ಮುಟ್ಟಲಿಲ್ಲ. 
AKLI! ತೋಟದ? ಘನ ತನ್ನಲ್ಲಿ ನಿರ್ಲೇಪ, ನಿಃಕಳಂಕಮಲ್ಲಿಕಾರ್ಜುನ ॥ ೨೫೮ ॥ 


೨೦೨೦ 


ಚಿನ್ನದ ಕುಜುಹ ಒರೆದಲ್ಲದೆ ಅಜ್‌ಯಬಾರದು. 
ಚಂದನದ ಗುಣವ ಮರ್ದನಂಗೈದಲ್ಲದೆ, ಗಂಧವ ಕಾಣಬಾರದು. 


೨೦೧೯ : 1 x (ಗೊ ೩೭). ತೋಟದ x (ಬ ೧೫೦). i 





CC-0. Jangamwadi Math Collection. Digitized by eGangotri 





೫೭೨ ಸಕಲ ಪುರಾತನರ ವಚನಗಳು-೧ 


ಇಕ್ಸುದಂಡದ ಪರಿಯ ಬಂಧಿಸಿದಲ್ಲದೆ, ವಿಶೇಷವ ಕಾಣಬಾರದು. 

ನಾನಾ ರಸ ಗಂಧಂಗಳ ಗುಣವ ಸವಿದಲ್ಲದೆ, ಕಾಣಬಾರದು. 

ಕ್ಷೇರದ ಘಟ್ಟಿಯ ಮಥನದಿಂದಲ್ಲದೆ, ರುಚಿಸಬಾರದು. 

ಮಹಾತ್ಮರ ಸಂಗ ಮಹಾನಂಭಾವದಿಂದಲ್ಲದೆ ಕಾಣಬಾರದು. 

ಇದು ಕಾರಣ : 

ಮಾತು ಮಾತಿಂಗೆಲ್ಲಕ್ಕೂ ಮಹದನುವುಂಟೆ? 

ಲಿಂಗವ ಸೋಂಕಿದ ಮನಕ್ಕೆ ಅಂಗ ಭಿನ್ನವಾ!ವು'ದೆಂದಡೆ, 

ಶೇಷನ ಅವಸಾನದಂತಿರಬೇಕು. 

ತ್ರಾಸಿನ ವಾಸದ ಭಾಷಾಂಗದಂತಿರಬೇಕು. ಹೀಂಗಲ್ಲದೆ, 
ಸರ್ವಾನುಭಾವಿಗಳೆಂತಾದಿರಣ್ಣಾ. 

ಕೊಲ್ಲದ ಕೊಲೆಯ, NOT ಜೂಜವ, ಬಲ್ಲತನವಿಲ್ಲದ ಬಜ್‌ವಾಯ ಮಾತಿನ 
ಗೆಲ್ಲ ಸೋಲಕ್ಕೆ ಹೋರಿದಡೆ, ; 

ವಲ್ಲಭ ನಿಃಕಳಂಕ ಮಲ್ಲಿಕಾರ್ಜುನನವರ ನೊಲ್ಲನಾಗಿ. Il ೨೫೯ ॥ 


೨೦೨೧ 

ಕಳಬಂದ ಕಳ್ಳ ಬೆಳ್ಳನ ಕಾಲದೆಸೆಯಲ್ಲಿ ಮಜಕದು ನಿದ್ರೆಗೈದ ನೋಡಾ. 
ತೆಜಿನನಲ್‌ಯದೆ ಎಚ್ಚತ್ತು, ಮನೆಯ ಒಡೆಯನೆಂದಡೆ ಮೆಚ್ಚುವರೆ? 
ಅದು ಕಾರಣದಲ್ಲಿ: 
ಇವ ಮನ ಪಾಪಕ್ಕೆ ಸಿಕ್ಕಿ ಪಾಷಂಡಿಗಳಪ್ಪ ಪಾಶವ ಹೊತ್ತು 
ತಿರುಗುವ ವೇಷಧಾರಿಗಳೆಲ್ಲರು ಜಂಗಮವಲ್ಲದೆ, ಜ್ಞಾನಜಂಗಮವಲ್ಲ 
ಕರದಲ್ಲಿ ಖರ್ಪರವಿಲ್ಲ, ಕೈಯಲ್ಲಿ ಕಟ್ಟಿಗೆಯಿಲ್ಲ, ಕರಣದಲ್ಲಿ ಮು'ದ್ರಿಕೆ'ಯಿಲ್ಲ, 
ಶಿರದಲ್ಲಿ ಜಟಾಬಂಧವಿಲ್ಲ, ಕಕ್ಷೆಯಲ್ಲಿ ಭಸ್ಮಘುಂಟಿಕೆಯಿಲ್ಲ. 
ಇವೆಲ್ಲವು ರುದ್ರನ ವೇಷವ ಹೊತ್ತು, ಗ್ರಾಸಕ್ಕೆ ತಿರುಗುವ ಘಾತಕರೆಲ್ಲರೂ ಜಂಗಮವೆ? 
ಮನದಾಸೆಯ ಬಿಟ್ಟು, ರೋಷವ ಕಿತ್ತು, ಮಹದಾಶ್ರಿತರಾಗಿ, ನಾನೆಂಬುದ ತಾನಜ್‌ದು, 
ನಾ ನೀನೆಂಬುಭಯವನೇನೆಂದಳ್‌ಯದೆ, ತಾನು ತಾನಾದ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೬೦॥ 


೨೦೨೨ 


ಅಪರವನಟೀದುದೆ ಖರ್ಪರ, ತ್ರಿವಿಧವ ಮುರಿದುದೆ ಕಟ್ಟಿಗೆ, 
ಸರ್ವವ ಕೇಳಿ ಕೇಳದಂತಿಪ್ಪುದೆ ಕುಂಡಲ, 


೨೦೨೦ : ' ದು (ಗೊ ೬೦). 28nd (ಗೊ ೩೭. 
೨೦೨೧: 1 ದ್ರೆ (ಗೊ a2). 


CC-0. Jangamwadi Math Collection. Digitized by eGangotri os 


,ಮೋಳಿಗಯ್ಯಗಳ ವಚನ 


ರುದ್ರಪಾಶವಿ ಕಿತ್ತು ಘಟ್ಟಿಗೊಂಬುದೆ ಜಡೆ, 

ಜ್ಞಾನ ವಿಜ್ಞಾನ ಸುಜ್ಞಾನ ಮಹಾಜ್ಞಾನ ಅಪರಜ್ಞಾನ 

ಇಂತೀ ಪಂಚಜ್ಞಾನದಹ್ನೆಮಂ ಮಾಡಿ 

ಬ್ರಹ್ಮಲಿಖಿತವ ತೊಡೆವಂತೆ ಧರಿಸುವುದು ತ್ರಿಪುಂಡ್ರವ. 

ಇಂತೀ ವೇಷವ ಧರಿಸಿ ಭಕ್ತನೆಂಬ ಭೂಮಿಯಲ್ಲಿ ಸಕಲಕರಣಂಗಳ ತೀರ್ಥಯಾತ್ರೆಯಂ . 
ಮಾಡುತ್ತ ಕಳಿದುಳಿಯಬಲ್ಲಡೆ, ಆತನೇ ಲಿಂಗಜಂಗಮ ನಿಃಕಳಂಕಮಲ್ಲಿಕಾರ್ಜುನಾ ॥೨೬೧॥ 


೨೦೨೩ 


ಒಂದು ಪಕ್ಷಿಗೆ ಐದು ತಲೆ, ನೋಡಾ, 
ಶಿರವೊಂದಜಲ್ಲಿಯೆ ಮೂಡಿತ್ತು. 
ಒಡಲು ಒಂದಾಯಿತ್ತು, ಬಣ್ಣ ಹದಿನಾಖಾಯಿತ್ತು. 
ಅದಜ ಛಂದ ಇಪ್ಪತ್ತಯಿದಾಯಿತ್ತು. 
ಹುಟ್ಟಿದ ಗಜ್‌ ನೂಜಕೊಂದಾಯಿತ್ತು. 
ಆ ಹಕ್ಕಿಯ ಜೀವವಿದ್ದಂತೆ ಕೊಂದು, ಸುಡದ ಬೆಂಕಿಯಲ್ಲಿ ಸುಟ್ಟು, 
ತಲೆಯಿಲ್ಲದ ಕಣ್ಣಿನಲ್ಲಿ ನೋಡಿ, ಬಾಯಿಲ್ಲದ ನಾಲಗೆಯಲ್ಲಿ ಸವಿದು, 
ಸವಿವುದಕ್ಕೆ ಮೊದಲೆ ರುಚಿಯನರ್ಷಿತವ ಮಾಡಿದ ಜ್ಞಾನಜಂಗಮವ ನೋಡಾ. 
ಆತನ ಇರವು ತುಜುಬೊ, ಜೆಡೆಯೊ, ಬೋಳೊ ಅಜ್‌ಯಬಾರದಣ್ಣಾ 
ಎಣ್ಣೆ ಕೊಂಡ ಮಣ್ಣಿನಂತೆ, ಅನಲ ಕೊಂಡ ದ್ರವ್ಯದಂತೆ, 
ಕುಸುಮ ಕೊಂಡ ಗಂಧದಂತೆ, ರಸ ಕೊಂಡ ಪಾಷಾಣದಂತೆ 
ಹೆಸರಿಡಬಾರದಯ್ಯಾ 
ಆ ಜಂಗಮದಿರವ ಆ ಜಂಗಮ ಬಂದು ಎನ್ನ ಹುಳ್ಳಿಯಂ ಬಿಡಿಸಿ, 
ತಳ್ಳಿಯಂ ಹಜೌದು, ನಿಃಕಳಂಕಮಲ್ಲಿಕಾರ್ಜುನನಲ್ಲಿ ತಲ್ಲೀಯವಾದ. ॥ ೨೬೨॥ 


೨೦೨೪ 


ಪೃಥ್ವಿಯ ಗುಣವ ಅಪ್ಪು ನುಂಗಿತ್ತಾಗಿ ಪೃಥ್ವಿಯ ಗುಣವಿಲ್ಲ. 
ಅಪ್ಪುವಿನ ಗುಣವ ಅನಲ ನುಂಗಿತ್ತಾಗಿ ಅಪ್ಪುವಿನ ಗುಣವಿಲ್ಲ. 
ಅನಲನ ಗುಣವ ಅನಿಲ ನುಂಗಿತ್ತಾಗಿ ಅನಲನ ಗುಣವಿಲ್ಲ. 
ಅನಿಲನ ಗುಣವ ಆಕಾಶ ನುಂಗಿತ್ತಾಗಿ ಅನಿಲನ ಗುಣವಿಲ್ಲ. 
ಆಕಾಶದ ಗುಣವ ತನ್ನನೆ ನುಂಗಿತ್ತಾಗಿ ಆಕಾಶದ ಗುಣವಿಲ್ಲ. 
ಇದು ಕಾರಣ, ಐದಟಿ ಗುಣದಲ್ಲಿ ಅರ್ಪಿಸಿ ಮುಕ್ತಿಯ ಕಂಡೆಹೆನೆಂಬ 
ನಿಷ್ಠೆ ನಿನಗೆಲ್ಲಿಯದೊ? 
ಹೊಯಿದಿರಿಸಿದ ಹೊಯ್ಸಲದಂತೆ ಭೋಗಿಸಿಹೆನೆಂದಡೆ ಕರ್ತೃತ್ವವಿಲ್ಲ. 


CC-0. Jangamwadi Math Collection. Digitized by 6೮೩/0001 








೫೭೪ ಸಕಲ ಪುರಾತನರ ವಚನಗಳು-೧ 


ದರುಶನವ ಹೊತ್ತು ಹೊತ್ತು! ತಿರುಗುವುದಕ್ಕಲ್ಲದೆ 

ಜ್ಞಾನಕ್ಕೆ ಸಂಬಂಧಿಗಳಲ್ಲ. 

ಐದ ಗುಣವಡಗಿ, ಮೂಜಜಿ ಗುಣ ಮುಗಿದು, 

ಆಟಜ ಗುಣ ಹಾಟ್‌, ಎಂಟಜ ಗುಣದ ತೆಂಟತನವ ಬಂಧಿಸಿ, 

ತೋಟುವುದಕ್ಕೆ ಮುನ್ನವೆ ಮನ ಜಾಟ್‌ ನಿಂದ ಮತ್ತೆ ವೂಜಲಿಲ್ಲವಾಗಿ, 
ಸ್ವಯಚರ ಪರ ತ್ರಿವಿಧವನಟ್‌ದು ಹೊಣಗಾಗಿ, 

ಮು 2ಮಾಟದ? ಬೆಡಗನಜೌ್‌ದು ವಿಚಾರಿಸದೆ, 

ಉದರ ಫಾತಕತನಕ್ಕೆ ಹೊಟ್ಟೆ ಹೊರಕರೆಲ್ಲ ಜಂಗಮವೆ? 

ಅಂತಲ್ಲ, AQT, ! 

ನೀವೆ ಲಿಂಗಜಂಗಮವಾಗಬಲ್ಲಡೆ ನಾನೆಂಬುದ ವಿಚಾರಿಸಿಕೊಳ್ಳಿರಣ್ಣಾ ! 

ನೀವು ಪೂಜೆಯ ಮಾಡಿಸಿಕೊಂಬುದಕ್ಕೆ ವಿವರ: 

ಪೂಜೆಯ ಮಾಡುವ ಭಕ್ತಂಗೆ ಭಾರಣೆಯ ವಿದ್ಯವ ಹೊತ್ತ ವಿಧಾಂತನಂತಿರಬೇಕು. 
ಜಲವ ನಂಬಿದ ಜಲಚರದಂತಿರಬೇಕು. 

ಆಡುವ ಪಶುವಿನ ಲಾಗಿನಂತಿರಬೇಕು. 

ಇಂತಿವನೆಲ್ಲವಂ ಕಳಿದುಳಿದು, ಆ ಚರಲಿಂಗಮೂರ್ತಿ ತಾನಾಗಿ ನಿಂದಾತನೆ ಕಾಣಾ, 
ನಿಃಕಳಂಕಮಲ್ಲಿಕಾರ್ಜುನ. ॥ ೨೬೩ ॥ 


೨೦೨೫ 


'ರುದ್ರ!ನ ದೇವರೆಂದಾರಾಧಿಸಿ ಶಿಲೆಯೊಳಗೆ ಹೋರಟೆಗೊಂಡು 
ಕೆಟ್ಟರಲ್ಲಾ ಭಕ್ತಜನಂಗಳು! 
ವಿಷ್ಣುವ ದೇವರೆಂದಾರಾಧಿಸಿ ಮರನ ಸುತ್ತಿ ಕಾಲುಗೆಟ್ಟರಲ್ಲಾ ಭೂಸುರಾದಿಗಳು! 
ಬ್ರಹ್ಮನ ದೇವರೆಂದಾರಾಧಿಸಿ ಬೆಂಕಿಯಲ್ಲಿ ಬೆಂದಿರಲ್ಲಾ ಮರ್ತ್ಯಲೋಕದ ಮಹಾಜನಂಗಳು 
ಇಂತೀ ಮೂವರು ಗಂಪಧಾರಿಗಳೆಂಬೆ ಧರೆಯೊಳಗೆ. 
ಹೇಜೀನಕ್ಕಿ,” ಲಳಿಗೆಯ ಎಣ್ಣೆ, ಹೂವು ಕಾಯಿ ಹಣ್ಣು ಮೊದಲಾದವನು 
ತಪ್ಪ ಸಾಧಿಸಿ ತರಿಸಿಕೊಂಡುಂಬ ಚಿಕ್ಕಮಕ್ಕ' ಳಿಗೆಲ್ಲಿಯದೊ 
ನೆಟ್ಟ ನೆಯ ದೇವತ್ವ? 
ಎನ್ನ ದೇವಂಗೆ ಇಂತಿವೌರಂಗೌವೊಂದೂ ಇಲ್ಲ 
ಕಾಲದೊಳಗಾದ ಪ್ರಳಯವಿರಹಿತ, ಕರ್ಮದೊಳಗಾದ ಚತುರ್ವಿಧರಹಿತ, 
ಗಂಗೆವಾಳುಕಸನು ರುದ್ರರೊಳಗಾದ ಬಂಧನವಿರಹಿತ, 
ಲೀಲೆಗೆ ಹೊಜಿಗಾದ ಸ್ವಯಂಭುವಯ್ಯಾ ಎನ್ನ ದೇವ. 


೨೦೨೪ : 1 x (ಗೊ ೩೭, ಬ ೧೫೦). ೨ ಮುಟ್ಟದ (ಗೊ ೬೧೩). 
೨೦೨೫: 1 ಇಂದ್ರ (ಗೊ ೬೧೩). 2 ಹೊಜಕಿನಕ್ಕಿ (ಗೊ ೬೧೩). : 3 ರಂಗ (ಗೊ ೩೭). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ೫೭೫ 


ಇಂತಿವರೆಲ್ಲರು ಪ್ರತಿಷ್ಠೆಯನಾರಾಧಿಸಿ ಪ್ರಸನ್ನರಾದರಯ್ಯಾ. 

ಇಂತೀ ಪ್ರಣ್ಯದ ಫಲವೆನಗೊಂದೂ ಬೇಡ. 

ಇದ್ದವರೆಲ್ಲಾ ಒಳಗಿರಲಿ, ನಾ ಹೊಜಿಗಯ್ಯಾ, 

ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ! 

ಅಲಸಿದೆನಲಸಿದೆ ನಿಮ್ಮ ಕಾಷ್ಠದ ಸೇವೆಯನಯ್ಯಾ! 

'ಕಾಷ್ಠದವನ! ಕಾಷ್ಕವ ಮಾಡದೆ ಎನ್ನ ಹೊಣಗಿರಿಸಿ 

ನಿನ್ನೊಳಗಾದ ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೬೪॥ 


೨೦೨೬ 


ಉದಕ'ದಲ್ಲಿ' ಮಜ್ಜನವ ಮಾಡಿ, ಇಹಪರವ ಹಣಿದವರಾರುವ ಕಾಣೆ. 
ಪುಷ್ಪದಲ್ಲಿ ಪೂಜೆಯ ಮಾಡಿ ಪುನರಪಿಯ ಗೆದ್ದವರನಾರನು ಕಾಣೆ. 
ಕರ್ಮದಿಂದ ಒದವಿದ ಸುಖ ಚತುರ್ವಿಧಕ್ಕೆ ಒಳಗಲ್ಲದೆ ಹೊಜಿಗಾದುದಿಲ್ಲ. 
ಕರ್ಮವ:ಮಾಡುವಲ್ಲಿ ಧರ್ಮವನಜ್‌ದಡೆ ಅದು ಪಥಕ್ಕೆ ಹೊಣಿಗೆಂದೆ. 
ಮೌಕ್ತಿಕವುಂಡ ಜಲಕ್ಕೆ ರಾಗವುಂಟೆ ಅಯ್ಯಾ? 
ಅಮೃತದಲೊದಗಿರ್ದ ಆಜ್ಯವ ಧರಿಸಿದ ಜಿಹ್ಹೆಗೆ ಕರಿತಳವುಂಟೆ ಅಯ್ಯಾ? 
ಕರದಲ್ಲದೆ ಅಜೌ್‌ದು ಹಿಡಿದವಂಗೆ ಬಿಡುಗಡೆ, ಇನ್ನೇನೊ! | 
SPOS ತಾ, ಮಜಕಿದಡೆ ಜಗವೆಂಬ 
ಉಭಯವ ಹಟ್‌ದಾಗವೆ ಪೂಜಕನಲ್ಲ, ಪ್ರತಿಷ್ಠೆಯಲ್ಲಿ ಪರಿಣಾಮಿಯಲ್ಲ, 
ಸ್ವಯಂಭುವಲ್ಲಿ ಸ್ವಾನುಭಾವಿಯಲ್ಲ. 
ಏನೂ ಎನಲಿಲ್ಲವಾಗಿ ನಿಃಕಳಂಕಮಲ್ಲಿಕಾರ್ಜುನ ಲಿಂಗ ತಾನೆಯಾಗಿ ॥ ೨೬೫ ॥ 


೨೦೨೭ 


ಬೆಟ್ಟದ ಮೇಲಣ ಗುಂಡು ಬೆಟ್ಟವ ನುಂಗಿತ್ತು. 
ಸೃಷ್ಟಿಯ ಮೇಲಣ ಜಗ ಪೃಥ್ವಿಯ ನುಂಗಿತ್ತು 
ಹಸುವಿನ ಗರ್ಭದ ವತ್ಸ ಹಸುವ ನುಂಗಿತ್ತು 
ಹೆಸರಿಡುವುದಿನ್ನೇನೊ! 
ಕಣ್ಣೊ ಳಗಣ ಎರಳೆ ಬಣ್ಣವ ನುಂಗಿದ ಮತ್ತೆ 
ಬಣ್ಣಿಸಿ ಪೂಜಿಸಿಕೊಂಬುದಿನ್ನೇನೊ! 


೨೦೨೫: 1 x (ಗೊ ೬೧೫. 
೨0೨೬: 1 x (ಗೊ ೬೧೩). 


CC-0. Jangamwadi Math Collection. Digitized by eGangotri 








೫೭೬ ಸಕಲ ಪುರಾತನರ ವಚನಗಳು-೧ 


'ಕಣ್ಣಾ 1ವಗಾಲದ ಹೊಳೆಯಲ್ಲಿ ಮುಳುಗಿ ಚೆನ್ನು ಗೆಟ್ಟಿರಲ್ಲಾ 

ಅಣ್ಣ ಗಳೆಲ್ಲರೂ ಮುಕ್ಕಣ್ಣ ನ ಪೂಜಿಸಿ ಮೂಜುಬಟ್ಟೆ! as ಸುತ್ತಿ 

ಊರ ಹೊಕ್ಕು ಆರೈ ದಿರಯ್ಯಾ, ನೀವಾರಾಧಿಸುವ "ಅಂಗವ. 

ಆ ಲಿಂಗದಲ್ಲಿ ಮ ಸಂಗಕ್ಕೆ ಒಳಗಾದರು. 

ನಮ್ಮ ನಿಸ ಸ್ಸಂಗಿ ನೀಕಳಂಕಮಲ್ಲಿಕಾರ್ಜುನನಲ್ಲಿ ದಿಕ್ಕು ಗೆಟ್ಟೆ 3 OSI, I ॥ ೨೬೬॥ 


೨೦೨೮ 


ಕಾಯ ಹಸಿದು ಓಗರವ ಬೇಡುವಾಗ ಲಿಂಗಕ್ಕೆ ಅರ್ಪಿತವೆಲ್ಲಿಯಿತ್ತೊ ? 

ಮನ ತನುವ ಬಿಟ್ಟು ಸರ್ವವಿಕಾರದಲ್ಲಿ ಭ ಮಿಸುವಾಗ 

ಸಾವಧಾನಿಗಳೆಂತಾದಿರೊ? 

ಸ್ಥೂಲದಲ್ಲಿ ಹಿಡಿದು, ಸೂಕ್ಷ್ಮದಲ್ಲಿ ಮಣಿದು, ಕಾರಣದಲ್ಲಿ ಏನೆಂದಜ್‌ಯದೆ 

ಜಗದ ಉತ್ಪತ್ಕಕ್ಕೆ ಕ್ಕೆ ಒಳಗಾಹವರ "ಪ್ರಾಣಲಿಂಗಿಗಳೆಂಬೆನೆ ? ಎನ್ನೆನು. 

ಇಂತಿವರೆಲ್ಲರೂ ಡಾಗಿನ ಪಶುಗಳು; ವೇಷದ ಹಾದಿಗರು; 

ಶಾಸ್ತ್ರದ ಸಂತೆಯವರು; ಪುರಾಣದ ಪುಂಡರು; 

ತರ್ಕದ ಮರ್ಕಟರು; ಭವಸಾಗರದ ಬಾಲಕರು, 

ತತ್ವವನಟಿಕಿಯದ ಮತ್ತರು. 

ಇಂತಿವರು ಕೆಟ್ಟ ನೋಡಿ ಗುರುವ ಕೊರಳ ಕೊಯ್ದು 

ಲಿಂಗವ ತಲೆಯೊಡೆಯಲಿಕ್ಕಿ, ಜಂಗಮವ ಸಂದ ಮುಟಾದೆ, 

ದ್ವಂದ್ವವ ಹಿಂಗಿದೆ, ಸಂದನಳಿದೆ, ಸದಮಲಾನಂದ ಹಿಂಗಿದೆ 

ಹೊಂದದ ಬಟ್ಟೆಯಲ್ಲಿ ಸಂದೆನಯ್ಯಾ 

ಮಹಾದಾನಿ ನಿಃಕಳಂಕಮಲ್ಲಿಕಾರ್ಜುನ. ॥ ೨೬೭॥ 
೨೦೨೯ 

ಆಕಾಶ ಸತ್ತಿತ್ತು, ಬಯಲತ್ತಿತ್ತು, ವಾಯು ಹೊತ್ತಿತ್ತು, 

ಬೆಂಕಿ ಸತ್ತ ಠಾವಿನಲ್ಲಿ ಸುಟ್ಟಿತ್ತು. 

ಕೈಯಿಲ್ಲದ ಮೋಟ ಹಿಡಿಖಂಡವ ಕೊಯ್ದ. 

ನಾಲಗೆಯಿಲ್ಲದ ಬಾಯಲ್ಲಿ ಮೆದ್ದು, ಪರಿಣಾಮವಿಲ್ಲದ ಸಂತೋಷಿಯಾದನಯ್ಯಾ ಆ ಶರಣ 

ಆತನ ಇರವು - ಇಹದಲ್ಲಿ ಅಜ್ಞಾನಿ, ಪರದಲ್ಲಿ ಸುಜ್ಞಾನಿ. 

ಇಹಪರವೆಂಬ ಸಂದನಳಿದಲ್ಲದೆ ಲಿಂಗವಂತನಲ್ಲ. 

ಲಿಂಗ ಪ್ರಾಣದ ಮೇಲೆ ನಿಂದುದಕ್ಕೆ ಸಾಕ್ಷಿ: 

ಉರಿ ಕೊಂಡ ಕರ್ಪರದಂತೆ, ವಿಷ ಕೊಂಡ ಘಟದಂತೆ, 

ಘಟ ಕೊಂಡ ಸೂತ್ರದಂತೆ, ಶೌರ್ಯ ಕೊಂಡ 'ಪ್ರತಾಪ'ದಂತೆ, 


೨೦೨೭: 1 ಕಣ್ಣ (ಗೊ ೬೧೩). 
೨೦೨೯: 1 ಪ್ರಕಾಶ (ಗೊ ೩). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ೫೭೭ 


ಹಾಂಗಿರಬೇಕು ಮನ; ಲಿಂಗ ಕೊಂಡ ಮನಕ್ಕೆ ಇದೆ ದೃಷ್ಟ, 
ನಿ$ಕಲಂಕಮಲ್ಲಿಕಾರ್ಜುನನಲ್ಲಿ ಸ್ವಾನುಭಾವಿಗೆ. ॥ ೨೬೮ ॥ 


೨೦೩೦ 
ಭಕ್ತಂಗೆ ಹೆಣ್ಣು ಬೇಡ, ಹೊನ್ನು ಬೇಡ, ಮಣ್ಣು ಬೇಡ ಎಂದು ಹೇಳಿ, 
ತಾ ಮುಟ್ಟುವನ್ನ ಬರಲಿ ಆ ಬೋಧೆಯ ಹುಸಿಯೆಂದೆ. 
ತಾ ಮುಟ್ಟದೆ ತನ್ನ ಮುಟ್ಟಿಪ್ಪ ಭಕ್ತನ ತಟ್ಟದೆ 
ಕರ್ಮಕ್ಕೆ ಕರ್ಮವನಿತ್ತು ತಾ ವರ್ಮಿಗನಾಗಬಲ್ಲಡೆ 
ಹೊಳೆಯಲ್ಲಿ ಹಾಕಿದ ಸೋರೆಯಂತೆ, ಅನಿಲ ಕೊಂಡೊಯ್ದ ಎಲೆಯಂತೆ, 
ಯಾತಕ್ಕೂ ಹೊಜಿಗಾಗಿ ಜಗದಾಸೆಯಿಲ್ಲದಿಪ್ಪ ವೇಷಕ್ಕೆ ಒಳಗಲ್ಲ. 
ಆತ ಜಗದೀಶನೆಂಬೆ ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೬೯॥ 


೨೦೩೧ 


ಭಕ್ತರು ಭವಪಾಶದಲ್ಲಿದ್ದಹರೆಂದು 
ತೆಗೆವುದಕ್ಕೆ ಸುಳಿವ ಜಂಗಮದ ಇರವೆಂತೆಂದಡೆ: 

ಆಸೆಯೆಂಬ ಪಾಶವ ಹಜ್‌ದು, ಈಷಣತ್ರಯದ ದೋಷವ ತಣಿದು, 
ತಾನೇತಜಾಸೆಯಿಲ್ಲದೆ ತಸುವಿಂಗೆ 

ಶೀತೋಷ್ಣಾದಿ ಭೋಗಂಗಳೆಂಬ ಸುಖಂಗಳಂ ಮಜಕಿದು ` 

ಜಿಹ್ವೆಗೆ ಮಧುರರಸ ನಾನಾ ಪರಿಕರಂಗಳಂ ಮಜಕದು 

ಭಕ್ತರಿಗೆ ಇಚ್ಛೆಯಂ ನುಡಿವ ಕುಚಿತ್ತರಂ ಬಿಟ್ಟು ಚಿತ್ತಶುದ್ಧನಾಗಿ 

ಇದ ನಿಶ್ಚಯವೆಂದಜ್‌ದ ಮತ್ತೆ ಮಚ್ಚಲೇಕೊ ನಾನಾ ಮೋಹಂಗಳ? 
ವಿರಕ್ತಿಯಿಂದ ಸುಳಿವ ಜಂಗಮಕ್ಕೆ ಮತ್ತೆ ನರರೊಂದಾಗಿ ಸುತ್ತಿ ಬಳಲಲೇಕೊ? 
ಇದು ಕಾರಣ, ವರ್ಮವನಟ್‌ಯದೆ ಮಾಡುವ ಭಕ್ತ ಕರ್ಮಕ್ಕೊಳಗಾದ. 
ಧರ್ಮವನಟ್‌ಯದೆ ತಿರುಗುವ ಜಂಗಮ ಬ್ರಹ್ಮನಿಗೊಳಗಾದ. 

ಇವರಿಬ್ಬರೂ ಕೆಟ್ಟ ಕೇಡ ನೋಡಿ ಬೆಚ್ಚಿದೆನಯ್ಯಾ ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೭೦ ॥ 


೨೦೩೨ 


ನಾ ಬಾಹಾಗ ಎನ್ನ ಗುರು ಮೂಟು ರತ್ನವ ಕೊಟ್ಟ. 
ಅವ ನಾನೊಲ್ಲದೆ ಒಂದ ಬ್ರಹ್ಮಂಗೆ ಕೊಟ್ಟೆ; 
ಒಂದ ವಿಷ್ಣುವಿಂಗೆ ಕೊಟ್ಟೆ; ಒಂದ ರುದ್ರಂಗೆ ಕೊಟ್ಟೆ. 
ಆ ಕೊಟ್ಟುದನು ಬ್ರಹ್ಮ ಬೆಗಡವನಿಕ್ಕಿ ಪವಣಿಸಿ ಕಟ್ಟಿದ. 
ಅದ ವಿಷ್ಣು ಕುಂದಣದಲ್ಲಿ ಕೀಲಿಸಿ ಮುಂಗೈಯಲ್ಲಿಕ್ಕಿದ. 
ಮತ್ತೊಂದವನಾ ರುದ್ರನೊಡೆದು ಬೆಳಗ ಬಯಲು ಮಾಡಿದ. 


CC-0. Jangamwadi Math Collection. Digitized by eGangotri 








೫೭೮ ಸಕಲ ಪುರಾತನರ ವಚನಗಳು-೧ 


ಇಂತೀ ಮೂವರು ರತ್ನದ ಹಂಗಿಗರಾದರು. 

ಅವರ ಹಂಗನೊಲ್ಲದೆ, ಸಂದೇಹ ಬಿಡಲಾಜದೆ, 

ಬಂದ ಬಂದ ಯೋನಿಯಲ್ಲಿ ಸಂದಿಲ್ಲದೆ ತಿರುಗಲಾಜಿದೆ ನೊಂದೆನಯ್ಯಾ! 

ಬ್ರಹ್ಮನ ಬಲೆಯಲ್ಲಿ ಸಿಲುಕಿ, ವಿಷ್ಣು ವಿನ ಬಂಧನದಲ್ಲಿ ಕಟ್ಟುವಡೆದು, 

ರುದ್ರನ ಹಣೆಗಿಚ್ಚಿನಲ್ಲಿ ಉರಿಯಲಾಜದೆ ಹಾರಿದೆನಯ್ಯಾ, ಕೇಡಿಲ್ಲದ ಪದವ. 

ಗುರುವಿನ ಹಂಗ ಬಿಟ್ಟೆ, ಅಡಿಗಡಿಗೆ ಏಳಲಾಣದೆ; 

ಲಿಂಗದ ಹಂಗ ಬಿಟ್ಟೆ ಮಜ್ಜನಕ್ಕೆಅಕಿದ ಹಾವಸೆಗಾಜದೆ; 

ಜಂಗಮದ ಹಂಗ ಬಿಟ್ಟೆ ಸಂದೇಹದಲ್ಲಿ ಸಾಯಲಾಜದೆ. 

ಇವಜಂದ ಒಂದೂ ಚಂದವಿಲ್ಲ, 

ಅಭಂಗ ನಿರ್ಲೇಪ ನಿಃಕಳಂಕ ಮಲ್ಲಿಕಾರ್ಜುನಂಗೆ. ॥ ೨೭೧ ॥ 


೨೦೩೩ 


ಪ್ರಭುದೇವರು ಬಂದ ಭವ! ಇನ್ನಾವುದಕ್ಕೂ ಅವಧಿಯಿಲ್ಲ. 
ಕಲ್ಲನೆತ್ತಿದವರ ಕೂಡೆ ಗೆಲ್ಲಸೋಲಕ್ಕೆ ಹೋರಿಯಾಡಿದ, 
ಬಲ್ಜೈವೆಂದು ಗೆಲ್ಲಗೂಳಿಗಳ ಕೂಡೆ ಬಲ್ಲತನಕ್ಕೆ ನೆಲೆ?ಗೆಟ್ಟು3, 
ಒಳ್ಳೆಹವರ ಗುಣವನಖಸೆಹೆನೆಂದು ಎಲ್ಲಾ ಠಾವಿನಲ್ಲಿ ತಿರುಗಿ ಬಂದ, 
ಅಟ್ಟ ಊಟದಲ್ಲಿ ನಿಷ್ಠೆಯ ತೋಟ್‌ಹೆನೆಂದು ಕಷ್ಟಗುಣವಾದ ಬೆಟ್ಟವ 
ಹೊಕ್ಕೆನೆಂಬ ಕಷ್ಟಗುಣ ಬಿಡದು. 
ಭಾವದ ಕದಳಿಯಂ ಮಜಿಕಿದು, ವಾಯದ ಕದಳಿಯ ಹೊಕ್ಕು 
ಭಾವದ ಭ್ರಮೆಯಿಂದ ತಿರುಗಿ ಬಂದು, 
ಸಂಗನಬಸವಣ್ಣಂಗೆ ಸಂಗವಿಶೇಷವ ತೋಜಿದೆ ಹಿಂಗಿಸಿ ಕೊಟ್ಟೆಯಲ್ಲಾ 
ಸಂಗಮೇಶ್ವರದೇವರೆಂಬ ಕಲ್ಲಿನ ಮನೆಯ. 
ಕಲ್ಲಿನೊಳಗೆ ಹೊಕ್ಕು ವಲ್ಲಭನನಟ್‌ಯದೆ, 
ಪ್ರಭು ಮೊದಲಾಗಿ ಇವರೆಲ್ಲರು ಕೆಟ್ಟರಲ್ಲಾ. 
ನಮಗೆ ಬಲ್ಲತನವ ತೋಟದ ಎನ್ನ ವಲ್ಲಭ ನೀನೆ ಚನ್ನಬಸವಣ್ಣ ಸಂಗನಬಸವಣ್ಣಂಗೆ, 
ಪ್ರಮಥಗಣಂಗಳು ಮೊದಲಾದವರಿಗೆ, ಎನಗೆ, ನಿಃಕಳಂಕಮಲ್ಲಿಕಾರ್ಜುನಂಗೆ, 
ನಿನ್ನಿಂದೆ ಭವವಿರಹಿತನಾದೆ. ॥ ೨೭೨॥ 


೨೦೩೪ 
ಜ್ಞಾನದಲ್ಲಿ ಸುಳಿವ ಜಂಗಮಸ್ಥ ಲದ ಇರವು ಹೇಂಗಿರಬೇಕೆಂದಡೆ: 
ಅಂಬುಧಿಯ ಕೂಡಿದ ಸಂಭಾವಿನಂತಿರಬೇಕು. 
೨೦೩೩ : ! ಭಾವ (ಗೊ ೬೧೩). - 2 ಗೊಟ್ಟು (ಗೊ 22). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ೫ರ 


ಮುಖ ಶಿರ ಬೋಳಾದಡೇನೊ, ಹುಸಿ ಕೊಲೆ ಕಳವು ಪಾರದ್ವಾರ 
ಅತಿಕಾಂಕ್ಷೆಯ ಬಿಡದನ್ನಕ್ಕರ? 
ಗಡ್ಡ, ಜೆಡೆ, ಕಂಥೆ, ಲಾಂಛನವ ತೊಟ್ಟಿ ಹ ಬಹುರೂಪರಂತೆ 
ಜಗದೊಳಗೆ ಸುಳಿವ 'ಬದ್ಧಕ[ತನದಲ್ಲಿ ದ್ರವ್ಯಕ್ಕೆ 
ಗೊಡ್ಡೆಜಗಿಟಿವ ದೊಡ್ಡ ಮುದ್ರೆಯ ಕಳ್ಳರು 
ತುಜುಬು ಚಿಮ್ಮುರಿಗಳ ಕಟ್ಟಿ ನಿಜ್‌ಗುರುಳ ಬಾಲೆಯರ ಮುಂದೆ ತಿರುಗುತಿಪ್ಪ 
ಬಜಿವಾಯ ಭುಂಜಕರುಗಳು ಆಟ್‌ವುಳ್ಳವರೆಂದು ಬೀಗಿ ಬೆಳಕಿವುತಿಪ್ಪರು. 
ಅಜ್‌ವಿನ ಶುದ್ಧಿಯನದ ಮಹಾತ್ಮಂಗೆ ಹಲುಬಲೇತಕ್ಕಯ್ಯಾ 
ಮೊಲೆಯ ಕಾಣದ ಹಸುಳೆಯಂತೆ? 
ಅಟೀವಿನ ಶುದ್ಧಿ ಕಚೌಗೊಂಡವಂಗೆ ನರಗುಣಿಿಗಳ ಭವನವ ಕಾಯಲೇತಕ್ಕೆ? 
ಅಜೌವೆ ಅಂಗವಾದ ಲಿಂಗಾಂಗಿಗೆ ಬಜುಬರ ಭ್ರಾಂತರ ನೆಟಕಸಂಗವೇತಕ್ಕೆ ? 
ಇದು ಕಾರಣ: 
ತುಜುಬೆಂಬುದಿಲ್ಲ, ಜೆಡೆಯೆಂಬುದಿಲ್ಲ, ಬೋಳೆಂಬುದಿಲ್ಲ. 
ಅಯುಹು ಕುಜುಹಿಂಗೆ ಸಿಕ್ಕದು. 
ಅಅಿದುದು ಮಜಿಕಿಯಲಾಗಿ, ಮಣದುದು ಅಟ್‌ದುದಕ್ಕೆ ಕುಟುಹಿಲ್ಲವಾಗಿ 
ಇಂತೀ ಸಂಚಿತ ಪ್ರಾರಬ್ಧ ಆಗಾಮಿಗೆ ಹೊಜಗಾದುದು ಜ್ಞಾನಜಂಗಮಸ್ಥಲ. 
ಹೀಂಗಲ್ಲದೆ ಗೆಲ್ಲಸೋಲಕ್ಕೆ ಹೋರಿ ಬಲ್ಲವರಾದೆವೆಂಬವರ 
ವಲ್ಲಭ ನಿಃಕಳಂಕಮಲ್ಲಿಕಾರ್ಜುನಲಿಂಗನವರನೊಲ್ಲನಾಗಿ. ॥ ೨೭೩ ॥ 
೨೦೩೫ 
ಜ್ಯೋತಿಯ ಬೆಳಗಿನಲ್ಲಿ ಜ್ಯೋತಿಯ ಕಪಟವ ಕಾಂಬಂತೆ 
ಕಣ್ಣಿನಿಂದ ಕನ್ನಡಿಯ ನೋಡಿ ಕಣ್ಣ ಕಲೆಯ ಕಾಂಬಂತೆ. 
ತನ್ನಿಂದ ತಾ ನೋಡಿ ತನ್ನನಟ್‌ಯಬೇಕು.! 
ತನ್ನನಟ್‌ಯದವ ನಿಮ್ಮನೆತ್ತಬಲ್ಲನೊ? 
ತನ್ನನೆಜ್‌ವುದಕ್ಕೆ ದೃಷ್ಟವ ಕೈಯಲ್ಲಿ ಕೊಟ್ಟ. 
ಕಾಣದುದಕ್ಕೆ ಚಿತ್ತವ ನೆನಹಿಂಗಿತ್ತ. 
ಚಿತ್ತ ಇಷ್ಟದಲ್ಲಿ ಅಚ್ಚೊತ್ತಿದ ಮತ್ತೆ ದೃಷ್ಟವ ಕಾಂಬುದಿನ್ನೇನೋ? 
ಉರಿಯೊಳಗಣ ಕರ್ಪುರ, ಅನಿಲನೊಳಗಣ ಪಾವಕ 
ಶಿಲೆಯುಂಡ ಎಣ್ಣೆ ಅಳತಮಂಟೇ ಅಯ್ಯಾ 
ಲಿಂಗವ ಮಚ್ಚಿದ ಅಂಗಕ್ಕೆ? ಜಗದ ಹಂಗಿಲ್ಲ. 
ಅನಂಗ ಅತೀತ ನಿಃಕಳಂಕಮಲ್ಲಿಕಾರ್ಜುನಲಿಂಗವೇ ತಾನಾದ ಶರಣಂಗೆ ॥ ೨೭೪ ॥ 





೨೦೩೪ : 1 ಬಬ್ಬಕ (ಗೊ ೬೧೩) ಚ 
೨೦೩೫ : 1-- ತನ್ನನಚೌಯಬೇಕು, ತನ್ನನಜ್‌ಯಬೇಕು (ಗೊ ೬೧೩). 2 ಅಂಗನೆಗೆ (ಗೊ ೬೧೩) 
3 ಜಂಗಮದ (ಗೊ ೬೧೩). 


CC-0. Jangamwadi Math Collection. Digitized by eGangotri 


೫೮೦ ಸಕಲ ಪುರಾತನರ ವಚನಗಳು-೧ 


೨೦೩೬ 


ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾದೆವೆಂಬ 
ದಿಂಡೆಯ ಮತದ ಹಿರಿಯರುಗಳೆಲ್ಲಾ ನೀವು ಕೇಳಿರೊ 
ಬಲೆಯೊಳಗಾದ ಹುಲಿಗೆ ಬಲಾತ್ಕಾರವುಂಟೆ? 
ಲಲನೆಯರ ಸಂಸರ್ಗದಲ್ಲಿ ಇದ್ದು ಚಲನೆಯಿಲ್ಲದ ಬಿಂದುವುಂಟೆ? 
ಶಿಲೆಯೊಳಗಳ ಬೆಂಕಿಗೆ ಅಲಂಕಾರ ಉಂಟೆ? 
ಸಲಿಲದೊಳಗಳ ತೃಷೆಗೆ ಆಪ್ಯಾಯನ ಉಂಟೆ? 
ಅಜ್‌ವನಟೀದಂಗಕ್ಕೆ ಮಜವೆಗೆ ತೆಜನುಂಟೆ? 
'ತ್ರೆಜವನಜೌದು' ಹಟ್‌ದಲ್ಲಿಯೆ ಆಟಕೆ ತಾನೇ ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೭೫ ॥ 


೨೦೩೭ 


ಇಷ್ಟಲಿಂಗವ ಹಿಡಿದು ಪೂಜೆಯ ಮಾಡುವಲ್ಲಿ ಕಷ್ಟಗುಣಕ್ಕೆ ಬಾರದಿರಬೇಕು 
ಪ ಪ್ರಾಣಲಿಂಗವನಟ್‌ದು ಭಾವಿಸಿದಲ್ಲಿ ಜಾಗೃಸ್ವ ಪ್ನಸು ಸುಷುಪ್ತಿ 
ವಪತ್ತಿ ಲಯಕ್ಕೊಳಗಾಗದಿರಬೇಕು. 
ಹೀಂಗೆ ಉಭಯವನಟೌದು ದಗ್ಗವಾದಂಬರದಂತೆ, 
ವಾರಿಯ ಕೂಡಿದ ಕ್ಷೀರದಂತೆ 
ಭಾವಕ್ಕೆ ಭ್ರಮೆಯಿಲ್ಲದೆ, ಸಾಕಾರದ ವಿಕಾರವ ಮಣಕಿದು 
ಪರತ್ರಯದ ತುತ್ತಿಂಗೆ ತುಚ್ಛನಾಗದೆ, 
ನಿಶ್ಚಯನಾದ ಮಹಾತ್ಮಂಗೆ ನಮೋ ನಮೋ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೭೬ ॥ 


೨೦೩೮ 


ಕ್ರೀವಂತಂಗೆ ಅಂಗ ಭವಿ; ನಿಃಕ್ರೀವಂತಂಗೆ ಮನ ಭವಿ; 
ವೇಷವ ಹೊತ್ತು ತಿರುಗುವ ಜಂಗಮಕ್ಕೆ ಆಸೆ ಭವಿ 
ಇನ್ನಾನೇವೆನಯ್ಯಾ. 
ಹಿಡಿವ ಎಡೆ ಕಾದ ಮತ್ತೆ ಪಿಡಿವುದಿನ್ನಾವುದೋ? 
ಆತ್ಮನು ಅಲಗಾದ ಮತ್ತೆ ಕೊಲುವ ಹಗೆ KPN, 
ಹೇಳುವ ಜ್ಞಾನಿ ಸಂಸಾರಿಯಾದ ಮತ್ತೆ 
ಕೆಳೆಗೊಂಡವ ಕೆಟ್ಟ ತ್ಟಿನೋಡಾ. 
ಸಾಧನೆಯಿಂದ ಬಂದ ಒದಗು ಕಳನೇಟ್‌ ಕೈ ಮರೆದಂತೆ 
ನಿಃಕಳಂಕಮಲ್ಲಿಕಾರ್ಜುನಾ. ..॥8೨೭೭॥ 





೨೦೩೩ : ತನ್ನನಬ್‌ದುದು (ಗೊ ೬೧. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ 
೨೦೩೯ 


ಮಹಾಭಕ್ತರು ಮಾಡುವ ಅಭ್ಯಾಸ ಕ್ರೀಲೇಸಿನ ಭಕ್ತಿಯ ಕೇಳಿರಣ್ಣಾ 
ಜಂಗಮದ ಕೈಯಲ್ಲಿ ಅಸಿ, ಕೃಷಿ ವಾಣಿಜ್ಯ ಮುಂತಾದ ಊಳಿಗವ ಮಾಡಿಸಿಕೊಂಡು 
ಪ್ರಸಾದವ ಕೊಂಬ ಪಂಚಮಹಾಪಾತಕರ ಆಂಗಳವ !ಮಟ್ಟಿ!ದಡೆ, 
ಸಂಗದಲ್ಲಿ ನುಡಿದಡೆ ಕುಂಭೀಪಾತಕ 
ಅವರ ಹಿಂಗದಿರ್ದಡೆ ಲಿಂಗವಿಲ್ಲ, ಜಂಗಮವಿಲ; 
ಪಂಚಾಚಾರ ಶುದ್ಧಕ್ಕೆ ದೂರ... “ 
ಇದು ಕಾರಣ: 
ಮಾಟಕೂಟದವರೆಲ್ಲಾ ಜಗದಾಟದ ಡೊಂಬರೆಂದೆ 
ಈಶನಾಣೆ ತಪ್ಪದು, ನಿಃಕಳಂಕಮಲ್ಲಿಕಾರ್ಜುನಾ, ॥ ೨೭೮ ॥ 


೨೦೪೦ 
ಲಿಂಗಾಲಯದಲ್ಲಿ ಸತ್ತಿತ್ತೆಂದು ಸಂಪೊ ೀಕ್ಷಣವ ಮಾಡಬೇಕೆಂಬ 


ಲಿಂಗಮಧ್ಯದಲ್ಲಿ 'ಜಗದಳಿವುಳಿ'ವೆಂಬುದನಟ್‌ಯದೆ, 

ಪ್ರೀತ'ಲಿಂಗವೆಂ'ಬು?ದು ಭೂಸುರರ ಕೂಡಿ ಜಗದೀಶಂಗೆ ಅಭಿಷೇಕವಂ 

ಮಾಡಿ ಘಾಸಿಯಾದರಲ್ಲಾ, ಸಂಗನಬಸವ ಮುಂತಾದ ಅಂಗಲಿಂಗಿಗಳೆಲ್ಲರು 
ಸಂಗನಬಸವಣ್ಣಂಗೆ ಶೈವಸಂಗಮೇಶ್ವರನೇ ಗುರುವಾದ. 

ಪ್ರಾಣಲಿಂ"ಗವೆಂದು" ಇನ್ನಾರಿಗೆ ಹೇಳುವೆ? ಇನ್ನು ಸಂದೇಹವಿಲ್ಲ 

ನಾನಂಜುವನಯ್ಯಾ ! 

ಬಂದ ಬಟ್ಟೆಯಲ್ಲಿ ಬರಲಾಜದೆ ಈ ದ್ವಂದೃವ ಹರಿಯಾ, 

ಜಂಗಮಪ್ರಾಣಸಂದಿಲ್ಲದಿಪ್ಪ ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೭೯ ॥ 


೨೦೪೧ 
ಕೈಯಲ್ಲಿ ಕುಜುಹ ಹಿಡಿದು, ಕಣ್ಣಿನಲ್ಲಿ ನೋಡಿ, ಆತ್ಮದಲ್ಲಿ ಅಜ್‌ದು, 


ಕೈಯಲ್ಲಿದ ದೇನು, ಕಣ್ಣಿ ನಲ್ಲಿ ನೋಡಿದುದೇನು, ಆತ್ಮನಿಂದ ಅಟ್‌ದುದೇನು 
ಣವ ತಿಳಿಯಬೇಕಣ್ಣಾ | 


ಹ 
& 
70 
69 
ಕಂ 
“EL 
g 


a 
೨೦೩೯ : 1 ಮುಟ್ಟಿ (LOA). 
೨೦೪೦ : ! ಜಂಗಳಿ (ಗೊ ೬೧). 2ಪಿತ (ಗೊ ೬೧). 3 x (ಗೊ ೬೧೩). *ಗಿಯೆಂದು 


(ಗೊ ೬೧೩). 


CC-0. Jangamwadi Math Collection. Digitized by eGangotri 


೫೮೨ | ಸಕಲ ಪುರಾತನರ ವಚನಗಳು-೧ 


ಕೈಯಲ್ಲಿದ್ದುದು ಕಡದ ಲಿಂಗವೋ? ಕಣ್ಣಿನಲ್ಲಿ ನೋಡಿದುದು ಬಣ್ಣದ ಲಿಂಗವೊ? 
ಆತ್ಮನಿಂದ ಅಟ್‌ದುದು ಬಯಲಲಿಂಗವೊ? 

ಕೈಗೂ ಕಣ್ಣಿಗೂ ಮನಕ್ಕೂ ಭಿನ್ನವಾಯಿತ್ತು. 

ಲಿಂಗ ಪ್ರಾಣಿ, ಪ್ರಾಣಲಿಂಗಿಗಳ ಇನ್ನಾರನೂ ಕಾಣೆ. 

ಭಾವಿಸಲಿಲ್ಲ, ಭ್ರಮೆಗೊಳಗಾಯಿತ್ತು. 

' ಆದಿಯ ಶರಣರೆಲ್ಲಾ ಹೋದರಲ್ಲಾ ಹೊಲಬುಗೆಟ್ಟು! 

ನಾದಕೊಳಗಾಯಿತ್ತು, ಆತ್ಮನ ಕಳೆಯನೈದಿದವರಿನ್ನಾರನೂ ಕಾಣೆ. 

ಕಳಾತೀತ ಪರಂಜ್ಯೋತಿಪ್ರಕಾಶ ನೀನೇ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೮೦ ॥ 


೨೦೪೨ 


ಪ್ರಾಣಲಿಂಗಸಂಬಂಧಿಗಳೆಂಬ ಭಾವದ ಭ್ರಮೆಯಿಂದ ಬಳಲುತ್ತಿಪ್ಪ 
ಜ್ಞಾನಿಗಳು 'ನೀವು' ಕೇಳಿರೋ. 
ಲಿಂಗಪ್ರಾಣವೊ ಪ್ರಾಣಲಿಂಗವೊ ಸಂಗದ ಗುಣವೊ ಎಂಬುದನಜ್‌ದಾಗವೆ 
ಲಿಂಗ ಅಂಗ, ಅಂಗ ಲಿಂಗ ಉಭಯದ ಸಂದ ಹರಿದಾಗವೆ ಪ್ರಾಣಲಿಂಗ. 
ಪ್ರಾಣನ ಪ್ರಕೃತಿಯ ಭಾವಿಸದಿದ್ದಾಗವೆ ಪರಮ ಪ್ರಕಾಶ; 
ಇಷ್ಟಅೌೌಂದ ನಾನಖೌಯೆ; ನೀನಾಡಿಸುವ ಬೊಂಬೆ ನಾನು. 
ನನ್ನ ಭಾವದ ಭ್ರಮೆಯ ಬಿಡಿಸಿ, ನಿರ್ಭಾವಕ್ಕೆ ನೆಲೆಗೊಳ್ಳಯ್ಯಾ, 


ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೮೧ ॥ 
೨೦೪೩ 
ಅಂಗ ಲಿಂಗವಂತನಾದ ಮತ್ತೆ, 
ಮುಟ್ಟುವ ತಟ್ಟುವ ಸೋಂಕಿನಲ್ಲಿ ಸುಳಿವ ಇದಿರಿಟ್ಟು ಬಂದ 
ಪದಾರ್ಥವ ಅಂಗಲಿಂಗಕ್ಕೆ ಕೊಟ್ಟುಕೊಳಬೇಕು. 
ಪ್ರಾಣ ಲಿಂಗವಾದ ಮತ್ತೆ, 


ಕರಣಂಗಳಿಗಿಂಬುಗೊಡದಿರಬೇಕು, ತನ್ನನಟ್‌ದುದಕ್ಕೆ ಉಭಯಾರೂಢನಾಗಿರಬೇಕು. 
ಉಭಯವೇಕವಾದ ಮತ್ತೆ, 
ಸಾಕು AB, je ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೮೨ ॥ 


೨೦೪೨ : 1 x (ಗೊ ೬೧೩, ಬ. ೧೫೦). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ 
೨೦೪೪ 


ಸರ್ವತ್ರ ಸುಲಭನಾದಲ್ಲಿ ನೀನು ನಾನು ಎನ್ನದಿರ್ಪದೆ ಜಾ ನ, 
ಆ: ಜಾ ನವಿಂ ಬಾದಲ್ಲಿ ಭಾವದ ಭ್ರಮೆಗೆ ಆತ ತೇಜಕ್ಕೆ ತರ್ಕದ ಗೆಲ್ಲಸೋಲಕ್ಕೆ 
ಇಕ್ಕೆ ಹಕ್ಕೆಗೆ ke Radon de ಆಜ್‌, 3 
ಆ ಅಜ್‌ವು ಕರಿಗೊಂಡಲ್ಲಿ, ಇದಿರೆಡೆಯಿಲ್ಲವಾಗಿ, 
ದೃಢವೇ ತದ್ರೂ ್ರಪವಾದಲ್ಲಿ ತನಗೆ ಇದಿರಿಲ್ಲ; ಇದಿರು ತನಗಿಲ್ಲ. 
ದರ್ಪಣದ ಒಪ್ಪದಂತೆ ನಿಕ ಂಕಮಲ್ಲಿಕಾರ್ಜುನಾ. ॥ ೨೮೩ ॥ 
೨೦೪೫ 


ವಿರಳವಿಲ್ಲದ ಮಣಿಗೆ ದಾರದ ಹಂಗೇಕೆ? 
ನಿರವಯಾಂಗಗೆ ಪರಿಭ )್ರಮಣವೇತಕ್ಕೆ ? 
ನಿರಾಳದಲ್ಲಿ ನಿಂದ ಸುಖಿಗೆ ವಿರಾಳದಲ್ಲಿ ಸುತ್ತಿ ತಿರುಹಲೇಕೆ? 
ಸಂಸಾರದ ಸುಖದುಃಖಮಂ ಮಣಿದು, 
ಅಂಗ ಮೊದಲು ಮನವೆ ಕಡೆಯಾಗಿ ಮನುಜರ ಹಂಗ ಬಿಟ ತ್ಚಿವಂಗೆ 
ಮನೆಮನೆಯ ಹೊಗಲೇಕೆ, 
ತಲೆಹುಳಿತ ದನವಿನಂತೆ ಗಳುವಿನಾಸೆಗಾಗಿ? 
ಇವರಿಗೆ ಲಿಂಗದ ಅನುವಿನ ಆಸೆಯೇಕೆ? 
ಘನಮಹಿಮಾ, ಆಜಿ, GOAT, ಅಂಜಿದೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೮೪ ॥ 


೨೦೪೬ 


ಮಾತಿನಲ್ಲಿ ನಿರ್ವಾಣ, ಆತ್ರ [ನಲ್ಲಿ ಘಾತಕ, ಕೂಸು ಹೇತು ಕಲಸುವಂತೆ 
ತ್ರಿವಿಧದ ಆಸೆಗೆ ಸಿಕ್ಕಿ ಸಾವ, ತೂತರಿಗೆಲ್ಲಿಯದೊ ಲಿಂಗ? 
ಅದೇತಬ ನಿರ್ವಾಣ? 
ಏತದ ಕೂನಿಯಂತೆ ರಾಟಾಳದಂತೆ ಭವಪಾಶದಲ್ಲಿ ಬಿದ್ದು ಘಾಸಿಯಾದ ಮತ್ತೆ 
ನಿನಗಿನ್ನೇತಣ ಭಾಷೆಯೊ ನಿಃಕಳಂಕಮಲ್ಲಿಕಾರ್ಜುನಾ? ॥ ೨೮೫ ॥ 


೨೦೪೭ 
ಹೆಣ್ಣ ಬೇಡುವಂಗೆ ಹೆಣ್ಣೆ ಪ್ರಾ 


ಹೊನ್ನ 'ಬೇಡುವಂಗೆ ಹೊನ್ನೆ ee 
ಮಣ್ಣ. ಬೇಡುವಂಗೆ ಮಣ್ಣೆ ಪ್ರಾಣ. 


CC-0. Jangamwadi Math Collection. Digitized by eGangotri 


೫೮೪ ಸಕಲ ಪುರಾತನರ ವಚನಗಳು-೧ 


ಮನದ ಕುಲುಹನಟ್‌ದವರನಾರನೂ ಕಾಣೆ. 

ಕುಜೌ್‌ತು ಬಂದಲ್ಲಿ ಕುಚುಹಿಂಗೆ ಮಾಡುವುದೇ ಶಾಂತಿಗುಣ. 

ಅಜಿಕೆವಿದರು ಬಂದಲ್ಲಿ ತನು ಮನ ಧನ ತೆಜಿಹಿಲ್ಲದೆ ಲೇಪವಾಗಿರ್ಪುದೆ 

ಅಜೀದ ಸದ್ಭಕ್ತನ ಇರವು 

ಲಾಂಛನಕ್ಕೆ ನಮಿಸಿ, ಆಪ್ಯಾಯನಕ್ಕೆ ನೀಡಿ, 

ತಾ ತಪ್ಪಿಪ್ಪ ಭಕ್ತನ ಒಪ್ಪಕ್ಕೆ ನಮೋ ನಮೋ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೮೬ ॥ 


೨೦೪೮ 


ಹೃದಯಕಮಲ ಮಧ್ಯದಲ್ಲಿ ಅಷ್ಟದಳ ಕಮಲವ ಮೆಟ್ಟಿಪ್ಪ ಹಂಸನ ಕಟ್ಟಬೇಕೆಂಬರು, 
ಈ ಹೊಟ್ಟೆಯ ಕೂಳ ಅಣ್ಣಗಳೆಲ್ಲರೂ ಕಟ್ಟಬಲ್ಲರೆ, ನಿಜಹಂಸನ? 
ಬೆಟ್ಟಬೆಟ್ಟವನೇಖೌದ ಭೃಗು ದಧೀಚಿ ಅಗಸ್ತ್ಯ ಕಸ್ಕಪ ರೋಮಜ ಕೌಂಡಲ್ಯ ಚಿಪ್ಪಜ 
ಮುಂತಾದ ಸಪ್ತಖಷಿಗಳೆಲ್ಲರೊಳಗಾದ ಖುಷಿಜನಂಗಳು 
ಬೆಟ್ಟವನೇಟ್‌ ಕಟ್ಟಿದುದಿಲ್ಲ. 
ಮತ್ತೆಯೂ ಬಟ್ಟೆಗೆ ಬಂದು ಮತ್ತರಾದರಲ್ಲದೆ, ಸುಚಿತ್ತವನಲ್‌ದುದಿಲ್ಲ. 
ವಿಷರುಹಕುಸುಮಜನ ಕಪಾಲವ ಹಿಡಿದಾತನ ಕೈಯಲ್ಲಿ ಗಸಣೆಗೊಳಗಾದರು. 
ಆತ್ಮನರಸಿಕವನಟ್‌ಯದೆ, ಈ ಹುಸಿಗರ ನೋಡಿ ದೆಶೆಯ ಹೊದ್ದೆನೆಂದೆ. 
ಪಶುಪತಿದೂರ ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೮೭ ॥ 


೨೦೪೯ 


ಆತ್ಮನನಜ್‌ದೆಹೆವೆಂದು ಭೀಷ್ಮಿಸಿಕೊಂಡಿಪ್ಪ 
ಜಗದಾಟ ತ್ರಿವಿಧ ಕಾಟದ ನೀತಿವಂತರು ಕೇಳಿರೊ 
ಆತ್ಮನ ಇರವು ಶ್ವೇತವೊ ಹರಿತವೊ ಕಪೋತವೊ ಮಾಂಜಿಷ್ಕವೊ 
ಕೃಷ್ಣಗೌರವ ಗಾತ್ರಕ್ಕೆ ಮೊದಲಾದ ಬಣ್ಣದ ವರ್ಣವೊ? 
ಇವೇಕೊ? ಬಾಯಲ್ಲಿ ಆಡುವ ಮಾತಲ್ಲದೆ ಭಾಜ್ಞರನಾರನೂ ಕಾಣೆ 
ಆತ್ಮನ ಕಂಡವನ ಇರವು ಮುಕುರದೊಳಗಣ ಪ್ರತಿಬಿಂಬದಂತೆ, 
ಶ್ರುತಿಯೊಳಗಡಗಿದ ಗತಿ ನಾದದಂತೆ, ಸುಖದೊಳಗಡಗಿದ ಪ್ರತಿರೂಪದಂತೆ. 
ಇದಣಿ ಎಸಕದ ಕುಟುಹನಟ್‌ದವ ನೀನೊ ಆವಾತನೊ? ಇದನೇನೆಂದು ಅಟ್‌ಯೆ. 
ಭಾವಭ್ರಮೆಗೆ ದೂರ ಜ್ಞಾನನಿರ್ಲೇಪ ತಾನು ತಾನೆ ನಿಃಕಳಂಕಮಲ್ಲಿಕಾರ್ಜುನಾ. ॥ ೨೮೮ ॥ 


ತನುವಿಂಗೆ ಲಿಂಗ ಬಾಹಾಗ ಕಂಕುಳ ಕೂಸೆ? 
ಮನಕ್ಕೆ ಲಿಂಗ ಬಾಹಾಗ ತೊಂಡಿನ ದನವೆ? 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ 


ಕಂಡಕಂಡವರಂಗದಲ್ಲಿ ಹೀಂಗಿಹನೆಂದಡೆ, 

ಬಂಧುಗಳ ಮನೆಯ ಲಂದಳಗಾಜನಿ? 

ಇವರಂದದ ಮಾತು ಸಾಕು, ಲಿಂಗವಿಪ್ಪೆಡೆಯ ಹೇಳಿಹೆ ಕೇಳಿರಣಾ | 
ಸುಖಿಯಲ್ಲದೆ ದುಃಖಿಯಲ್ಲದೆ, ಆಗಿಗೆ ಮನಗುಡದೆ ಚೇಗೆಗೆ ದು. ಖಿತನಾಗದೆ 
ಕಂಡಕಂಡವರಲ್ಲಿ ಭಂಡಗೆಲಿಯದೆ, ತೊಂಡಿನ ಜೀವದನದಂತೆ 
ಬಂದುಹೊಯ್ಬವರನಟ್‌ಯದೆ, 

ಇವರಂದವನಟ್‌ದ ಮತ್ತೆ ಉಭಯದ ಸಂದಳಿದು ಒಂದೂ ಎನ್ನದಿಪ್ಪುದೇ 
ಲಿಂಗೈಕ್ಕ, ನಿಃಕಳಂಕಮಲ್ಲಿಕಾರ್ಜುನಾ. ' 5 


೨೦೫೧ 


ಗುರುವೆಂದಡೆ ತನು, ಲಿಂಗವೆಂದಡೆ ಆತ್ಮ, 
ಜಂಗಮವೆಂದಡೆ ಆತ್ಮನಜ್‌ವು. 
ತ್ರಿವಿಧದ ವ್ಯಾಪ್ತಿಯ ಕಳಿದುಳಿದ ಸಮ್ಯಜ್ಞಾ ನದ ಸಂಬಂಧವನು ನೀನೆ, 
ಅನುಪಮಲಿಂಗ ನಿರವಯ ನಿಃಕಳಂಕಮಲ್ಲಿಕಾರ್ಜುನ. 


೨೦೫೨ 


ಸುಖವ ಮಚ್ಚಿದ ದೇಹ, ಸಕಲದೊಳಗೆ ಸಿಕ್ಕಿದುದಕ್ಕೆ ದೃಷ್ಟ. 
ಅಖಿಳರ ಬೋಧೆಗೆ ಸಿಕ್ಕಿ ಸುಖವನಟ್‌!ದ ಮತ್ತೆ 
ಅಕಳಂಕತನವಿಲ್ಲಾ ಎಂದೆ, ನಿಃಕಳಂಕಮಲ್ಲಿಕಾರ್ಜುನಾ. 


೨೦೫೩ 


ಆಕಾಶದಲ್ಲಿ ಗುಡಿಗಿ ಅಡಗುವ ಭೇದವ, ಮಿಂಚಿನ ಹರಿವ ಸಂಚಾರವ, 
ಅದಜ ಸಂಚವನಂಜಿಸುವ ಭೇದವ ಮುಂಚಬಲ್ಲಡೆ, 
ವಸ್ತುವಿಪ್ಪೆಡೆಯ ಸಂಚವ ಬಲ್ಲರೆಂಬೆ, ನಿಃಕಳಂಕಮಲ್ಲಿಕಾರ್ಜುನಾ. 


೨೦೫೪ 


॥ ೨೮೯ ॥ 


॥ ೨೯೦ ॥ 


॥ ೨೯೧ ॥ 


॥ ೨೯೨ ॥ 


ಹಿಡಿದ ಹೊಲಕ್ಕೆ ಒಡವೆಯ ಕೊಡೆನೆಂದಡೆ, ಬಿಡುವರೆ ಪೊಡವಿಯೊಡೆಯರು? 


ನುಡಿದ ಮಾತಿಂಗೆ ನಡೆಯದಿದ್ದಡೆ, 
ಕೆಡೆನುಡಿಯದೆ ಬಿಡುವರೆ ಲಿಂಗವನೊಡಗೂಡಿದ ಶರಣರು? 
ಇದಕ್ಕೆ ಪಡಿಪುಚ್ಚವಿಲ್ಲಾ ಎಂದೆ, ನಿಃಕಳಂಕಮಲ್ಲಿಕಾರ್ಜುನಾ. 





೨೦೫೨ : 1 ಯ (ಗೊ ೬೧೩). 


॥ ೨೯೩ ॥ 


CC-0. Jangamwadi Math Collection. Digitized by eGangotri 


೫೮೬ ಸಕಲ ಪುರಾತನರ ವಚನಗಳು-೧ 
೨೦೫೫ 


ಚಿತ್ರದ ಹುಲಿ ಮನುಷ್ಯನ ಕಚ್ಚಬಲ್ಲುದೆ? 
ಮರ್ತ್ಯದೊಳಗೆ ಈಶ್ವರನ ದರ್ಶನವ ಹೊತ್ತವರಿಗೆಲ್ಲಾ ನಿತ್ಕತ್ವವುಂಟೆ? 
ಇ'ದ'ಅಚ್ಛ್ಚೆಯ ಹೊಟಿಲಾಣಿದಡೆ ಮರ್ತ್ಯಕ್ಕೆ ಹೊಟಿಗೆಂದ ನಿಚ್ಚಟ ಶರಣ, 
ನಿಃಕಳಂಕಮಲ್ಲಿಕಾರ್ಜುನಾ. 


೨೦೫೬ 


ಬಲುಗಯ್ಯನೊಡನೆ ಹಗೆವಡೆದು ಕೊಲೆಗಂಜಲೇಕೆ? 
ಭವಸಾಗರದ ಬಲೆಗೆ ಸಿಕ್ಕಿ ನಿರ್ಗುಣದ ಒಲುಮೆಯ ಮಾತ ನಟಿಸಲೇಕೆ? 
ತ್ರಾಸಿಂಗೆ ಒಲವರವುಂಟೆ? ಭಾಷೆಗೆ ನುಡಿ ಎರಡುಂಟೆ? 
ಪರಮೇಶ್ವರನನಜ್‌ದವಂಗೆ ಜಗದಾಸೆಯ ಮುಖವಿಲ್ಲಾ ಎಂದೆ. 
ಅವ" ಈಷಣತ್ರಯಕ್ಕೆ ಹೊಳಿಗೆಂದೆ, ನಿಃಕಳಂಕಮಲ್ಲಿಕಾರ್ಜುನಾ. 


೨೦೫೭ 


॥ ೨೯೪ ॥ 


॥ ೨೯೫ ॥ 


ಕತ್ತಿಯನೆತ್ತಿ ಕೊಲೆಗೆಣಿಸಿದಡೆ, ಕಲ್ಪಿತವ ತೊಡವುದು ಕತ್ತಿಯೊ ಹೊತ್ತವನೊ? 


ಈ ಉಭಯದ ಚಿತ್ರವನಟ್‌ದಡೆ 
ಆತ' ಮುಕ್ತಿಗೆ ಹೊಜಗು, ನಿಃಕಳಂಕಮಲ್ಲಿಕಾರ್ಜುನಾ. 


೨೦೫೮ 


ತನ್ನಂಗವ ತಾ ಬಡಿದು ಇದಿರಿನಲ್ಲಿ ನೋವ ಕೇಳುವನಂತೆ, 
ತನ್ನ ದ್ರವ್ಯವ ತಾನಿಕ್ಕಿ ಪರರುವ ಕೈ ಯಲ್ಲಿ ಜಜಕೆಯಿಸಿಕೊಂಬವನಂತೆ, 
'ವ!ರ್ಮವನಟ್‌ಯದವನ ಸುಮಾ ನ ಹೆಮೆ ಒಗೆ ಹುಯ್ಯಲಿನಲ್ಲಿ ಸಿಕ್ಕಿ 
ತನ್ನ ತಾ?ನಟ್‌ಸಿಚೊಂಡಂತಾಯಿತ್ತು ನೀಕಳೆಂಕಮಲ್ಲಿಕಾರ್ಜುನಾ. 


೨೦೫೫ : 1ವರ (ಗೊ ೬೧೩). 

೨೦೫೬ : 1 +e (ಗೊ ೬೧). 

೨೦೫೭ : 1 +e (ಗೊ ೬೧೩, ೩೭). 

೨೦೫೮ : 1ಧ (ಬ ೧೫೦). 2ನಿಳಿಯಿಸಿ (ಗೊ ೬೧೩). 


CC-0. Jangamwadi Math Collection. Digitized by eGangotri 


೨೯೬ ॥ 


॥ ೨೯೭॥ 


ಮೋಳಿಗಯ್ಯಗಳ ವಚನ ' 
೨೦೫೯ 


ಕಾಯಕ್ಕೆ ಕಲ್ಪಿತವುಂಟೆಂಬುದು ಹುಸಿಯೊ ದಿಟವೊ? 
ಜೀವಕ್ಕೆ ಜನ ಓವುಂಟೆಂಬುದು ಹುಸಿಯೊ ದಿಟವೊ? 
ಕೆಂಡದೊಳಗೆ. | ಹೊಗೆಯಡಗಿತ್ತೊ ಹೊಗೆಯಲ್ಲಿ ಕೆಂಡವಿದ್ದಿತ್ತೊ? 
ಲಿಂಗದಲ್ಲಿ ಮನವಿದ್ದಿತ್ತೊ ಮನದಲ್ಲಿ cars ? 
ಇಂತೀ ಉಭಯದ. ಸಂದನಳಿದು ಬೆರಸಬ 
ಆತನೆ ಪ್ರಾಣಲಿಂಗಿ ನ ॥ ೨೯೮ ॥ 


೨೦೬೦ 


ಅನಲನೆಂಬ ಗಂಡಂಗೆ ತ ಕೈಣವೆಂಬ ಹೆಂಡತಿ ಮೋಹದಿಂದಪ ಪ್ಸಲಾಗಿ 
ಅಬೆಯ ಕರಚರಣಾದಿಗಳು. ಆ ಗಂಡನಲ್ಲಿಯೆ ಒಪ್ಪ ಶ್ಚವಿಟ್ಟ ಂತಿರದೇಕು, 
ಇಂತಪ್ಪ ಇಷ್ಟಲಿಂಗವ ದ್ಧ ೈಷ್ಟದಲ್ಲಿ ಹಿಡಿದುದಕ್ಕೆ ಇದೇ ದ ೈಷ್ಟ 
ಹೀಂಗಲ್ಲದೆ, ಲೌಕಿಕಾರ್ಚನೆಯ ಮಾಡುವ ಪೂಜಕರ ಮೆಚ್ಚ! ನೆಂದ, 
ನಚ್ಚಿ ನಗ್ಗ ಣೆಯ ಮಜ್ಜನದೊಡೆಯ ನಿಃ ಕಳಂಕಮಲ್ಲಿಕಾರ್ಜುನ. ॥೨೯೯॥ 


೨೦೬೧ 


ಉರಿಗೆ ರಸ ನಿಂದಾಗವೆ ರಸಸಿ ಸಿದ್ಧಿ ಎಂದೆ 
ಅಸಿಗೆ ಶರೀರ ನಿಂದಲ್ಲಿಯೇ ಕಾಯಸಿದ್ಧಿ ಎಂದೆ. 
ಲಿಂಗವಿಡಿದ ತನುವಿಂಗೆ ಅಂಗವ್ಯಾ ಪಾಠವ ಬಿಟ್ಟಾಗವೆ ಲಿಂಗಸಿದ್ಧಿ ಎಂಬೆ. 
ಇದಅಂಗ ಒಂದೂ ಇಲ್ಲದಿರ್ದಡೆ. ತ್ತಿ ಶ್ರಿಭಂಗಿಯಂ : ತಿಂದು ಅಂದಗೆಡುವನಿಗೇಕೆ 
ಲಿಂಗದ ಶುದ್ಧಿ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೦೦ ॥ 


೨೦೬೨ 
ತನುವಿಗೆ ಕುಟುಹ ಕೊಟ್ಟು, ಮನಕ್ಕೆ ಅಟ್‌ವ ಕೊಟ್ಟು, 


ಘನಕ್ಕೆ ವಿಶ್ರಾಂತಿಯ ಕೊಟ್ಟು, ಚರಿಸಾಡುವ ಪರಿಪೂರ್ಣಗೆ ನಮೋ ನಮೋ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೦೧ Il 





೨೦೫೯ : 1 ವಿದ್ದಿ (ಗೊ ೩೭. 
೨೦೬೦: 1ಚ್ಚ (ಗೊ a2). 


CC-0. Jangamwadi Math Collection. Digitized by eGangotri 


೫೮೮ ಸಕಲ ಪುರಾತನರ ವಚನಗಳು-೧ 


೨೦೬೩ 


ಭಕ್ತಿಯುಳ್ಳವಂಗೆ ನಿಷ್ಕುರದ ಮಾತೇಕೆಂಬರು, ನಾಲ್ಕಅ ಮುಕ್ತಿಯ ಭಕ್ತರು. 


ನಿಷ್ಠೆವಂತರಿಗೆ ಇದೇ ಭಕ್ತಿ. 


ಅನಿತ್ಯವನಟ್‌ದ ನಿಚ್ಚಟಂಗೆ ಮಿಥ್ಯವನಾರಾದಡೂ ನುಡಿಯಲಿ, ಸತ್ಯವಿದ್ದ ಮತ್ತೆ 


ಕಲ್ಲಿನ ಮನೆಯಲ್ಲಿದ್ದವಂಗೆ ದಳ್ಳುರಿ ಬಿದ್ದಡೇನು? 
ಇವರೆಲ್ಲರ ಬಲ್ಲತನಕ್ಕಂಜಿ, ನಾನೊಳ್ಳಿ ಹನೆಂದಡೆ, ಆತನು ಎಲ್ಲಿಗೆ ಯೋಗ್ಯ 
8ಕಳಂಕಮಲ್ಲಿಕಾರ್ಜುನಾ. 


೨೦೬೪ 


ಬಲ್ಲವನಾದಡೆ ಕಲ್ಲಿಯಡಗಿದಂತಿರಬೇಕು. 
ಬಲ್ಲವರು ಬಂದಡೆ, ಆ'ಕಲ್ಲಿ'ಯೆಲ್ಲವನವಗವಿಸಿದಂತಿರಬೇಕು. 
ಇದೇ ಬಲ್ಲವರ ಬಲ್ಲತನ, ನಿಃಕಳಂಕಮಲ್ಲಿಕಾರ್ಜುನಾ. 


೨೦೬೫ 
ಕಂಬಳಿಯ ಹಟ್‌ಕಿನಲ್ಲಿ ಬತ್ತೀಸಕೋಟಿ ದೇವರ್ಕಳೆಲ್ಲರೂ ಸಿಕ್ಕಿ 
ಅಳಲುತ್ತ ಬಳಲುತ್ತಲೈದಾಕರೆ. 
ಆ ಕಂಬಳಿಯಲ್ಲಿ ಮಹಾರುದ್ರನುದ್ಧರಿಸಿದ, 


ಮಹಾರುದ್ರನ ಕಪಾಲದಲ್ಲಿ ಇಷ್ಟಾರ್ಥವೆಂಬ ಶಕ್ತಿ ಹುಟ್ಟಿದಳು. 

ಆ ಶಕ್ತಿಯ ಯೋನಿಕಮಲಮಧ್ಯದಲ್ಲಿ ವಿಷ್ಣು ಹುಟ್ಟಿದ 

ವಿಷ್ಣುವಿನ ನಾಭಿಕಮಲಮಧ್ಯದಲ್ಲಿ ಬ್ರಹ್ಮ ಹುಟ್ಟಿದ. 

ಬ್ರಹ್ಮನ ಸೃಷ್ಟಿಯಾಂತಕಯ್ಯಲ್ಲಿ ಸಕಲ ಬಹುರೂಪಂಗಳು ಹುಟ್ಟಿದವು. 
ಆಡುತಿರ್ದರಯ್ಯಾ ಕಂಬಳಿಯ ಹಣಕಿನ ಮಧ್ಯದಲ್ಲಿ. 

ಕುಣ ಸಾಯದು, ಕಂಬಳಿ ಹಣಿೌಯದು, 

ಇದಕ್ಕಂಜುತಿದ್ದೆನೆ, ನಿಃಕಳಂಕಮಲ್ಲಿಕಾರ್ಜುನಾ. 


೨೦೬೬ 


ಯಾತದ ತುದಿಯಲ್ಲಿ ಕಟ್ಟಿದ ಮಡಕೆಯಂತೆ 
ಅದ ನೀತಿವಂತರು ಮೆಟ್ಟಿದಡೆ, ಪಾತಾಳದ ಉದಕವ ತಂದು 
ಪಾತಿಗೆ ಹರಹಿದ ತೆಜದಂತೆ 





೨೦೬೮ : 1 ಅಲ್ಲಿ (ಗೊ ೩೭. 


CC-0. Jangamwadi Math Collection. Digitized by eGangotri 


1 ೩೦೨ ॥ 


॥ ೩೦೩ ॥ 


॥ ೩೦೪ ॥ 


ಮೋಳಿಗಯ್ಯಗಳ ವಚನ 


ಸರ್ವಮಯದಲ್ಲಿ ಒಪ್ಪಿಪ್ಪ ವಸ್ತುವನಟಿದ್ದು ನಿರ್ಜಾತನಾಗಬಲ್ಲಡೆ 


ಆತನೆ ಜೀವನು ₹ ಕ್ತ ನಿಕಳಂಕಮಲ್ಲಿಕಾರ್ಜುನಾ, ॥ ೩೦೫ ॥ 


೨೦೬೭ 
ನಿನ್ನ ಇರವು ನಿನ್ನನಜಳಿವನ ಇರವು ಮೃತ್ತಿಕೆಯ ಚಕ್ರದಂತೆ. 
ನಿನ್ನನಜೌವನ ಇರವು ತರುಸಾರದ ಹೇಮದಾಶ್ರ ಶ್ರಯದಂತೆ. 
ನನ್ನ 5 ನಟ್‌ವನ ಇರವು ಲೋಹದ ವಹ್ಮಿಯ ಸಂಗದಂತೆ 
ಇದಾರಿಗೂ ಅಸಾಧ್ಯ ನೋಡಾ, 
ಅಸಮಾಕ್ಷ ಅನಾಮಯ ನೀನೆ ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೦೬ ॥ 


ಕೋಡಗದಣಲಿನಲ್ಲಿ ಮೂಜಗುಳ ಕಂಡೆ. 
ಒಂದಗುಳು ಚಪ್ಪೆಗಲ್ಲಿ ಲ್ಲಿನಂದ, ಒಂದಗುಳು ಅಡ ಕ ಗಲ್ಲಿನಂದ, 
ಒಂದಗುಳು ು ಊದ್ದ ೯ಗಲ್ಲಾ ಗಿ ನಿಂದಿಹುದು. 
ಆ ಕಲ್ಲಿನ ತುದಿಯಲ್ಲಿ ನಿಂದು ಕೋಡಗವ ನಂದೆ 
ಚಪ್ಪೆ ಗಲ್ಲನಪ್ಪ en, ಅಡ್ಡ ತ್ನಗಲ್ಲನಡ್ಡಿಗೆಯ ನಿ ಕ್ಕಿ ಒಡೆದೆ, 
ನಿಂದ ಕಲ್ಲ ಸಂದೇಹವಿಲ್ಲದೆ ತಳ್ಳಿ ದೆ 
ಅದಳಂದವ ತಿಳಿ ಲಿಂಗೈಃ 3. ನಾದಡೆ ಹೊಂದದ ಬಟೆ 3 030073, 
ನೀಃಕಳಂಕಮಲ್ಲಿಕಾರ್ಜುನಾ. ॥ ೩೦೭ ॥ 


೨೦೬೯ 


ಇಹದಲ್ಲಿ ದುಃಖಿ ಪರದಲ್ಲಿ ಪಕೃತಿಯೆಂೆ. 


ಲ z ಮನೆಯ ತೊತ್ತಿನತೊತ್ತಾದವರಿಗೆ ಇನ್ನೆತ್ತಣ ಮುಕ್ತಿ; 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೦೮ ॥ 


೨೦೭೦ 


ನೀರಹೊಳೆಯಲ್ಲಿ ಹೋಗುತ್ತಿರಲಾಗಿ, ಅಲ್ಲಿ ಒಬ್ಬ ಸತ್ತು ಬೇವುತ್ತಿರ್ದ; 
ತಲೆ ಕಾಲು ಬೇಯದು; ಕೈ ಮುಜುಟದು; ಕಪಾಲ 'ಸಿಡಿಯದು; 
ಕೂದಲು ಉಳಿಯಿತ್ತು. 
ಆ ಕೂದಲ ಮೊನೆಯಲ್ಲಿ ಮೂಜು ಲೋಕ ಎಡೆಯಾಡುತ್ತದೆ, 
ನೀಃಕಳಂಕಮಲ್ಲಿಕಾರ್ಜುನಾ. | © FN 


CC-0. Jangamwadi Math Collection. Digitized by eGangotri 


೫೯೦ ಸಕಲ ಪುರಾತನರ ವಚನಗಳು-೧ 


೨೦೭೧ 


ಮಹಾಂಧಕಾರದಲ್ಲಿ ಸಂದಿಲ್ಲದೆ ಹೊಂದಿ ಹೊಂದಿ ಬಾಹಾಗ ಬಂದುದ ಬಲ್ಲೆಯಾ? 
ಈಗ ಮಾಡುವ ಮಾಟದ ಅಂದವ ಬಲ್ಲೆಯಾ? 
ನಿಸ್ಸಂಗವ ಮಾಡುವ ಲಿಂಗದ 'ಪುಂಗವ' ಬಲ್ಲೆಯಾ? 
ಇದಕ್ಕೆ ಸಾರಂದಗಾಟ್‌ಕೆಯ ಮಾತು: 
ಅಂದು ನೀ ಬಂದ ಬೆಂಬಳಿಯ ಕಂಬಳಿಯಲ್ಲದೆ 3ಲಿಂಗ,3 
ನಿಃಕಳಂಕಮಲ್ಲಿಕಾರ್ಜುನ. ॥ ೩೧೦ ॥ 


೨೦೭೨ 


ಕಾಲಜ್ಞಾನ ಕರ್ಮಜ್ಞಾನ ಭಾವಜ್ಞಾನ ಭ್ರಮೆಯಳಿದು, 
ನಾನೀನೆಂಬ ಮದಮತ್ಸರ 'ಮುಳ್‌ದು,! 
ಭಕ್ತಿ ಜ್ಞಾನ ವೈರಾಗ್ಯವೆಂಬ ಸಂತೋಷವ ಮೆಟ್ಟಿನಿಂದು, 
ನಿಜವೆ ತಾನಾಗಿರ್ಪ 3ಪರಿಪೂರ್ಣಸಿಂಗೆ ಇಹಪರವೆಂಬ ಉಭಯದವನಲ್ಲ. 
ಇಂತೀ ಪರಂಜ್ಯೋತಿಪ್ರಕಾಶಂಗೆ ನಮೋ ನಮೋ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೧೧॥ 


೨೦೭೩ 


ಹು'ಟ್ಟುವು'ದಕ್ಕೆ ಹಂಗಿಗರಾದವರೆಲ್ಲರೂ ಬ್ರಹ್ಮನ ಲೆಂಕರು. 
ಸುಖವ ಮಚ್ಚಿ ಭೋಗಿಸುವರೆಲ್ಲರೂ ವಿಷ್ಣುವಿನ ಲೆಂಕರು. 
ನಾನಾ ರುಚಿಗೊಳಗಾಗಿ ಏನೆಂದಟ್‌ಯದೆ ಸಾವವರೆಲ್ಲರೂ ರುದ್ರನ ಲೆಂಕರು. 
ರೂಪೆಂಬೆನೆ ಆಸೆಯ ಬಣ್ಣ; ನಿರೂಪೆಂಬೆನೆ, ನಾನಾ ಯೋನಿಯ ಚಿಹ್ನೆ ; 
ಟದ್ರೂಪೆಂಬೆನೆ, ರುದ್ರನ ವಂಶೀಭೂತ. 
ಇಂತಿವನೇನೂ ಎನ್ನದಿಪ್ಪುದೆ ಲಿಂಗೈಕ್ಯ ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೧೨ ॥ 


೨೦೭೧ : 1 ಸಂಗವ (ಗೊ ೬೧). 2 »« (ಗೊ ೬೧೩). 3 x (ಗೊ ೬೧). 
೨೦೭೨ ; 1ನಳಿದ (ಗೊ ೬೧೩). 2 ಸಂಪೂರ್ಣ (ಗೋ ೬೧). 
೧೦೭೩ : 188, (ಬ ೧೫೦). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ayes ಚು 


೨೦೭೪ 


ಕಪ್ಪೆ ಸತ್ತು ಸರ್ಪನ ನುಂಗಿತ್ತು ನೋಡಾ. 
ಮೊಲ ಸತ್ತು ಬಲೆಯ ಮೂಟ್‌ತ್ತು ನೋಡಾ. 
ಮುತ್ತೊಡೆದು ಜಲವ ನುಂಗಿತ್ತು ನೋಡಾ. 
ಜೀವ ಸತ್ತು ಕಾಯ ನುಂಗಿತ್ತು ನೋಡಾ. 
ಉದಕವೊಡೆದು ಏರಿ ತುಂಬಿತ್ತು. 
ಅಟ್ಟೆ ಮುಖೌದು ಪಕ್ಷಿ ಹಾಟ್‌ತ್ತು. 
ಹಾಜು!ವ! ಪಕ್ಷಿಯ ಮೂಜ್‌ ನಿಂದಿತ್ತು ಬಯಲು. 
ನುಂಗಿದ ಬಯಲುವ, ಹಿಂಗಿದ ಪಕ್ಷಿಯ ಕಂಗಳು ನುಂಗಿತ್ತು, ಸ 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೧೩ ॥ 


ಬೀಜ ಹುಟ್ಟುವಲ್ಲಿ ಒಂದೆ ಗುಣ; _ 
ನಿಂದಲ್ಲಿ ನಾನಾ ಪ್ರಕಾರಗಳಿಂದ ಭೂಮಿಯಲ್ಲಿ ಪ್ರವೇಶಿಸಿಕೊಂಡಿಪ್ಪ ತೆಜದಂತೆ. 
ಆ ಮೂಲ ಮೇಲಂಕುರಿಸಿದ ಮತ್ತೆ, ಆಯಿದು ಗುಣದಲ್ಲಿ ಶಾಖೆವಡೆಯಿತ್ತು. 
ಮೂಜು ಗುಣದಲ್ಲಿ ಎಲೆಯಂಕುರಿಸಿತ್ತು. 
ಎಂಟು ಗುಣದಲ್ಲಿ ಕುಸುಮ ಬಲಿಯಿತ್ತು. 
ಉದುರಿ ಹರಳು ನಿಂದಿತ್ತು. 
ನವಗುಣದಲ್ಲಿ ಆ ರಸ ಬಲಿಯಿತ್ತು. 
ಷೋಡಶದಲ್ಲಿ ತೊಟ್ಟು ಬಿಟ್ಟಿತ್ತು. 
ಪಂಚವಿಂಶತಿಯಲ್ಲಿ ಸವಿದ ರುಚಿ ನಿಂದಿತ್ತು. 
. ಶತ ಏಕದಲ್ಲಿ ಮರಣವಾಯಿತ್ತು. 
ವೃಕ್ಷದ ಬೇರು ಕಡಿಯಿತ್ತು, ಮರ ಬಿದ್ದಿತ್ತು, 
ಕೊಂಬು ಹಂಗ ಬಿಟ್ಟಿತ್ತು, ಕೊಂಬಿನೊಳಗಣ ಕೋಡಗ ಬಂಧುಗಳನೊಡಗೂಡಿ. 
ಸಂದೇಹವಿಲ್ಲವಾಗಿ, ಶ್ರುತ ದೃಷ್ಟ ಅನುಮಾನದಲ್ಲಿ ತಿಳಿಯಿರಣ್ಣಾ. 
ಬ್ರಹ್ಮನ ಉತ್ಪತ್ತಿ, ವಿಷ್ಣುವಿನ ಸ್ಥಿತಿ, ರುದ್ರನ ಲಯ 
ಇಂತೀ ಮೂವರ ಹಂಗಿಂದ ಬಂದ ದೇಹಕ್ಕೆ ಕಟ್ಟುವ ದೃಷ್ಟವ ನೋಡಾ. 
ಒಮ್ಮೆಗೆ ಕಾರುಕನಲ್ಲಿ, ಇಮ್ಮೆಗೆ ಹರದಿಗನಲ್ಲಿ, ತ್ರಿವಿಧಕ್ಕೆ ಮುಮ್ಮಾಟ್‌ನಲ್ಲಿ 
ಆದಿಯ ಹೆಣ್ಣಿನ ತೆಜದಂತೆ. | | 
ಅವರ ಕಂಡು ಆಹಾ, ಅಲ್ಲವೆಂಬೆ ನಿಃಕಳಂಕಮಲ್ಲಿಕಾರ್ಜುನಾ. : . WAY 





೨೦೭೪ ; 1 ವಾಗ (ಗೊ ೩೭. ' 


CC-0. Jangamwadi Math Collection. Digitized by eGangotri 


RED ಸಕಲ ಪುರಾತನರ ವಚನಗಳು-೧ 


೨೦೭೬ 


ಒಪ್ಪದ ಕಪ್ಪೆ ಸರ್ಪನ ನುಂಗಿತ್ತ ಕಂಡೆ. 
ತುಪ್ಪಳು ಬಾರದ ಮಜಾ ಹೆತ್ತ ತಾಯ ನುಂಗಿತ್ತ ಕಂಡೆ. 
ಕೊಂಬಿನ ಮೇಲಣ ಕೋಡಗ ಕೊಂಬ ನುಂಗಿತ್ತು ನೋಡಾ. 
ಬೀಸಿದ ಬಲೆಯ ಮತ್ಸ್ಯ ಗ್ರಾಸವ ಕೊಂಡಿತ್ತು ನೋಡಾ. 
ಅಟಾದೆಹೆನೆಂಬ ಅಜ್‌ವ, ಮಣ3ದೆಹೆನೆಬ ಮಣಿವೆಯ 
ಕಳಿದುಳಿದ ಪರಿಯಿನ್ನೆಂತೊ! 
ಅಖಿವುದೆ ಮಟಿವೆ, ಮಜವುದೆ ಅಜ್‌ವು. 
ಅಟಾವು ಮಜಕಿವುಳ್ಳನ್ನಕ್ಕ Bes ಮಾಡುವುದೇನು? 
ಕುಟುಹಿಂಗೆ ನಷ್ಟ. ಆ ಕುಜುಹಿನಲ್ಲಿ ಅಟ್‌ದೆಹೆನೆಂಬ ಅಜ್‌ವು ತಾನೆ ಭ್ರಮೆ. 
ಆಟಿಂಬುದ ತಿಳಿದಲ್ಲಿ ಕೂಡಿದ ಕೂಟಕ್ಕೆ ಒಳಗಲ್ಲ ಹೊಅಗಲ್ಲ 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೧೫ ॥ 


೨೦೭೭ 


ಧರೆಯ ಮೇಲಣ ಮರದಲ್ಲಿ ಹಿರಿದಹ ಕೊಂಬಿನ ತುದಿಯಲ್ಲಿ 
ಅರಿಬಿರಿದಿನ ಪಕ್ಷಿ ಬಂದಿತ್ತು ನೋಡಾ. 
ಆ ಪಕ್ಷಿಯ ವರ್ಣ, ಹಾಯುವ ಅಟ್ಟೆ ಕೆಂಪು; ತೋರಿಹ ಅಟ್ಟೆ ಕಪ್ಪ; 
ಮಿಟ್‌ಹ ಅಟ್ಟೆಯ ತುಟ್ಟತುದಿಯಲ್ಲಿ ನಾನಾ ವರ್ಣದ ಬಣ್ಣ. 
ಆ ಹಕ್ಕಿಯ ಗಳದಲ್ಲಿ ಹೇಮವರ್ಣ; 
ಆ ಹಕ್ಕಿಯ ತುದಿಯಲ್ಲಿ ಧವಳ ವರ್ಣ. 
ಆ ಹಕ್ಕಿಯ ಹಾಣುವ ಅಟ್ಟೆಯ ಕಳೆದು, ತೋರಿಹ ಅಟ್ಟೆಯ ಮುಣ್‌ಿದು, 
Dera ಅಟ್ಟೆ ಬೆಂದು ಕೊರಳಿನ ಹಳದಿ 
ಕೊಕ್ಕಿನ ಬೆಳುಪು ನಿಃಪತಿಯಾಗಿ ನಿಃಕಳಂಕ ಮಲ್ಲಿಕಾರ್ಜುನ ಸತ್ತನೊ. ॥ ೩೧೬ ॥ 


೨೦೭೮ 


ತಲೆಯಿಲ್ಲದ ಹಾವು ಕಚ್ಚಿ ವಿಷ ಹತ್ತುವುದಕ್ಕೆ ಮೊದಲೆ ಜೀವ ಸತ್ತಿತ್ತು. 
ಜೀವ ಬಿದ್ದು ಘಟದ ಬಂಧುಗಳೆಲ್ಲರು ಕೂಡಿ ಶೋಕವ ಮಾಡುತ್ತಿದ್ದಹರು. 
ಅವರೊಳಗೊಬ್ಬ ನಗುತ್ತಿದ್ದಹನು. 
ನಗುವನ ಕಂಡು ಒಬ್ಬ ಹೆಣನ ಜಾಯ ಹೊಯ್ದು, 
ಅಯ್ದರ ಮೂಗ ಕೊಯ್ದು, ಐವತ್ತಿಬ್ಬರ ನಾಲಗೆಯ ಕಿತ್ತು, 
ಕೀಳುವುದ ಕಂಡಂಜಿ BADD ಮಂದಿ ಹಳುಹಾದರು. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಮಗಳ ವಚನ 


ಎಂಟು ಬಂಟರು ಕಂಟಕನಾಶವಾದರು. 
ಇಪ್ಪತ್ತೈಯ್ದು ಮಂದಿ ಸೊಪ್ಪಡಗಿದರು. 
ಇವರೆಲ್ಲರ ಕಳೆವನ್ನಕ್ಕರ ಕತ್ತಲೆ ಹರಿದು ಬೆಳಗಾಯಿತ್ತು.. 
ಅಗೈಯೊಳಗಡಗಿದ ಬರಿಯ ಕಂಗಳಿಗೆ gos. 
ಕಂಗಳು ನುಂಗಿ ಹಿಂಗದಿರ್ದೆ ನೀ ಸತ್ತೆ, ನಾ ಸಾಯೆ 
ಸಾವವರ ಕಂಡು ಸಾವಧಾನಿಯಾಗಿರ್ದೆನಯ್ಯಾ. 
ಆದ ಮತ್ತೆ ಆದೆಹೆ ಆಗೆನೆಂಬುದಿಲ್ಲ, 
ನಿಃಕಳಂಕಮಲ್ಲಿಕಾರ್ಜುನನ ಏನೆಂದು ಎನಲಿಲ್ಲವಾಗಿ. 
॥ ೩೧೭ ॥ 
೨೦೭೯ 

ತ್ರಿಭುವನದಗ್ರದಲ್ಲಿ ಮೂವತ್ತಾಜು ಲೋಕ 
ಅದಜಿ ಮಧ್ಯದಲ್ಲಿ ಇಪ್ಪತ್ತೆ goo ಮಹಾಮೇರುವೆ. 
ಹದಿನಾಜು ವರ್ತನದ ಕೊಂಡಿಗರು. 
ಲಘುವಂಬ ತಾರುಗದ ಅದಕ್ಕೆ ಅಗುಳಿ ದಿವರಾತ್ರಿಯೆಂಬವೆರಡು, 
ಅಗುಳಿಯ ಸನ್ನರ್ಧವಾಗಿ ಬಲಿದವನ ನೋಡಾ 
ಅವನ ನಖದ ಕೊನೆಯಲ್ಲಿ ಲಕ್ಷ ಅಲಕ್ಷವೆಂಬ ಭೇದ. 
ಆ ಭೇದವೆಂಬ, ಜರನಿರ್ಜರವೆಂಬ, ಅಹುದಲ್ಲವೆಂಬ, 
ಆಗು ಚೇಗೆಯೆಂಬ, ಶಂಕೆ ಸಂತೋಷವೆಂಬ, 
ಕಾಂಕ್ಷೆ 'ನಿಃಕಾಂಕ್ಷೆ'ಯೆಂಬ, ಜೀವ ಪರಮ ಎಂಬ 
ಇಂತೀ ದ್ವಂದ್ವಂಗಳೆಲ್ಲವು ದ್ವಾರಸಂಚಾರಕ್ಕವಧಿಯಾದವು. 
ಇದಕ್ಕಿಂದ ಮುನ್ನವೆ ಭುವನ ಕೆಟ್ಟಿತ್ತು; 
ಕೋಟೆ ಕೋಳುಹೋಯಿತ್ತು; ಹಿರಿಯರಸು ಸಿಕ್ಕಿದ; ಪ್ರಧಾನನ ತಲೆ ಹೋಯಿತ್ತು. 
ತಳವಾರನ ಕಣ್ಣು ಕಳೆಯಿತ್ತು; ಎಕ್ಕಟಿಗನ ಮಕ್ಕಳೆಲ್ಲರೂ ನಷ್ಟಸಂತಾನವಾದರು. 
ಸೃಷ್ಟಿಯೊಳಗೆಲ್ಲಾ ರಣಮಯವಾಯಿತ್ತು. 
ರಣಮಧ್ಯದಲ್ಲೊ ದು ವೃಕ್ಷವ ಕಂಡೆ. 
ಸತ್ತವನಿರ್ದ. ಇರ್ದವ ಸತ್ತ. ಇವರಿಬ್ಬರ ಮಧ್ಯದಲ್ಲೊಂದು ವೃಕ್ಷವ ಕಂಡೆ, 
ನಿಃಕಳಂಕಮಲ್ಲಿಕಾರ್ಜುನಾ. teh 


೨೦೮೦ 


ಊರೊಳಗಣ ಉಡು ಕೇರಿಯ ನುಂಗಿತ್ತು. 
ಜಗಟದೊಳಗಣ ಧ್ವನಿ ಆ ಜಗಟವ ನುಂಗಿತ್ತು. 
mo 
೨೦೭೯ : 1 ಆಕಾಂಕ್ಷೆ (ಗೊ ೬೧೩). 


CC-0. Jangamwadi Math Collection. Digitized by eGangotri 


೫೯೪ ಸಕಲ ಪುರಾತನರ ವಚನಗಳು-೧ 


ಸಾಜ ಬಂದ ಧೀರನ ಬಾರಿಕ ಕೊಂದ. 

ನಾಡು ಹಾಳಾಯಿತ್ತು; ಪಟ್ಟಣ ಸೂಜಿ್‌ಹೋಯಿತ್ತು. 
ಕಟ್ಟರಸು ಸಿಕ್ಕಿದ; ಪ್ರಧಾನ ತಪ್ಪಿದ. 

ಯಕ್ಕಟಿಗನ ಮಕ್ಕಳು ಕೆಟ್ಟೋಡಿದರು. 

ತಪ್ಪಿದ ಪ್ರಧಾನ ಒಪ್ಪವಿಟ್ಟ ರಾಜ್ಯವ. 

ಸಿಕ್ಕಿದರಸ ಬಿಡಿಸಿ, ಎಕ್ಕಡಿಗನ ಮಕ್ಕಳ ಸಂತೈಸಿ, 
ಹಿರಿಯರಸನ ಕೈಸೆಕ3ಯ ಬಿಡಿಸಿ ತಾ ಕೈಯೊಳಗಾಗಿ ಕೆಟ್ಟ ಪ್ರಧಾನಿ. 
ಸಿಕ್ಕದೆ ಕೆಟ್ಟ ಅರಸು 

ಇವರೆಲ್ಲರು ಕೆಟ್ಟ ಕೇಡ ನೋಡಿ ತಪ್ಪಿದೆನಯ್ಯಾ. 

ಈ ಮಾಟಕೂಟದ ಹೋರಟೆಗಂಜಿ ಬಿರಿದ ಬಿಟ್ಟಮೇಲೆ 
ಅಲಗಿನ ಹಂಗೇಕೆ? 
ನಾಡಬಿಟ್ಟು ತೊಲಗಿದವಂಗೆ ಒಂದೂರ ಸದ್ದಿಯೇಕೆ, 
ನಿಃಕಳಂಕಮಲ್ಲಿಕಾರ್ಜುನಾ? 


೨೦೮೧ 


ಈರೇಳು ಲೋಕವ ಕೋಡಗ ನುಂಗಿತ್ತ ಕಂಡೆ. 
ನುಂಗಿದ ಕೋಡಗವ ಗುಂಗುಖು ನುಂಗಿತ್ತು. 
ಗುಂಗುಖು ಬಂದು ಕಣ್ಣಕಾಡಲಾಗಿ, 
ಕಣ್ಣಿನ ಕಾಡಿಗೆ ಅಳಿಯಲಾಗಿ ಕಣ್ಣಿನ ಬಣ್ಣ ಕೆಟ್ಟಿತ್ತು. 
ಕಣ್ಣಿನ ಒಡೆಯ ನೋಡಿ ಗುಂಗುಡಿ ಒರಸಲಾಗಿ 
ಆ 'ಗುಂಗುಜು ಸತ್ತು ಕೋಡಗ ಉಳಿಯಿತ್ತು. 
ಆ ಕೋಡಗವನಾಡಿಸಿ ಕೊಂಡುಂಬ ಜೋಗಿಗಳಿಗೇಕೆ ಆರೂಢನ ಶುದ್ಧಿ 
ನಿಃಕಳಂಕ ಮಲ್ಲಿಕಾರ್ಜುನಾ? 


೨೦೮೨ 


ತಮಂಧವೆಂಬ ಕೊಪ್ಪರಿಗೆಯಲ್ಲಿ ತಾರಾಮಂಡಲದ ಉದಕವ ತುಂಬಿ, 
ಮಹಾಂಧಕಾರದಿಂದುರುಹಲಾಗಿ ದಾವಾನಳವೆದ್ದಿತ್ತು. 


ಶ್ವಾಸಭಕ್ತಿಯೆಂಬ ಅಟ್ಟಕಳಿಯನಿಕ್ಕಿ ಚಿತ್ತಶುದ್ಧದ ಕೈಯಲ್ಲಿ ಒರಸಲಾಗಿ 


ತ್ತ ಜೆಡೆಮಣ್ಣು ಬಿಟ್ಟಿತ್ತು, ಮುದಿರಕ್ಕೊ ಛೆಗಾಯಿತ್ತು. 
ಮಣ್ಣು ಬಿಟ್ಟು ಮಂಡೆ ಚನ್ನಾಯಿತ್ತು. 
ಮಂಡೆಯ ಹತ್ತಿ ನೋಡಲಾಗಿ ಮೂಹು ಮಂಡಲ ಕಾಣಲಾಯಿತ್ತು. 


ಒಂದು ಮಂಡಲ ಉಪದೇಶವ ಹೇಳುವ ಗುರುವಿನ ಬಾಯ ನುಂಗಿತ್ತು. 


CC-0. Jangamwadi Math Collection. Digitized by eGangotri 


॥ ೩೧೯ ॥ 


॥ ASO Il 


ಮೋಳಿಗಯ್ಯಗಳ ವಚನ 


ಮಧ್ಯಮಂಡಲ ಶುದ್ಧ ವೆಂದು ಕೊಟ್ಟಲಿಗವ ಗರ್ಭೀಕರಿಸಿತ್ತು. 
ಬಟ್ಟಬಯಲ ಕಟ್ಟ ಕಡೆಯ ಮಂಡಲ. ಸುತ್ತಿತ್ತು. 

ಜಂಗಮವ ನಿಷ್ಠೆ ಯಿಂದ ಪೂಜಿಸುವ ಭಕ್ತರ ಬಟ್ಟೆ ಹಳು ಹತ್ತಿ 

ಆ ಬಟ್ಟೆಯ ಹೊಲಬು ತಪ್ಪಿ ಸುತ್ತಿಯಾಡುತ್ತಿಹ ಸ 


ಸದ್ಭಕ್ತ ರಗಿನ್ನತ್ತ ್ಲಿತ್ತಣ ಮುಕ್ತಿ ಯೊ ನಿಃಕಳಂಕಮಲ್ಲಿಕಾರ್ಜುನಾ! ॥ ೩೨೧ ॥ . 


೨೦೮೩ 


ಮಡಕೆ ಕಾವುದಕ್ಕೆ ಮುನ್ನವೆ ಜಲ ಕಾದುಕ್ಕಿತ್ತು. 

ಜಲ ಉಕ್ಕುವುದಕ್ಕೆ ಮುನ್ನವೆ ಅಕ್ಕಿ ಬೆಂದಿತ್ತು. 

ಉಂಬುದಕ್ಕೆ ಮುನ್ನವೆ ಓಗರ ಮಿಕ್ಕಿತ್ತು. 

ಮಿಕ್ಕೋಗರವನಾರೋಗಿಸಿದವರು ಹೊಲಬುಗೆಟ್ಟರು. 

ಎನಗಿನ್ನು ಹೊಲಬಾವುದೊ? | 
ಎನಗಾದಕರಿಲ್ಲ ನಿಃಕಳಂಕಮಲ್ಲಿಕಾರ್ಜುನಾ. se ॥೩೨೨॥ 


೨೦೮೪ 


INO! ನೀರ ಕುಡಿಯಿತ್ತು, ಬೇರು ಬೀಜವ ನುಂಗಿತ್ತು. 
ಆರೈಕೆಯ ಮಾಡುವ ತಾಯಿ ಧಾರುಣಿಯಲ್ಲಿ ಕೊರಳ ಕೊಯ್ದಳು. 
ಮಗು ಸತ್ತು, ಆಗೊರಳು ಬಿಡದು, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೨೩ ॥ 


೨೦೮೫ 


ಮಹಾಜಗವು ಪ್ರಳಯವಹಲ್ಲಿ ಮಣ್ಣಮೊರಡಿ ಕದಡಿದುದಿಲ್ಲ. 
ಮಹಾ'ಹೇತು? ದಹನವಹಲ್ಲಿ ಹುಲ್ಲ ಮೆದೆ ಬೆಂದುದಿಲ್ಲ. 
ಬಲ್ಲಿದರೆಲ್ಲರು ಕಾದಿ. ಮಡಿವಲ್ಲಿ ಹಂದೆ ಹುಯ್ಯ ಲಲಿದ್ದು ಅಂಜಿದುದಿಲ್ಲ. ' 
ಲಿಂಗವ 'ಹಿಡಿದವರೆಲ್ಲರೂ ಒಂದ ಮೆಟ್ಟಿ ಒಂದನಜ್‌ದು ಸಂಗವ ಮಾಡುವಾಗ 
ಇದಟಿಂದವನೇನೆಂದು ಅಟ್‌ಯೆ ನೀಕಳೆಂಕಮಲ್ಲಿಕಾರ್ಜುನಾ. ॥ ೩೨೪ ॥ 


೨೦೮೪ : 1 ಉರಿ (ಗೊ ೬೧೨). 
೨೦೮೫ : 1-2 ಹೋಹಿತ (ಗೊ ೬೧೩). 


CC-0. Jangamwadi Math Collection. Digitized by eGangotri 


ee ee E E A 


೫೯೬ ಸಕಲ ಪುರಾತನರ ವಚನಗಳು-೧ 


೨೦೮೬ 
ಮಗು ಸತ್ತು ಕೊರಳು ಕುಗ್ಗದು, ಅಂಗುಳಾರದು. ಬಾಯ ಬರೆ ಹಿಂಗದು. 
ಇನ್ನಾವ ನೇಣ ಹಾಕುವೆ ಕೊರಳಿಗೆ! 
ಒಂದು ನೇಣಿನಲ್ಲಿ ಸಂದೇಹ ಬಿಡದು, ಎರಡು ನೇಣಿನಲ್ಲಿ ಹಿಂಗಿ ಹೋಗದು. 
ಮೂಟು ನೇಣಿನಲ್ಲಿ ಮುಗಿತಾಯವಾಗದು. 
ಹಲವು ನೇಣಿನಲ್ಲಿ ಕಟ್ಟುವಡೆದ ಕೂಸು, 
ಅದಕ್ಕೆ ಒಲವರವೇಕೆ ನಿಃಕಳಂಕಮಲ್ಲಿಕಾರ್ಜುನಾ? 


೨೦೮೭ 


ಒಳಲೆಯಲಟ್ಟಿದ ಹಾಲ ಆ ಮಗುವಿನ ತಳದ ಎಣಲೆ ಕುಡಿಯಿತ್ತು. 
ಬೆಟ್ಟಿನಲ್ಲಿಕ್ಕಿದ ತುಪ್ಪವ ಆ ಮಗುವಿನ ಪಿಟ್ಟವೆ ತಿಂದಿತ್ತು. 
ಬೆಣ್ಣೆಯ ಮಡಕೆಯ ನೊಣ ನುಂಗಿತ್ತು. 
ನುಂಗಿದ ನೊಣವ ಹಿಂದ ಹಿಡಿಯಲಾಗಿ. 
ಉಗುಳದು ಬೆಣ್ಣೆಯ, ಕೊಡದು ಮಡಕೆಯ, ಇದಜಗಡುತನವ ನೋಡಾ! 
ಅದ ಹಿಡಿದು ಕೊಡಾ ನಿಃಕಳಂಕ ಮಲ್ಲಿಕಾರ್ಜುನಾ. 


೨೦೮೮ 


ಸಾಸವೆಯ ಮೊನೆಯೊಳಗಡಗಿದ ಗುಂಗುಜು 
ಈ ದೀಪದ ವೇಷಧಾರಿಗಳೆಲ್ಲರ ನುಂಗಿ! 
ಮತ್ತೆ ಆಸೆ ಹಿಂಗದೆ ಮೂಯು ವೇಷವ ನುಂಗಿತ್ತು. 
ಈ ಪಾಶವ ಬಿಡಿಸಾ, ಈಷಣತ್ರಯದೂರ ನಿಃಕಳಂಕಮಲ್ಲಿಕಾರ್ಜುನಾ. 


೨೦೮೯ 
ಭೂಮಿಯ ಹಿಡಿದು ಉಳುತ್ತಿದ್ದೆನಯ್ಯಾ, ಕಡೆ ನಡು ಮೊದಲಿಲ್ಲದೆ. 
ಎನ್ನ ಸ್ವಾಮಿಯ ಬರವಿಂಗೆ ಇದಿರಾದವು ಮೂಜಿಕಿತ್ತು. 
ಕಡೆಯ ಹೊಲದ ತೆವರಿನಲ್ಲಿ ಮರ ತಾಗಿ ನೇಗಿಲು ಮುಜ್‌ಯಿತ್ತು. 
ನೊಗ ಸೀಳಿತ್ತು; ಎತ್ತು ಸತ್ತವು. 
ಎನಗಿನ್ನಾವುದು ದಿಕ್ಕು ನಿಃಕಳಂಕಮಲ್ಲಿಕಾರ್ಜುನಾ? 


೨೦೮೮ : 1 +39, (ಬ ೧೫೦). 


CC-0. Jangamwadi Math Collection. Digitized by eGangotri 


॥ ೩೨೫ ॥ 


॥ ೩೨೬ ॥ 


_॥ ೩೨೮॥ 


ಮೋಳಿಗಯ್ಯಗಳ ವಚನ: 
v ರ್ಶೀ 


SOFO 


ಈರೇಳು ಭುವನವಳಯ ಮಧ್ಯದಲ್ಲಿ ಹುಟ್ಟಿದುದೊಂದು ಚಿತ್ರ 
ಅದನೇನ ಹೇಳುವೆ! ಕಣ್ಣಿ Kog ರೂಪಿಲ್ಲಕ್ಕ ಕೈಗೆ ಹಿಡಿಯಿಲ್ಲ! 
ನೆನವುದಕ್ಕ: ಗೋಚರವಾಗಿ. ನಿಂದುದು ಸುಳಿಯಿತ್ತು ನೋಡಾ! 
ಆ ಸುಳುಹಿನ ಮಜಿಕೆಯಲ್ಲಿ ಬಂದು ಹಿಡಿಯಲಾಗಿ 
ಕೂಸು ಸತ್ತು ಅತ್ತ ನೀರಿನಲ್ಲಿ ಮುಕ್ತಿಯೆಂಬವಳು ಹುಟಿ ಕ್ಚಿದಳು. 
ಮುಕ್ತಿಯ cee) ಸತ್ತ Side, ಐದಾರೆ! 
ಹೊತ್ತು ಹೋರಿ ಕರೆಯಲಾಗಿ, 
ನಿಚ್ಚಟದ ಅಲಗ ಹಿಡಿದು ಕುತ್ತಿದರಯ್ಯಾ ಹೊಟ್ಟೆಯ ಹುರಿಯ. 
ಕುತ್ತಿ 30 ಬಾಯಲ್ಲಿ ಕೂಳು ಸುರಿದು ಅವರೆಲ್ಲಾ ಉಂಟಾದರು. 
ಅವರಿಗಿನ್ನೆತ್ತಳ ಮುಕ್ತಿ ನಿಃಕಳಂಕಮಲ್ಲಿಕಾರ್ಜುನಾ. ॥ ASE I 


೨೦೯೧ 


ಭಂಡವ ತುಂಬಿದ ಹಸುಬೆ ಕೊಂಡವನ ನುಂಗಿತ್ತು 
ಆ ಚೀಲದ ಮದ್ದುನುಂಗಿದವನ ಕಂಡವನೊಡೆದು ದಿಂಡುಗೆಡಹಿತ್ತು ತನುವ. 
ಆ ಕಂಡವ ಕೊಂಡುಹೋಗಿ ಉಂಡವ ಸತ್ತ, ನಿಃಕಳಂಕಮಲ್ಲಿಕಾರ್ಜುನಾ. ॥೩೩೦॥ 


೨೦೯೨ 


ಇಲುಹು ಆನೆಯ ನುಂಗಿತ್ತು; ಹೊಟ್ಟೆಗೆಯ್ದದೆ ಮಿಕ್ಕವರ ನುಂಗಿತ್ತು. 
ಮತ್ತೊಂದು ಗಜವೊತ್ತಿ ಬರಲಾಗಿ ಕಚ್ಚಿತ್ತು. 
ಕಚ್ಚಿದ ವಿಷ ತಾಗಿ ಮತ್ತನಾಗಿ ಬಿದ್ದಿತ್ತು ನಾಗಾಲಡಿಯಾಗಿ. 
Sanya ತಾನುಳಿದ ಪರಿಯ ನೋಡಾ. 

ಈ ವಸ್ತುವನಿನ್ನೇನೆಂಬೆ ನಿಃಕಳಂಕಮಲ್ಲಿಕಾರ್ಜುನಾ! ॥ ೩೩೧॥ 


೨೦೯೩ 


ಆ(ಅ?) ಖಂಡವ ಕೊಯ್ದು ಉಂಡವ ಭಕ್ತ; ಕೊಂಡವ ಮಾಹೇಶ್ವರ; 
ಕೊಂಡವನ 'ಕೊಂದು! ಕಂಡವ ಕೊಯ್ದವ ಪ್ರಸಾದಿ; 
ಅದಣ ಸಂದ ಮುಟ್‌ದವ ಪ್ರಾಣಲಿಂಗಿ; . 
ಆನಂದಿಸಿದವನ 'ಕೊಂದು! ಹಿಂಡೆಯ ಕೂಳನುಂಡವ ಶರಣ್ಯೆಕ್ಕ. 


ಇದಟಿಂದದ ಐಕ್ಕವ ಹೇಳಾ, ನಿಃಕಳಂಕಮಲ್ಲಿಕಾರ್ಜುನಾ. Mt 





೨೦೯೩ : 1 ಕೊಂಡು (ಗೊ ೩೭, ಬ ೧೫೦. 


CC-0. Jangamwadi Math Collection. Digitized by eGangotri 


೫೯೮ ಸಕಲ ಪುರಾತನರ ವಚನಗಳು-೧ 
೨೦೯೪ 


ಮನೆಯ ಕೋಡಗ ಊರ ಮಂತವ ನುಂಗಿತ್ತು. 
ಮಂತದೊಳಗಣ ಮಂದಿ ಹೊಂದಿದುದಿಲ್ಲ. 
ಅದಜಂದದ ಇರವ ಇನ್ನಾರಿಗೆ ಉಸುರುವೆ? 
ಎಂಟು ಕಾಲ ಮಂಟೆಯವ ಟೆಂಟಣಿಸಿ ನಿಂದವೈದು ಕಂಭ. 
ಕಂಭದ ಮೇಲಣ ಬೋದಿಗೆ ಮೂಳು ಸಂದ ಬಿಟ್ಟುದಿಲ್ಲ. 
ಹಿಂಗಿದ ಮಣಿಮಾಡದ ಮಂತವ ನುಂಗಿದ ಕೋಡಗವ 
ಕಂಗಳು ನುಂಗಿತ್ತು ನಿಃಕಳಂಕಮಲ್ಲಿಕಾರ್ಜುನಾ. 


೨೦೯೫ 


ಗ್ರಾಮಮಧ್ಯದೊಳಗೆ ದೇಗುಲ, ದೇಗುಲದೊಳಗೆ ಮೂವರ ಕಂಡೆ. 
ಒಬ್ಬನೆಡೆಯಾಡುತ್ತಿರ್ದ, ಒಬ್ಬ ನುಡಿಯುತ್ತಿರ್ದ; ಅಬ್ಬ ಅಳುತ್ತಿರ್ದ. 
ಬಂದು ನೋಡಲಾಗಿ ನಡೆವನ ಕಾಲನಡಗಿಸಿ, ನುಡಿವನ ಬಾಯ ಮುಚ್ಚಿ, 
ಅಳುವನ ಕಣ್ಣಿನಲ್ಲಿ ಬಣ್ಣ'ಬಚ್ಚಣೆ'ಯ ಮಣ್ಣ ತುಂಬಿ, š 
ಈ ಮೂವರೆಡೆಯಾಟದಲ್ಲಿ ನೋಯಲಾಣದೆ ಅಂಜಿ, ಅಲಸಿ 
ಹಿಂಗಿರ್ದೆ ನಿಃಕಳಂಕಮಲ್ಲಿಕಾರ್ಜುನಾ. 


೨೦೯೬ 


ಹುಲಿಯ ಹುಲ್ಲೆ ನುಂಗಿತ್ತು. 
ಹುಲ್ಲೆಯ ಹುಲಿಯ ಮೊಲ ನುಂಗಿತ್ತು. 
ಆ ಮೊಲನ ಕೊಂದು ಮುಂದಣ ಕಂಡವ ಕೊಯ್ದು ತಿಂದವ 
ಮುಕ್ತ ನಿಃಕಳಂಕಮಲ್ಲಿಕಾರ್ಜುನಾ. 


೨೦೯೭ 


ಹೊಲದವರೆಯನೆಡದು ಸೊಡಗೆಯ ಸುಲಿದಲ್ಲಿ 
ತಳಿಲು ಬಲಿದು ಒಡೆದುದಿಲ್ಲ. 
'ಬಿತ್ತ'ವಟ್ಟಕ್ಕೆ ಮೊದಲೆ ಕೂಳೆಹೋಯಿತ್ತು. 
ಹೊಲದವನಿಗೆ 3ಒಮ್ಮನ?ವಾದುದಿಲ್ಲ. 


೨೦೯೫ : 1 ಬಸಣೆ (ಗೊ ೬೧೩). 
೨೦೯೭ : 3 ಚಿತ್ತ (ಗೊ ೬೧೩). 2 ಒಂದು ಮಾನ (ಗೊ ೬೧). 


CC-0. Jangamwadi Math Collection. Digitized by eGangotri 


॥ ೩೩೩ ॥ 


I ೩೩೪ Il 


॥ ೩೩೫ ॥ 


ಮೋಳಿಗಯ್ಯಗಳ ವಚನ 


ಇಮ್ಮನ ಸೊಡಗೆಯ ಮೆದ್ದು ಕರ್ಮಕ್ಕೀಡಾದವರ ನುಡಿಯೆಂದಡೆ 
ಅವರಿಗೆ ಹಾಕಿದ ಗಾಣ ಸಾಕು, ನಿಲ್ಲು, ನಿಃಕಳಂಕಮಲ್ಲಿಕಾರ್ಜುನಾ. | ೩೩೬ ll 


೨೦೯೮ 
ಕತ್ತಲೆಯ ಉದಕದಲ್ಲಿ ಮತ್ಸ್ಯ ಹುಟ್ಟಿದುದ ಕಂಡೆ. 
ಮತ್ಸ್ಯಕ್ಕೆ ಮೂಜು ಗಜ, ಮಣಿಗೆ ಆಜು ಗಜ. 
. ಮಜ್‌ ಮತ್ಯ್ಯವ ನುಂಗಿತ್ತೊ, ಅದು ತಾಯ ಬಸುಜಲ್ಲಿ ಬಸುಟ್‌ಕ್ಕಿತ್ತು. 
ಕೆಚಿತೆಯೊಡೆದು ಇಹುದಕ್ಕೆ ಠಾವಿಲ್ಲ, ನಿಃಕಳಂಕಮಲ್ಲಿಕಾರ್ಜುನಾ. laaz ॥ 


೨೦೯೯ 


ಬದಿರನೊಂದಾಗಿ ಮದವಳಿಗ ಕೂಡಿದ. 
ಮದವಳಿಗನ ಹಿಂದುಗಡೆದು ಕಳಶ ಕನ್ನಡಿ, 
ಮದವಳಿಗನ ಮುಂದೆ ಸಾಯಿವಣಕ 
ಮೂದೇವರು ಮುಂದೆ ಆಳುತ್ತಿಪ್ಪುದ ಕಂಡೆ. 
ಶಕುನ ಹೊಲ್ಲಾ ಎಂದು ಮದವಳಿಗ ತಿರುಗಿದ. 
ಮದುವೆ ಉಳಿಯಿತ್ತು, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೩೮ ॥ 


೨೧೦೦ 


ಸತ್ತ ಹೆಣಕ್ಕೆಯೊಳವಿಗೆ ಬಂದವರ ಕಂಡೆ; 'ದೃಷ್ಟಿ ತೆಗೆಯಿತ್ತು 
ಹೆಣೆ! ದೃಷ್ಟಿ ತೆಗೆಯಲಾಗಿ ಬಾಯಿಗಿಕ್ಕಿದ ಅಕ್ಕಿ ಒಕ್ಕವು. 
ಮಂದಲಿಗೆಯಲ್ಲಿ ಮಂದಲಿಗೆಯಾ?ನ?ಲಾಜದೆ ಹಿಂಗಿ ಒಕ್ಕೆವು ನೆಲಕ್ಕೆ. 
ನೆಲದೊಳಗೆ ಅಟ್ಟ ಹೆಣದ ಬಾಯಕ್ಕಿ ಓಗರವಿಲ್ಲದೆ ಉಂಡು 
ಸಲೆ ಜೀರ್ಣಿಸಿದ ಮತ್ತೆ, 
ಕಾಯದ ಜೀವದ ಹೊಲಗೆಯನಟ್‌ದವಂಗಲ್ಲದೆ ಲಿಂಗೈಕ್ಯವಿಲ್ಲ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೩೯.॥ 


5000 


ಹೆಣದ ಚಪ್ಪರದ ಮಣಿಮಾಡದ ಮೇಲೆ 
ಸುತ್ತಿದವಾಜು ಸೀರೆ. 
—_—_—_—_—_——_. 


೨೧೦೦ ; 1 x (ಗೊ ೬೧). 271 (ಗೊ t). 


CC-0. Jangamwadi Math Collection. Digitized by eGangotri 


೬೦೦ ಸಕಲ ಪ್ರರಾತನರ ವಚನಗಳು-೧ 


ಹೆಣಕ್ಕೆ ಹೊದ್ದಿಸಿದವು ಮೂಹು ಸೀರೆ 
ಮಣಿಮಾಡದ ಕಂಬಕ್ಕೆ ಸುತ್ತಿದವೆಂಟು ನಾನಾ ಚಿತ್ರದ ಬಣ್ಣದ ಸೀರೆ. 
ಒಪ್ಪಿತ್ತು ತುದಿಯಲ್ಲಿ ಹೊಂಗಳಸ. 

ಆ ಹೊಂಗಳಸದ ತುದಿಯ ಕೊನೆಯ ಮೊನೆಯ ಮೇಲೆ 

ಬಿಳಿಯ ಗಿಳಿ ಬಂದು ಕುಳಿತಿತ್ತು. 

ಕಳಶ ಮುಟಕಿಯಿತ್ತು; ಕಂಭ ಮಾಡದ ಹಂಗ ಬಿಟ್ಟಿತ್ತು. 

ಕಂಭದ ಸೀರೆ ಒಂದೂ ಇಲ್ಲ. 

ಮಾಡಕ್ಕೆ ಹಾಕಿದ ಮಂಚದ ಕೀಲು ಬಿಟ್ಟವು. 

ಮಾಡದ ಹೆಣ ಸಂಚರಿಸಿಕೊಂಡು ಮುಂಚಿತ್ತು. 

ಹೆಣದಾತ್ಮ ಗಿಳಿಯ ಕೊಕ್ಕಿನ ತುದಿಗಂಗವಾಗಿ ಇದು ಅಗಣಿತವಾಯಿತ್ತು, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೪೦ ॥ 


೨೧೦೨ 


ಮೂಜಿ ತಟ್ಟಿಯ ನಡುವೆ ಒಂದು ಕಂಭವ ನಟ್ಟು, 

ಎಂಬತ್ತುನಾಲ್ಕು ಲಕ್ಷ ದಾರವ ಕಟ್ಟಿ, 

SAS ಮೇಲೆ ನಿಂದಾಡುತ್ತಿರಲಾಗಿ, 

ನಡುವಣ ಕಂಭ ಮುಟ್‌ದು ಬೀಳುತ್ತಿರಲಾಗಿ, 

ಕಂಡೆ, ಮೂಹು ತಟ್ಟಿಯಲ್ಲಿ ಕಟ್ಟಿದ ನೇಣ ಹಿಡಿದು 

ಕೆಳಯಿಂಕೆ ಧುಮುಕಲಮ್ಮದೆ ಮೇಲಕ್ಕೆ ಹತ್ತಲಮ್ಮದೆ 

ನಡುವೆ ಉಯ್ಯಲೆಯನಾಡುತ್ತಿರ್ದೆನಯ್ಯಾ. 

ಇದ್ದವನ ಕಂಡು ಹಿರಿದಪ್ಪ ಆಕಾಶದಲ್ಲಡಗಿರ್ದ 
ಹದ್ದು ಬಂದು ಹೊಯ್ಯಲಾಗಿ ಕಪಾಲ ಸಿಡಿಯಿತ್ತು. 

ಮೂಹು ತಟ್ಟಿ ಮುಟೀಿಯಿತ್ತು. 

ಎಂಬತು ನಾಲು ಲಕ್ಷ ಕಣ್ಣಿ ಒಂದೂ ಇಲ್ಲದಂತೆ ಕಿತ್ತವು. 

ಅದಕ್ಕೆ ಬಂದ ಮುಕ್ತ noes ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೪೧ ॥ 


A ೨೧೦೩ 


ಕವಡೆ ಕಟಕವ ನುಂಗಿತ್ತು. ಕುಡಿಕೆ ಪಿರಿದಪ್ಪ ಮಡಕೆಯ ನುಂಗಿತ್ತು. 

'ಅಡಕೆ! ಮರನ ನುಂಗಿದ ಮತ್ತೆ ಫಲವುಂಟೆ? 

ಅರ್ಚನೆ ಭಕ್ತಿಯಲಡಗಿ, ಭಕ್ತಿ ಮುಕ್ತಿಯಲಡಗಿ, 

ಮುಕ್ತಿ ಜ್ಞಾ _ನದಲಡಗಿ, ಜ್ಞಾ ಲನ ನಾನೆಂಬಲ್ಲಿ ಅಡಗಿದ ಮತ್ತೆ 

ಲಿಂಗೈಕ್ಕ ವು! ನಿಃಕಳಂಕ ಮಲ್ಲಿಕಾರ್ಜುನಾ. ॥ ೩೪೨ ॥ 


೨೧೦೩ : 1 ಆ ಮಡಕೆ (ಗೊ ೬೧೩). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ 
೬೦೧ 


೨೧೦೪ 
ನೀರು ನೇಣು ಭೂಮಿಯ ತಡಿಯ ಕುಂಭ! ಮುಂತಾಗಿ ಬಂದಲದೆ 
ಪಾತಾಳ ಜಲವೆಯ್ದದು ಧರೆಗೆ 
ಭಕ್ತಿ ಜ್ಞಾನ ವೈರಾಗ್ಯಂಗಳೆಂಬವು 
ವ: ಇ ad = ತ್ರಿ -ð 
ಒತ್ತಿ ಬೆಳೆದ ಶರೀರದ ಪೃಥ್ವಿಯ ಪಜಕ್ತಿಯಲ್ಲಿ ಹೊಯ್ದ ಉದಕ 
ಸಸಿಗೆ ಸಸಿ ಬೆಳೆದು ಕೊಯ್ದು ಒಕ್ಕಿ ಒಯ್ದ ಮತ್ತೆ 
ಬಾವಿ ಬಿದ್ದಿತ್ತು. ನೇಣು ಹಜಕಿಯಿತ್ತು, ಕುಂಭ ಒಡೆಯಿತ್ತು.2 
ಭೂಮಿ ಹಾಳಾಯಿತ್ತು, ಅಳೆವವ ಸತ್ತ 
ಆ ಬತ್ತ ಸಿಕ್ಕಿತ್ತು ಅರಮನೆಯಲ್ಲಿ; ಸಿಕ್ಕಿದ ಬತ್ತವನುಂಡು ಮತ್ತರಾದರು 
A ' 
ಮರ್ತ್ರದವರೆಲ್ಲರು ತುತ್ತ ನುಂಗಿದರು. 


Dalan. 


v 
ಇತ್ತಲಿದ್ದು ಬದುಕಿದೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೪೩ ॥ 


೨೧೦೫ 


ಗೇಣಗಲದ ಹಳ್ಳ ಕುಡಿಯಿತ್ತು ಸಪ್ತಸಮುದ್ರದುದಕವ. 
ಗಾವುದ ಹಾದಿಯ ಊರು ಭುವನ ಹದಿನಾಲ್ಕು ಲೋಕವ ನುಂಗಿತ್ತು. 
ಮನೆಯೊಳಗಣ ಒರಳು ಜಂಬೂದ್ವೀಪ ನವಖಂಡ ಪೃಥಿ ವಯ ನುಂಗಿತ್ತು. 
ನುಂಗಿದ ಮುಚ್ಚಳಿಗೆ ತೆಜಹಿಲ್ಲದೆ ಮತ್ತೆ ಆ ಮನೆಯನೆ ನುಂಗಿತ್ತು. 
ಇಂತೀ ಒಳಗಾದವನೆಲ್ಲವ ಪತಂಗ ನುಂಗಿತ್ತು; 
ನುಂಗಿದ ಪತಂಗ ಹಿಂಗಿಯಾಡುತ್ತಿದ್ದಿತ್ತು: ಕಂಡಿತ್ತು ಬೆಂಕಿಯ ಬೆಳಗ; 
ಬಂದು ಸುಖಿಸಿಹೆನೆಂದು ಹೊಂದಿಹೋಯಿತ್ತು. 
ಇದಜಂದವ ತಿಳಿ ಲಿಂಗೈಕ್ಯನಾದಡೆ ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೪೪ ॥ 


೨೧೦೬ 


ಹುಟ್ಟುಗುರುಡ ಕತ್ತೆಯನೇಜ* ಬಪ್ಪಾಗ ಮರ್ತೈದ ಮಹಾಗಣಂಗಳು ಕಂಡು, 
ಕತ್ತೆಯನೇಟ ಬಂದಡೆ. 
ಕತ್ತೆಯನೇಟಕಿದ ಕುರುಡ ಹೊತ್ತುಕೊಂಡು. 
ಕತ್ತೆಯ ಕಾಲೇ ಕುರುಡಂಗೆ, ಕುರುಡನ ಕಾಲೇ ಕತ್ತೆಗೆ. 
ಈ ಗುಣ ಅಚ್ಚುಗವಾಯಿತ್ತು ಭಕ್ತರೆಲ್ಲರಿಗೆ 
ಕತ್ತೆಯ ಕಣ್ಣು ಕಿತ್ತು, ಕುರುಡನ ಕಾಲ ಮುರಿದು 
ಭಕ್ತಿ ಮುಕ್ತಿ ಎಂಬುದು ಸತ್ತಿತ್ತು, ನಿಃಕಳಂಕಮಲ್ಲಿಕಾರ್ಜುನಾ. 


೨೧೦೪ : 1ಕಂಭ (ಕೊ ೬೧) 2 x (ಗೊ ೬೧೩). 


॥ ೩೪೫ ॥ 





CC-0. Jangamwadi Math Collection. Digitized by eGangotri 


೬೦೨ ಸಕಲ ಪುರಾತನರ ವಚನಗಳು-೧ 


೨೧೦೭ 


ಕಂಡೆನೊಂದು ನೆಟ್ಟ ಶೂಲವ. 
ಮೊದಲೊಂದು, ತುದಿ ಮೂಯಿ. 
ಆ ಮೂರ ತುದಿಯಲ್ಲಿ ಆಜು ಸೂನಗ. 
ಆಜು ಸೂನಗೆಯ ಮೇಲೆ ಇಪ್ಪತ್ತೈದು ಹೆಣ ತೆಗೆಯಿತ್ತು. 
ಹೆಣನೂದಿ ರುಧಿರ ಸುರಿಯಲಾಗಿ, 
ಅದರ ಭಾರ ತಾಗಿ, ಸೂನಗೆ ಮುರಿಯಿತ್ತು. 


ಸೂನಗೆ ಕಾಣಬಾರದು, ಹೆಣ ಬಯಲಾಯಿತ್ತು, ನಿಃಕಳಂಕಮಲಿಕಾರ್ಜುನಾ. 
ಇವಿ M 


೨೧೦೮ 


ಬೇಡ ಬಿಲ್ಲ ಹಿಡಿದು ಜೂಢಿಯಲ್ಲಿ ತಿಅೌಗಾಡುತ್ತಿರಲಾಗಿ, 
ಬೇಡನ ಬಿಲ್ಲ ಬೇಡಿ ಕಾಡಿಹರೆಲ್ಲರು. 
ಆ ಬಿಲ್ಲು ಜೂಢಿಯದಲ್ಲ; ಇನ್ನಾರು ಕೊಟ್ಟರೊ! 
ಕೊಟ್ಟವರ ಕೊಂಡು, ಕೊಡದವರ ಹಿಂಗಿ 
ಬಟ್ಟೆಯ ಹಂಗಿಲ್ಲ, ನಿಃಕಳಂಕಮಲ್ಲಿಕಾರ್ಜುನಾ. 


೨೧೦೯ 


ಗೂಳಿಯ ಕೋಡಿನಲ್ಲಿ ನಾಡೆಲ್ಲ ಸಿಕ್ಕಿತ್ತು. 
ಗೂಳಿಯ ಕೊಲಬಾರದು. ನಾಡು ಕಾಡ ಕೂಡಿತ್ತು. 
ಈ ಉಢಿಯೊಳಗಣ BOOS ಮೇದು ಆಡ ಬಂದೆಯೋ? 
ಕೋಡಿನ ನಾಡ ಬಿಟ್ಟು ಜೂಢಿಯ ಮೇಹ ಬಿಡಬೇಡ, 
ನಿನ್ನ ಬೇಡಿಕೊಂಬೆ ನಿಃಕಳಂಕಮಲ್ಲಿಕಾರ್ಜುನಾ. 


೨೧೧೦ 


ತೃಣ ತ್ರಿಣಯನ ಹೆಡಗಯ್ಯ ಕಟ್ಟಿತ್ತು. 
ಭಾವ ಕಾಲನ ಸಂಕಲೆಯನಿಕ್ಕಿತ್ತು. 
ಕುಜುಹು ಅಟ್‌ವವರ ಕಯ್ಯಲ್ಲಿ ನೆಚಕಿನಂಬಿ ಎಂದು ತೆಜಪ ಹೇಳುತ್ತ. 
ಈ ಅಕೆ ಇ!ನ್ನಾವು'ದೊ? 
ನುಡಿವಡೆ ಮಾತಿಂಗಗೋಚರ, 3ನಡೆವರಂಗಕ್ಕೆ ಅಗೋಚರ.2 
ಇಂತಿವಣಕೊಳಗೆ ಭಂಗಿತರಾಗಿ ಸಾವವರಿಗೇಕೆ 
ಲಿಂಗಾಂಗಸಂಯೋಗ ನಿಃಕಳಂಕಮಲ್ಲಿಕಾರ್ಜುನಾ. 





೨೧೧೦ : 1 ನ್ನಾರ (ಬ ೧೫೦). 2 x (ಗೊ ೬೧). 


CC-0. Jangamwadi Math Collection. Digitized by eGangotri 


॥ ೩೪೬ I 


॥ ave ॥ 


॥ ೩೪೮ ॥ 


॥ ೩೪೯॥ 


ಮೋಳಿಗಯ್ಯಗಳ ವಚನ 
೨೧೧೧ 


ಹುತ್ತದ ಬಾಯಲ್ಲಿ ಲೆಕ್ಕವಿಲ್ಲದ ಹುಳು ಹುಟ್ಟಿ ಹುತ್ತ ಕತ್ತಿತ್ತು ನೋಡಾ. 
ಸರ್ಪನ ವಿಷದ ಹೊಗೆಯಿಂದ ಹುತ್ತವುರಿದು ಹುಳು ಸಾಯದು ನೋಡಾ 
ಇಂತೀ ಪುತ್ತಳಿಯ ಹೊತ್ತು ನಷ್ಟವ ಕಾಣೆ ನಿಃಕಳಂಕಮಲ್ಲಿಕಾರ್ಜುನಾ, IL A20 Il 
೨೧೧೨ 


ಮೂಲದ್ವಾರದ ಮೂಲೆಯಲ್ಲಿ ಏಳು ಮಂದಿ ಕಳ್ಳರಡಗಿ 
ಬಹಳ ಭಂಗಾರವ ಕದ್ದರು ನೋಡಾ. 
ಕದ್ದ ಕಳವರಗದೆ ಮತ್ತೊಂದು ಬುದ್ಧಿಯ ನೆನೆದು 
BOQ ಸೇರಿದರು ಮನೆಯಾತನ. 
ಅವನಿರುವ ಹೆಜ್ಜೆಯನಜೌದು ಎದ್ದು ಹಿಡಿದ. 
ಕೈಯೊಳಗಾದರು ಕಳ್ಳರು ಬೆಳ್ಳರೆಂದು ಹೋದರೆ 
ಇದ ಬಲ್ಲವರಾರೊ ನಿಃಕಳಂಕಮಲ್ಲಿಕಾರ್ಜುನಾ? I ೩೫0 1 


ಹೊಲನ ಗೆಯ್ದು ಮನೆಗೆ ಬರಲಾಗಿ 
ನಿಲಿಕಿ ನೋಡಿಕಂಡೆನು ಮನೆಯೊಡತಿಯ. 
ಎನ್ನ ಕಂಡು ಹಿಡಿದಿರ್ದೊನಕೆಯ ಮಡಗಿ, 
ಅಡಬೇಕೆಂದು ಹೋಗಿ, ಅಡುವ ಗಡಿಗೆಯ ಕಾಣದೆ, 
ತಡವಡಿಸಿ ನೋಡುತ್ತಿರ್ದಳಯ್ಯಾ ಎನ್ನ ಕಂಡು ಕಡುಗಲಿಗಂಜಿ. 
ಒರಲೊಳಗೆ ಅಕ್ಕಿಯಿಲ್ಲ, ಮಾಡುವುದಕ್ಕೆ downy, 
ತೊಳೆವುದಕ್ಕೆ ನೀರಿಲ್ಲ - ಇಂತಿವಳ ಮನೆವಾರ್ತೆಯ ಕಂಡು 
ಒಗತನಗೆಟ್ಟು ಬದುಕು ಬೇಡಾ ಎಂದೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೫೨ ॥ 


೨೧೧೪ 


ಬಾವಿಯ ಓರೆಯ ಮೆಟ್ಟಿ ಜಾಟ್‌ ಬಿದ್ದವರಾರೊ? 
ಮೊಲ್‌ಿತ್ತು ಬಾವಿಯ ನೀರು 
ತೋಜಲಿಲ್ಲದಂತೆ ಮುಸುಕಿ ಮುಳುಗಿ ಹೋಹಾಗ, 
ಮೂಜಡಿಯ ಕಪ್ಪೆಯ ಮಜ ಬಂದು ತೋಟಿಲಿಲ್ಲದಂತೆ ನುಂಗಿತ್ತು, 
ಬಾವಿಯ ಓರೆಯ ಜಾಟಾಬಿದ್ದಾತನ. ಶೆ 
ಇನ್ನಾರಿಗೆ ಹೇಳುವೆ DT ಘನವ ನಿಃಕಳಂಕಮಲ್ಲಿಕಾರ್ಜುನಾ. ಸಾ 


CC-0. Jangamwadi Math Collection. Digitized by eGangotri 


೬೦೪ ಸಕಲ ಪುರಾತನರ ವಚನಗಳು-೧ 


ಊರೆಲ್ಲರು ಬೇಟೆಗೆ ಹೋಗಿ ಕೊಂದರು ಕಾಡೆಮ್ಮೆಯ. 
ಆಸಂದಿಗೆ ಸಾವಿರ ರೂಪು, ಕೊಂಬಿಗೆ ಹಿಂಗದೆ ವೆಜ್ಜ. 
ಅದಜಿಂಗದ ಕಂಗಳು ಕಪ್ಪ. 
ಅದ ಕೊಂದವನ ತಂದು ಕೂಡಿದೆ ನನ್ನಂಗಳದಲ್ಲಿ. 
ಆ ಅಂಗಳ ಅವಟಿ ತಿಂದು ನುಂಗಿತ್ತು. 
ಮೂಹು ಭುವನವ ನುಂಗಿದವರ ಕಂಡು ಹಿಂಗಲಾಜಕ 


ನಿ8ಕಳಂಕಮಲ್ಲಿಕಾರ್ಜುನಾ. I ASY Il 


೨೧೧೬ 


ಕಾಳೆಮ್ಮೆಯ ಕಜಿಯಲಾಗಿ ಹಾಲು ರೋಹಿತವಾಗಿ ಬಿದ್ದಿತ್ತು. 
ರೋಹಿತವಾದುದ ಕಂಡು ಕಜಕಿವ ಬಾಲೆ ಹಾಲಿಲ್ಲಾ ಎಂದಡೆ. 
ಮೇಲಿದ್ದಾತ ನೋಡಿ ಕಾಲವನಳಿದು ಹೆಪ್ಪಬಿಡೆಂದ. 
ಶೋಣಿತವಳಿದು ಹೋಗಲಾಗಿ ಹೆಪ್ಪಾಯಿತ್ತು. 
ಅದ ಶೂಲಪಾಣಿಯ ಮರದ ಮಂತಿನಲ್ಲಿ, ಏನೂ ಇಲ್ಲದ ನೇಣು ಹೂಡಿ ಕಡೆಯೆ, 
ಮಡಕೆಯ ಬಾಯಲ್ಲಿ ಕರಗಿತ್ತು ಬೆಣ್ಣೆ. ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೫೫% 


Heeb 
whe 


ಒಂದು ಬೀಜವ ಬಿತ್ತಿದಡೆ ಮೂಜು ಫಲವಾಯಿತ್ತು. 
ಆ ಫಲ ಬಲಿದು ಬೆಳೆದ ಮತ್ತೆ, 
ಒಂದ ಉದಯದಲ್ಲಿ ಕೊಯ್ದೆ, ಒಂದ ಮಧ್ಯಾಹ್ನದಲ್ಲಿ ಕೊಯ್ದೆ. 
ಒಂದ ಹೊತ್ತು ಸಂದ ಮತ್ತೆ ಕೊಯ್ದೆ. 
ಈ ಮೂಜರಿಯನೊಂದು ಮಾಡಿ ಮೆಟ್ಟಿಸಿದೆ. 
ಭಕ್ತಿ, ಜ್ಞಾನ, ವೈರಾಗ್ಯವೆಂಬ ಎತ್ತಿನ ಕೈಯಲ್ಲಿ. 
ತೂಟ್‌ದೆ ಕೊಂಗವನೆತ್ತಿ, ಅಂಗವೆಂಬ ಹೊಳ್ಳು ಹಾಟ್‌ೀತ್ತು. 
ಸಂಸಾರವೆಂಬ ಜೊಳ್ಳು. 
ನಿತ್ಯಾನಿತ್ಯ ವಿವೇಕವೆಂಬ ಕೊಳಗವ ಹಿಡಿದಳೆಯಲಾಗಿ 
ನೂಟಿಕೊಂದು ಕೊಳಗವಾಯಿತು. 
ಹೆಡಗೆಗೆ ಅಳವಡಿಸುವಾಗ ಐವತ್ತೊಂದು ಕೊಳಗವಾಯಿತ್ತು. 
ನಡುಮನೆಯಲ್ಲಿ ಸುರಿವಾಗ ಇಪ್ಪತ್ತೈದು ಕೊಳಗವಾಯಿತ್ತು. 
ಪಡುವಣ ಕೋಣೆಯಲ್ಲಿ ಮಡಗಿರಿಸುವಾಗ ಪಡಿಯ ನೋಡಲಾಗಿ ಐಗಳವಾಯಿತ್ತು- 


CC-0. Jangamwadi Math Collection. Digitized by eGangotri 


— 


ಮೋಳಿಗಯ್ಯಗಳೆ ವಚನ ೬೦೫ 


ಅದು ಬಿಡಬೀಸಿನಲ್ಲಿ ಒಣಗೆ ಅದು ಪಡಿಪುಚ್ಚಕ್ಕೆ ಮೂಗಳವಾಯಿತ್ತು. 
ಆ ಮೂಗಳವ ನಡುಮೊಜದಲ್ಲಿ ಸುರಿಯೆ ಪಡಿಗಣಿಸುವಾಗ ಒಕ್ಕಳವಾಯಿತ್ತು 
ಆ ಒಕ್ಕಳವ ಕುಟ್ಟಿ ಮಿಕ್ಕುದ sees? ಮತ್ತೆ ಒಬ್ಬಳವಾಯಿತ್ತು. 
ಒಬ್ಬಳವ ಕುಡಿಕೆಯಲ್ಲಿ ಹೊಯ್ದು ನಿರುತದಿಂದ ನೋಡೆ 
ಮೂಯಿ ಮಾನವ ನುಂಗಿ ಒಂದು ಮಾನವಾಯಿತ್ತು. 
ಒಂದು ಮಾನವನಟ್ಟು ಕುಡಿಕೆಯಲ್ಲಿ ಕುಸುರಿ 
ಕೂಳೊಡೆದು ಬಾಲರಿಗೋಗರವಾಯಿತ್ತು. 
ಉಂಡವರತ್ತ, ನಾನಿತ್ತ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೫೬ ॥ 
೨೧೧೮ 
ಆಯ್ಕಾ. ನಿನಗಂಜುವೆ! 
ಕಚ್ಚುವ ಹಾವ ಕೈಯಲ್ಲಿ ಹಿಡಿದೆ. 
ಕುತ್ತುವ ಹಸುವ ಬಾಗಿಲಲ್ಲಿ ಕಟ್ಟಿದೆ. 
ತಿಂಬ ಹುಲಿಯ ಅಂಗಳದಲ್ಲಿ ಕೂಡಿದೆ. 
ನಿನ್ನಂಗವಿದೇನೊ 
ಅಭಂಗ ನಿಃಕಳಂಕಮಲ್ಲಿಕಾರ್ಜುನಾ! Il ೩೫೭ ॥ 


Heels 
NANI 


ಗಾರುಡವ ತಿಳಿದ'ಡೆ ಹಾವಿನ ಸರಸವೆ ಲೇಸು. 
ಆಪ್ಯಾಯನವಜತಡೆ ಹಸುವಿನ ಸಂಗವೆ ಲೇಸು. 
ವಿಕಾರವಜತಡೆ ಕಾಲವ್ಯಾಘ)ನ 3ಸಂಭಾಷಣೆಯೆ* ಲೇಸು. 
ನನ್ನನಜ್‌ತು ನಿಮ್ಮ ಬೆರೆದಡೆ ನಿನಗೆ ಲೇಸು, ನಿಃಕಳಂಕಮಲ್ಲಿಕಾರ್ಜುನಾ. .. ॥ ೩೫ರ ॥ 


೨೧೨೦ 


ಅಷ್ಟಕೂ!ಲ ದಿಗ್ಲೇಶವನೆಲ್ಲವನು ತತ್ತಿಯೊಳಗಣ ತುಪ್ಪುಳು ನುಂಗಿತ್ತು. 
ತುಪ್ಪುಳು ಬಲಿದು ಮತ್ತೆ ಹಾಜಲಾಗಿ, ಮತ್ತಾ ತತ್ತಿಯೆ ನುಂಗಿತ್ತು. 
ಮಹಾಹಕ್ಕಿಯ ತುಪ್ಪಳ, ತತ್ತಿಯ ಚಿತ್ತು ನುಂಗಿತ್ತು. 
ನುಂಗಿದ ಚಿತ್ತುವ ಅಭಂಗ ಕೊಂಡಿತ್ತು. 
ಅದಕ್ಕೆ ಸಂಗ ನಿರ್ಶೇಪ ನಿಃಕಳಂಕಮಲ್ಲಿಕಾರ್ಜುನಾ. ॥೩೫೯॥ 


೨೧೧೯ : ! ವ (ಗೊ ೧೫೦). 2 ಸಂಗವೆ (ಬ ೧೫೦). x 
೨೧೨೦ : | a (ಬ ೧೫೦). 


CC-0. Jangamwadi Math Collection. Digitized by eGangotri 


ಇ 


೬೦೬ ಸಕಲ ಪುರಾತನರ ವಚನಗಳು-೧ 


೨೧೨೧ 


ಸ್ಥೂಲ ತನು, ಸೂಕ್ಷ್ಮ ತನು, ಕಾರಣ ತನು 
ಇಂತೀ ತನುತ್ರಯದ ಭೇದವನಟ್‌ಯಬೇಕಣ್ಣಾ x 
ಸ್ಥೂಲತನು ಗುರುವಿಂಗೆ ಭಿನ್ನ, ಸೂಕ್ಷ್ಮತನು ಲಿಂಗಕ್ಕೆ ಭಿನ್ನ, 
ಕಾರಣತನು ಜಂಗಮಕ್ಕೆ ಭಿನ್ನ. 
ನಾದ ಗುರುವಿನಲ್ಲಿ ಅಡಗಿತ್ತು, ಬಿಂದು ಲಿಂಗದಲ್ಲಿ ಅಡಗಿತ್ತು. 
ಕಳೆ ಜಂಗಮದಲ್ಲಿ ಅಡಗಿತ್ತು. 
ಮಹಾ ಘನ ವಸ್ತುವಿನಲ್ಲಿ ಲೀಯ್ಯವಾಯಿತ್ತು. ಆದಬಳಿಕ, 
ಗುರುವಿಂಗೆ ತನುವೆಂಬುದಿಲ್ಲ, ಲಿಂಗಕ್ಕೆ ಮನವೆಂಬುದಿಲ್ಲ, 
ಜಂಗಮಕ್ಕೆ ಘನಲೆಂಬುದಿಲ್ಲ, ಪ್ರಸಾದಕ್ಕೆ ಜಿಹ್ಹೆಯೆಂಬುದಿಲ್ಲ 
ಅನುವಟ್‌ದು ಘನದಲ್ಲಿ ನಿಂದು ನಿಃಕಳಂಕಮಲ್ಲಿಕಾರ್ಜುನನಲ್ಲಿ ಅಜಿಸಿಕೊಳ್ಳಿರಣ್ಣಾ. HALON 


೨೧೨೨ 


ಕರಣ ನಾಲ್ಕು ಮದವೆಂಟು, ವ್ಯಸನವೇಳು, ಅರಿಷಡ್ವರ್ಗಂಗಳಲ್ಲಿ 
ಬುದ್ಧಿಯಾಗಿರಬೇಕೆಂದು ಹೇಳುತ್ತಿರ್ಪ ಅಣ್ಣಗಳು ಕೇಳಿರೋ 

ಆತ್ಮಸಂಬಂಧವಾದಲ್ಲಿ ಆವ ಕರಣಂಗಳೂ ಇಲ್ಲ. 

ಆತ್ಮನಿಂದ ಒದಗಿದ ಇಂದ್ರಿಯಂಗಳಲ್ಲದೆ wees? ಕರಣಂಗಳಿಗೆ ಗುಣವಿಲ್ಲವಾಗಿ, 

ಸ್ಥಾವರ ಮೂಲವ ಕಡಿ!ದು! ಶಾಖೆಗಳಿಲ್ಲವಾದ ಕಾರಣ, 

ಆತ್ಮನ ನಿಲವನಟ್‌ದವಂಗೆ wees? ಕರಣಂಗಳ ಬಂಧನವಿಲ್ಲವಾದ ಕಾರಣ, 

ಲಿಂಗವ ಕುಜ್‌ಶತಲ್ಲಿ ಅಂಗವ ಕುಟಿಕಿಯಬಾರದು. 

ಅಂಗಕ್ಕೂ ಪ್ರಾಣಕ್ಕೂ ಹಿಂಗಿತೆನಬಾರದು, 

ನಿಃಕಳಂಕಮಲ್ಲಿಕಾರ್ಜುನನ ಸಂಗದಲ್ಲಿ ನಿರ್ಯಾಣವಾದವಂಗೆ. Il ALO Il 


೨೧೨೩ 


ಒಂದು ದ್ವಾರದಲ್ಲಿ ಬಂದ ಆತ್ಮಂಗೆ, 
ಹಲವು ದ್ವಾರದಲ್ಲಿ ಉಂಟೆಂದು ಹೊಲಬುದಪ್ಪಿ ನುಡಿದವರ ನೋಡಾ. 
ವಾಯು ಒಂದಲ್ಲದೆ, ಶತವಾಯುವಿಲ್ಲೆಂದೆ. 
ಇಂದ್ರಿಯ ಒಂದಲ್ಲದೆ, ಐದಿಲ್ಲವೆಂದೆ. 


೨೧೨೨ : 1 ದಲ್ಲಿ (ಗೊ. ೪೦). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ror 


ಕರಣ ಒಂದಲ್ಲದೆ, ನಾಲ್ಕಿಲ್ಲವೆಂದೆ. 

ಮದ ಒಂದಲ್ಲದೆ, ಎಂಟಿಲ್ಲವೆಂದೆ. 

ವ್ಯಸನ ಒಂದಲ್ಲದೆ, ಏಳಿಲ್ಲವೆಂದೆ. . 

ಆಧಾರ ಒಂದಲ್ಲದೆ, ಷಡಾಧಾರವಿಲ್ಲವೆಂದೆ. 

ಒಂದು ಬೀಜದಲ್ಲಿ ಆದ ಹಣ್ಣಿ ನ ರುಚಿಗೆ, ನಾನಾ ಫಲದ ರಸದ ರುಚಿ ಉಂಟೆ? 

ಆ ಬೀಜ ಮೊಳೆದಲ್ಲಿ ಏಕರೂಪವಾಗಿ ತಲೆದೋಟ್‌ತ್ತು. 

ಬಲಿದ ಮತ್ತೆ ಹಲವು ರೂಪಾಗಿ ಪಲ್ಲಿ ಸಿತು. 

ನೆಲೆಯ ಕಡಿದ ಮತ್ತೆ ರೂಪೆಲ್ಲವು ನೆಲೆಯೊಳಡಗಿದವು. 

ಸಲೆ ಸಂದ ಹೊನ್ನಿಂಗೆ ವಟ್ಟವುೆಂಟೆ? ಬಲುಹು ಮುಜ್‌ದವಂಗೆ ರಣದ ಸುದ್ದಿಯೇಕೋ 
ಜಲದಲ್ಲಿ ಮುಳುಗಿದವಂಗೆ ಇಳೆಯವರ ಸುದ್ದಿಯೇಕೋ? 

ಇದು ಕಾರಣ — ನಾನಾ ವರ್ಣದ ಹೇಮ ಹೇಮವ ಭಾವಿಸಿ, 

ಒಂದಜಿಲ್ಲಿ ಕಡೆಗಾಣಿಸಿದ ಮತ್ತೆ ಭಾವನೆಯ ಬಣ್ಣ ಒಂದಲ್ಲದೆ ಮತ್ತೆ ಭಾವಿಸಲಿಲ್ಲವಾಗಿ, 
SOG] ಜ್ಞಾನ, ಮಜದಲ್ಲಿ ಅಜ್ಞಾನ. 
ನಾನಾರೆಂಬುದನ೫ಾೌದಲ್ಲಿಯೆ ಒಂದು ಗುಣ ನಿಂದಿತ್ತು. 

ತನ್ನ ಮಜಕ್‌ದಲ್ಲಿಯೆ ನಾನಾ ಸಂಚಲವಾಯಿತ್ತು, ಇದಕ್ಕಿದೇ ದೃಷ್ಟ. 
ದೇಹವಿಡಿದುದಕ್ಕೆರಡಿಲ್ಲದೆ ಮೀಜಲಿಲ್ಲವಾಗಿ, 

ಜಗವನಜ್‌ವುದಕ್ಕೆ ದಿವರಾತ್ರಿಯದೆ Doves? ತೋಜಲಿಲ್ಲವಾಗಿ, 

ಸಂಸಾರ ಹಜ್‌ವುದಕ್ಕೆ ನಿಃಕಳೆಂಕಮಲ್ಲಿಕಾರ್ಜುನನಲ್ಲದಿಲ್ಲವಾಗಿ. I abd Il 


೨೧೨೪ 


ಪೃಥ್ವಿ ಅಪ್ಪು ತೇಜ ವಾಯು ಆಕಾಶವೆಂಬ 

೦ಚಭೌತಿಕದ ಜಗದುತ್ಬತ್ಕವೆಂಬುದು ಹುಸಿಮಾತು. 
ನಾನೆಂಬುದೆ ಐದು, ಆ NAH ಒದಗಿದ ಜಗ ಲಯವಾದ ಮತ್ತೆ ಜಗವಿಲ್ಲವಾಗಿ, 
ತನ್ನ ಗುಣವೇ ಪೃಥ್ವಿ, ತನ್ನ ಗುಣವೇ ಅಪ್ಪು, ತನ್ನ ಗುಣವೇ ವಾಯು, 
ತನ್ನ ಗುಣವೇ ಆಕಾಶ, ತನ್ನಿಂದನ್ಯವಪ್ಪುದೊಂದಿಲ್ಲಾಗಿ, 
ಅದಕ್ಕೆ ದೃಷ್ಟ - ಮರ್ಕಟ ದರ್ಪಣಸ್ಥಾನವೆಂದಣಿವುದು. 
ಆ ಉಚಿತ ಬೀಜಕ್ಕುಚಿತವಪ್ಪುದೆ ಅದಕ್ಕೆ ದೃಷ್ಟ. 
ಪರುಷದ ಗಿರಿಯಲ್ಲಿ ಕಬ್ಬುನದ ಮೊರಡಿಯುಂಟೆ? 
ಕ್ಷೀರ ಜಲಧಿಯಲ್ಲಿ ಕ್ಲಾರಜಲಸ್ಸಾಪ್ಯ ಉಂಟೆ? 
ಕಲ್ಪದ್ರುಮದಗ್ರದಲ್ಲಿ ದುತ್ತೂರದ ಫಳ ಉಂಟೆ? 
ನೆಣ? ಸತ್ಯನಲ್ಲಿ ಹೋಣುವ ಮಥನ ಉಂಟೆ? 
ಇಂತಿವನಜ್‌ದು ನಿಃ॥ಶಬ್ದನಾದ ಮಹಾತ್ಮಂಗೆ 
ಗುರುವೆಂದಡೂ ಲಿಂಗವೆಂದಡೂ ಜಂಗಮವೆಂದಡೂ ಸ್ಥಾವರವೊಂದದಾದಡೆ, * 
ಶಾಖೆಯ ಅಲಕ್ಷ್ಯದ ತೆಜನಂತೆ. 


CC-0. Jangamwadi Math Collection. Digitized by eGangotri 





೬೦೮ ಸಕಲ ಪುರಾತನರ ವಚನಗಳು-೧ 


ಅದಕ್ಕೆ ಪರಿಯಾಯ ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣೈಕ್ಕ, 

ಇಂತೀ ಷಟ್‌ಸ್ಥಲದ ಎಲ್ಲಾ ಬೆಳಗಿನ ಕಳೆಯನೊಳಕೊಂಡಿಪ್ಪ ಮಹಾತ್ಮನಂ 

ಶಿವ ಭೌತಿಕವೆಂದಜೌಯದೆ ಬೀಯ್ಯಗವ ತೆಗದಲ್ಲಿಯೆ ಕಂಡಿತ್ತು, 

ಆ ಭಯದ ರಣದ ಇರವ. ನಿಃಕಳಂಕಮಲ್ಲಿಕಾರ್ಜುನಾ. I ALA I 
೨೧೨೫ 

ಕೃತಿಯುಗಕ್ಕರಸು ಶೂಲಿ, ತ್ರೇತಾಯುಗಕ್ಕರಸು ರಘು, 

ದ್ವಾಪಾರಕ್ಕರಸು ಸರಸ್ವತೀಪತಿ, ಕಲಿಯುಗಕ್ಕರಸು ರಾಮರಾವಳ. 

ಇವಜಿಕೊಳಗಾದ ಚಕ್ರವರ್ತಿಗಳು ನರಕುಲ ಜಾತಿಪುಣ್ಯಪಾಪವೆಂಬ 

ಅರಸುತನಕ್ಕೊಳಗಾದರಯ್ಯಾ. 

ಕೃತಯುಗದಲ್ಲಿ ಆ Bad ಆಚಾರ್ಯನಾದ, 

ತ್ರೇತಾಯುಗದಲ್ಲಿ ಆ ರಘು ದಶಾವತಾರನಾದ. 

ದ್ವಾಪಾರದಲ್ಲಿ ಆ ಬ್ರಹ್ಮ ಚತುರ್ಮುಖನಾದ. 

ಕಲಿಯುಗದಲ್ಲಿ ಷಡ್ದರ್ಶನ ಪಲ್ಲವಿಸಿತ್ತು. 

ಈ ದೃಷ್ಟವ ಹಂಚಿಕೊಂಡರು ದೃಷ್ಟವ. ಕಾಬುದಕ್ಕೆ ಮಟ್ಟನಿರಿಸಿ ಪ್ರಥಯಗತರಾದರಯ್ಯ 

ಮೂಜಜ WENO ಆಜಿಕ್ಯಶೀತನ ತೋಜಲಿಲ್ಲದ ಘನವ ಮೀಜ್‌ ನಿಂದವರಾರೊ? 

ಸೂಜಿಕಿಯೊಳಗೆ ಗಾಜಾದವರಿಗೆ ಮೀಜಲಿಲ್ಲ. ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೬೪ ॥ 


೨೧೨೬ 


ಅರ್ಚನೆಗೊಳಗಾಯಿತ್ತು ಲಿಂಗವೆಂಬುದು, ಅದು ಹುಸಿ, ನಿಲ್ಲು. 
ಪೂಜನೆಗೊಳಗಾಯಿತ್ತು ಲಿಂಗವೆಂಬರು, ಅದು ಹುಸಿ, ನಿಲ್ಲು. 
ಇಂತೀ ಉಭಯದೊಳಗಾದ ಅಷ್ಟವಿಧಾರ್ಚನೆ 
ಷೋಡಶೋಪಚಾರಕ್ಕೊಳಗಾಯಿತ್ತು ಲಿಂಗವೆಂಬರು: 
ಇಲ್ಲ; ಇಂತೀ ನೇಮ ಹುಸಿ, ನಿಲ್ಲು. 
ಇಂತೀ ನೇಮಕ್ಕೆ ಒಳಗಾದಡೆ. ಇಷ್ಟಾರ್ಥ ಕಾಮ್ಯಾರ್ಥ ಮೋಕ್ಸಾರ್ಥ 
ತನಗೆ ದೃಷ್ಟದಲ್ಲಿ ಆದುದಿಲ್ಲ. 
ಇರದಲ್ಲಿ ಕಾಣದೆ ಪರದಲ್ಲಿ ಕಿಂಡೆನೆಂಬುದು ಹುಸಿ, ಸಾಕು ನಿಲ್ಲು. 
ಕುಟುಹಿನಿಂದ ಕಾಬಡೆ, ತನ್ನಿಂದಲೊ ಕುಜುಹಿನಿಂದಲೊ? 
ಅಟ್‌ವಿನಿಂದಲೊ ಕುಜುಹಿನಿಂದಲೊ? 
ಕುಟುಹಿನಿಂದಲಟ್‌ಾದೆಹೆನೆಂದಡೆ, ಆ ಅಜ್‌ವಿನಿಂದ ಬೇಜಕೊಂದು ಕಂಡೆಹೆನೆಂದಡೆ, 
ಕಾಣಿಸಿಕೊಂಡುದು ನೀನೊ, ನಾನೊ? 
ಇಂತುಭಯವೇನೆಂದಟ್‌ಯದಿಪ್ಪುದೆ, ಬೆಳಗಿನ ಕಳೆಯ ಕಾಂತಿಯೊಳಗಣ 
ನಿಶ್ಚಯ ತಾನಾದ ಮತ್ತೆ ಏನೂ ಎನಲಿಲ್ಲ, ಅದು ತಾನೆ. 
ಅದು ತಾನು ಇಲ್ಲ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೬೫ ॥ 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ Lor 
೨೧೨೭ 


ಕಟ್ಟೆ ಬಿಟ್ಟು ಕಂಡೆಹೆವೆಂದು ಬಿಗಿದಿಪ್ಪರಂತೆ ಕೆಲವು, 
ಕಣ್ಣ ಮುಚ್ಚಿ ಧ್ಯಾನದಿಂದ ಅಜೀಾದು ನಿಂದಿಹೆವೆಂದು ಕೆಲವು, 
ಜಪ-ತಪದ ನೇಮದಿಂದ ತಿರುಹಿ ಕಂಡೆಹೆವೆಂದು ಕೆಲವು, 
ವೇದ ಶಾಸ್ತ್ರ ಆಗಮವ ನೋಡಿ? ಕಂಡೆಹೆವೆಂದು ಕೆಲವು, 
ಮಾಡಿ-ನೀಡಿ, ಕೊಟ್ಟು-ಕೊಂಡು, ಸುಖಿಯಾಗಿ ನಿಂದಿಹೆವೆಂದು ಕೆಲವು, 
ಕರ್ತೃ-ಭೃತ್ಯರಾದೆಹೆವೆಂದು ಲೋಕವೆಲ್ಲವು ಕೆಟ್ಟು, 
ಮುನ್ನಾದಿಯಲ್ಲಿ ಆದ ಲಿಂಗ, ಇದೆ ಸಾಮ್ಯಕೃತ್ಯವೆಂದು ಭೇದಿಸುವುದಕ್ಕೆ 
ಅತೀತನಾದ ಶೂನ್ಯಲಿಂಗ ಅನ್ಯ ಸಾಧನಕ್ಕೆ ಸಿಕ್ಕದಿಪ್ಪ ಅನಾಗತ ಸಂಸಿದ್ಧಲಿಂಗವನು 
ತನ್ನನಖಸಿದು ಇದಿರ ಕಂಡಡೆ, ಪ್ರಾಣಲಿಂಗವದೇಕೊ? 
ಏನೂ ಎನ್ನದೆ, ಅದೆಂತೂ ಎನ್ನದಿರ್ಪ ನಿಃಕಳಂಕಮಲ್ಲಿಕಾರ್ಜುನ ತಾನೆ ಬಲ್ಲ. ॥ ೩೬೬ ॥ 


೨೧೨೮ 


ಕಲ್ಲಿನೊಳಗೆ ವಲ್ಲಭನಿದ್ದಹನೆಂದು ಎಲ್ಲರೂ ಬಳಲುತಿರ್ಪ್ಸರು ನೋಡಾ. 
ಅಲ್ಲಿ ಎಲ್ಲಿಯೂ ಕಾಣೆ ತನ್ನಲ್ಲಿ ಕುಟ್‌ತು ಇದಿರಿಟ್ಟಲ್ಲಿಯಲ್ಲದೆ, ' 
ಮತ್ತೆಯಿಲ್ಲವಾಗಿ ಇದು ಬಲ್ಲವರ ಬಲ್ಲತನ, 
ಹಾಗಲ್ಲದೆ ತನ್ನ ಮಣಕಿದು ಅನ್ಯವ ಕಂಡೆಹೆನೆಂದಡೆ, ಅದು ನನ್ನಿಯಲ್ಲ ಹುಸಿ. 
ಮನ್ನಣೆಗೆ ಸಿಕ್ಕಿ ಶಿಲೆಯ ಬಣ್ಣಿಸುತ್ತಿರ್ಪವರ ನೋಡಾ. 
ಬಣ್ಣಿಸುತ್ತಿರ್ಪ ಅಣ್ಣಗಳೆಲ್ಲರೂ ಸಂನರ್ಧವಾದರು. 
ಮಾತುಗೋಟೆಯಲ್ಲಿ ಸಿಕ್ಕಿ ಸತ್ತುದಿಲ್ಲ. | 
ಎಲ್ಲರೂ ಕೋಟೆಯ ಹೊಜಿಗಿರ್ದು ಸತ್ತುಕೆಟ್ಟರಲ್ಲಾ, ನಿಃಕಳಂಕಮಲ್ಲಿಕಾರ್ಜುನಾ. 1೩೬೭1 


೨೧೨೯ 
ಸುರೆಯ ಮಡಕೆಯ ಮೇಲೆ ವಿಭೂತಿಯ ಪೂಸಿ 
ಕುಸುಮದಲ್ಲಿ ಪೂದಿಸಿ, ದೇವರೆಂದು ಅರ್ಚಿಸಿ 
ಪೂಜಿಸಿ ಕುಡಿಯುತ್ತಿರ್ಪ ನರರಂತಾದಿರಯ್ಯಾ. 


ಈದ ಎಮ್ಮೆಯ ಕೊರಳಿನಲ್ಲಿ ಬೀಜವ ಕಟ್ಟಿದಾತ ಗುರುವೆ? 
ಕಟ್ಟಿಸಿಕೊಂಡ ಪಶುವಿಗೆತ್ತಣ ಮುಕ್ತಿಯೋ! 


೨೧೨೭ : ! ನೋದಿ (ಗೊ. ೪೦). 


CC-0. Jangamwadi Math Collection. Digitized by eGangotri 


೬೧೦ ಸಕಲ ಪುರಾತನರ ವಚನಗಳು-೧ 


ಬಟ್ಟೆಯನಟ್‌ಯದ ಗುರು, ಸೃಷ್ಟಿಯನಜೌಯದ ಶಿಷ್ಯ 

ವ್ಯರ್ಥವಾಯಿತ್ತಲ್ಲಾ ಕಟ್ಟಿದ ಲಿಂಗ? 

ನೆಟ್ಟನೆ ಗುರುವಾದಡೆ, ಮತ್ತೆ ಬಟ್ಟೆಯ, ಮೆಟ್ಟಲೇಕೊ. 

ತೊಟ್ಟುಬಿಟ್ಟ ಹಣ್ಣಿಂಗೆ ಕಟ್ಟಿಗೆಯ ಹಂಗೇಕೊ! 

ದ್ರವ್ಯವನಟ್‌ವುದಕ್ಕೆ ಅಯಷ್ಯಾಂತದ ಶಿಲೆಯ ತೆಜದಂತೆ, 

ಲೋಹದ ವಿನಯದಂತೆ, ಅನಲನ ತೃಣಸಂಗದಂತೆ, 

ಅನಿಲ ಗಂಧ ಕೂಟದಂತೆ, ' ; 
$ಕಳಂಕಮಲ್ಲಿಕಾರ್ಜುನನ ಕೂಟದ ಕುಟಿಲಾ. ॥೩೬೮॥ 


೨೧೩೦ " 


ಆತ್ಮತೇಜದಲ್ಲಿ ಪೂಜಿಸಿಕೊಂಬ ಹಿರಿಯರುಗಳೆಲ್ಲರೂ ಕೆಟ್ಟ ಕೇಡ ನೋಡಾ 
ಅಂದಳ : ಸತ್ತಿಗೆ ಕರಿ ತುರಂಗಳಿಂದ, ನಾನಾ = ಸುಗಂಧಸುಖದಿಂದ ಮಚ್ಚಿ 
ಪೂಜಿಸಿಕೊಂಬ ಹಿರಿಯರೆಲ್ಲರೂ, ಬೋಧೆಯ ಹೇ 
ಬೋಧಿಸಿಕೊಂಡುಂಬ ಹಿರಿಯರುಗಳೆಲ್ಲರೂ 
ಹಿರಿಯರಲ್ಲದೆ, ಕಿಟಿಯರಾದವರಾರೂ ಇಲ್ಲ. 
ಇದು ಕಾರಣ - ಅಂಧಕನ ಕೈಯ್ಯ ಅಂಧಕ ಹಿಡಿದಂತೆ, 
ಹೆಣನ ಕಂಡಂಜುವಂಗೆ ಸಾನು ಸುದ್ದಿಯೇಕೆ? . 
ತನುಸುಖವ ಮಚ್ಚಿದ, ಗುರು ಮುಟ್ಟಿ ದ ಭಕ್ತಂಗೆ ನಿಶ್ಚ ಯ ಹೇಳಲಾಗಿ, 
ಅವಗಿನ್ನೆತ್ತಣ ಮುಕ್ತಿಯೊ, ನೀಕಳಂಕಮಲ್ಲಿಕಾರ್ಜುನಾ. ...॥1೩೬೯॥ 


"೨೧೩೧ 
ತಾನು' ಹೊಳೆಯಲ್ಲಿ ಮುಖಗೆಹೋಗುತ್ತ ಈಸಬಲ್ಲವರ ಕಂಡೆನೆಂಬಂತೆ. 
ತಾನಾಶಕನಾಗಿ ಇದಿರಿನಲ್ಲಿ ನಿರಾಶೆಯನಜಸುವನಂತೆ ತಾನಿದ್ದು 
ತನ್ನ ಕಾಣದೆ ಕೆಟ್ಟು ಹೋದಿಹೆನೆಂದು ಅಜಸುವನಂತೆ 
ಇಂತೀ ಗುಣವುಳ್ಳ a, ಗುರುವಲ್ಲ; ಆ ಗುರುವಿನ ಬೆಂಬಳಿಯಿಂದಾದುದು ಲಿಂಗವಲ್ಲ. 
ಇದಕ್ಕೆ ಮುಂಡಿಗೆಯ ಹಾಕಿದೆ, ಎತ್ತು ವ ಧೀರರನಾರುವ ಕಾಣೆ. 


ಸತ್ತ ಹೆಣನನೆತ್ತಿ ಅರ್ತಿಮಾಡುವನಂತೆ, | 
ಸಚ್ಚಿದಾನಂದ ನಿಃಕಳಂಕಮಲ್ಲಿಕಾರ್ಜುನವರುವ ಬಲ್ಲನಾಗಿ ಒಲ್ಲನು. ೩೭೦ ॥ 


೨೧೩೨ ' 
'ಆತ್ಮತೇಜಕ್ಕೆ ಬೀಗಿ ಬೆಆಕದು, 
ಶಾಸ್ತ್ರ 3 ಸಂತೋಷಕ್ಕೆ ಸ ಸಾಧ್ಯವಾದಿಹಿತೆಂದು. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ೬೧೧ 


ಫಿ 


ವಚನದ ರಚನೆಗೆ ರಚಿಸಿದೆನೆಂದು, . 

ತರ್ಕಕ್ಕೆ ಹೊತ್ತು ಹೋಹುವನ್ನಕ್ಕರ ಗುರುವೆಂತಾದಿರೊ? 

ಘಟದ ಮಧ್ಯದಲ್ಲಿ ಪೂಜಿಸಿಕೊಂಬವನಾರೆಂದು ಅಜಸಿಯದೆ, 

ಫಲವ ಹೊತ್ತಿರ್ಪ ಮರನಂತೆ, 

ಕ್ಷೀರವ ಹೊತ್ತಿಪ್ಪ ಕೆಚ್ಚಲಂತೆ. 

ನಿನ್ನ ನೀನೆ ತಿಳಿದು ನೋಡಾ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೭೧ ॥ 


೨೧೩೩ 


ಅದ್ವೈತವ ಹೇಳುವ ಹಿರಿಯರೆಲ್ಲರೂ ದ್ವೈತಕ್ಕೊಳಗಾದರು. 
ನಿಸ್ಸಂಸಾರವ ಹೇಳುವ ಹಿರಿಯರೆಲ್ಲರೂ ಸಂಸಾರದ ಸಾರವ ಚಪ್ಪಲೌದು ಕೆಟ್ಟರು. 
ಭಕ್ತರಿಗೆ ನಿತ್ಯವಲ್ಲೆಂದು ಹೇಳಿ, ತಾವು ಅನಿತ್ಯವ ಹಿಡಿದು 
ಪಾಶಕ್ಕೆ ಸಿಕ್ಕಿ ಸತ್ತುದನಟ್‌ಯದೆ, 
ನಾವು ಮುಕ್ತರಾದೆವೆಂಬ ಭ್ರಷ್ಠರ ನೋಡಾ, 
ನನಗಿನ್ನೆತ್ತಣ ಮುಕ್ತಿ ಎಂದಂಜಿದೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೭೨ ॥ 


೨೧೩೪ 


ವೇದವ ಕಲಿತು, ಶಾಸ್ತ್ರವನೋದಿ, ನಾನಾ ಪುರಾಣಂಗಳಲ್ಲಿ ಪರಿಣತೆಯಾದೆವೆಂದು 
ಶ್ರುತಿ ಸ್ಮೃತಿಗಳಲ್ಲಿ ಪರತತ್ವವ ನೋಡಿ ಕಂಡೆಹೆವೆಂದು ಹೇಳುತ್ತಿರ್ಪ 
ಹಿರಿಯರೆಲ್ಲರೂ, ಇಕ್ಕುವ ದಾತಾರನ ಬಾಗಿಲ ಕಾಯ್ದು, 
ಚಿಕ್ಕ ಮಕ್ಕಳಾದರು. 
ದೃಷ್ಟವ ಬೋಧಿಸುವ ಹಿರಿಯರೆಲ್ಲರೂ ಕೆಟ್ಟರಲ್ಲಾ ! 
ಉತ್ತರದ ಬಲೆಗೆ ಸಿಕ್ಕಿದ ಮೂಷಕನಂತೆ. ್ಲ 
ಇವರ ದೃಷ್ಟವ ಕಂಡು ಮತ್ತೆ, ಹಿರಿಯರೆಂದು ಹೋಟುತ್ತಿರ್ಪ 
ಮಿಟ್ಟಿಯ ಭಂಡರ ನೋಡಾ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೭೩ ॥ 


೨೧೩೫ 


ಭಕ್ತಂಗೆ ಭಕ್ತಿಯ ಲಕ್ಷಣವೆಂತೆಂದಡೆ : 
ಕಳ್ಳ ಹಾದರಿಗ ಹಾವಡಿಗ ಆರಾದಡೂ ಶಿವಲಾಂಛನವ ತಾಳೆ ಬಂದಲ್ಲಿ 
ಶಿವನೆಂದೇ ಪ್ರಮಾಣಿಸುವುದು. 
ಮಾಡುವಾತನ ಭಕ್ತಿಯ ಲಕ್ಷಣ ವರ್ಮವನಟ್‌ದು ಮಾಡುವ ಸದುಭಕ್ತನ P 
ಇರವೆಂತೆಂದಡೆ : 


CC-0. Jangamwadi Math Collection. Digitized by eGangotri 








೬೧೨ ಸಕಲ ಪುರಾತನರ ವಚನಗಳು-೧ 


ವರ್ತಿಯ ಘಟದಲ್ಲಿ ತೋಟುವ ಚಿತ್ರ ಚಿತ್ರವಪ್ಪದೆ, 

ಕತ್ತಲೆಯ ಮನೆಯಲ್ಲಿ ಒಪ್ಪವ ಚಿತ್ತಾರದಂತೆ, 

ಚಿತ್ತಾರದಲ್ಲಿ ಅಡಗಿದ ನಿಶ್ಚಯದ ಲೆಕ್ಕಣಿಕೆಯಂತೆ, 

ಚಿತ್ತದೊಳಡಗಿದ ನಿಶ್ಚಯದಂತೆ, 

ಹೀಗಣೌದು ಮಾಡೂದೇ ವರ್ಮಸ್ಥಲ, ಸಮೂಹದಲ್ಲಿ ಮಾಡೂದೇ ಭಕ್ತಿಸ್ಥಲ, 

ಇಂತೀ ಉಭಯದ ವರ್ಮವನಬ್‌ದಲ್ಲದೆ, ಭಕ್ತನಲ್ಲ; ವಿರಕ್ತನಲ್ಲ. 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೭೪ | 


೨೧೩೬ 


ಆಗಮವನಟ್‌ದಲ್ಲಿ ಆಗುಛೇಗೆಯನಣೌಯಬೇಕು. 
ಶಾಸ್ತ್ರವನಟ್‌ದಲ್ಲಿ ಸಾವನಟ್‌ಯಬೇಕು. 
ಪುರಾಣವನಟ್‌ದಲ್ಲಿ ಪುಂಡರ ಸಂಗವ ಹರಿಯಬೇಕು. 
ಇಂತಿವನಟ್‌ದ ಚಿತ್ತಶುದ್ಧಂಗಲ್ಲದೆ, ಸನ್ಮತವಿಲ್ಲ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೭೫ ॥ 


೨೧೩೭ 


ತತ್ವಬ್ರಹ್ಮವನಿವ ಹಿರಿಯರೆಲ್ಲರೂ 
ಕ್ಲುತ್ತಿನ ಸುಖವ ಮಚ್ಚಿ ಇಚ್ಛೆಯ ನುಡಿವುತ್ತಿಪ್ಪರು ನೋಡಾ 
ಚಿತ್ತವನಖಾೌದಲ್ಲಿ ಕುಚಿತ್ತಬೋಧೆಯ ಹೇಳಲಾಗದು. 
ಆಳಾಗಿರ್ದು ಅರಸಾಗಬಹುದಲ್ಲದೆ, ಅರಸಾಗಿರ್ದು ಆಳಾಗಬಾರದು. 
!ರೂಪಾಗಿರ್ದು! ನಿರೂಪಾಗಬಹುದಲ್ಲದೆ, ನಿರೂಪಾಗಿರ್ದು ರೂಪಾಗಬಾರದು. 
ಇದುಕಾರಣ : 
ನಾ ಸತ್ತೆನೆಂಬ ಹೆಣವಿಲ್ಲವಾಗಿ, ನಾ ನೀನೆಂಬ ಉಭಯವ ಹಿಂಗಿಯಲ್ಲದೆ, 
ಪರಿಪೂರ್ಣವಾಗಬಾರದು, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೭೭ ॥ 


೨೧೩೮ 
ಜಗದಲ್ಲಿ ಸುಳಿವ ಗುರುಗಳ ಉಪದೇಶದ ಬೋಧೆಯ 


ಚೋರತನವ ಕಂಡು ಅಂಜಿದೆನಯ್ಯಾ. 
ಮನೆಯ ಕೂಡಿಕೊಂಡು ಅನ್ನವನಿಕ್ಕಿದಲ್ಲಿ ಸುಳಿವ ಚೋರರ ಕಂಡು, ಗುರುವೆನಲಾಜ್‌. 


೨೧೩೭ : 1 x (ಗೊ. VO). 





CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ra 


ಅದೆಂತೆಂದಡೆ: 
'ಮಹ'ತ್ವರವಪ್ಪ ಜ್ಯೋತಿರ್ಲಿಂಗವ ಕೈಯಲ್ಲಿ ಕೊಟ್ಟು, 
ಪಾತಕವಪ್ಪ ಫಲಭೋಗಂಗಳ ಕೆ ಕ್ಷೆ ಯಲ್ಲಿ ಕೆ ಕೊಟ್ಟು, 
ಅಜಾತರೇಂದಡೆ, ನಾಚಿದೆನಯ್ಯಾ. 

೦ತೀ 'ಭ್ರಾಂತರ ಕಂಡು ವಂದಿಸಲಾಗದು. 
ಸ್ನ ರೋಗಕ್ಕೆ ನಿರ್ವಾಹವ ಕಾಣದೆ, ಇದಿರರೋಗವ ಮಾಣಿಸಿಹೆನೆಂದು 
ಮದ್ದಿನ ಚೇ = ಹೊತ್ತು ಸಾವ ಕಡ್ಡೆಹಕಾರನಂತೆ 
ಕ್ಲುದ್ರಜೀವಿಗೆಲ್ಲಿಯದು ಸದ್ಗುರು ಸ್ಥಲ? 
ಸದ್ದು ರುವಾದಡೆ, 2ಅವ?ಬದ ್ಸನಾಗಿರಬೇಕು. 
ತಂತ್ರದಲ್ಲಿ ಹೆ ಹೋಹ ತಂತ್ರದಂತಿರಬೇಕು, 
ಮಂದಾರದಲ್ಲಿ ತೋಟುವ ಸುಗಂಧದಂತಿರಜೇಕು. 
ಇಂತಪ್ಪ ಗುರುವಿಂಗಿಹವಿಲ್ಲ, ಪರವಲ್ಲ; ಭಾವಕ್ಕೆ ಭ್ರಮೆಯಿಲ್ಲ. 
ಆ ಗುರುವಿನ ಕೈಯಲ್ಲಿ ಬೋಧಿಸಿಕೊಂಡ ಶಿಷ್ಯಂಗೆ ತುಪ್ಪವನಿಕ್ಕಿದ ಚಿತ್ತದಂತೆ, 
ಸ್ಥಟಿಕವ 3ಸೋಧಿಸಿದ ವರ್ತಿಯಂತೆ. 
ಹೀಂಗಲ್ಲದೆ — ಗುರುಶಿಷ್ಯಸಂಬಂಧವಾಗಬಾರದು. ಇದನರಿಯದಿರ್ದಡೆ 
ಅಂಧಕನ ಕೈಯ ಅಂಧಕ ಹಿಡಿದಂತೆ, ಪಂಗುಳಲ್ಲಿ ಚಂದವನಜಸುವನಂತೆ, 
ಸ್ವಯಾನೆಂದಭರಿತ ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೭೭ ॥ 


Agy 


9೧೩೯ 


ಮರ್ತ್ಯಕ್ಕೆ ಸಂಗನಬಸವಣ್ಣ ಬಾಹಲ್ಲಿ, ಮೂಜಿ ಮಹಾರತ್ನವ ಕಂಡು 
ಒಂದ ಸರಿಯ ಕೈ ಯಲ್ಲಿ ಕೊಟ್ಟಿ. 
ಒಂದ ಗಿರಿಯಕ್ಕೆ ಯಲ್ಲಿ ಕೊಟ್ಟಿ. 
ಒಂದ ಉರಿಯ ಕೈಯಲ್ಲಿ ಕೊಟ್ಟಿ. 
ಇಂತೀ ಮೂಹು ರತ್ನಕ್ಕೆ ಲಯ, ಈರೇಳು ಲೋಕ ಹದಿನಾಲ್ಕು ಭುವನವೆಲ್ಲವೂ 
ಆ ಮೂಹು ರತ್ನದ ಬೆಳಗಿನಲ್ಲಿ ತೊಳಗಿ ಆಡುತ್ತಿಪ್ಪವರ ನೋಡಾ. 
ಒಂದು ರತ್ನ ಬಂದ ಬೆಳಗು, ಒಂದು ರತ್ನ ಮಂದ ಬೆಳಗು, ಒಂದು ರತ್ನ ಸಂದೇಹ ಬೆಳಗು. 
ಇಂತೀ ರತ್ನವ ತಂದು! ಸಂಗನಬಸವಣ್ಣ, ಸಂಗಮೇಶ್ವರದೇವರಲ್ಲಿ ಅಯಿಕ್ಯವಾದೆಹೆವೆಂದು 
ಹರ್ಷಂಬಡುತ್ತಿಹ, ಇದ ಕಂಡು ಎನ್ನ ಮನಕ್ಕೆ ನಾಚಿಕೆಯಾಯಿತ್ತು. 
ವರ್ಮವನಜಿಯದೆ ಇಕ್ಕಿ ಕೆಟ್ಟನೆಂದು, ತನ್ನ ಕಾಯ್ದು ಇದಿರ ಕಾಯ್ದ ಶೂರನಂತಿರಬೇಕು. 


೨೧೩೮ : ! ಮಹೋ (ಗೊ ೪೦). 2 ಅವ (ಗೊ ೪೦). 3 ಸಾರಿದ (ಗೊ. YO). ° 
೨೧೩೯ : ! ತಂದ (ಗೊ ೩೭). 


CC-0. Jangamwadi Math Collection. Digitized by eGangotri 


೬೧೪ ಸಕಲ ಪುರಾತನರ ವಚನಗಳು-೧ 


ತಾ ರಣದಲ್ಲಿ ನಿಂದು ಅಂಜಿಹೋಗುತ್ತಿರ್ಪವರ ಕಂಡು 

ಅಂಜದಿರೆಂದು ಹೇಳುವ ಧೀರನಂತಿರಬೇಕು. 

ಇಂತೀ ವರ್ಮವನಟೌಯದೆ ಮಾಡಿ ಧರ್ಮಕ್ಕೊಳಗಾದ ಬಸವಣ್ಣನ ಹಾದಿಯಂ waa, 
ಚನ್ನಬಸವಣ್ಣನ ಹಾದಿಯ ತೋಟಿ ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೭೮ | 


೨೧೪೦ 


ಬ್ರಹ್ಮನ ಉತ್ಪತ್ಕವ ಕಳಿದಲ್ಲದೆ, ಲಿಂಗಕ್ಕೆ ಮಜ್ಜನಕ್ಕೆಜಕಿಯಲಾಗದು. 
ವಿಷ್ಣುವಿನ ಸ್ಥಿತಿಯನಲೌದಲ್ಲದೆ, ಲಿಂಗಕ್ಕೆ ನೈವೇದ್ಯವ ತೋಜಲಾಗದು. 
ರುದ್ರನ ಲಯವ ಹಿಂಗಿಯಲ್ಲದೆ ಲಿಂಗಸಂಗಿಯಾಗಬಾರದು. 
ಮಾತಿನ ಗೆಲ್ಲಸೋಲಕ್ಕೆ ಹಿರಿಯರಾದಿರಲ್ಲದೆ ಬಲ್ಲವರಾದುದಿಲ್ಲ. 
ಬಕ್ತರೆಂಬವರು ಉಂಟಿಲ್ಲವೆಂಬ ಸಂದೇಹದಲ್ಲಿ ಸಂಕಲ್ಪಜೀವಿಗಳಾದರು. 
ಇಂತೀ ಉಭಯದ ತೆಜನನಜ್‌ಯದೆ, ಜಂಗಮವೆಂತಾದಿರಣ್ಣಾ ! 
ಇಂತೀ ದ್ವಯದ ಅವಧಿಯನಖಾೌಯದೆ, ಭಕ್ತರೆಂತಾದಿರಪ್ಪಾ ! 
ಆಜ್ಞೆಯೊಳಡಗದ ಹೆಂಡತಿಗೆ ಗಂಡನಾದಂತೆ. 
ಇದಕ್ಕಿನ್ನೇವೆ ನಿಃಕಳಂಕಮಲ್ಲಿಕಾರ್ಜುನಾ? ॥೩೭೯॥ 


೨೧೪೧ 


ನಾನೆಂಬುದನಟ್‌ದಲ್ಲಿಯೆ ಅಜಿಿವನೊಳಕೊಂಡು'ದು', 
ಆ ಅಟ್‌ವು ಐಕ್ಕವಾದಲ್ಲಿಯೆ ಗುರುವ ಭಾವಿಸಲಿಲ್ಲ. 
ಆ ಗುರು ಐಕ್ಯವಾದಲ್ಲಿಯೆ ಲಿಂಗವನಟ್‌ದುದು, 
ಆ ಲಿಂಗ ಐಕ್ಯವಾದಲ್ಲಿಯೆ ಜಂಗಮವ ಮಜಾಕಿದುದು. 
ಜಂಗಮ ಐಕ್ಕವಾದಲ್ಲಿಯೆ ತ್ರಿವಿಧವ ಮಣ*ದುದು, 
ತ್ರಿವಿಧವ ಮಣಕಿದಲ್ಲಿಯೆ ತನ್ನ ಮಣಕಿದುದು. 
ತನ್ನ ಮಣಕಿದಲ್ಲಿಯೇ ಇದಿರಿಟ್ಟುದನಟ್‌ದುದು. 
ಮತ್ತೆ ಅಟ್‌ದು sea ಮಣಿದು ಅಜಿಕಿಯಲಿಲ್ಲ. 
ತೆಜಿಹಿಲ್ಲವಾಗಿ ಭಾವಿಸಿ ಕಂಡೆಹೆನೆಂಬ ಭ್ರಮೆಯೆಲ್ಲಿಯದೊ? 
ಪೂಜಿಸಿ ಕಂಡೆಹೆನೆಂಬ ಕ್ರೀ ಎಲ್ಲಿಯದೊ? 
ಹೂ ಬಲಿದು ಕಾಯಾಗಬೇಕಲ್ಲದೆ, ಕಾಯಿ ಬಲಿದು ಹೂವಾಗಬಲ್ಲುದೆ? 
ಹಣ್ಣು ಬಲಿದು” ಬಣ್ಣವಹುದಕ್ಕೆ ಮೊದಲೆ ಕೊಂಬು ಮುಟ್‌ಯಿತ್ತು 
ನಿಃಕಳಂಕಮಲ್ಲಿಕಾರ್ಜುನನಲ್ಲಿ ಐಕ್ಯವಾದ ಶರಣಂಗೆ ॥೩೮೦॥ 


ಕೊಸ 


೨೧೪೧ : 1 x (ಗೊ. ೪೦). 2ಬಲಿದು (ಗೊ. ೪೦). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ೬೧೫ 
೨೧೪೨ - 


CHP DOD ಕಂಡೆಹೆನೆಂದಡೆ, ಅಜಾ್‌ವಿಂಗೆ ಮಜಹುವಿಡಿಯಬೇಕು. 
ಕುಯುಹಿನಿಂದ ಕಂಡೆಹೆನೆಂದಡೆ, ಆ ಕುಯುಹಿನಲ್ಲಿ BPs} ಕಬ್‌ಗೊಳ ಬೇಕು. 
ಉಭಯವನಜೀ್‌ದ ಮತ್ತೆ, ಅಜಕವಿನಿಂದ ಅಟಾದೆಹೆನೆಂದಡೆ. 
ಆ ಅಜೌವು ನಾನಾ ಯೋನಿಯಲ್ಲಿ ಒಳಗಾಯಿತ್ತು. 
ಕುಜುಹಿನಿಂದ ೯ ಅಜಾದೆಹೆನೆಂದಡೆ, ಆ ಕುಜುಹು ಪುನರಪಿಗೊಳಗಾಯಿತ್ತು. 
ಅಜೌವನಜ್‌ವ Corsica, ಕುಜುಹನಟ್‌ವ ಅಟ್‌ವ ಅಟ್‌ವದೇನೋ? 
ಅಜ ವನಟ್‌ದಲ್ಲಿಯೂ ಕುಜಣುಹನಜೀ್‌ದಲ್ಲಿಯೂ ಅಟ್‌ೌವಿಂಗೆ ತೆಜಹಿಲ್ಲ. ; 
ಬಜ್‌ದೆ ಅಜಾದೆನೆಂಬ ಬಜುಬರ ಮೆಚ್ಚ, ನಿಃಕಳಂಕಮಲ್ಲಿಕಾರ್ಜುನಾ... ॥ ೩೮೧ ॥ 


೨೧೪೩ 


ಅಜ್‌ ವ ಹೇಳುವ ಹಿರಿಯರೆಲ್ಲರೂ ಕುಚುಹಿನ ಶಿಲೆಯ ಕ್ಷೆ ೈಯಲ್ಲಿ ಹಿಡಿದು, 
ನರಗುಜ್‌ಗಳೆ ಕುಜುಹಿನ ಬಾಗಿಲಲ್ಲಿ ನಿಂದು, 
ಮೊಜಕಯಿಡುತ್ತಿರ್ಪ ಈ ಆಳ್‌ಗುಟ್‌ಗಳ ಮೆಚ್ಚ ನಿಃಕಳಂಕಮಲ್ಲಿಕಾರ್ಜುನಾ. 1೩೮೨ ॥ 


೨೧೪೪ 


ವಿರಕ್ತಿಯ ಹೇಳಿ ಹರಿದಾಡುವ ಹಿರಿಯರೆಲ್ಲರೂ, 
ಕರಸ್ಥಲದಲ್ಲಿ ಲಿಂಗವ ಹಿಡಿದು, ಎರವಿನ ದ್ರವ್ಯ ಸ್ಥಿರವಲ್ಲವೆಂದು ಹೇಳಿ, 
ಅವರು ಕೊಡುವುದಕ್ಕೆ ಮೊದಲೇ ತಾವು ಕೈಯಾಂತ 
ಬಜುಕಪಿಗಳ ನೋಡಿ ಬೆಜಗಾದೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೮೩ ॥ 


೨೧೪೫ 


ನಿರವಯಲಿಂಗ ಲೀಲೆಗೆ ರೂಪಾಯಿತ್ತೆಂದು ನುಡಿವರು, 
ಬಯಲುರೂಪಾದ ಪರಿಯಿನ್ನೆಂತೊ! 
ಮೊದಲುಗೆಟ್ಟು ಲಾಭವನಜಿಸುವ ಪರಿ ಇನ್ನೆಂತೊ! 
ರೂಪಿಂಗೆ ಬಂದುದು ನಿರೂಪಾದ ಮತ್ತೆ, ರೂಪಿಗೆ ಈಡಪ್ಪುದೆ? 
ಇದು ಕಾರಣ : ತಮ್ಮಲ್ಲಿರ್ದ ಜ್ಞಾನವ ತಾನಜೌಯದೆ, 
ತಾವು ಹಿಡಿದಿರ್ದ ಲಿಂಗದ ಆದಿ ಅಳಿ ಉಳಿವ, ಉಭಯವ ಭೇದಿಸಲಟ್‌ಯದೆ 
ಜ್ಞಾನವ ಸಾಧಿಸಲಜೌಯದೆ, ಸಾಧ್ಯರೆಂತಾದಿರೊ? 
ಆ ಸಾಧ್ಯ, ನಿರುಪಮ ನಿರವಯ ಪರಂಜ್ಯೋತಿಲಿಂಗವ ೧ 
ಕುಜುಹಿಡುವ ಪರಿ ಇನ್ನೆಂತೊ? 


CC-0. Jangamwadi Math Collection. Digitized by eGangotri 


a 


"೬೧೬ ಸಕಲ ಪುರಾತನರ ವಚನಗಳು-೧ 


ಕುಟುಹಿನ ಮಣಕಿಯೊಳಗಿಪ್ಪ ವಸ್ತುವ ಕಾಬ Seo ಇನ್ನಾವುದೊ? 
ಇವೆಲ್ಲವೂ ಮಜವೆಯ ಮಾತಲ್ಲದೆ, ಬಜ್‌ಯ ಹೋರಟೆಗೆ ಬಲ್ಲವರಲ್ಲವೆಂದೆ, 
ನಿಃಕಳಂಕಮಲ್ಲಿಕಾರ್ಜುನಾ. I ೩೮೪ I 


೨೧೪೬ 


ಬೋಧೆಯ ಬೋಧಿಸಿ ಉಂಬವರೆಲ್ಲರೂ ಸಾಧಾರಣಕ್ಕೆ ಈಡಾದರು. 
ನಿರ್ಬೋಧೆಯ ಹೇಳುವ ಹಿರಿಯರೆಲ್ಲರೂ ಬಾಗಿಲ ಕಾಯ್ವದಕ್ಕೊಳಗಾದರು. 
ಈಜಲಟ್‌ಯದವನೊಂದಾಗಿ ಹೊಳೆಯ ಹಾಯ್ದು ಪ್ರಾಣಕ್ಕೆ ಆಸೆಮಾಡುವನ 
ಇಷ್ಟನಟ್‌ಯದವರ ಮಾತ ಕೇಳಿ, ತಾ ಮುಕ್ತನಾದೆಹೆನೆಂಬ 
ಧೂರ್ತರ ನೋಡಾ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೮೫ ॥ 


೨೧೪೭ 


ಆರೂಢನಾದ ಮತ್ತೆ, ಜೂಢಿಯ ಅವತಾರವ ಹಾಜಲೇಕೊ? 
ಅಕೋಡಗವಂತನಂತೆ ಕಂಡಕಂಡವರಲ್ಲಿ ಹಿಂಡಿನೊಳಗೆ ಹೊಕ್ಕು, 
ಭಂಡುಗೆಲೆಯಲೇತಕ್ಕೋ? 
ಈ ಅಂಡಿಗಾಲ ಅಣ್ಣಗಳ ಕಂಡು, ಭಂಡಾದಿರಯ್ಯಾ. 
ಅರ್ತಿಗೆಯಾಡುವ ಸತ್ಯವಂತರಿಗಿನ್ನೆತ್ತಣ ಮುಕ್ತಿಯೊ; 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೮೭ ॥ 


೨೧೪೮ 


ವ್ರತ ನೇಮ ನಿತ್ಯಕೃತ್ಯವ ಮಾಡುವ ಸತ್ಯರುಗಳು ಕೇಳಿರೊ! 
ಲಿಂಗಕ್ಕೆ ಜಂಗಮ ವಿಶೇಷವೆಂದು, ಆ ಜಂಗಮದ ಪಾದೋದಕದಲ್ಲಿ ಮಜ್ಜನಂಗೆಯ್ದು, 
ಪ್ರಸಾದದಿಂದ ಸಮರ್ಪಣವ ಮಾಡಿ, ಅಷ್ಟವಿಧಾರ್ಚನೆ ಷೋಡಶೋಪಚಾರದಿಂದ 
ಲಿಂಗದ ಪ್ರಾಣ ಜಂಗಮವೆಂದು ಮಾಡಿ, 
ಮತ್ತಾ ಜಂಗಮ ಮನೆಗೆ ಬಂದಡೆ ಸಂದೇಹವ ಮಾಡಲೇಕೆ? 
ತನ್ನ ಪ್ರಾಣ ಲಿಂಗವೆಂದಟೀದು, ಲಿಂಗದ ಪ್ರಾಣ ಜಂಗಮವೆಂದಟ್‌ದು, 
ಉಭಯ ಪ್ರಾಣ ತತ್ಕಾಣವಾದ ಮತ್ತೆ, ಭಕ್ತಿಗೆ ಅವಿಶ್ಲಾ ಿಸವಾಗಲೇಕೆ? 
ಆ ಜಂಗಮ ಹೆಣ್ಣ ಬೇಡಿದಡೆ ಆಶಕನೆಂದು, ಮಣ್ಣ ಬೇಡಿದಡೆ ಬದ್ಧನೆಂದು, 
ಹೊನ್ನ ಬೇಡಿದಡೆ ಸಂಸಾರಿ ಎಂದು ಇಷ್ಟ ನೆಂದ ಮತ್ತೆ, 
ಭಕ್ತಿಯ ವಾಸಿಗೆ ಹೋರಲೇಕೆ? 
ಎಷ್ಟು ಕಾಲ ಮಾಡಿ ದ್ರವ್ಯ ಸವೆದಡೆ, ಭಕ್ತಿಗೆ ಸಲ್ಲ, ಮುಕ್ತಿ ಇಲ್ಲ. 
ವಿಶ್ವಾಸಹೀನಂಗೆ ಸತ್ಯಭಕ್ತಿ ಹುಸಿ ಎಂದೆ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೮೭ I 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ ೬೧೭ 
೨೧೪೯ 


ಜಂಗಮಕ್ಕೆ ಇಕ್ಕಿಯಲ್ಲದೆ ಒಲ್ಲೆವೆಂಬ ಭಕ್ತರು ಕೇಳಿರೊ, 
ಆ ಜಂಗಮ ಮುಂದೆ ಬಂದು ನಿಂದಿರಲು, 
ತಾ ಕುಳಿತಿದ್ದು ಏನು ಬಂದಿರಯ್ಯಾ ಎಂದು, ಉದಾಸೀನ 'ಪಕ್ಷಿತ'ನಾಗಿ 
ಆಸನವ ತೊಲಗದೆ, ಲೇಸ ನುಡಿಯದೆ, 
ವಾಸಿವಟ್ಟಕ್ಕೆ ಕೂಳನಿಕ್ಕುವ ದಾತರಿಗೆಲ್ಲಿಯದೊ, ಜಂಗಮಲಿಂಗದ ಪೂಜಿ? 
ಮನವೊಲಿದು ಮಾಡುವ ಭಕ್ತನ ಸ್ಥಲ- 
ತಾ ಹೋಹಲ್ಲಿ, ಜಂಗಮ ಬಾಹಲ್ಲಿ ಇದಿರೇಳಬೇಕು. 
ಮೆಟ್ಟಡಿಯಂ ಕಳೆದು, ಬಟ್ಟೆಯಂ ತೊಲಗಿ, ಸಾಷ್ಟಾಂಗವೆಜಿಗಿ, 
ಪ್ರತಿಶಬ್ದವಿಲ್ಲದೆ ಕೈಕೊಂಡು ತ್ರಿಕರಣಶುದ್ಧನಾಗಿ, 
ಕೊಡುವುದ ಕೊಟ್ಟು, ತನಗೆ ಬೇಕಾದುದ ಕೇಳಿಕೊಂಡು ಭಾವಿಸಬಲ್ಲಡೆ, 
ಅದೇ ಸದ್ಭಕ್ತಿ, ಅದೇ ಜೀವನ್ಮುಕ್ತಿ. 
ಇಷ್ಟನಣೌಯದೆ, ಕಾಬವರ ಕಂಡು, ಮಾಡುವರ ನೋಡಿ ಮಾಡುವ ಮಾಟ 
ಜಾಟಾಳದ ಕುಂಭದ ಪಾಶದಂತೆ. 
ಆಶೆಕರನೊಲ್ಲೆನೆಂದ ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೮೮ ॥ 


೨೧೫೦ 


ಭೃತ್ಯನಾದಲ್ಲಿ ಕರ್ತೃವಿನ ಕೈಯ ಊಳಿಗವ ಕೊಂಬ ಭಕ್ತರ ಕಂಡು ನಾಚಿತ್ತೆನ್ನ ಮನ 
ಆಳುವ ಅರಸಿನ ಕೈಯಲ್ಲಿ ಊಳಿಗವ ಕೊಂಬಂತೆ, 
ತೊತ್ತು ಒಡತಿಯ ಕೈಯಲ್ಲಿ ಭೃತ್ಯತ್ವವ ಮಾಡಿಸಿಕೊಂಬಂತೆ 
ಮೊದಲಿಗೆ ಮೋಸ! ಲಾಭವನಜಸಲುಂಟಿ? 
ಅರ್ತಿಗಾಅರೆಲ್ಲಕ್ಕೆ ನಿಶ್ಚಯದ ಭಕ್ತಿಯುಂಟೆ? 
ಹೊತ್ತುಹೋಕರ ಭಕ್ತರೆಂದಡೆ ಒಪ್ಪುವರೆ, ನಿಚ್ಚಡಶರಣರು? 
ಅಚ್ಚು ಮುಖದ ಹಾರಕ್ಕೆ ಎತ್ತಿನ ಹಂಗೇಕೆಂದ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೮೯ I 


೨೧೦೫೧ 
ವ್ರತವ ಮಾಡಿಕೊಂಡೆವೆಂದು, 
ಗನ್ನಘಾತಕತನದಲ್ಲಿ ನಡೆವಧಿಕರ ನೋಡಾ. 
೨೧೪೯ : 1 ಪಕ್ಷತ( ಗೊ. ೩೭). s 


೨೧೫೦ : 1 ವೇಸ (ಗೊ. ೪೦). 


CC-0. Jangamwadi Math Collection. Digitized by eGangotri 


LOS ಸಕಲ ಪುರಾತನರ ವಚನಗಳು-೧ 


ತನುವಿಂಗೆ ವ್ರತವೊ, ಮನಕ್ಕೆ ವ್ರತವೊ? 

ಮಡಕೆಗೆ ವ್ರತವೆಂದು ಸಡಗರಿಸುತ್ತಿರ್ಪ ಗತಿಹೀನರ ಕಂಡು 

ನಾಚಿತ್ತೆನ್ನ ಮನ. 

ದಿಟದ ವ್ರತವ ಹೇಳಿಹೆ ಕೇಳಿರಣ್ಣಾ: 

ಹುಸಿ ಕಳವು ಪಾರದ್ವಾರ ಕೊಲೆ ಅತಿಚಾಂಡಾಲಮಂ ಬಿಟ್ಟು 

ಪರದ್ರವ್ಯಕ್ಕೆ ಕೈಯಾನದೆ, ಪರರ ಬಾಗಿಲಲ್ಲಿ ನಿಂದು ನೆಜಿಕಿ ಹೊಲಬುಗೆಟ್ಟು 
ಅಟೀವುಳ್ಳವರು ನಾವೆಂದು ಬಜ್‌ದೆ ಹಲುಬುತ್ತಿರ್ಪರ ಮಾತಿಗೆ ಒಡಲಪ್ಪುದೆ ಶೀಲ? 
ತನ್ನ ಸುಬುದ್ಧಿಯಿಂದ ಸುಕಾಯಕದಿಂದ ಗುರುಲಿಂಗಜಂಗಮಕ್ಕೆ ತನುಮನಧನವಂ ಸವೆಸಿ 
ಚಿತ್ತಶುದ್ಧನಾಗಿ ಅಚ್ಚೊತ್ತಿದಂತಿದ್ದುದೆ ಶೀಲವ್ರತ. ಹಾಂಗಲ್ಲದೆ, 

ಜಾತಿಗಾಜನ ಕೈಯ ದೀಹದಂತೆ, ಬಾಲೆಯರ ಮನದ ಸೋಲುವೆಯಂತೆ. 
ಇಂತಿವಜಾಳವಾಡಿ ಸಿಕ್ಕಿಸುವ ಸೋಲುಗಾಜರಿಗೆಲ್ಲಿಯದೊ ಸತ್ಯ, 
ನಿಃಕಳಂಕಮಲ್ಲಿಕಾರ್ಜುನಾ. ॥೩೯೦॥ 


೨೧೫೨ 


`` ಭಕ್ತಿಮಂದಿರದಲ್ಲಿ ಪೂಜಿಸಿಕೊಂಬ ಜಂಗಮವ ನೋಡಾ, ಅಯ್ಯಾ. 
ಜಂಗಮವೆಂಬುದಕ್ಕೆ ನಾಚರಯ್ಯಾ. 

ಭಕ್ತರ ಮಂದಿರಕ್ಕೆ ಹೂ ಕಾಯಿ ಹಣ್ಣು ಹುಲ್ಲಹೊಜಕ ಬೊಕ್ಕಸಪಹರಿ ಪಾಡಿತನ ಬಾಗಿಲು 
ಮುಂತಾಗಿ ಶುಶ್ರೂಷೆಯಂ ಮಾಡಿ ಉಂಬಾಗ, 

ಒಡೆಯರೆನಿಸಿಕೊಂಬ ತುಡುಗುಣಿಗೆಲ್ಲಿಯದೊ, ನಿಜ ಜಂಗಮಸ್ಥಲ? 

ಹೊಟ್ಟೆಯ ಕಕ್ಕುಲಿತೆಗೆ ಕಷ್ಟಜೀವವ ಹೊರೆವ, 

ಹೆಬ್ಬೊಟ್ಟೆಯ ಡೊಂಬರ ಕಂಡು ಬಟ್ಟಬಯಲಾದೆಯೊ, 

ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೯೧ ॥ 


ಭಕ್ತರೆಂಬರೆಲ್ಲರೂ ಲೆಕ್ಕಕ್ಕೆ ಹಾಯ್ದು, 

ದೃಷ್ಟವಪ್ಪ ಜಂಗಮದ ಜಂಗಮದ ಕಯ್ಯಲೂ 

ಕಷ್ಟತನವಹ ಊಳಿಗವ ಕೊಂಡು, 

ಮತ್ತೆ, ಜಂಗಮವೆಂದು ಪ್ರಸಾದವನಿಕ್ಕಿಸಿಕೊಂಡುಂಬ ಸಿಕಿಸುಗಾಅರ ನೋಡಾ. 

ಇಂತೀ ಹೊಟ್ಟೆಯ ಹೊರೆವ ಜಂಗಮಕ್ಕೆಯೂ, ಠಕ್ಕಿಂದ ಮಾಡುವ ಭಕ್ತಂಗೆಯೂ 
ಹುಚ್ಚು/ಗೊಂಡ ನಾಯಿ, ಒಡೆಯನ ತಿಂದು, ಅದಟಿಲ್ಲಿ ಮಿಕ್ಕುದ ನರಿ ತಿಂದಂತೆ, 
ನಿಃಕಳಂಕಮಲ್ಲಿಕಾರ್ಜುನ. ॥೩೯೨॥ 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ Nee 
೨೧೫೪ 


ಪಾಪ ಪುಣ್ಯವೆಂದು ಹೇಳುವ ಕೂಪರಪ್ಪ ಭಕ್ತರು ಕೇಳಿರಣ್ಣಾ 
ಎನಗೆ ನಾ ಕಾಣದೆ ನಿಂದಿಸುವನಲ್ಲ; ಕಂಡು 'ನುಡಿವನಲ್ಲ! ಸ 
ಅಂದಗಾಜ್‌ಕೆಯಲ್ಲಿ ನುಡಿವವನಲ್ಲ. 
ಉಂಬಾಗ ಜಂಗಮವೆಂದು, ಸಂಜಿಗೆ ಕಳ್ಳನೆಂದು ಹಿಂಗಿ ನುಡಿವವನಲ್ಲ. 
ವಂದಿಸಿ ನಿಂದಿಸುವ ಸಂದೇ ಹದವನಲ್ಲ. 
ಎನಗೆ ಅಂದಂದಿಗೆ ನೂಟ್‌ಪ್ಪ cee ಸಂದಿತ್ತು. 
ಎನ್ನ ನಿನ್ನ ಬಂಧವ ಹೇಳಿರ 
a ತೀಯ. ಶಂಭುಬಸವಣ್ಣ ಗ ್ಯತಪ್ರಮಥಗಣಂಗಳು 
ನೀವು ಹೋದ ಹೊಲಬಿನ ಹಾದಿಯಲ್ಲದೆ, ಎನಗೊಂದು ಹಾದಿಯಿಲ್ಲ. 
ಬೊಂಬೆಗೆ ಸ್ವತಂತ್ರವಿಲ್ಲ, ಆಡಿಸುವ ಸೂತ್ರಧಾರಿಗಲ್ಲದೆ. 
ಐದಜಲ್ಲಿ ಹುದುಗಿದ ಇಪ್ಪತ್ತೈದಅಲ್ಲಿ ಕೂಡಿದ, rowed) ಉಳಿದ 
ನಿಜಸಂದಿಯಲ್ಲಿ ನಿಂದು ವಂದನೆಯ ಮಾಡುತ್ತ ಇದೇನೆ 
ಇದಜಿಂದವ ಹೇಳಾ, ನಿಃಕಳಂಕಮಲ್ಲಿಕಾರ್ಜುನ. ॥ ೩೯೩ ॥ 


೨೧೫೫ 


ಗುರುವಿಂಗೆ ತನುವ ಕೊಟ್ಟೆವೆಂದು ಗುರುವಿಂಗೆ ಭವಭಾರವ sowed? 
ಲಿಂಗಕ್ಕೆ ಮನವ ಕೊಟ್ಟೆವೆಂದು ಬೆಂಬಳಿಯಲ್ಲಿ ತಿರುಗಲೇಕೊ? 
ಜಂಗಮಕ್ಕೆ ಧನವ ಕೊಟ್ಟೆವೆಂದು ಪಾಶವ ಕವುಸಲೇಕೊ? 
ಕೊಟ್ಟೆನೆಂಬುದು ಆಶೆಯೊ, ನಿರಾಶೆಯೊ? 
ಕೊಡುವುದಕ್ಕೆ ತಾನಾರೆಂಬುದನಟ್‌ದು, ಇದಿರಿಟ್ಟು ಈಸಿಕೊಂಬವನಾರೆಂದಟ್‌ದು, 
ಮಾಡುವ ಭಕ್ತಿಗೆ ಕೇಡಿಲ್ಲದ ಪದವೆಂದಟ್‌ದು, ಕೊಟ್ಟವ ಭಕ್ತ; ಕೊಂಡವ ದೇವ. 
ಇದಲ ಬಂಧ ಎನಗೊಂದೂ ಬೇಡ. 
ನಿಮ್ಮಲ್ಲಿ ಹಿಂಗದಂತಿರಿಸು. ಆನಂದಕ್ಕೆತೀತ ಸ್ವಾನುಭಾವಾತ್ಮಕ 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೩೯೪॥ 


೨೧೫೬ 


ಸಮಯಾಚಾರವಂದು ನೇಮಕ್ಕೆ ಹೊತ್ತುಮಾಡುತಿರ್ಪ ಸದ್ಭಕ್ತರು ಎನಗೆ ಹೇಳಿರಯ್ಯಾ 
ಅರ್ಥಕ್ಕೊ ಪ್ರಾಣಕ್ಕೊ, ಅಪಮಾನಕ್ಕೊ? ಅಂತಲ್ಲದೆ 
ಉಂಬ ಓಗರಕ್ಕೊ, ಸಂತತ ಸಮಯೋಚಿತವನಬ್‌ವುದಕ್ಕೊ? 
ಈ ಸಂಚಿತವನಜ್‌ಯದೆ, ಮುಂಚಿತ್ತಾಗಿ ಉಂಬ o 
ಆಸನಕ್ಕೆ ಕೈಯ ನೀಡಿ ತಾ ಹಿಂಚಾಗಿ ಉಂಬ ಪ್ರಸಾದಿಯ ನೋಡಾ. 


CC-0. Jangamwadi Math Collection. Digitized by eGangotri 


೬೨೦ ಸಕಲ ಪುರಾತನರ ವಚನಗಳು-೧ 


ಆಯತವೆಂದಟ್‌ಯದೆ, ಸ್ವಾಯತವೆಂದಳ್‌ಯದೆ, ಸನ್ನಹಿತಪ್ರಸಾದವೆಂದಜ್‌ಯದೆ 
ಹಮ್ಮು ಬಿಮ್ಮಿಗೆ ಹೋಟುವ ಉನ್ಮತ್ತರನೇನೆಂಬೆ, ನಿಃಕಳಂಕಮಲ್ಲಿಕಾರ್ಜುನಾ. ॥೩೯೫॥ 


೨೧೫೭ 


ಒಡೆಯರು ದೇವರಿಗೆ ಕೊಟ್ಟಲ್ಲದೆ ಕೊಳ್ಳೆನೆಂಬ ಮೃಡನ ಭಕ್ತರ ನೋಡಾ! 
ಒಡೆಯರಿಗೊಂದು ಪರಿ, ತನಗೊಂದು ಪರಿ ಮಾಡುವ ಸಡಗರವ ನೋಡಾ! 
ಒಡೆಯಂಗೆ ಜೆಟ್ಟಿ, ಮನೆಯೊಡೆಯಂಗೆ ತುಪ್ಪ ಕಟ್ಟುಮೊಸರು ಮೃಷ್ಟಾನ್ನ. 
ಒಡೆಯರಿಗೆ ಕುಜುಹ ತೋಟ್‌, ತಾ ಹಿರಿದಾಗಿ ಉಂಬ ಕಡುಗಲಿಯ ನೋಡಾ! 
ಇವರಡಿಯಲ್ಲಿ ಬಂದಡೆ, ಇವರನೊಡಗೂಡಿ ನುಡಿದೆನಾದಡೆ, 
ಜೇನಗಡಿಗೆಯಲ್ಲಿ ಬಿದ್ದ ಗುದಿಮಕ್ಷಿಕನಂತೆ, ನಿಃಕಳಂಕಮಲ್ಲಿಕಾರ್ಜುನ. ॥ ೩೯೬ ॥ 


೨೧೫೮ 


ಒಡೆಯರ ಕಟ್ಟಳೆಯಾದ ಮತ್ತೆ, 

ಒಡಗೂಡಿ ಸಹಪಂಜ್ತೌಯಲ್ಲಿ ಮೃಡಶರಣನ ಪ್ರಸಾದವ ಕೊಳಲೊಲ್ಬದೆ 
ತುಡುಗುಣಿನಾಯಂತೆ ತೊಗಲಗಡಿಗೆಯ ತುಂಬುವ 
ಗುರುಪಾತಕರಿಗೆಲ್ಲಯದೊ, ಒಡೆಯರ ಕಟ್ಟಳೆ? 
ಒಡೆಯನ ನಿರೀಕ್ಷಣೆಯಲ್ಲಿ ಸರಿಗದ್ದುಗೆಯನೊಲ್ಲದೆ, 
ಒಡೆಯಂಗೆ ಮನೋಹರವಾಗಿ ಸಡಗರಿಸಿ ಸಮರ್ಪಿಸಿದ ಮತ್ತೆ, 
ತನ್ನೊಳಗಿಪ್ಪ ಆತ್ಮಂಗೆ ತೃಪ್ತಿ, ಕೂರ್ಮನ ಶಿಶುವಿನ ಸ್ನೇಹದಂತೆ. 
ಹೀಂಗಲ್ಲದೆ — ಭಕ್ತಿಗೆ ಸಲ್ಲ; ಎನಗೆ ಪರಸೇವೆ ಪರಾಜ್ಮುಖವೆಂದು, 
ಒಡೆಯರಿಗೆ ಎಡೆಮಾಡೆಂದು, 'ಎವಗೆ! ತಳುವೆಂದಡೆ 
ಒಪ್ಪುವರೆ ನಿಜಶರಣರು?. 
ಸತಿ ಕೋಣೆಯಲ್ಲಿದ್ದು, ಪತಿ ನಡುಮನೆಯಲ್ಲಿದ್ದಡೆ ರತಿಕೂಟವುಂಟೆ? 
ಇದಣಿ ಗಸಣೆಗಂಜಿ ವಿಶೇಷವನಟ್‌ಯದ ಪಶುಗಳಿಗೆಲ್ಲಿಯದೊ, 

ಃಕಳಂಕಮಲ್ಲಿಕಾರ್ಜುನಾ. ॥ ೩೯೭ ॥ 


೨೧೫೯ 


ಹೊಟ್ಟೆಯ ಕಕ್ಕುಲಿತೆಗಾಗಿ ಭಕ್ತರ ಮನೆಯ ಹೊಕ್ಕು ಸೇವೆಯ ಮಾಡುವ 
ಮಿಟ್ಟಿಯ ಭಂಡರಿಗೆಲ್ಲಿಯದೊ, ನೆಟ್ಟನೆ ದೇವತ್ವ? 
ಈ ಕಷ್ಟಜೀವವ ನೆಟ್ಟನೆ ಕಂಡಡೆ ಬಟ್ಟೆಯ ಬಿಡಬೇಕು ನಿಃಕಳಂಕಮಲ್ಲಿಕಾರ್ಜುನಾ. ॥೩೯೮॥ 


a 


೨೧೫೮ : 1 ಎನಗೆ (ಗೊ. VO). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ 


೨೧೬೦ 

ವಿಕಾರಿಗೇಕೋ ವ್ರತ ನೇಮ? 
ವಿಶ್ವಾಸಹೀನಂಗೇಕೊ, ಭಕ್ತಿಕೃತ್ಯ? 
ವಂದಿಸಿ ನಿಂದಿಸುವಗೇಕೊ, ಜಂಗಮಪೂಜೆ? 
ಲಿಂಗವೆಂದು ಅರ್ಚಿಸಿ, ಸಂಗವನಟ್‌ಯದ ಲೆಂಗಿಗಳಿಗೆಲ್ಲಿಯದೊ ಶಿವಲಿಂಗಪೂಜೆ? 
ಆಜಿಂಗವ ತೊಜಿಕಯದೆ, ಮೂಜಂಗವ ಮೀಜದೆ 
sa ಜಜ*ಯದೆ, ಅಣುವತ್ತು ನಾಲ್ಕು ನೇಮವನ್‌ವ ಪರಿ ಇನ್ನೆಂತೊ? 

ತೀ ಗುಣವನಟ್‌ಯರಾಗಿ, ಶೀಲವಂತರಿಗೆ' ನೇಮವಿಲ್ಲ; 

be ಭಕ್ತಿ'ಯಿಲ್ಲ'; ಪೂಜೆವಂತಂಗೆ ಲಿಂಗವಿಲ್ಲ; 
ತ್ರಿವಿಧವ ಮಜಯದವಂಗೆ ಜಂಗಮವಿಲ್ಲ. 
ಇಂತೀ ಕಂಯ-ಜೀವದ ಬೆಸುಗೆಯ ಬಿನ್ನಾಣವನಜ್‌ಯದವಂಗೆ ಪ್ರಾಣಲಿಂಗವಿಲ್ಲ. 
ಇಂತಿವಜಿಂಗವೊಂದೂ ಇಲ್ಲದವಂಗೆ, ನೀನೂ ನಾನೂ ಇಲ್ಲ, 
ನಿಃಕಳಂಕಮಲ್ಲಿಕಾರ್ಜುನಾ. Hace Nn 


೨೧೬೧ 


ಲಿಂಗಾಂಗಿಯೆಂದು ಜಗದಲ್ಲಿ ಸುಳಿವ ಜಂಗಮಲಿಂಗವೆ ಕೇಳಿರಯ್ಯಾ, 
ಭೃತ್ಯನ ಬಿನ್ನಹವ. 
ಲಿಂಗವೇ ಅಂಗವಾದ ಮತ್ತೆ, 
ಹೆಣ್ಣಿನ ವಿಷಯಕ್ಕೆ ಸಿಕ್ಕಿ, ಬಣ್ಣಗೆಟ್ಟಿರಲ್ಲಾ! 
ಹೊನ್ನಿನಾಶೆಗೆ ಸಕ್ಕ ಪ್ರಸನ್ನ: ವಪ್ಪ ಲಿಂಗವ ಮಟಕಿದಿರಲ್ಲಾ! 
ಮಣ್ಣಿ? ಗೆ ಆಶೆಮಾಡಿ, ಫನಲಿಂಗವನಟ್‌ಯದೆ ಘಾಸಿಯಾದಿರಲ್ಲಾ | 
ಜಂಗಮ ಲಿಂಗವ ನುಡಿದಡೆ ಸಮಯಕ್ಕೆ ದೂರ; ತಾಳಿದಡೆ ಜ್ಞಾನಕ್ಕೆ ದೂರ 
ಬಿಡಬಾರದು, ಪೂಜಿಸಿ ನಾ ಮನಮುಟ್ಟದಾಗಿ 
ಹಡಿಯಡಿಯಲ್ಲಿ ಸಿಕ್ಕಿದ ತುಡುಗುಣಿನಾಯಂತೆ ಮೊಲಿಿಯಿಡುತ್ತಿದೇನೆ, 
ನಿಮ್ಮಡಿಗಳ ಬಿಡುಮುಡಿಯನಲ್‌ಯದೆ. 
ಎನ್ನೊ ಡೆಯನೆ ಕೇಳಾ, ನಿಃಕಳಂಕಮಲ್ಲಿಕಾರ್ಜುನಾ. I ೪೦೦ Il 


೨೧೬೨ 


ಲಕ್ಕದ ಮೇಲೆ ತೊಂಬತ್ತಾಯಿ ಸಾವಿರ ಜಂಗಮಕ್ಕೆ ಮಿಕ್ಕು, 
ಅವರಿಗೆ ಲೆಕ್ಕಕ್ಕೆ ಕಡೆಯಿಲ್ಲದೆ ಮಾಡಿ, 
ಹೊಕ್ಕು ಭಕ್ತಿಯಲ್ಲಿ ಲೆಕ್ಕತಪ್ಪದೆ, 





೨೧೬೦: 1 x (ಗೊ. ೪೦). 


CC-0. Jangamwadi Math Collection. Digitized by eGangotri 


೬೨೨ ಸಕಲ ಪುರಾತನರ ವಚನಗಳು-೧ 


ಅವತಾರದಲ್ಲಿ ಬಂದು ಮರ್ತ್ಯಕ್ಕೆ ಬಸವೇಶ್ವರನೆಂಬ ಗಣನಾಥನಾಮಮಂ ಪಡೆದು, 
ಭಕ್ತರಿಗೆ ಮುಖ್ಯವಾಗಿ ಭಕ್ತಿಯಂ ತೋಟ್‌, 

ಸತ್ಯದ ಬಟ್ಟೆಯಂ ಕಾಣದೆ, ಚಿದ್ಧನಲಿಂಗವ ಹೊಗಲಟ್‌ಯದೆ, 

ಬದ್ಧಕತನವನು ಸುಬದ್ಧವ ಮಾಡದೆ, 

ಶುದ್ಧ ಶೈವ ಕಪ್ಪಡಿಯ 'ಸಂಗಮನಾಥನಲ್ಲಿ. ಐಕ್ಯವಾದ ಚಿದ್ರೂಪ ಚಿತ್ತ ತೃಕಾಶಘನಲಿಂಗ 
ಕೈ ಯಲ್ಲಿದ್ದಂತೆ ಹೊದ್ದಿದನೇಕರುದ್ರಮೂರ್ತಿಯಲ್ಲಿ, 

ರಜತಾದ್ರಿಯಲ್ಲಿದ್ದು ೯ ಸುಬದ್ಧನಾಗಿ ಪ್ರಳಯವಾಗಿತ್ತು ರುದ್ರಲೋ ಕವೆಲ್ಲಾ. 
ರುದ್ರಗಣಂಗಳೆಲ್ಲರೂ ಮರ್ದನಂಗೆಯ್ದ ಲ್ಲಿ ಸುದ್ದಿಯ ಹೇಳುವರನಾರನೂ ಕಾಣೆ. 
ಇನ್ನಿದ್ದವರಿಗೆ ಬುದ್ಧಿ ಇನ್ನಾವುದೊ? 

ಶುದ್ಧ 'ಶೈವವ ಹೊದ್ದದೆ, ಪೂರ್ವಶೈವವನಾಚರಿಸದೆ, 

ಮಾರ್ಗಶೈವವ ಮನ್ನಣೆಯ ಮಾಡದೆ, ವೀರಶೈವವನಾರಾಧಿಸದೆ, 

ಅದಿಶೆ ] ವವನನುಕರಿಸದೆ, 

ಭೇದಿಸಬಾರದ ಲಿಂಗ ಕರದಲ್ಲಿದ್ದು, ಕಂಗಳಿನಲ್ಲಿ ನಿಂದು, ಮನದಲ್ಲಿ ಸಿಂಹಾಸನಂಗೆಯ್ದು 
ಸಕಲೇಂದ್ರಿಯವ ಮಣಿದು, ಕಾಯಜೀವನ "ಹೊಲಿಗೆಯ ಬಿನ್ನಾ! ಣದಿಂ ಬಿಚ್ಚಿ, 
ಬೇಜಕೊಂದಟಸಲಿಲ್ಲವಾಗಿ ಬಯಕೆಯಅತು, ಭವ ಹಿಂಗಿ 

ತಾನೆನ್ನದೆ ಇದಿರೆನ್ನದೆ, ಏನೂ ಎನ್ನದ ಲಿಂಗೈಕ್ಯಂಗೆ 

ಸ್ವಾನುಭಾವದಿಂದ ನಮೋ ನಮೋ ನೀಕಳಂಕಮಲ್ಲಿಕಾರ್ಜುನಾ. ॥ ೪೦೧॥ 


೨೧೬೩ 


ಭೂಮಿಯಲ್ಲಿ ಪೂಜಿಸಿಕೊಂಬ ಅರುಹಿರಿಯರೆಲ್ಲರೂ 
ವೇದ ಶಾಸ್ತ್ರ ಪುರಾಣ ಆಗಮ ಶ್ರುತಿ ಸ್ಮೃತಿತತ್ವದಿಂದ 
ಇದಿರಿಗೆ ಬೋಧಿಸಿ ಹೇಳುವ ಹಿರಿಯರೆಲ್ಲರೂ ಹಿರಿಯರಪ್ಪರೆ? 
ನುಡಿದಂತೆ ನಡೆದು, ನಡೆದಂತೆ ನುಡಿದು, ನಡೆನುಡಿ ಸಿದ್ಧಾ ಂತವಾಗಿಯಲ್ಲದೆ, 
ಅರುಹಿರಿಯರಾಗಬಾರದು. 
ಗೆಲ್ಲಸೋಲಕ್ಕೆ ಹೋಟ್‌ ಬಲ್ಲಿದರಾದೆವೆಂದು ತನ್ನ OB ಹುಸಿಯ ಹುಸಿವ 
ಕಲೆದೆಯವನ ನೋಡಾ. 
ಇವರೆಲ್ಲರ ಬಲ್ಲತನವ ಕಂಡು ನಿಲ್ಲದೆ ಹೋದ, ನಿಃಕಳಂಕಮಲ್ಲಿಕಾರ್ಜುನಾ.  ॥ ೪೦೨ Il 


೨೧೬೪ 
ತಾನೇ ಬಲ್ಲವನೆಂದು ಇಲ್ಲದ ಹುಸಿಯ ಹುಸಿವ, 
ಗೆಲ್ಲ ಗ್ಯಳಿತನಕ್ಕೆ ವಲ್ಲಭನೆಂದು, ಇವರೆಲ್ಲರೂ ಆಟ್‌ಯರೆಂದು, 
ಬಲ್ಲಹ ನಾನೆಂದು ನಿಲ್ಲದೆ ಹೋಟುವ ಖುಲ್ಲರ ನೋಡಾ. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ 


ಕಳ್ಳರ ಹಾದಿಯೊಳಗಿಪ್ಪ ಅನುವಿನ ನೆಚಿಕಿಮೊಂಡನಂತೆ. 
ಕೊಳ್ಳದ ಬೆಲೆಯ ಬೇಡಿ ಕಾಡುವ ಖುಲ್ಲನ ಬಲ್ಲತನದಂತೆ. 
ಇವರಲ್ಲರ ಹಿರಿಯರೆಂದಡೆ, ಕಲ್ಲಿಯೊಳಗಾದ ಮೃಗದಂತೆ 
ಇವರೆಲ್ಲಕ್ಕೂ ಬಲ್ಲತನವೇಕೆ, ನಿಃಕಳಂಕಮಲ್ಲಿಕಾರ್ಜುನಾ, 


೨೧೬೫ 


ಆಖೂಢನಾಗಿ ತಿರುಗಿ, ಮೂಢರ ಬಾಗಿಲಲ್ಲಿ ನಿಂದು ಬೇಡಲೇಕೆ, ಭಿಕ್ಷವ? 


ಕಾಡಲೇಕೆ ಮರ್ತ್ಯರ? 
ಲೂಢಿಯೊಳಗೆ. ಸಿಕ್ಕಿ ಆಡುವಂಗೆ, ಆ ಉಡಿ ಬೇಡಾ ಎಂದೆ, 
ನೀಕಳೆಂಕಮಲ್ಲಿಕಾರ್ಜುನಾ. 


೨೦೬೬ 


ಸರ್ಪನ ಹಿಡಿವಲ್ಲಿ ಅಧಮತತ್ವವ ಮಾಡುವ ಮುತ್ರವಿರಬೇಕು. . 
ಶಸ್ತ್ರವ ಪಿಡಿವಲ್ಲಿ ರಣಕ್ಕೆ ನಿಶ್ಚಯನಾಗಿರಬೇಕು. 
ಭಕ್ತಿ Tes ಪಿಡಿವಲ್ಲಿ 3,008, 3 ಮುಚ್ಚಳವನಿಕ್ಕ ದಿರಬೇಕು. 
ಇಂತೀ ಗುಣ ನಿಶ್ಚ ಟರಿಗಲ್ಲದೆ, ಮಿಕ್ಕಿನ ಪುಕ್ಕಟಿನಾಥರಿಗೆಲ್ಲಿಯದೊ, 
ನಿಃಕಳಂಕಮಲ್ಲಿಕಾರ್ಜುನಾ. 


೨೧೬೭ 


ಕದ್ದಕಳವ ಮಲಿಸಿಕೊಂಡು ನಾ ಸಜ್ಜನನೆಂಬಂತೆ ಇದ್ದ ಗುಣವ ನೋಡಿ 
ಹೊದ್ದಿ ಸೋದಿಸಲಾಗಿ, ; 
ಕದ್ದ ಕಳವು ಕೈಯಲ್ಲಿದ್ದ ಮತ್ತೆ, ಸಜ್ಜನತನವುಂಟೆ? 


ಇಂತೀ ಸಜ sate ರ "ಕಂಡು ಹೊದ್ದದೆ ಹೋದ SIBLE: 


೨೧೬೮ 


ತನು ನಿರ್ವಾಣವೊ ಮನನಿರ್ವಾಣವೊ ಭಾವ ನಿರ್ವಾಣವೊ 
ತ್ರಿವಿಧ ತನಗಿಲ್ಲದ ನಿರ್ವಾಣವೊ ಇದ ನಾ ನುಡಿಯಲಂಜುವೆ. 
ತೊಟ್ಟ ಘಟಧರ್ಮಕ್ಕೆ ಬೇಡೂದೆ, 
ಲೆಕ್ಕ ವಿಲ್ಲದ ಆಸೆ ಮನದೊಳಗೆ ಹೊಕ್ಕು ತಿರಿಗಾಡುತ್ತ. 
ote "ಚಿಕ್ಕ ಮಕ್ಕಳಿಗೆಲ್ಲಿಯದೊ ನಿರ್ವಾಣ ಘಟ್ಟಿ ವಾಳಂಗಲ್ಲದೆ, 
ನೀಕಳಂಕಮಲ್ಲಿಕಾರ್ಜುನಾ. 


CC-0. Jangamwadi Math Collection. Digitized by eGangotri 


ll ೪೦೩ ॥ 


ll ೪೦೪ Il 


I ೪೦೫ ॥ 


I ೪೦೬ ॥ 


1೪೦೭ ॥ 


೬೨೪ ಸಕಲ ಪುರಾತನರ ವಚನಗಳು-೧ 


೨೧೬೯ 


ಗುರು ಲಿಂಗಜಂಗಮಕ್ಕೆ ತನು ಮನ ಧನವಂ ಸವಸಿ 
ದೃಢಚಿತ್ತವಿಲ್ಲದೆ ಪೊಡವಿಯ ಜನಂಗಳು ಮೆಚ್ಚಬೇಕೆಂದು 
ಮೃಡನ ಭಕ್ತರಿಗೆ ea? ನಿಶ್ಚಟವುಂಟೆ ಎನಿಸಿಕೊಂಡೆಹೆನೆಂದು 
ಧಾರುಣಿಯ ಚೋರರಿಗೆಲ್ಲಿಯದೊ ನಿಜ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೦೮ ॥ 


೨೧೭೦ 


ಭಕ್ತ ಮಾಡುವ ಕಾಯಕ ತನಗೆಂದಡೆ ಗುರುವಿಂಗೆ ದೂರ 
ತನ್ನ ಸತಿಗೆಂದಡೆ ಲಿಂಗಕ್ಕೆ ದೂರ 
ತನ್ನ ಸುತರಿಗೆಂದಡೆ ಜಂಗಮಕ್ಕೆ ದೂರ 
ತನ್ನ ಬಂಧುಗಳಿಗೆಂದಡೆ ಸಂಗನಬಸವಣ್ಣ ಮೊದಲಾದ ಶರಣಸಂಕುಳಕ್ಕೆಲ್ಲಕ್ಕೂ ದೂರ. 
ನನಗೂ ದೂರ, ಎನ್ನೊಳಗಾದ ನಿಃಕಳಂಕಮಲ್ಲಿಕಾರ್ಜುನ ನಿನಗೂ ದೂರ. ॥ ೪೦೯ ॥ 


೨೧೭೧ 


ಜಂಗಮಭಕ್ತಿಯ ಮಾಡಿಹೆನೆಂದು ಮಹಾಮನೆಯ ಕಟ್ಟಿದ ಮತ್ತೆ, 
ಹಗೆ ಕಪಟವಂ ತಾಳ್ಗು ಶಿವರೂಪಿನಲ್ಲಿ ಬಂದು ಇಟ್‌ದಡೆ, ಅಂಗವ ಕೊಡದಿದ್ದಡೆ 
ಭಕ್ತಂಗದೇ ಭಂಗ. 
ಕಪಟದಿಂದ ಸತಿಯ ಹಿಡಿದಡೆ, ಗದಕದಲ್ಲಿದ್ದೆನೆಂದಡೆ, 
ತನ್ನ ಸತ್ಯಕ್ಕೆ ಭಂಗ. 
ಆಶೆಯಿಂದ ಬಂದು, ವೇಷವ ತಾಳಿ ರಾಶಿಯ ಹೊನ್ನ ಬೇಡಿದಡೆ, 
ಮನದಲ್ಲಿ ಆಶೆದೋಟ್‌ದಡೆ ತಾ ಪೂಜಿಸುವ ಈಶ್ವರಂಗೆ ಭಂಗ. 
ಇದಟಾಶೆಯ ಬಿಟ್ಟಲ್ಲದೆ, ಜಗದೀಶ್ವರನೊಲಿಯ. 
ಇದಟಾಶೆಯ ಬಿಡದೆ ಮಾಡುವನ ಭಕ್ತಿ, ಕೂಸು ಸತ್ತು ಹೇಸೊತದ ನಾತ ಬಿಡದಂತೆ 
ಅವರಿಗೇತಕ್ಕೊಲಿವ, ನಿಃಕಳಂಕಮಲ್ಲಿಕಾರ್ಜುನಾ? ll ೪೧೦॥ 


೨೧೭೨ 
ಪ್ರಮಾಣಿಸಿ ಅವಧರಿಸಿ ಮಾಡುವಂಗೆ 


ಮಾಡುವ ದ್ರವ್ಯಕ್ಕೆ ಹೇಂಗೆಂದು ಮನಗುಂದದಿರಬೇಕು. 
ನೀಡಿದ ಮತ್ತೆ, ನಿಜವಸ್ತುವಿನಲ್ಲಿರಬೇಕು. 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ on 


ಕೂಡಿದ ಮತ್ತೆ, ಹಿಂದಣ ಹಂಗ wei, ಸಂದಳಿದು, ಅಂದಂದಿಗೆ ಬಂದುದ ಕಂಡು 
ಬಾರದುದಕ್ಕೆ ಭ್ರಮೆಯಿಲ್ಲದಿರಬೇಕು. 

ಇಂತೀ ಸ್ಥಲ ಭಕ್ತಂಗೆ. 

ಮುಕ್ತಿಯನಟಿಸಿ ಇಪ್ಪವಂಗೆ ಇದೇ ಸತ್ಯಸಮರ್ಪಣ, ; 
RIEL Revere rats ಸದ್ಭಕ್ತಿ ನಿರ್ಲೇಪ. ॥ ೪೧೧ 1 
೨೧೭೩ 


ದಂಡಕ್ಕಂಜಿ, ಜಂಗಮಕ್ಕೆ ಇಕ್ಕುವ ದೋಷಕ್ಕಂಜಿ, ಧರ್ಮವ ಮಾಡುವ ಕಾಟಕ್ಕಂಜಿ 
ತ್ರಿವಿಧವ ಕೊಡುವ ನಾಟರಿಗೇಕೊ, ಸದ್ಭಕ್ತಿ? 
ಜಗದ ಘಾತಕರ ಫಾತಿಸದೆ, ವಿಷಯವನಟ್‌ಯದೆ, 
ಆಶೆಯಲ್ಲಿ ಸುಳಿವ ಭ್ರಾಂತುಮಾಜ್‌ಗಳನೇನೆಂದಟ್‌ಯದೆ, 
ವಸ್ತುವಿನಲ್ಲಿ "ಓತಿರ್ಪ' ಸಾತ್ವಿಕರನಟ್‌ದು ಸದ್ಭಕ್ತಿಯ ಮಾಡುವುದು. 
ಅಟಾದುದಕ್ಕೆ ಇದೇ ಕುಟುಹೆಂದು, ಮಜಯೊಳಡಗಿ ಮೊಜಕಿಯಿಡುತ್ತಿದೇನೆ, 
ನಿಃಕಳಂಕಮಲ್ಲಿಕಾರ್ಜುನಾ. ಎ ॥ ೪೧೨ ॥ 


೨೧೭೩ 


ಮಾಡಿ ಮಹುಗುವ, ನೀಡಿ ನಿಜವಿಲ್ಲದೆ ಇಹ 
ಕೊಟ್ಟು ಹೊಟ್ಟೆರೋಗವಿಕ್ಕುವ 
ಘಟ್ಟುವಿನ ಇರವು ಬಟ್ಟೆ ಬಡಿದುಂಬ, ಹೊಟ್ಟೆಹೊರಕ ಮಾಡುವ ಭಕ್ತಿ 
ಮೆಟ್ಟುಗುಳಿಯಲ್ಲಿ ನಿಂದು ತುತ್ತ ನುಂಗಿದಂತೆ, ನಿಃಕಳೆಂಕಮಲ್ಲಿಕಾರ್ಜುನ. ॥ ೪೧೩ I 


೨೧೭೫ 


ಅಂದಳದ ಮಂದೆ ವಂದಿಸಿಕೊಂಡೆನೆಂದು 
ತ್ರಿವಿಧವ ಹೆಜಕಿಹಿಂಗಿ ಮಾಡುವ ನಿರ್ಬಂಧಿಗನ ನೋಡಾ. 
ಕಂಡಕಂಡವರ ಮನೆಯಲ್ಲಿ ಕೊಂಡಾಡಬೇಕೆಂದು, 
ಹಿಂಡಕೂಡಿ ಕೂಳನಿಕ್ಕುವ ಭಂಡರಿಗೆಲ್ಲಿಯದೊ ಭಕ್ತಿ? 
ಇವರಂದಕ್ಕೆ ಅಂದೇ ಹೊಟಗು, ಸಂದೇಹವಿಲ್ಲ, ನಃಕಳಂಕಮಲ್ಲಿಕಾರ್ಜುನಾ. I ೪೧೪ ॥ 





೨೧೭೩ : 1 ಒತ್ತಿಪ್ಪ (ಗೊ. ೪೦. 


CC-0. Jangamwadi Math Collection. Digitized by eGangotri 


೬೨೬ ಸಕಲ ಪುರಾತನರ. ವಚನಗಳು-೧ 


೨೧೭೬ 


ಜಂಗಮವೆಂದು ಮಾಡಿ ಪಂಜ್ತಿಯಲ್ಲಿ ವಿಂಗಡಿಸಿ 
ಲೆಕ್ಕವ ಮಾಡುವ ದಂಡದ ಮನೆಯಲ್ಲಿ ಕೂಳನುಂಬ ಜಂಗಮಕ್ಕೆ 
ಭಂಡುಗೆಲಿದು ಬೇಡಿ ತಂದ ಭಂಡನ ಎಂಜಲ ತಿಂದಂತೆ 
ನಿಃಕಳಂಕಮಲ್ಲಿಕಾರ್ಜುನ. I ೪೧೫ ॥ 


೨೧೭೭ 


ಒಡಗೂಡಿಪ್ಪ ಲಿಂಗವನಜ್‌ಯದೆ ಅಡಿಯಿಟ್ಟು 
ಪೊಡವಿಯೊಳಗಣ ಅಡವಿ ಗಿಡುಗಳಲ್ಲಿಪ್ಪ ಮೃಡಾಲಯಮಂ ಕಂಡು 
ಪೊಕ್ಕು ಸಡಗರಿಸಿಕೊಂಡು ವರವ ಹಡೆವೆನೆಂದು ಬಿಡುವುದ ಕುಜ್‌ತು, 
ಅದು ಜಟ್‌ದು ಬೀಳೆ, ಕೊಟ್ಟ -ವರವನೆಂದು ನಿಶ್ಚಯಮಾಡಿದ ಮತ್ತೆ, 
ಸಾವರ ಕಂಡು ಅಚ್ಚು ಗಬಡುತ್ತಿ ಶ್ರಿದೇನೆ. 
ಇವರಿಗಿನ್ನೆತ್ತಣ ಮುಕಿ ಕ್ರಿಯೊ, ನೀಕಳಂಕಮಲ್ಲಿಕಾರ್ಜುನಾ. ॥ ೪೧೬ ॥ 


೨೧೭೮ 


ಕೈಯಲ್ಲಿ ಹಿಡಿದಡೆ ಕಲ್ಲು ಸಿಕ್ಕಿತ್ತಲ್ಲದೆ, ಲಿಂಗವಿಲ್ಲಾ ಎಂದೆ. 
ಕಣ್ಣಿನಲ್ಲಿ ನೋಡಿ ಕಬಳೀಕರಿಸಿದೆನೆಂದಡೆ ಅದು ಕವುಳಿಕವೆಂಬೆ. 
ಮನದಲ್ಲಿ ನೆನದು ಘನದಲ್ಲಿ ನಿಂದೆಹೆನೆಂದಡೆ ಭವಕ್ಕೆ ಬೀಜವೆಂದೆ 
ಕೈಗೂ ಕಣ್ಣಿ ಗೂ ಮನಕ್ಕೂ ಬಹಾಗ ತೊತ್ತಿನ ಕೂಸೆ? 
ಕಂಡ ಕಂಡವರ ಅಪ್ಪಾ ಅಪ್ಪಾ ಎಂಬ ಇಂತೀ ಸುಚಿತ್ರರನಟಯದೆ 
ಉದ್ಯೋಗಿಸಿ ನುಡಿವ ಜಗದ ಭಂಡಕರನೊಲ್ಲೆನೆಂದ ನಿಃಕಳಂಕಮಲ್ಲಿಕಾರ್ಜುನ. ॥ ೪೧೭ ॥ 


೨೧೭೯ 


ತಲೆಯ ಹಿಡಿಯಲಜಕಿಯದೆ ನಡುವ ಹಿಡಿದ ಮತ್ತೆ, 
ಕಚ್ಚದೆ ಸರ್ಪನೇನಮಾಡುವುದು? 
ಹಗೆಯ ಕೊಲಹೋಗಿ, ಅವನ ಕಡುಗಲಿತನಕ್ಕಂಜಿ ಅಡಿಗೆಣಗಿದಡೆ 
ಅವ ಒಡಗೂಡಿ ಇಟ್‌ಯದೆ ಮಾಣ್ಣನೆ? 
ಮೃಡನಡಿಯನಟ್‌ಯದೆ ನರಕದಲ್ಲಿ ಬೀಳುವ ಕುಟ್‌ಗಳಿಗೇಕೆ, sea? ಅಅಿವು. 
ಕಟೌ್‌ಗೊಂಡವಂಗಲ್ಲದೆ ಬಟ್‌ಮಾತಿಂಗುಂಟ. j 
ನಿಃಕಳುಕಮಲ್ಲಿಕಾರ್ಜುನಾ. ©oa E 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ 
೨೧೮೦ 


ತಥ್ಯವುಳ್ಳವಂಗೆ ತತ್ವದ ಮಾತ ನುಡಿದು, ಹೊತ್ತು ಹೋಟಲೇಕೆ? 
ಭಕ್ತಿಯುಳ್ಳವಂಗೆ ಕೃತ್ಯಕ್ಕೆ ಸಿಕ್ಕಿ ಸುಚಿತ್ತವನಅಸಲೇಕೆ? 
ಚಿತ್ತದ ಕಲೆಯ ಬಲ್ಲ ವಿರಕ್ತನೆನಿಸಿಕೊಂಬವಂಗೆ, ತ್ರಿವಿಧಕ್ಕೆ ಹೊತ್ತು ನಿತ್ತರಿಸಲೇಕೆ? 
ಇವರೆಲ್ಲರ ಗುಣ, ಕತ್ತೆ ಹೊಜಿಕಯ ಹೊತ್ತಿರ್ಪದನಣಾೌಯದೆ, 
ವಿಷಯಕ್ಕೆ ಹಜ್‌ವ ಅದಜಿಚ್ಚಿಗದಂತಾಯಿತ್ತು, `ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೧೯ ॥ 


೨೧೮೧ 


ಶ್ವಾನಜ್ಞಾನಿಗಳೆಲ್ಲಾ ಸಮ್ಮಜ್ಞಾನವ ಬಲ್ಲರೆ? 
ಲೌಕಿಕದ ಧ್ಯಾನಮೌನಿಗಳೆಲ್ಲಾ ಸ್ವಾನುಭಾವಿಗಳಹರೆ? 
ಇದಟ ಭಾವವನಟ್‌ಯದೆ, ಭ್ರಮೆಯೊಳಗೀ ವಸ್ತುವಿನ ಠಾವನಟ್‌ಯದೆ ವಾಯವಾಗಿ, 
ಇಂತೀ ಗಾವಿಲರಿಗೆಲ್ಲಿಯದೊ ಸಮ್ಮಜ್ಞಾನದ ಹೊಲಬು? 
ಇಂತಿವ ನೀನೆ ಬಲ್ಲೆ, ನಾನಟ್‌ಯೆ ನಿಃಕಳಂಕಮಲ್ಲಿಕಾರ್ಜುನಾ. ॥೪೨೦॥ 


೨೧೮೨ 


ಮಾತಿಗೆ ಮಾತನಾಡಿಹೆನೆಂದಡೆ ಪಥಕ್ಕೆ ಕಡೆಮೊದಲಿಲ್ಲ. 
ನಿರ್ಜಾತರನಟ್‌ವುದೆ ನಿತ್ಯ, 
ಮಿಕ್ಕಾದ ಶುಸ್ತ್ರದ ಸಂತೆಯ ಮಾತು ಅದೇತಕ್ಕೆ ಬಾತೇ! 
ಭಾಸುರತೇಜನು ನಿರ್ಜಾತನು ನೀನೆ, ನಿಃಕಳಂಕಮಲ್ಲಿಕಾರ್ಜುನಾ. 1 ೪೨೧॥ 


೨೧೮೩ 


ಮಾತಿನ ಮಾಲೆ ಎಷ್ಟಾದಡೆಯೂ ಉಂಟು, 
ಖ್ಯಾತಿಯ ಮಾಟ ಜಗದೊಳಗೆ ಎಷ್ಟಾದಡೂ ಉಂಟು. 
ಜಗದೀಶನನಜೌವ ಆತನಿದ್ದ ಠಾವೇ ಭಾಸುರತೇಜಪ್ರಕಾಶ 
ಅದಟ್‌ಂದಾಚೆಯ ಮಾತು, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೨೨॥ 


೨೧೮೪ 


ನಿಶ್ಚಟಭಾಷೆಯ ನುಡಿದ ಮತ್ತೆ, ರಣದಲ್ಲಿ ವಾಸಿಗೆ ಸಾಯಲೇಬೇಕು. 
ಈಶಲಾಂಛನವ ಹೊತ್ತು ಮತ್ತೆ ಸತ್ಯದ ವಾಸಿಗೆ ಸಾಯದ : 
ವೇಷಧಾರಿಗಳವರೇತಕ್ಕೆ ಬಾತೆ? ನಿಃಕಳಂಕಮಲ್ಲಿಕಾರ್ಜುನಾ? ॥ ೪೨೩ ॥ 


CC-0. Jangamwadi Math Collection. Digitized by eGangotri 


ಈಶ್ವರನಂಗವ ತಾಳಿದ ಮತ್ತೆ ಪರದೇಶಿಕನಾಗಿರಬೇಕು. 
ತ್ರಿವಿಧದ ಆಶೆಗೆ ಮನ ಹಸರಿಸದಂತಿರಬೇಕು, ಆತನ ಗುಣ 
ನಿರ್ಜಾತನು ತಾನೆ, ನಿಃಕಳಂಕಮಲ್ಲಿಕಾರ್ಜುನಾ. 1೪೨೪ | 


೨೧೮೬ 


ಕತ್ತೆ ಬತ್ತಲೆ ಇದ್ದಡೆ ನೆಟ್ಟನೆ ನಿರ್ವಾಣಿಯೆ? 
ಹುಚ್ಚ ಹೊಟ್ಟೆಗೆ ಕಾಣದೆ, ಎತ್ತಲೆಂದಟ್‌ಯದೆ ಮರ್ತ್ಯದೊಳಗಿರ್ದಡೆ, 


ನಿಶ್ಚಟ ವಿರಕ್ತನೆ? 
ಇಂತಿವರ ತತ್ತು ಗೊತ್ತ ಬಲ್ಲವಂಗೆ ಇನ್ನೆತ್ತಣ ಭಕ್ತಿ ವಿರಕ್ತಿಯೊ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೨೫ ॥ 


೨೧೮೭ 


ಕುರುಡನ ಮುಂದೆ ಗುಣಮಣಿ ಇದ್ದಡೆ, ಅದ ಎಡಹುವನಲ್ಲದೆ ಕಾಣಲಜಿಯ 
ಸರಡನ ಮುಂದೆ ಸತ್ಯವಿದ್ದಡೆ, ನಿಶ್ಚಯಿಸಬಲ್ಲನೆ? 
ಬರಡಿಯ ಕೈಯಲ್ಲಿ ಮಕ್ಕಳಿದ್ದಡೆ, ತೊಐಕಿವುದೆ ಮೊಲೆ? 
ಅಟಿ ವುಹೀನರಂಗದಲ್ಲಿ ಕುಚುಹಿರಲಾಗಿ ಅಜ್‌ಯಬಲ್ಲರೆ? 
ಇವು ಬಜಿಯ ಮಾತಿನ ಸೊಲ್ಲೆಂದೆ. 
ಎನ್ನೊಡೆಯ ಕೈಯ್ಯ ಗಡಿಗೆಯ ಬಿಡಿಸಾ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೨೬೭ ॥ 


೨೧೮೮ ' 


ರುದ್ರ ದೈವವೆಂದಡೆ, ಅರ್ಧನಾರಿಗೆ ಸಿಕ್ಕಿದ. 
ಚಿದ್ರೂಪ ದೈವವೆಂದಡೆ, ಹೊದ್ದಿಹುದಕ್ಕೆ ರೂಪಿಲ್ಲ. 
ಮತ್ತೆ, ಮಹತ್ತಪ್ಪ ಘನವ ನೆನೆದೆಹೆನೆಂದಡೆ, 'ಮಾಂತಿಗೊಳಗಾಯಿತ್ತು.! 
ಮತ್ತೆ ವಸ್ತುವ 3ಇನ್ನೇತಖಸಿಂದ? ಕಾಬೆ, 
ಗುರು ನರನಾದ, ಲಿಂಗ ಪಾಷಾಣವಾಯಿತು, ಜಂಗಮ ಆಶೆಕನಾದ. 
ಇವೆಲ್ಲವನಣೌವ ಮನ ಭೀಜವಾಯಿತ್ತು, ಎನಗಿನ್ನೇವೆ ನಿಃಕಳಂಕಮಲ್ಲಿಕಾರ್ಜುನಾ. ॥೪೨೭॥ 


೨೧೮೮ : 8 ಮಾತಿಂಗೊಳಗಾಯಿತ್ತು (ಗೊ. ೪೦). 2 ಇನ್ನೆಷಅೌಂದ (ಗೊ. ೪೦). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ 


೬೨೯ 
೨೧೪೯ 
ಗುರುವೆಂಬೆನೆ, ಕಂಡಕಂಡವರಿಗೆ ಲಿಂಗವ ಕೊಟ್ಟು ದ್ರವ್ಯಕ್ಕೆ ಹಂಗಿಗನಾದ. 
ಲಿಂಗವೆಂಬೆನೆ ,ಸಂಸಾರಕ್ಕೆ ಆಂಗವ ಕೊಟ್ಟ, 
ಜಂಗಮವೆಂಬೆನೆ, ಕಂಡಕಂಡವರ ಆಂಗಳವ ಹೊಕ್ಕು ಬಂಧನಕ್ಕೊಳಗಾದ 
4 wove, : 
ಎನಗಿದಜಂದವಾವುದೊ, ನಿರಂಗ ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೨೮ ॥ 


೨೧೯೦ 


ತನ್ನ ತಾನಜ್‌ದು ಕಂಡೆಹೆನೆಂದಡೆ, ಆ ಚಿತ್ತ ಬಣ್ಣದ ಬಯಲು. 
ಇದಿರುವ ಕುಜ್‌ತು ಕೇಳಿ ಕಂಡೆಹೆನೆಂದಡೆ, ಆ ಭಾವ ಭ್ರಮೆಗೊಳಗು. 
ಭಕ್ತಿಯಲ್ಲಿ ನಡೆವ ಭಕ್ತರಿಗಿನ್ನೆತ್ತಣ ಮುಕ್ತಿಯೊ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೨೯ Il 


೯೧ 


ಶರೀರದ ನೆಲೆಮನೆಯಲ್ಲಿರ್ದು ನೆಜಿ*ವ ವಸ್ತುವನಟ್‌ವುದಕ್ಕೆ ಕುಜುಹಾವುದು. 
ಸಂಚಾರದ ಪ್ರಕೃತಿಯ ನಿಳಯದಲ್ಲಿರ್ದು ನೆಜಕಿ ಸುಳುಹಿಗೆ 
ಒಳಗಲ್ಲದವನನಜ್‌ವ ನಟ್‌ವ ಪರಿಯಿನ್ನೆಂತೊ 
ಅಟಾದೆನೆಂಬುದು ಅದು ತಾ ಅಜ್‌ವೊ, ಮಜಕಿವೆಯ ತೆಜನೊ? 
ಇದು ಎನಗಜ್‌ಯಬಾರದು 
COPS ಕುಜುಹ ಹೇಳಾ, ಎನ್ನೊಡೆಯ ನಿಃಕಳಂಕಮಲ್ಲಿಕಾರ್ಜುನಾ. ॥ಳ೪೩೦॥ 


೨೧೯೨ 


ಅಪಮಾನಿಗೇಕೆ ಸಿರಿ, ವೀರಗೇಕೆ ಕೈದು? 
ಧೀರಗೇಕೆ ಮಂತ್ರ, ಇವಜಾಗುಹೋಗನಳಕಿಯದೆ 
ಬೋಧೆಗೆ ಸಿಕ್ಕುವ ನಾದವ ಲಾಲಿಸುವ ನಾಗಫಣಿಯಂತೆ 
ಅದು ತಿದ ಮತ್ತೆ, ಹೋದ ಹೊಲಬೆಂದ ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೩೧ I 


೨೧೯೩ 


ಉದಕದಲ್ಲಿ ತೊಳೆದು ಕಂಡೆಹೆನೆಂದಡೆ, ಮಲಿನವಲ್ಲ. 
ಪುಷ್ಪದಲ್ಲಿ ಪೂಜಿಸಿ ಕಂಡೆಹೆನೆಂದಡೆ, ಹೊತ್ತಿನ ವೇಳೆಗೆ ಬಂದು ಗೊತ್ತಮುಟ್ಟುವನಲ್ಲ. 
ನಾನಾ ಉಪಚಾರದಿಂದ ಭಾವಿಸಿ ಕಂಡೆಹೆನೆಂದಡೆ, ಭ | ಮೆಯವನಲ್ಲ. 


ಇದನಟ್‌ದು ಮಣವೆಗೆ ತೆಣಹಿಲ್ಲದಿರ್ಪವೊಡಗೂಡಿದವನೇ ೨ 
ನಿಃಕಳಂಕಮಲ್ಲಿಕಾರ್ಜುನಾ. ಥೆ ॥ ೪೩೨ ॥ 


CC-0. Jangamwadi Math Collection. Digitized by eGangotri 


೬೩೦ ಸಕಲ ಪುರಾತನರ ವಚನಗಳು-೧ 
೨೧೯೪ 


ಭಕ್ತಿಯಂ ಮಾಡಿ ವಸ್ತುವಂ ಕಾಣಬೇಕೆಂಬರು, ಕರ್ಮಕಾಂಡಿಗಳು. 
ಭಕ್ತಿಯಿಲ್ಲದೆ ಚಿತ್ತದ ಗೊತ್ತನಖೌಯಬೇಕೆಂಬರು, ಆಧ್ಯಾತ್ಮಭಾವಕಾಂಡಿಗಳು. 
ದರ್ಪಣದಲ್ಲಿಪ್ಪ ಒಪ್ಪದ ಭೇದವ, CH ಇಷ್ಟವಿಲ್ಲದೆ ದೃಷ್ಟವ ಕಾಬ ಪರಿಯಿನ್ನೆಂತೊ? 
ಮುಕುರದ ಅಂಗವಿದ್ದು ಪ್ರಕೃತಿ ತನು ಮುಸುಕಿದಲ್ಲಿ 
ಮುಖದ ಸುಖದ ಸುಖನೆಲೆಯ ವಿಚಾರಿಸಬಹುದೆ? 
ಸಕಲವೆಂದಡೆ ಇಷ್ಟ, ನಿಷ್ಕಲವೆಂದಡೆ ಅದಜ ಅಭೀಷ್ಟ. 
ಈ ಉಭಯದ ತಟ್ಟಿಗಾಜದೆ ಹೊತ್ತುಹೋರುವರ ಮಾತಿನ 
ಕತ್ತಿಯ ಬಾಯಿಧಾರೆಯ ಗಾಯಕ್ಕೆ ಇನ್ನೇತಅ ಮದ್ದೆಂದೆ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೩೩ ॥ 


೨೧೯೫ 


ಮಾತಿನ ಗೆಲ್ಲಸೋಲದಲ್ಲಿ ಅಜಾತನನಟ್‌ಯಬಾರದು. 
ಶಾಸ್ತ್ರದ ಗೀತಿಯ ಗುಣದಲ್ಲಿ ಪ್ರಖ್ಯಾತವಾನನ ನೀತಿಯ ವೇಷವನಜ್‌ಯಬಾರದು. 
ಉಂಟೆಂಬವನಲ್ಲಿ ಇಲ್ಲಾ ಎನಲೇಕೆ? ಇಲ್ಲಾ ಎಂಬವನಲ್ಲಿ ಉಂಟಿನಲೇಕೆ? 
ಈ ಉಭಯದ ಕಂಟಕವನೀಂಟಿಯಲ್ಲದೆ, ನಿಜವಲ್ಲ, ನಿಃಕಳಂಕಮಲ್ಲಿಕಾರ್ಜುನ. ॥ ೪೩೪ ॥ 


೨೧೯೬ 


ಈದ ಪಶುವಿನ ಮೊಲೆಯಲ್ಲಿ ಕೈಯನಿಕ್ಕಿದಡೆ ಕ್ಷೀರವಲ್ಲದೆ, 
ಬಂಜೆಯಾವಿನಲ್ಲಿ ಉಂಟೆ? 
ಇದಂದವ ತಿಳಿವುದು ಲಿಂಗಾಂಗಿಗಳು. 
ಹೊತ್ತು ತುಂಬಿದವಳು ಬಲ್ಲಳು ತನ್ನ ನಿಸ್ತರಿಸುವ ಬೇನೆಯ. 
ಭಕ್ತಿಯುಳ್ಳವರು ಬಲ್ಲರು ನಿಶ್ಚಟಲಿಂಗಾಂಗಿಗಳ. 
ಇಂತೀ ಸತ್ಯವನಜೌಯದೆ ಹೊತ್ತುಹೋಕನಾಗಿ ನುಡಿವ ಮರ್ತ್ಯರಿಗೇಕೆ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೩೫ ॥ 


೨೧೯೭ 


ನಾನು ನೀನೆಂಬುಭಯವ ಭೇದಿಸಿ ಹೋರಲೇಕೆ? 
ವಸ್ತು ತಾನಾದ ಮತ್ತೆ 
ಇಷ್ಟವನಉೌಯದೆ ಆತ್ಮತೇಜಕ್ಕೆ ಮಾತಿನ ಘಾತಕಕ್ಕೆ, 
ತಮ್ಮ ಪ್ರಖ್ಯಾತದ ಧಾತು ಕುಂದಿಹಿತೆಂದು ಮಾತಿಗೆ ಮಾತ ನುಡಿದು, 
ಗೆದ್ದಹನೆಂಬ ಪಾಷಂಡಿಗಳಿಗೇಕೆ ಸುಚಿತ್ತ ಸಮ್ಯಜ್ಞಾನ, ನಿಃಕಳಂಕಮಲ್ಲಿಕಾರ್ಜುನಾ. ॥೪೩೬॥ 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ 


(5 
5 


೨೧೯೮ 


ತತ್ವಬ್ರಹ್ಮವ ನುಡಿವ ಹಿರಿಯರೆಲ್ಲರು-ಮ್ಯತ್ಯುವಿನ ಬಾಯ ತುತ್ತಾದರು. 
ಇಹಪರದ ಶುದ್ಧಿ ಯ ಹೇಳುವ ಹಿರಿಯರೆಲ್ಲರೂ 
ಅನ್ನವನಿಕ್ಕಿ ಹೊನ್ನ ಕೊಡುವ ಅಣ್ಣಗಳ ಮನೆಯ ಎತ್ತುವ ಕೂಸಾದರು 
ಇನ್ನಾರಿಗೆ ಹೇಳುವೆ, ಆಜೂಢದ ಶುದ್ಧಿಯ ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೩೭ ॥ 


೨೧೯೯ 


ಮಾತಿನ ಮಾಲೆಗೆ ಹೋರಲೇಕೊ, ಆತನನಜ್‌ದಿರ್ದವಂಗೆ? 
ಜಗದಲ್ಲಿ ಸುಳಿವ ಭ್ರಾಂತರ ಶುದ್ಧಿಯೇಕೆ, ನಿಭ್ರಾಂತಂಗೆ? 
ಅಕಳಂಕಗೇಕೆ, ಉರಿ ಸಿರಿ ಹೊಳಿಗು ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೩೮ ॥ 


೨೨೦೦ 


ರಾಜರಲ್ಲಿ ಹೊಕ್ಕ ಮತ್ತೆ, ಅವರ ಆಗುಚೇಗೆಯ ಹೇಳಬೇಕು. 
ಬೇಗೆಯ ಅಳರಿನಲ್ಲಿ ಹೊಕ್ಕ ಮತ್ತೆ, ಸೂಡಿಗೆ ಅಂಜಲೇಕೆ? 
ಸುಖವ ಮಚ್ಚಿ ಅಖಿಳರೊಡನೆ ಬೆರಸಿದ ಮತ್ತೆ, ಅಕಳಂಕತನವುಂಟೆ? 
ಇಂತೀ ಬಕಧ್ಮಾನಿಗಳ ಧ್ಯಾನ ಮಕರದ ಒಲುಮೆಯಂತೆ 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೩೯ ॥ 


೨೨೦೧ 


ಕಣ್ಣಿನಲ್ಲಿ ನೋಡಿ ಕಂಡೆಹೆನೆಂದಡೆ, ರೂಪಿಂಗೊಡಲಿಲ್ಲ. 
ಕೈಯಲ್ಲಿ ಮುಟ್ಟಿ ಕಂಡೆಹೆನೆಂದಡೆ, ನೆಟ್ಟಗುಂಟವಲ್ಲ. 
ಮನದಲ್ಲಿ ನೆನೆದು ಕಂಡೆಹೆನೆಂದಡೆ, ಅನುವಿಂಗಗೋಚರ. 
ಈ ಅನುಪಮಲಿಂಗವಾರಿಗೂ ಸಾಧ್ಯವಲ್ಲ. 
ಘನಮಹಿಮ ನೀವೆ ಬಲ್ಲಿರಿ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೪೦ ॥ 


೨೨೦೨ 


ತ್ರಿಕರಣಶುದ್ಧ ವಿಲ್ಲದವನ ಮಾಟ, ನೇಣು ಹಟ್‌ದವನಾಟ. 


ಭಯಭಕ್ತಿ ಇಲ್ಲದವನ ಕೈಯ ದ್ರವ್ಯಕ್ಕೆ ಆಶೆಯ ಮಾಡುವ ಭವಭಾರಿಗೆ, ಭವವೇ ಕಡೆ! 
ಅದಕ್ಕೆ ಏನೂ ಇಲ್ಲಾ ಎಂದೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೪೧॥ 


3 CC-0. Jangamwadi Math Collection. Digitized by eGangotri 


೬೩೨ ಸಕಲ ಪುರಾತನರ ವಚನಗಳು-೧ 


೨೨೦೩ 


ಕುಸುಮದೊಳಗಣ ಗಂಧ ಹೋದ ಮತ್ತೆ, ಕುಸುಮವನಾರು ಬಲ್ಲರು? 
ದರುಶನದಲ್ಲಿ ಜ್ಞಾನವಿಲ್ಲದ ಮತ್ತೆ, ದರುಶನವನಾರು ಬಲ್ಲರು? 
ಮಾತ ಕಲಿತು ನುಡಿವರಲ್ಲಿ, ನಿರ್ಜಾತನ ನೆಲೆ ಇಲ್ಲದಲ್ಲಿ ಮಾತನಾರು ಬಲ್ಲರು? 
ಇಷ್ಟನಟ್‌ಯದೆ ಇದ್ದಡೆ, ಇವರೆಲ್ಲರೂ ಭ್ರಾಂತುಯೋಗಿಗಳೆಂದೆ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೪೨ ॥ 


೨೨೦೪ 


ಅಮೃತ ಸಾರವ ಬಲ್ಲುದೆ? ಶಾಖೆ ಫಲವ ಬಲ್ಲುದೆ? 
ನಿರ್ಜಾತರ ಜಾತ ಬಲ್ಲನೆ? ಅವನೇತಕ್ಕೂ ಸಿಕ್ಕ, 
ಅಜೌಯದವರಾಸೆಗೆ ಸಿಕ್ಕುವ, 
ಇದು ಭಾಷೆ ಎಂದೆ, ನಿಃಕಳಂಕಮಲ್ಲಿಕಾರ್ಜುನ. ' ॥ ೪೪೩ ॥ 


೨೨೦೫ 
ಭಕ್ತರ ಪಾವನವ ಮಾಡಿಹೆನೆಂದು ಮೊತ್ತವ ಕೂಡಿ, 
ಚಿತ್ತಕ್ಕೆ ಬಂದಂತೆ ಕಂಡುದ ಬೇಡಿ ಭಕ್ತರ ಭವವ ತೊಳೆದೆನೆಂದು 


ನಿಶ್ಚಯಿಸಿಕೊಂಡಿಪ್ಪ 
ಅಚ್ಚುಗದವರ ಕಂಡು ಬೆಚ್ಚಿ ದೆನಯ್ಯಾ, ನಿಃಕಳಂಕಮಲ್ಲಿಕಾರ್ಜುನಾ. ॥ PPP ॥ 


೨೨೦೬ 
ಹೆಣ್ಣು ಹೊಣಗಣದೆಂದು, ಹೊನ್ನು ಹೊಜಿಗಣದೆಂದು, ಮಣ್ಣು ಹೊಜಿಗಣದೆಂದು 


ಸುಬೋಧೆಯ ಇದಿರಿಗೆ ಹೇಳಿ, ದುರ್ಬೋಧೆಯಲ್ಲಿ ತಾವು ನಡೆವುತ್ತಿಹ 
ದುರ್ಗುಣಿಗಳ ಕಂಡು ನಾಚಿಕೆಯಾಯಿತ್ತು ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೪೫ ॥ 


೨೨೦೭ 
ಪಾಪ-ಪುಣ್ಯವಿಲ್ಲಾ ಎಂದು ನುಡಿವ ಕಾಕರ ಮಾತ ಕೇಳಲಾಗದು. 
ಅವರು ಇದಿರಿಗೆ ನಿರಾಶೆಯ ಹೇಳಿ, ತಾವು ಆಶೆಯೆಂಬ ಪಾಶದಲ್ಲಿ ಕಟ್ಟುವಡೆವ 
ವೇಷಧಾರಿಗಳ ಕಂಡು ನಾಚಿತ್ತೆನ್ನ ಮನ, ನಿಸಕಳಂಕಮಲ್ಲಿಕಾರ್ಜುನ. ॥ ೪೪೬ ॥ 


CC-0. Jangamwadi Math Collection. Digitized by eGangotri < 


ಮೋಳಿಗಯ್ಯಗಳ ವಚನ 


೨೨೦೮ 


ಇಕ್ಕುದಕ್ಕೆ ಮುನ್ನವೆ ಬಾಯಾಜ್‌, ಕೊಡುವುದಕ್ಕೆ ಮುನ್ನವೆ ಕೈಯಾಂತು ಮತ್ತೇಕೆ? 


ಮಾತಿನ ಮಾಲೆಯ ತೂತರುಗಳ ಕಂಡು ನಿರ್ಜಾತನಡಗಿದ, 
ನಿಃಕಳಂಕಮಲ್ಲಿಕಾರ್ಜುನಾ. 


೨೨೦೯ 
ಕೊಲ್ಲಬಾರದು ಎಂದು ಎಲ್ಲಕ್ಕೆ ಹೇಳಿ, 


ಮತ್ತೆ ಗೆಲ್ಲ-ಸೋಲದ ಮಾತು ಅಲ್ಲ-ಅಹುದೆಂದುಹೋರಲೇಕೆ? 
ಅದೆ ಕೊಲ್ಲದ ಕೊಲೆ, ನಿಃಕಳಂಕ ಮಲ್ಲಿಕಾರ್ಜುನಾ. 


೨೨೧೦ 


ಇಜನಿವ ಅಸಿ ನೋವ ಬಲ್ಲುದೆ? ಬೇಡುವಾತ ರುಜವ ಬಲ್ಲನೆ? 


ಕಾಡುವ ಕಾಳುಮೂಳರ ವಿಧಿ ಎನಗಾಯಿತ್ತು, ನಿಃಕಳಂಕಮಲ್ಲಿಕಾರ್ಜುನಾ. 


೨೨೧೧ 


ಕೊಂದು ಕುಟ್ಟಿ ದಂಡವ ಕೊಂಬವಂಗೆ 
ಅದು ಬಂದಿಕಾಜಿತನವೊ, ಕೃಪೆಯೊ ಇದಿಂದವ ತಿಳಿಯಬೇಕು. 
ಬಂದು ಉಂಡುಹೋಹ ಜಂಗಮಕ್ಕೆ 
ಇದಅ ಸಂದನಟ್‌ಯದಿರ್ದಡೆ ಬಂಧದಲ್ಲಿ ಬಿದ್ದ ವಿಹಂಗನಂತೆ 
ಇದಅ ದಂದುಗವ ನೋಡಲಾ ನಿಃಕಳೆಂಕಮಲ್ಲಿಕಾರ್ಜುನಾ. 


೨೨೧೨ 


ಉಂಬ ಊಟ ನಿನಗೊ ಅಶನಕ್ಕೊ ಎಂಬುದನಟಿ್‌; 


॥ ೪೪೭ Il 


॥ ೪೪೮ ॥ 


Il ೪೪೯॥ 


॥ ೪೫೦ I 


ಮಾಡುವ ಭಕ್ತಿ ಮಾಡುವಂಗೊ ಮಾಡಿಸಿಕೊಂಬವಂಗೊ ಎಂಬುದ ತಿಳಿದ ಮತ್ತೆ, 


ಹೋರಿ ಆರಜವ ಮಾಡಲೇಕೆ? 
ಹೊನ್ನ ಹೊನ್ನ ಕೊಂಡು ಬಪ್ಪಂತೆ ತಾ ತನ್ನ ತಿಳಿದ ಮತ್ತೆ 
ಅನ್ಯವೇಕೊ, $ಕಳಂಕಮಲ್ಲಿಕಾರ್ಜುನಾ. 


a CC-0. Jangamwadi Math Collection. Digitized by eGangotri 


॥ ೪೫೧ U 


Lae ಸಕಲ ಪುರಾತನರ ವಚನಗಳು-೧ 
೨೨೧೦೩ 


, ಮುಕುರಕ್ಕೆ ತಮಂಧವೆಂದು ಒರಸಿದರುಂಟೆ? 
ಉದರಕ್ಕೆ ತೃಷೆಯೆಂದು ನೀರಡಸಿದರುಂಟೆ? 
ಬೆಂಕಿಗೆ ಚಳಿಯೆಂದು ಅಂಗಕ್ಕೆ ಹೊದಿಸಿದವರುಂಟೆ? 
ಲಿಂಗಾರೂಢಗೆ ಅವರಂಗಕ್ಕೆ ಮಾಡಿದೆವೆಂದಡೆ, 
ಅದಜಂದವ ತಿಳಿಯಾ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೫೨ 1 


೨೧೪ 
ಕೊಂಡ ಅನ್ನದಿಂದ ಅಜೀರ್ಣ ಬಂದಡೆ, ಆ ಅಜೀರ್ಣ ತನಗೊ, ಅಂಗಕ್ಕೊ ? 


ತನ್ನ ಅನುವ ತಾನಚ್‌ಯದೆ ಬಂದುಂಬ ಜಂಗಮದಲ್ಲಿ 
ಆಂಗವನಅಸುವ ಲಿಂಗದೂರರಿಂಗೇಕೆ ಜಂಗಮಭಕ್ತಿ, 'ನೀಕಳಂಕಮಲ್ಲಿಕಾರ್ಜುನಾ. ॥೪೫೩॥ 


೨೨೧೫ 


ಪೂಜೆಯ ಮಾಡುವಲ್ಲಿ ಪುಣ್ಯವನಟ್‌ಯದೆ ಮಾಡಬೇಕು. 
ಹೆಣ್ಣು ಹೊನ್ನು ಮಣ್ಣ 'ಕೊಡುವಲ್ಲಿ, ಹಮ್ಮು ಬಿಮ್ಮಿಲ್ಲದಿರಬೇಕು. 
ಎರಡು ತಲೆದೋಣಿದೆ. ಒಂದು ನಾಮ ನಷ್ಟ ವಾಗಿ 
ಇಂತಿವ ಕಳಿದುಳಿದ ಮತ್ತೆ ಹೋದ ಹೊಲಬಿಲ್ಲ, 
ಕೊಟ್ಟು ಕೊಂಡೆಹೆನೆಂಬ ಕೊಳುವಿಡಿಯಿಲ್ಲ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೫೪ ॥ 


೨೨೧೬ 


ತಾ ಮಾಡಿದೆನೆಂದಡೆ ತನ್ನ ಕೆಳಗಣದೆ ಆಣವ ಮಾಯಿಕ ಕಾರ್ಮಿಕವ ಕೊಡೆನೆಂದು 
ಮನಕ್ಕೆ ತೋಣಾೌದಡೆ, ತನ್ನ ಕೆಳಗಣ ಬೇಡುಗವೆ, ಈ ಮೂಳು, 
ಉಭಯಕ್ಕೆ ಒಡಲಿಲ್ಲ, ತನಗೆ ತೆಅಹಿಲ್ಲ. 


ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೫೫ ॥ 
೨೨೧೭ 
ಉಂಡು ಕೊಂಡಾಡುವನ್ನಬರ, ವೇಸಿಯ ಮನೆಯ ದಾಸಿಯ ಬಜುಹೊಂಡನೆಂದೆ. 
ಈಶ್ವರನ ರೂಪ ತೊಟ್ಟು ಕೈಯ್ಯಾಂತು ಬೇಡಿದಡೆ, 


ವೇಷದ ಮಣಜ*ಯ ಬಲೆಯ ಬೀಸುವ ಬೇಟೆಕಾಣನೆಂಬೆ. 

ಆಗಮವ ಕಲಿತು ಅವರಿಗೆ ಆಗಹೇಳಿ ಹೋಗಿನ ದ್ರವ್ಯಕ್ಕೆ ಕೈಯ್ಯಾನುವ 

ಈ ಲಾಗಿನ ಅಣ್ಣಗಳ ಬಗೆಯ ಭಕ್ತಿಯಲ್ಲಿ ಇದ್ದೆಹೆನೆಂಬವರಿಗೆ 

ಸತ್ತು ಸಾಯದ ಕುದುರೆಗೆ ಹುಲ್ಲನಡಕುವಂತಾಯಿತ್ತು, ನಿಃಕಳಂಕಮಲ್ಲಿಕಾರ್ಜುನ. ॥೪೫೬॥ 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ 
೨೨೧೮ 


ಇಷ್ಟಲಿಂಗವನಜ್‌ದು ಪೂಜೆಯ ಮಾಡಿ, 
ಪ್ರಾಣಲಿಂಗವನಜೀ್‌ದು ಪಥ್ಯವ'ಕೊಂಡು, 
ಜಂಗಮವಾದೆವೆಂಬ ಮಿಥ್ಯತಥ್ಯದ ಅಣ್ಣಗಳು ಕೇಳಿರೋ. 
ಕೊಟ್ಟಾತ ಗುರು, ಕೊಂಡಾತ ಶಿಷ್ಯನೆಂದು 
ಜಗದಲ್ಲಿ ಅಂದಗಾಜ್‌ಕೆಯಲ್ಲಿ ನಡೆವ ಭಂಡರಿಗೇಕೆ ಲಿಂಗಾಂಗ, 
ನಿಃಕಳಂಕಮಲ್ಲಿಕಾರ್ಜುನಾ? ॥ ೪೫೭ ॥ 


೨೨೧೯ 


ಪ್ರಾಣಲಿಂಗಿಗಳೆಂದು ನುಡಿವ, ನಾಚಿಕೆಯಿಲ್ಲದ ಅಣ್ಣಗಳು ಭಾವಿಸಿರಯ್ಯ. 
ತನು ಸೋಂಕುವುದಕ್ಕೆ ಮೊದಲೇ ಮನ ಸೊಂಕಿತ್ತಲ್ಲಾ! 
ತನುಹಿಂಗಿ ಅರ್ಪಿಸುವ ಠಾವಿನ್ನೆಲ್ಲಿಯದೊ? 
ತಂಗು ಮನವಜಾದುದಿಲ್ಲ, ಅಂಗಲಿಂಗ ಅರ್ಪಿತವೆಂತಾಯಿತ್ತೊ? 
೦ತೀ ಭಂಗಿತರ ಕಂಡು ಹಿಂಗಿದೆನಯ್ಯಾ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೫೮ ॥ 


೨೨೨೦ 


ತಾಗಿದ ಮತ್ತೆ ಬಾಗುವರೆಂಬುದನೆಲ್ಲರೂ ಬಲ್ಲರು. 
ಸೋಂಕಿದ ಮತ್ತೆ ಅರ್ಪಿತವೆಂಬುದನೆಲ್ಲರೂ ಬಲ್ಲರು. 
ಅರ್ಪಿತ ಅನರ್ಪಿತವೆಂಬುದನು ಮುಂದಕ್ಕೆ ಮುನ್ನವಜೀ್‌ದು 
ಭೇದಿಸುವ ಅರ್ಪಿತ ಅವಧಾನಿಗೆ ಬಿಡುಮಡಿ ಇಲ್ಲವೆಂದೆ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೫೯ ॥ 


೨೨೨೧ 
ತಾ ನಡೆಯಲಟಿಯದೆ ಮೊನೆಯ ಮೆಟ್ಟಿ ಬಯ್ವವನಂತೆ, 
ತನ್ನ ಇಷ್ಟವ ತಾನಜ್‌ಯದೆ ಕೊಟ್ಟವನ ಕಷ್ಟವ ಮಾಡುವನಂತೆ, 


ಈ | ದೃಷ್ಟವನಜ್‌ಯದೆ ಮೆಟ್ಟಿದ ಹೆಜ್ಜೆಯ 'ಮೆಟ್ಟುವ ಗಾಣದ ಎತ್ತಿನ ತೆಜಿದಂತ್ರೆ, 
ಇವರಿಗೆ ಇಷ್ಟ ದ ಶುದ್ಧಿ ಏಕೋ ನೀಕಳಂಕಮಲ್ಲಿಕಾರ್ಜುನಾ. IW ೪೬೦ ॥ 


a CC-0. Jangamwadi Math Collection. Digitized by eGangotri 


೬೩೬ ಸಕಲ ಪುರಾತನರ ವಚನಗಳು-೧ 


೨೨೨೨ 


ಮಜ್ಜನಕ್ಕೆಅಕೆವ ಮಹಿಮರೆಲ್ಲರೂ ಭೋಗಕ್ಕೊಳಗಾದರು. 
ಜ್ಞಾನವ ಹೇಳುವ ಹಿರಿಯರೆಲ್ಲರೂ ಉಂಟು ಇಲ್ಲವೆಂಬ ಸಂದೇಹಕ್ಕೊಳಗಾದರು. 
ಏನೂ ಇಲ್ಲವೆಂಬ ಜ್ಞಾನಿಗಳೆಲ್ಲರೂ ಶೂನ್ಯಕ್ಕೊಳಗಾದರು. 
ಈ ಮೂಹಜಖಂದವ ಹಿಂಗಿ, ಇಂತಿವನೇನೂ ಎನ್ನದೆ 
ನಾ ನೀನೆಂಬುಭಯವನಳಿದವಂಗಲ್ಲದೆ Cosa, ನಿಃಕಳಂಕಮಲ್ಲಿಕಾರ್ಜುನ. ॥ ೪೬೧ ॥ 


೨೨೨೩ 


ಗಾಳಿಯಲೆದ್ದ ದೂಳು, ತೃಣ ಎಲೆ ಮೊದಲಾದ ಬಹುವ್ಯಾಪಾರ 
ಗಾಳಿಯ ಮುಟ್ಟಿದುದಿಲ್ಲ. 
ಶರಣನ ಸರ್ವೇಂದ್ರಿಯ ಗಾಳಿಯ ದೂಳಿನ ಪರಿಯಂತೆ. 
ಪಳುಕದ ಭಾಂಡ ಬಹುವರ್ಣದಂತೆ, 
ಮುಟ್ಟಿಯೂ ಮುಟ್ಟದಿರ್ಪ ಮಹಾಶರಣಂಗೆ ನಮೋ ನಮೋ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೬೨ ॥ 


೨೨೨೪ 


ಅರ್ಚನೆಯ ಮಾಡುವಲ್ಲಿ ಮಚ್ಚಿ ಬಯಸಲಾಗದು ಇಷ್ಟಾ JPF. 
ಲೋಕದ ಪೂಜೆಯ ಮಾಡುವಲ್ಲಿ ಪುಣ್ಯ ಲೋಕವ ಮಚಲಾಗದು. 
ಇಂತೀ ಗುಣವಿರಹಿತನಾಗಿ ಚತುರ್ವಿಧಫಲಹೊಜತೆಯಾಗಿ, 
ನಿತ್ಯನೇಮವೆಂದು ಮಾಡುವ ಭಕ್ತಿವಿದಂಗೆ ಮಾಡಿಯೂ ಮಾಡದಿರ್ದಡೇನು 
ದಗ್ಗಪಟದಂತೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೬೩ ॥ 


೨೨೨೫ 


ಪೂಜೆಯಿಂದ ತಾ ಪೂಜ್ಯವಂತನಾದೆಹೆನೆಂದು ಮಾಡುವನ ಇರವು, 
ಹೊಲತಿ ಶುದ್ಧನೀರ ಮಿಂದೆನೆಂದು ಕೆಲಬರ ಮುಟ್ಟು ವಂತೆ, ತನ್ನ ಹೊಲೆಯ DS, 
ಆ ವಿಧಿ ನಿಮಗಾಯಿತ್ತು ತ್ರಿಕರಣಶುದ್ಧ ವಿಲ್ಲದ ಪೂಜೆ. 
ಇವರು ಕೆಟ್ಟ ಕೇಡಿಂಗೆ ಇನ್ನೇವೆ, ನಿಃಕಳುಕಮಲ್ಲಿಕಾರ್ಜುನಾ? ॥ ೪೬೪ ॥ 


e 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ iz ೬೩೭ 
೨೨೨೬ 


ಅಟೀತೆಹೆನಟ್‌ತೆಹೆನೆಂದು ಹೊಜಿಹೊಮ್ಮುವಾಗ ಕಾಯ ಮರುಜವಣಿಯೆ? 
ಮಹಾಪ್ರಳಯಕ್ಕೆ ಹೊಜಿಗಾದ ಶ್ರವಣವೇ? 
ಅವತಾರಕ್ಕೆ ಹೊಜಿಗಾದ ನಿರಂಗವೆ? 
ಅಸಗ ನೀರಡಿಸಿ ಸತ್ತಂತಾಯಿತ್ತು ಅವನಿರವು, ನಿಃಕಳಂಕಮಲ್ಲಿಕಾರ್ಜುನಾ, 1೪೬೫ ॥ 


೨೨೨೭ 


ಕುಲಿಶ ಅಂಗುಲದೊಳಗಡಗಿದಡೆ, ಕುಟ್ಟದೆ ಬೆಟ್ಟವ 'ಹಿಟ್ಟುಗುಟ್ಟಿ?' 
ಶಿಲೆಯೊಳಗಡಗಿದ್ದ ಪಾವಕ ಉದಯಿಸಿ ಸುಡದೆ ಮಹಾರಣ್ಯವ? 
ಚಿತ್ತುವಿನಲ್ಲಿ ಉದಯಿಸಿದ ಜ್ಞಾನ, ತನುವಿನ ಮೊತ್ತದೊಳಗಿಪ್ಪ 
ಕಟ್ಟೇಂದ್ರಿಯವ ನಷ್ಟವ ಮಾಡದೆ? 
ಸರ್ಪದಷ್ಟವಾದಡೇನು, ವಿಷ ಚಲನೆಯಾಗಿಯಲ್ಲದೆ, ತನುವಿನ ಮಜಿವೆಯಿಲ್ಲ. 
ಹೀಂಗೆ ಘಟಿಸಿಯಲ್ಲದೆ ಅಘಟಿತವಾಗಬಾರದು. 
ಇಂತಪ್ಪ ಪ್ರಕಾಶಿತಂಗೆ ನಮೋ ನಮೋ ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೬೬ ॥ 


೨೨೨೮ 


ಜ್ಞಾನವನಣೀದೆನೆಂದು ಕಾಯವ ದಂಡಿಸಲೇಕೆ? 
ನಾನೆಲ್ಲವನಣಾದೆನೆಂದು ಸೊಲ್ಲು ಸೊಲ್ಲಿಗೆ ಹೋರಲೇಕೆ? 
ನಾನೆಲ್ಲವ ಕಳಿದುಳಿದೆನೆಂದು ಅಲ್ಲಲ್ಲಿಗೆ ಹೊಕ್ಕು, 
ಬಲ್ಜೆನೆಂದು ಕಲ್ಲಿಗೆ ಸನ್ನೆಯ ಕೊಡುವನಲ್ಲಿರುವನಂತೆ 
ಇಂತಿವರ ಬಲ್ಲತನ ಬಜುಸೂಜಿಕಹೋಯಿತ್ತು, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೬೭ ॥ 


೨೨೨೯ 


ಅಜಗಳದಲ್ಲಿ ಬಿಡುಮೊಲೆಯಿದ್ದಡೆ ಅದು ಗಡಿಗೆಗೇಡು. 
ದೃಢವೆನಗಿಲ್ಲದಲ್ಲಿ ಒಡಗೂಡುವುದಕ್ಕೆಡಹೆ? 
ತುಡುಗುಣಿಯಲ್ಲಿ ಮೀಸಲುಂಟೆ? 
ಅಡಿಯನಟ್‌ಯದಹಂಗೆ ದೃಢಭಕ್ತಿಯುಂಟೆ? 
ಇಂತಿವರೊಡಗೂಡುವ ಗುರುಶಿಷ್ಯನ ಇರವು, 
ಪರಿಭ್ರಮಣ ಬಂದು ಶರೀರವನೊಡಗೂಡಿದಂತೆ, ನಿಃಕಳಂಕಮಲ್ಲಿಕಾರ್ಜುನಾ ॥ ೪೬೮ ॥ 


೨೨೨೭ ; 1 x (ಗೊ. ೪೦). 


CC-0. Jangamwadi Math Collection. Digitized by eGangotri 


೬೩೮ ಸಕಲ ಪುರಾತನರ ವಚನಗಳು-೧ 


೨೨೩೦ 


ಅಂಗಭವಿ ಗುರುವಿನ ಹಂಗು, 
ಮನಭವಿ ಲಿಂಗದ ಹಂಗು, 
ರುಚಿ ಭವಿ ಜಂಗಮದ ಹಂಗು, 
ಇಂತೀ ತ್ರಿವಿಧದ ಭೇದವನಟ್‌ಯಬೇಕು. 
ಅಂಗಭವಿಯ ಕಳೆದಲ್ಲದೆ ಭಕ್ತನ ಮಾಡಬಾರದು. 
ಮನ ಭವಿಯ ಕಳೆದಲ್ಲದೆ ಲಿಂಗವ ಕೊಡಬಾರದು. 
ತನುರುಚಿಯ ಕಳೆದಲ್ಲದೆ ಜಂಗಮದ ಪ್ರಸಾದವ ಕೊಳಬಾರದು. 
ಹೀಂಗಲ್ಲದೆ, ಮಾತಿನ ಬಣಬೆಯ ಕಲಿತು 
ನೀತಿಯ ಹೇಳುವರೆಲ್ಲರೂ ತ್ರಿವಿಧಕ್ಕಾಚಾರ್ಯರಲ್ಲವೆಂದೆ 
ನಿಃಕಳಂಕಮಲ್ಲಿಕಾರ್ಜುನಾ. ॥೪೬೯॥ 


೨೨೩೧ 


ನಾನಟೌತು ನಿನ್ನ ಕುಟೀತೆಹೆನೆಂದಡೆ, ನಿನಗೆ ಭಿನ್ನವಾದೆ. 
ನಿನ್ನನಜೌ್‌ತು ಎನ್ನನಟ್‌ದಿಹೆನೆಂದಡೆ, ಪ್ರತಿರೂಪನಾದೆ. 
ನಾನಿನ್ನೇತಟೌ್‌ಂದಟ್‌ವೆ? 
ಅಜ್‌ ವುದಕ್ಕೆ ಮೊದಲೆ ಅಪುಮಾಣನಾದೆ. 
ನಾಮೆ ರೂಪಿಗೆ ಬಂದು ಒಡಲಾದೆ. 
ಒಡಲುವಿಡಿದು ಕಂಡೆಹೆನೆಂದಡೆ, ಅಗೋಚರ. 
ಒಡಲು ಹಟೀದು ಕಂಡೆಹೆನೆಂದಡೆ, ನಿರವಯಾಂಗ. 
ಇನ್ಫೇವೆನಿನ್ನೇವೆ ಸನ್ನರ್ಧ ಎನಗನ್ಯಭಿನ್ನನಾದೆಯಲ್ಲಾ ನಿಃಕಳಂಕಮಲ್ಲಿಕಾರ್ಜುನಾ. ॥೪೭೦॥ 


೨೨೩೨ 


ತೊಳೆದು ನೋಡಿಹೆನೆಂದಡೆ, ಉದಕಕ್ಕೆ ಭೇದಿಸೆ. - 
ಕಣ್ಣಿನಲ್ಲಿ ಒಸೆದು ನೋಡಿಹೆನೆಂದಡೆ, ಶಿಲೆಯ ಮಣಕಿಯೊಳಗಾದೆ. 
ಮನಸ್ಸಿನಲ್ಲಿ ನೆನೆದು ನೋಡಿಹೆನೆಂದಡೆ, ಬಟ್ಟಬಯಲನೊಳಕೊಂಡೆ. 
ಇನ್ನೇತಛೌಿಂದಣಿವೆ! 
ಈ ಮನಸ್ಸಿನ ಸೂತಕವ ಬಿಡಿಸಾ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೭೧ ॥ 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಸೆಗಳ ವಚನ ೬೩೯ 
೨೨೩೩ 


ಗುಣವ ಕಂಡು ನೆನೆದಹೆನೆಂದಡೆ, ಆ ನೆನಹು ನಿನ್ನ ಹಂಗು. 
ಅಂಗವ ಬಿಟ್ಟು ಕಂಡೆಹೆನೆಂದಡೆ, ಆ ದೇಹ ಕರಣಂಗಳ ಹಂಗು. 
ಆಟ್‌ಯಬಾರದು, ಅಜ್‌ ಯದೆ ಇರಬಾರದು. 
ಈ ಉಭಯದ ಭೇದವ ಇನ್ನಾರಿಗೆ ಹೇಳುವೆ, ನಿಕಳಯಮಲ್ಲಿಕಾರ್ಜುನಾ... '॥೪೭೨ ॥ 


೨೨೩೪ 


ಕುಣುಹುವಿಡಿದು ಕಂಡೆಹೆನೆಂದಡೆ, ಪ್ರಣ್ಯವ ಮಾಡಬೇಕೆಂಬರು, 
Se ಕಂಡೆಹೆನೆಂದಡೆ, ಕಾಯದ ಕರಣಂಗಳ ಬಿಡಬೇಕೆಂಬರು. 
ಕೆಟ್ಟೆವಯ್ಕಾ ಚಕ್ರದಂಡದಲ್ಲಿ ಸಿಕ್ಕಿದ ಮರ್ಕಟನಂತೆ ನಿಃಕಳಂಕ ಮಲ್ಲಿಕಾರ್ಜುನಾ. ॥ ೪೭೩. ॥ 


೨೨೩೫ - 


ತನುವಿನಾಶೆಯ ಬಿಟ್ಟು ಕಂಡೆಹೆನೆಂದಡೆ, ಗುರುವಿನ ಹಂಗ ಬಿಡಬೇಕು. 
ಮನದಾಶೆಯ ಬಿಟ್ಟು ಕಂಡೆಹೆನೆಂದಡೆ. ಲಿಂಗದ ಹಂಗ ಬಿಡಬೇಕು. 
ಸರ್ವವಾ.ಪಾರವ ಹಿಂಗಿ ಕಂಡೆಹೆನೆಂದಡೆ, ಜಂಗಮದ ಹಂಗ ಬಿಡಬೇಕು. 
ಒಂದ ಬಿಟ್ಟು, ಒಂದ ಕಂಡೆಹೆನೆಂದಡೆ, ಒಂದಕ್ಕೂ ನೆಲೆಯಿಲ್ಲ, $ 
BIEITO. eae tl 


೨೨೩೬ 


ಗುರುವಿಂಗೆ ತನು, ಲಿಂಗಕ್ಕೆ ಮನಿ, ಜಂಗಮಕ್ಕೆ ಧನ. 
ಇಂತಿವ ಕೊಟ್ಟು ಮುಕ್ತಿಯ ಘಳಿಸಿಕೊಂಡೆಹೆನೆಂಬ ಮುಯ ಬಂಧುಗಳೆ. | 
ಬಡ್ಡಿಯಾಶೆಗೆ ಕೊಟ್ಟ 3, ಲುಬ್ಬನಂತೆ, ನೀಕಳಂಕಮಲ್ಲಿಕಾರ್ಜುನಾ.. 1. 192K ॥ 


೨೨೩೭ 


ಗುರುವಿಂಗೆ ತನುವ ಕೊಟ್ಟಾಗವೆ ಬ್ರಹ್ಮನ ಬಲೆ. 
ಲಿಂಗಕ್ಕೆ ಮನವ ಕೊಟ್ಟಾಗವೆ ವಿಷ್ಣು ವಿನ ಬಲೆ. 
ಜಂಗಮಕ್ಕೆ ಧನವ ಕೊಟ್ಟಾ ಗವೆ ರುದ್ರನ ಬಲೆ. ' 
ಈ ಇದಿರಿಟ್ಟ ಭೇದ, ಸ್ಥೂಲ E ಮೂಳು. aoia =, 
ಇದ ಸಾಜಲೇಕೆ,. $ಕಳಂಕಮಲ್ಲಿಕಾರ್ಜುನಾ. NEN 


CC-0. Jangamwadi Math Collection. Digitized by eGangotri 


೬೪೦ ಸಕಲ ಪುರಾತನರ ವಚನಗಳು-೧ 


೨೨೩೮ 


ಡೊಂಬರ ಡೊಳ್ಳ ಧ್ವನಿಯ ಕೇಳಿಬಂದಿತ್ತು. 
ಪೌಜೆಂದು ಮುಂದೆ ಹರಿವನಂತೆ, 
ಅದಜಿಂದವ ಕೇಳದೆ, ಹಿಂದುಮುಂದ ತಿಳಿಯದೆ, 
ಕಂಡಕಂಡವಜಕೊಳಗೆ ಬಂಧಕ್ಕೆ ಹೋರಿಯಾಡುವ ಬಂಧನಿಗೇಕೆ ಜ್ಞಾ T 
ನಿಃಕಳಂಕಮಲ್ಲಿಕಾರ್ಜುನಾ. ll ೪೭೭ 1 


೨೨೩೯ 


ಮಾತು ಮಾತಿನೊಳಗೇಕೆ ಅಜಾತನ ಸಂವಾದ? 
ಆ ನೀತಿವಂತನೇತಣಕೊಳಗಿದ್ದಹನೆಂಬುದನಟೀಿಯದೆ, 
ಉದರಘಾತಕಕ್ಕಾಗಿ, ಮಹತ್ತುಪದದಾಶೆಯ ಬಯಸಲೇಕೆ? 
ಇಂತೀ ತೂತಜ್ಞಾನಿಗಳ ಮೆಚ್ಚ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೭೮ ॥ 


೨೨೪೦ 


ಬಲ್ಪೆಬಲ್ಲೆನೆಂದಂ ಎಲ್ಲರೊಳಗೆ ಗೆಲ್ಲಸೋಲವೇಶಕ್ಕೆ ? 
ಬಲ್ಲತನವಲ್ಲಿಯೇ ಉಳಿಯಿತ್ತು. 
ಮಿಥ್ಯ ತಥ್ಯ ವ ತಲೆಯಲ್ಲಿ ಹೊತ್ತು ಹೋರಬೇಡ, ನಿಃಕಳಂಕಮಲ್ಲಿಕಾರ್ಜುನಾ. ॥೪೭೯॥ 


೨೨೪೧ 


ಅಂಬರ ಹಟೀದಡೆ ಸಂಭವಿಸಿದಡೂ ಕಲೆ ಬಿಡದು, ಇದಜಿಂದವ ತಿಳಿ. 
ಹೀಂಗಲ್ಲದೆ, ಮನವ ಲಿಂಗದಲ್ಲಿ ನಿಕ್ಷೇಪಿಸಿ, ಬಂಧವ ಹಿಂಗಿ, 
ಸುಸಂಗನಾಗು, 
ಮಹಾಲಿಂಗಿಗಳ ಸಂಭಾಷಣದಲ್ಲಿ ನಿಂದು ಸೇನ 
ನಿಃಕಳಂಕಮಲ್ಲಿಕಾರ್ಜುನಾ, ॥ ೪೮೦ ॥ 


೨೨೪೨ 


ಹೊರಗಣ ಮಾತ ಹೇಳಿ, ಒಳಗು ಶುದ ತ್ಮವನಖಸಿಯದೆ, 
ಕೂಷ್ಮಾಂಡ ಕೊಳೆತಂತೆ ಬಯಲ ಬಹಿರೂಪವಂ ತೊಟ್ಟು 
ಹಿರಿಯರು ವಿರಕ್ತರೆಂದು ಹೆಣು 2 ಹೊನ್ನು ಮಣ್ಣಿ ಗಾಗಿ 
ಜಗದ ಹುದುವಿನ ಒಡವೆಗೆ ಹೊಡೆದಾಡಲೇಕೆ, ನಃಕಳಂಕಮಲ್ಲಿಕಾರ್ಜುನಾ? ॥ ೪೮೧ ॥ : 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚಿನ ೬೪೧ 
೨೨೪೩ 


ನಾ ತಪ್ಪಿ ನುಡಿದಡೆ ಒಪ್ಪವಿಟ್ಟುಕೊಳ್ಳಿರಣ್ಣಾ 
ಕಣ್ಣಿನಲ್ಲಿ ಕಸ ಹೊಕ್ಕಡೆ ಕೈ ಹಗೆಯೆ, ಅಯ್ಯಾ? 
ಇದು ಬಣ್ಣಗಾಜಿಿಕೆಯಲ್ಲ, ಸನ್ನರ್ಧರಿಜವು, ನಿಃಕಳಂಕಮಲ್ಲಿಕಾರ್ಜುನಾ, 1 ೪೮೨ Il 


೨೨೪೪ 


ವಾರುವ ಮುಗ್ಗಿದಡೆ ವಾಗೆದಲ್ಲಿ ಆಧರಿಸಬೇಕಲ್ಲದೆ, 
ಆದ ಗಾಜುಮಾಡಿ ಹೊಯ್ವರೇ ಮಿಡಿಯನು? 
ಮಾರಾರಿಯ ಶರಣರು ಮೀಟಿ ಒಂದು ನುಡಿದಡೆ, 
ದೂರುಮಾಡುವರೆ ನೀಜಜದ ಅಡಿಯೊಳಗಾದವನ ಸೂಅಕಿಗೊಂಬವರಿಗುಂಟೆ? 
ತೋಟುವರಯ್ಯಾ ಇದ ಬೇಗೆಯಲಿ ಬೆಂದು ಗಾದೆ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೮೩ ॥ 


೨೨೪೫ 


ಮಾತಿಗೆ ಮಾತ ಕೊಟ್ಟು, ನೀತಿ ನಿರ್ಣಯವನಟೀಯದೆ 
ಜ್ಞಾತೃ ಜ್ಞಾನ ಜ್ಞೇಯವೆಂಬ ಭ್ರಾಂತಿನ ಕುಡಿಕೆಯಲ್ಲಿ ಸಿಕ್ಕಿ 
ಕೂಗುತ್ತಿದ್ದವರ ಕಂಡು, ಅದೇತಕ್ಕೆ wos ಎಂದೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೮೪ ॥ 


೨೨೪೬ 


ನೀರೊಳಗಣ ಶಿಲೆಯ ಒಡೆಯರುಗಳೆಲ್ಲರೂ ಕೂಡಿ, 
ಅದ ಊಟ್‌ ನನೆಯಿತ್ತೆಂದಡೆ, ಅದು ಸಾರಾಯವಾಯಿತ್ತೆ? 
ಮೀಹದ ಶರಣರೆಲ್ಲರೂ ಕೂಡಿ, 
ಗುರು ಕೊಟ್ಟ ಲಿಂಗವ ಸೇರುವ ಸಾರಾಯವ ಬಲ್ಲಡೆ, 
ಹುತ್ತವ ಬಡದಡೆ ಹಾವು ಸತ್ತುದುಂಟೆ? 
ಇದು ನಿಶ್ಚಯವೆಂದೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೮೫ ॥ 


೨೨೪೭ 


ಇಷ್ಟಲಿಂಗದಲ್ಲಿ ಮುಟ್ಟುತಟ್ಟು ಬಲ್ಲವಂಗೆ 
ಕಷ್ಟ ನಿದ್ರೆಯ ಮುಟ್ಟುವ ಭೇದವ ತಟ್ಟುವ ಪರಿಯಿನ್ನೆಂತುಟೊ? 
ಇಂತಿವರು ಮುಟ್ಟರು, ಅಚೌಯರು. 
ನಿಶ್ಚಯದ ನಿಜ ಏಕತ್ವವನಟ್‌ಯರು. ಸ 
ಇವರಿಗಿಷ್ಟಲಿಂಗವ ಮುಟ್ಟಿ ಪೂಜಿಸಲೇಕೆ ನಿಃಕಳಂಕಮಲ್ಲಿಕಾರ್ಜುನಾ? . ॥ಳ೮೬॥ 


CC-0. Jangamwadi Math Collection. Digitized by eGangotri 


೬೪೨ ಸಕಲ ಪುರಾತನರ ವಚನಗಳು-೧ 


೨೨೪೮ 


ಕಂಚಗಾಜನ ಕಯ್ಯ ಮೈಣವಿದ್ದಡೆ ನಾನೆಂತು ಉಪಮಿಸುವೆ? 
ಅದಟಿ ಸಂಚವ ಕಂಚಗಾಜನೆ ಬಲ್ಲ. 
ಸಂಚಿತ ಕರ್ಮ ಪ್ರಾರಬ್ಧ sos ಮುಂದಕ್ಕೆ ನಾನೇನ ಬಲ್ಲೆ 
ಈ ಹಿಂಗಿದ್ದ ದೇಹದ ಸಂಚವನಟ್‌ಯೆ ನಿಃಕಳಂಕಮಲ್ಲಿಕಾರ್ಜುನಾ. ॥ ೪೮೭ ॥ 


೨೨೪೯ 


ಸೆಜಿಕಿಯ ಮದ್ದ ಕಡುಗಳ್ಳನ ಬುದ್ಧಿ ಸೆಚಕಿಯ ಮೂಜಬೇಕೆಂಬನಲ್ಲದೆ 
ಅದಣಕೊಳಗಡಗಿಹೆನೆಂಬುದಿಲ್ಲ. 
ಆ ವಿಧಿಯಂತೆ, ಶರೀರವನೊಡಗೂಡಿದಾತ್ಮ , 
ಇದಲ ವಿಗಡವನಟೀದಲ್ಲದೆ ಗಜಬಜೆಗೆ ಸಿಕ್ಕ ನಿಜತತ್ವಜ್ಞಾನಿ 
8ಕಳಂಕಮಲ್ಲಿಕಾರ್ಜುನಾ. ॥ ೪೮೮ ॥ 


೨೨೫೦ 


ನಾನಜಿದು ಬಲ್ಲೆನೆಂದು ನುಡಿಯಲೇಕೆ? 
ಸರಿಗುಡುಗನಾಡುವ ಬಾಲಕರಂತೆ 
ನಾನೊಡವೆರಸಿ ಹೋಗಿ ಕೆಡಹಿದೆನೆಂಬಂತೆ 
ಅಜಿವಿಗೇಕೆ ಗೆಲ್ಲಸೋಲ? 
ಆಕಾಶವ ನೋಡುವುದಕ್ಕೆ ತಳ್ಳು -ಮೂಕೆ ನಿಃಕಳಂಕ ಮಲ್ಲಿಕಾರ್ಜುನಾ? ॥ ೪೮೯ ॥ 


೨೨೫೧ 


ಕಲ್ಲಿಯ ಬಿಗಿದಡೆ ಅಲ್ಲಿ ತಲ್ಲೀಯವಾದ ಕಲ್ಲು ಕೀಳುವುದೆ ಅಯ್ಯಾ? 
ಈ ಹೊಳ್ಳು ಗರ ಮಾತಿಗೆ ಬಲ್ಲವರಲ್ಲಿ ಸಿಕ್ಕು ವರೆ' ನಿಃಕಳಂಕಮಲ್ಲಿಕಾರ್ಜುನಾ! ? Yeon 
೨೨೫೨ 


ವೇದಕ್ಕೆ ಹೋರುವಡೆ ವೇದಕ್ಕತೀತ; ಶಾಸ್ತ್ರಕ್ಕೆ ಹೋರುವಡೆ ಬಳಸಿನವನಲ್ಲ; 
ಪುರಾಣದಲ್ಲಿ ಹೋರುವಡೆ ರೂಹಿನವನಲ್ಲ. 
ಅರ್ಚಿಸಿ ಪೂಜಿಸಿ ಕಾಬುದಕ್ಕೆ ಹಕ್ಕಿಹಂಗನ ನಿಮಿತ್ತವೆ? 
ಈ ಸಚ್ಚಿದನ ಸಂಗ ಬಚ್ಚಬಯಲು, ನಿಃಕಳಂಕ ಮಲ್ಲಿಕಾರ್ಜುನಾ. ॥ ೪೯೧॥ 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ 


೨೨೫೩ 
ಹುಲ್ಲಿನ ಸಾರವ ಮೇವ ಪಶು ಬಲ್ಲುದಲ್ಲದೆ 
ಒಳ್ಳಿತ್ತನುಂಬ ಮನುಜರು ಬಲ್ಲರೆ ಹುಲ್ಲಿನ ಸಾರವ? 
ಅಲ್ಲಿ ಇಲ್ಲಿ ಹೋರಿಹೆನೆಂಬ ಖುಲ್ಲರನೊಲ್ಲ ನಿಃಕಳಂಕಮಲ್ಲಿಕಾರ್ಜುನಾ. 
೨೨೪೪ 
ಬೆಲ್ಲದ ದಂಟು ಅದೆಲ್ಲಿದ್ದಡೂ ತನ್ನ ನೇಯ ಪಲ್ಲಟದಲ್ಲಿದ್ದಡೂ 
ತನ್ನ ಗುಣ, ನರಪ್ರಕೃತಿ ಭಾವಜ್ಞರ ಮನೆಯ ಬಾಗಿಲಲ್ಲಿದ್ದಡೂ 


ವಿಜಾತಿಗುಣವಲ್ಲದೆ ನೀತಿಗುಣವಿಲ್ಲ. 
ಅವರುಗಳಲೇಶಕ್ಕೆ ಬಾತೆ, ನಿಃಕಳಂಕಮಲ್ಲಿಕಾರ್ಜುನಾ! 


೨೨೫೫ 


ಕೋಲ ಹಿಡಿದು ಆನೆಯನೇಜ್‌ದ ಮತ್ತೆ ಅದು ಭಾವಿಸದು ನೋಡಾ. 


Eva 


Il ೪೯೨॥ 


॥ ೪೯೩ It 


ಲೋಕಜ್ಞಾನವನಜ್‌ದು ಭಾವಭ್ರಮೆಯಲ್ಲಿ ಚರಿಸಿದಡಅೌಯಬಾರದು ನೋಡಾ. 


ಅಜಿದಲ್ಲಿ ಸಾಗುವನೊಡಲು ತೆಪ್ಪದ ಮೇಲಿಪ್ಪ ಒಪ್ಪದವೊಲೆಂಬೆ 
ನಿಃಕಳಂಕಮಲ್ಲಿಕಾರ್ಜುನಾ. 


೨೨೫೬ 


ಕಂಬಳಿಯಲ್ಲಿ ಕೂಳ ಕಟ್ಟಿ ಕೂದಲ ಸೋದಿಸಬಹಂದೆ ಅಯ್ಯಾ! 
ಸಂಸಾರಕ್ಕಂಗವನಿತ್ತು, ಮೋಹಕ್ಕೆ ಮನವನಿತ್ತು- 
ಮನುಜರ ಗುಣ ತಮಗೊಂದೂ ಬಿಡದೆ ಘನವನಔಿತೆಹೆನೆಂಬ 
ಬಿನುಗಾಟದ ಮಾತೇಕೆ? 
ಹಸಿವು ತೃಷೆ ವ್ಯಸನ ವ್ಯಾಪ್ತಿ ಜಾಗ್ರತ್‌ಸ್ವಪ್ನಸುಷುಪ್ತಿಯಲ್ಲಿ 
ಲಯವಾಗುತ್ತಿರ್ದು ದ್ವೈತಾದ್ವೈತದ ಮಾತಿನ ಬಣಬೆಯ 
ವೇಷಗಳ್ಳಂಗೇಕೆ ಪರದೇಸಿಗನ ಸುದ್ದಿ? 
ಅಉಖೌದವನ ಅಂಗ ದಗ್ಧ ಪಟದಂತೆ, ಬೆಂದ ನುಲಿಯಂತೆ, 
ಬೆಳಗಿನ ರೂಪಿನಂತೆ, ಉದಕದ ಪ್ರತಿಬಿಂಬದಂತೆ, 
ಅದು ತೋಟಲಿಲ್ಲವಾಗಿ, 
ಅದು ಅಂಗ ಲಿಂಗ ಪ್ರಾಣಸಂಯೋಗ ನಿಃಕಳಂಕಮಲ್ಲಿಕಾರ್ಜುನಾ. 


CC-0. Jangamwadi Math Collection. Digitized by eGangotri 


॥ ೪೯೪ ॥ 


I XER It 


೬೪೪ ಸಕಲ ಪುರಾತನರ ವಚನಗಳು-೧ 
೨೨೫೭ 


ತನುವಿನಿಂದ ಕಂಡೆಹೆನೆಂದಡೆ ರೂಪಿನ `ಜಡ. 
ಮನದಿಂದ ಕಂಡೆಹೆನೆಂದಡೆ ಕರಣಂಗಳ ಹೊಲ. 
ಘನದಿಂದ ಕಂಡೆಹೆನೆಂದಡೆ ನಿರಾಳದ ಬಯಲು. . ತ 
ಇನ್ನೇತಖೌಂದ ಅಟ್‌ವಿನ ಈಡು ಎನಗೆ 
ಅನಾಥರ ನಾಥಾ, ಕರುಣಿಸಾ, ನಿಃಕಳಂಕಮಲ್ಲಿಕಾರ್ಜುನಾ. 


೨೨೫೮ 


ಇಷ್ಟಲಿಂಗ ನಿದ್ರೆಯಲ್ಲಿ ಸೃಷ್ಟಿಯ ಮೇಲೆ ಬಿದ್ದು ಹೊರಳುವಾಗ- 
ನಿಷ್ಠವಂತರೆಂತಾದಿರೊ? ? 
ಅದು ನಿಮಗೆ ಇಷ್ಟಲಿಂಗವೊ ಪ್ರಾಣಲಿಂಗವೊ? ಕಟ್ಟಿ ದವನ ಕಯ್ಯ ಕೆ ಕೇಳಿಕೊಳ್ಳಿ. 
ಹೀಂಗಲ್ಲದೆ, ಬಟ್ಟಗುತ್ತ ತನಕ್ಕೆ ಹೋರುವ ಭ್ರಷ್ಟ ಬಂಡರನೇನೆಂಬೆ 
8ಕಳಂಕಮಲ್ಲಿಕಾರ್ಜುನಾ! 


೨೨೫೯ 


i ಇಷ್ಟಲಿಂಗಕ್ಕರ್ಪಿತದ ಭಾಜನವೆಂದು, 

ತುತ್ತ ನುಂಗುವುದಕ್ಕೊಂದು ಮಿಥ್ಯದ ಭಾಜನವೆಂದು, 

ಈ ಅಚ್ಚಿಗದಲ್ಲಿ ಬಿದ್ದು ಸಾವರಿಗೆತ್ತಣ ಲಿಂಗಾರ್ಪಿತ? 

ಮಜ್ಜನ ಮಲಿನ ಹೊದ್ದಿಹ ಸುಖಶೃಂಗಾರ ಇವಜಕೊಳಗೆ ವರ್ಜಿತವೆಂದೆ. 
ಲಿಂಗಕ್ಕೊಂದು ಹಂಗ್ಕು " ತಾನುಂಬುಡಕ್ಕೆ ಒಂದು ಹಂಗು. __ 
ಇದಜಿಂದವನಜ್‌ಯದೆ' ಬೆಳುದಿಂಗಳಲ್ಲಿ' ನಿಂದು ಹೆಂಡವ ಕೊಂಡವನಂತೆ 
ಲಿಂಗದ ಸಂದನೇನ ಬಲ್ಲ ನಿಃಕಳಂಕಮಲ್ಲಿಕಾರ್ಜುನಾ! 


x ೨೨೫೬೦ 


ಬಲ್ಲವರೆಂದು ಎಲ್ಲಕ್ಕೂ ಹೇಳಿ ಅಲ್ಲಿ ಎಲ್ಲೆಯೂ ಬೋಧಿಸಬಲ್ಲವ ' 
ನಾನೆಂದು ನುಡಿವ ಕಲ್ಲೆದೆಯವನೆ ಕೇಳಾ 
ಲಿಂಗವ ಕುಟ್‌ತಲ್ಲಿ ಒಳ್ಳಿತ್ತು ಹೊಲ್ಲೆಹವುಂಟೆ? 
ಜಂಗಮ(ವ)ಕುಲ್‌ತಲ್ಲಿ' ಒಳ್ಳಿತ್ತು ಹೊಲ್ಲೆಹವುಂಟಿ? 
ಪ್ರಸಾದವ Boers) ಒಳ್ಳಿತ್ತು  ಹೊಲ್ಲೆಹವೂಟಿ? $ 


CC-0. Jangamwadi Math Collection. Digitized by eGangotri 


॥ ೪೯೬ ॥ 


I ೪೯೭॥ 


॥ ೪೯೮ ॥ 


ಮೋಳಿಗಯ್ಯಗಳ ವಚನ ೬೪೫ 


ಸಾಮ್ಯಸಂಬಂಧಕ್ಕೆ ಕರ್ತೃಭೃತ್ಯತ್ವವಲ್ಲದೆ 

ಜ್ಞಾನಾತೀತಂಗೆ ಸ ಸಾಮ್ಯಸಂಬಂಧವ ಭಾವಿಸಲಿಲ್ಲ. 

ಇಕ್ಕಿದ ಕಜುವಿಂಗೆ ಲೆಪ್ಪ ಣವಲ್ಲದೆ ಮನಸ್ಸಿನಲ್ಲಿ ಒಪ್ಪವುಂಟೆ ಅಯ್ಯಾ? 
ಇ ತಪ್ಪದು. 


ಕ್ರಿಯಾನಿರುತವಾದ ಭಕ್ತಂಗೆ ನಮೋ ನಮೋ ನೀಕಳಂಕಮಲ್ಲಿಕಾರ್ಜುನಾ.: ॥ ೪೯೯ ॥ 


೨೨೬೧ 


ಏತಖಕಿಂದ ಅಜ್‌ವುದು ಲಿಂಗವ? 
ಜಂದ ಅಜ್‌ವುದು ಮನಸ್ಸು? 
pee ದಜ್‌ವುದು ಬುದ್ಧಿ ಯ? 
ಅಹಂಕಾರವೇಶಹಖಶಿಂದಜಿಿವುದು ಚಿತ್ತವ? 
ಈ ಚತುಷ್ಟಯವ ಏತಟ್‌ೌಂದಟ್‌ವೆ, ಒಂದಕ್ಕೊಂದು ಹಂಗಿಲ್ಲದೆ ಕಾಣೆ. 
ಒಂದನೆಣಿಸಿ ಎಣಿಕೆಗೆ ತುಂಬಿದ ಮತ್ತೆ, 
ಮತ್ತೊಂದೆಂದಲ್ಲದೆ ಸಂಗವಿಲ್ಲ ಲೆಕ್ಕ, 
ಇದಜಂದದ ತೆಅ ಲಿಂಗ. ಇದಸಂಗಂಗೊಳಿಸಾ ಭಂಗಿತನಾಗಲಾ ಜ್‌. 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೦೦ I 


ee H 
g # 


೨೨೬೨ 


ಕ್ರೂರ ಮೃಗ ಜಾರ ಚೋರ ನಂದಣಿಗ ಭಂಡ ಚಾರ್ವಾಕ ಸರ್ವಪಾತಕ 
ಸುರಾಪಾನ ಭುಂಜಕ ಪ್ರಣ್ಯಾಂಗನಾಸಂಗಿ, 
ಇಂತಿ ವರಲ್ಲಿ ತತ್ವಭಾವವ ಭಾವಿಸಿ ವ್ಯಕ್ತೀಕರಿಸಿದರೆ, 
ದೃಷ್ಟಿ ಯಲ್ಲಿ, ಇದರಾಗಿ ಹೊತ್ತು ನುಡಿವಡೆ, 
= ont e ಭಕಿ ಕ್ರಿಯಿಲ್ಲ, ಮುಕ್ತಂಗೆ ಮುಕ್ತಿಯಿಲ್ಲ, ಜ್ಞಾನಿಗೆ ಜ್ಞಾನವಿಲ್ಲ. 
ಪತಿ ಸಂಯೋ! ಗ ಸುಸಂಗವಲ್ಲದೆ, ದುಸ್ಸೇ ಂಗದಿಂದ ವ್ಯಾ ಪಾರದಿಂದ ನುಡಿಯಬಹುದೆ? 
ee. ಅಲ್ಲಿಗಲ್ಲಿಗೆ i ನುಡಿದಡೆ, 
ಆತನಲ್ಲಿದ್ದುದೇ ದ್ರೋಹ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೦೧ ॥ 


೨೨೬೩ 


ಕತ್ತೆ ಕರ್ಪರವ ಬಲ್ಲುದೆ? ನಾಗ ನಾಣ್ಣುಡಿಯ ಬಲ್ಲುದೆ? 
ನಾಯಿ ಸುಭಕ್ಷ್ಯವ ಬಲ್ಲುದೆ? ಮಕ್ಷಿಕ ಗಂಧವ ಬಲ್ಲುದೆ? 
ಹುಟ್ಟು ಗೊಡ್ಡು ಮಕ್ಕಳ ಗರ್ಭವ ಬಲ್ಲುದೆ? 
ಜಗದಲ್ಲಿ ಹೆ ಹೊತ್ತು ಹೋರುವ ಮಿಥ್ಯ ವಂತರಿಗೆ ತತ್ವದ ಶುದ್ಧಿಯ ಹೇಳಿದಡೆ, 
ನಿತ್ರ [ರೂದ್ರನಾದಡೂ ತಪ್ಪದು ನರಕವೆದದೆ, ನಿಃಕಳಂಕಮಲ್ಲಿಕಾರ್ಜುನ. I ೫೦೨ ॥ 


CC-0. Jangamwadi Math Collection. Digitized by eGangotri 


೬೪೬ ಸಕಲ ಪುರಾತನರ ವಚನಗಳು-೧ 


೨೨೬೪ 


ಕಾಯಪ್ರಕೃತಿ ಜೀವಪ್ರಕೃತಿ ಭಾವಪ್ರಕೃತಿ. 
ಸಂಚಾರಭ್ರಮೆ ಮುಂಚದೆ, ಸಂಚಿತ ದುಃಕರ್ಮಂಗಳ ಪಜಕ್ತಿಯಲ್ಲಿ ಕುಳ್ಳಿರದೆ 
ಇದಟಿಂಚೆಯ ತಿಳಿ, ಮುಂಚು ಬೇಗ. ನಿಃಕಳಂಕ ಮಲ್ಲಿಕಾರ್ಜುನನ ನಿಸ್ಸಂಗದಕೂಟ॥ ೫೦೩॥ 


೨೨೬೫ 


ಶಿಶುವಿಂಗೆ ಗುಮ್ಮನಲ್ಲದೆ ದೆಶೆಯ ಬಲ್ಲರಿಗುಂಟೆ, ಭೀತಿ? 
ನಿನ್ನ ಎಸಕದೊಲುಮೆ ನಟಿಸಿದವಂಗೆ ಉಂಟೆ? 
ಹುಸಿ, ಕಳವು, ಪಾರದ್ವಾರ ಇಂತೀ ಪಿಸಿತವ ಹರಿಯಾ, ನಿಃಕಳಂಕಮಲ್ಲಿಕಾರ್ಜುನಾ, ॥೫೦೪॥ 


೨೨೬೬ 


ನೆಟ್ಟ ಲಿಂಗವ ಪ್ರತಿಷ್ಠೆಯೆಂಬರು, 
ಹುಟ್ಟಿದ ಲಿಂಗವ ಸ್ವಯಂಭುವೆಂಬರು 
ಈ ಉಭಯದಲ್ಲಿ ಸ್ವಯಂಭು ಪ್ರತಿಷ್ಠೆಯನಜವುತ್ತಿರ್ದವರ ಕಂಡು, 
ಮರ್ತ್ಯದ ಮಹಾಜನಂಗಳು ಹೊತ್ತು ಹೋರಲೇಕೆ? 
ಇನಗೆ ಇಷ್ಟವ ಕೊಟ್ಟ ಗುರು ಬಟ್ಟೆಯ ಹೇಳಿದುದಿಲ್ಲ. 
ಇದು ಪೃಥ್ವಿಯೊಳಗಣ ಮುತ್ತರದ ಅಚ್ಛಿಗ'ವ ಬಿ'ಡಿಸಾ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೦೫ ॥ 


೨೨೬೭ 


ಸತ್ವಕ್ಕೆ ತಕ್ಕ ಹೊಜ್‌ಯಲ್ಲದೆ, 
ಮತ್ತುಳಿದ ಮಾತಂಗವ ಹೊಜಬಹುದೆ? 
ಸತ್ವಕ್ಕೆ ತಕ್ಕ ನುಡಿಯಲ್ಲದಿರ್ದಡೆ, 
ಆತನ ಒಚ್ಚತಗೊಂಬರೆ ಹರಶರಣರು? 
ನಡೆನುಡಿ ಸಿದ್ಧಾಂತವಲ್ಲದೆ, ಹುಡಿಗರ ಮಾತ ಸುಡು, 
ಎನ್ನೊಡೆಯ ಕರೆಯಾ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೦೬ ॥ 


Ce m 


೨೨೬೬ : 1 ವಂದಿ (ಗೊ. ೪೦). 


CC-0. Jangamwadi Math Collection. Digitized by eGangotri 


ಮೋಳಿಗಯ್ಯಗಳ ವಚನ , ೬೪೭ 
೨೨೬೮ 


ಹೇಳುವಡೆ ನಾನಾಗಿ, ಕೇಳುವಡೆ ನೀನಾಗಿ, 
ಈ ಉಭಯದ ಸಾಲುಮೂಲೆಯಲ್ಲಿ ಬಿದ್ದು, 
ಜೋಳವಾಳಿಗೆ ಓಲೈಸಿದ ಕಾಳುಬಂಟನಂತಾದೆ, 
8ಕಳಂಕಮಲ್ಲಿಕಾರ್ಜುನಾ. I ೫೦೭ ॥ 


೨೨೬ 


ನಾನೇಕೆ ಬಂದೆ ಸುಖವ ಬಿಟ್ಟು? ಬಂದುದಕ್ಕೆ ಒಂದೂ ಆದುದಿಲ್ಲ. 
ಸಂಸಾರದಲ್ಲಿ ಸುಖಿಯಲ್ಲ, ಪರಮಾರ್ಥದಲ್ಲಿ ಪರಿಣಾಮಿಯಲ್ಲ. 
ಸಿಕ್ಕಿದೆ ಅರ್ತಿಗಾಜ್‌ಕೆಯೆಂಬ ಭಕ್ತಿಯಲ್ಲಿ. 
ದಾಸಿಯ ಕೂಸಿನಂತೆ ಒಡವೆಗಾಸೆಮಾಡಿ, ಗಾಸಿಯಾದೆ ಮನೆಯೊಡೆಯನ ಕೈಯಲ್ಲಿ 
ಈ ಭಾಷೆ ಇನ್ನೇಸು ಕಾಲ, ನಿಃಕಳಂಕಮಲ್ಲಿಕಾರ್ಜುನಾ? ॥ ೫೦೮ ॥ 


೨೨೭೦ 


ಕಾಯದೊಳಗುಂಟೆಂದಡೆ, ಕರ್ಮಕಾಂಡಿಯಲ್ಲ. 
ಜೀವದೊಳಗುಂಟೆಂದಡೆ, ನಾನಾ ಯೋನಿಯವನಲ್ಲ. 
ಭಾವದೊಳಗುಂಟೆಂದಡೆ, ನಾನಾ ಪ್ರಕೃತಿಯವನಲ್ಲ. 
ಅದು ಇದ್ದಿಲು ಶುಭ್ರದ Se. 
ಅದು ಹೊದ್ದದಾಗಿ ಬದ್ಧಕತನವಿಲ್ಲಿಂದೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೦೯ ॥ 


೨೨೭೧ 
ಕುಲ ಛಲ ಪಿಷ್ಟ ನೈಷ್ಠಿಕೆಯಿಂದ ದೃಷ್ಟಿಸಿಕೊಂಡಿರ್ಪ 


ಕಷ್ಟಮನುಜರಿಗೇಕೆ, ನಿಜತತ್ವದ ಮಾತು? 
ಅವರು ಎತ್ತಿ ಹೋರುವ ಮತ್ತತ್ವವೈಸೆ, ನಿತ್ಯತ್ವಎಲ್ಲ. 


3a m 
ಇವರ ಭಕ್ತರು ಜಂಗಮವೆಂದಡೆ, ಮತ್ತೆ ಮತ್ತೆ ನರಕ, 
ನಿಃಕಳಂಕಳಂಕಮಲ್ಲಿಕಾರ್ಜುನಾ. ॥೫೧೦ ॥ 
೨೨೭೨ 


ಉಂಬ ತಳಿಗೆಯ ಬೆಳಗಿದಡೆ ನೊಂದಿತ್ತೆ, ನನ್ನ ಬೆಳಗಿದರೆಂದು? 
ಬೆಂದ ಮಸಿಯ ತೊಳೆದಡೆ ನೊಂದಿತ್ತೆ, ಎನ ಹೊಣಕೆಯನೆತ್ತಿದರೆಂದು? * 


CC-0. Jangamwadi Math Collection. Digitized by eGangotri 


೬೪೮ ಸಕಲ ಪುರಾತನರ ವಚನಗಳು-೧ 


ಅಂದಮಂದದರಂದವ ನುಡಿದಡೆ ನೊಂದು ಬೇಯಲೇಕೆ? 
ಅವರು ನೊಂದರೂ ನೋಯಲಿ ಹಿಂಗಬೇಕೆಂದೆ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೧೧ ॥ 


೨೨೭೩ 


ಕೀಳು ಮೇಳನಜಿಸುವುದಕ್ಕೆ ಕೋಳಿಯ ಕಾಳಗವೆ ಆಳಮೇಳದಲ್ಲಿ ಲೋಲಿತನಾಗಿ? 
ಆಳಮೇಳದಲ್ಲಿ ಲೋಲಿತನಾಗಿಹಾಗ ಸೂಳೆಯ ಮನೆಯ ಆಳೆ? 
ಬಾಲರಾಳಿಯೆ, ಜೂಜಿನ ಸೋಲುವೆಯೆ? 
ಇವರ ಗಾಣದಲ್ಲಿ ಬಪ್ಪಸಾಲಿನ ಹಜ್ಜೆಯಂತೆ. 
ಇನ್ನಾರಿಗೆ ಹೇಳುವೆ. 
ಮೆಟ್ಟಿದ ಹಜ್ಜೆಯ ಮೆಟ್ಟುವ ಕಷ್ಟಜೀವಿಗಳಿಗೆ ಇನ್ನೆತ್ತಣ ಗತಿಯೊ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೧೨ ॥ 


೨೨೭೪ 


ಕೂಟಗೆಯ ಕೂಳನುಣ್ಣಬಂದವರೆಲ್ಲರು ಅಜಾತನ ನಿಲವ ಬಲ್ಲರೆ? 
ಬೇಟದ ಕಣ್ಣಿನವರೆಲ್ಲರು ಸಕಳೇಶನ ಬಲ್ಲರೆ? 
ಈಷಣತ್ರಯವ ಕೂಡುವರೆಲ್ಲರು ಪರದೇಶಿಗನ ಕೂಡಬಲ್ಲರೆ? 
ಆಶೆಯೆಂಬ ಕೊಳದಲ್ಲಿದ್ದು ನಿರಾಶೆಯ ನಿರ್ನಾಮವ ಬಲ್ಲರೆ? 
ದೋಷದೂರ ನಿರ್ಜಾತನು ನೀನೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೧೩ ॥ 


೨೨೭೬೪ 


ಕಲ್ಲು ಮಣ್ಣು ಮರದಲ್ಲಿ ದೇವನಿದ್ವಹನೆಂದು ಎಲ್ಲಿಯೂ ತೊಳಲುತ್ತಿರ್ಪ 
ಅಣ್ಣ ಗಳು ಕೇಳಿರೋ: 
ಅದ. ಅಲ್ಲಲ್ಲಿಟ್ಟ ಬಲ್ಲತನದ ಕುಜುಹಲ್ಲದೆ, ಸೊಲ್ಲಿಗಶೀತನನಜ್‌ಯಾ. 


mo tJ 


ಮನದಿರವೆಲ್ಲಿಹುದು ಅವನಲ್ಲಿಹ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೧೪ I 


೨೨೭೬ 


ಪೃಥ್ವಿ ಅಪ್ಪ ತೇಜ ವಾಯು ಆಕಾಶದಿಂದ 
ಹೊಂದುವ ಹುಟ್ಟುವ ದೇಹದ ಅಂದಗಾಟೀಕೆಯಲ್ಲಿ ಬಂದುದನಜೌಯಾ. 
ಬಂದಂತೆ ಹಿಂಗಿತೆಂದು ಇರು ಮುಂದಣ ನಿಜಲಿಂಗವನಟ್‌ಯಾ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೧೫ ॥ 


CC-0. Jangamwadi Math Collection. Digitized by eGangotri G 


ಮೋಳಿಗಯ್ಯಗಳ ವಚನ ೬೪೯ 


೨೨೭೭ 


ಅಜಾ್‌ದು ಹೇಳುವರೆಲ್ಲರೂ ಮಜವೆಯಲ್ಲಿ ಬಂದು, 
ಮೂಜು ಹೇಲ ಹಿಡಿದರಲ್ಲಾ. 
ಅದು ಬಾಯಿಗೆ ಪಸಲೆ, ಕೈಗೆ ಕಳಂಕು, ಜ್ಞಾನಕ್ಕೆ ದೈವ. 
ಇದ ಭಾವಿಸುವರಿಗೆ! ಜ್ಞಾನ, ನಿಃಕಳಂಕಮಲ್ಲಿಕಾರ್ಜುನ್ಯಾ ॥ ೫೧೬ ॥ 


೨೨೭೮ 


ಲೆಕ್ಕದಲ್ಲಿ ಲೇಪಿತವಾದವರಿಗೇಕೆ, ಅಜಾತನ ಶುದ್ಧಿ? 
ಪ್ರಖ್ಯಾತದಲ್ಲಿ ನೀತಿಯ ಹೇಳಿಹೆನೆಂದು, ವೇಷದಲ್ಲಿ ಸುಳಿವರಿಗೇಕೆ 
ಪರದೋಷನಾಶನ ಶುದ್ಧಿ? 
ಇವರೆಲ್ಲರೂ ಈಶನ ಭಾಷೆಯಲ್ಲಿ ಸಿಕ್ಕಿ ಭೂಭಾರಕರಾದರು, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೧೭ ॥ 


೨೨೭೯ 


ಚಂದ್ರಮಂಡಲದಲ್ಲಿ ನಿಂದಿರ್ಪ ಭೇದ, 
ಅಂದಜಿಂಗದ ನಿಲುವೆಂತುಟೊ? 
ಅಂಗಮಂಡಲದಲ್ಲಿ ಲಿಂಗವಿಪ್ಪ ಭೇದವ 
ಸಂಗೊಳಿಸುವ ಪರಿಯಿನ್ನೆಂತುಟೊ? 
ಈ ಭಂಗಿತವ ಮಾಡುವ ಇಂದ್ರಿಯಕರಣಂಗಳಲ್ಲಿ ನಿಂದಿಹ ಪರಿಯಿನ್ನೆಂತುಟೊ? 
ಈ ಭೇದ, ರಸಫಲದಂಗ; 
ಬಸವಣ್ಣ ಮೊದಲಾದ ಪ್ರಮಥರು ಬಲ್ಲರಂ. 
ಇದನಾನೇವೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೧೮ ॥ 


೨೨೮೦ 


: ಜಾಲಗಾಜಿನ ಡೋಣಿಯಂತೆ, ಬಳಸುವ ಹುಟ್ಟಿನಂತೆ 

ಬೈಚಿಟ್ಟ ನೆಲೆಯಂತಿರ್ದಡೇನು, ಭೋಗಿಸಲಜ್‌ಯನಾಗಿ. 

ಲಿಂಗವಂಗದ ಮೇಲಿದ್ದಡೆ ಮನ ಸಂಗವ ಮಾಡಬಲ್ಲಾದೆ? 

ಇವಜಿಂಗವ ನೋಡಾ. 

ಕೆಳಗೆ ನಿಂದು ಚಪ್ಪಿಟ್‌ದಡೆ ತೊಟ್ಟು ಬಿಟ್ಟಿತ್ತೇ ಹಣ್ಣು? 

ಅದಿ ಒಲುಮೆ ಈಪರಿ ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೧೯ ॥ 


೨೨೭೭: 3 +ë (ಗೊ. ೪೦). 


CC-0. Jangamwadi Math Collection. Digitized by eGangotri 


೬೫೦ ಸಕಲ ಪುರಾತನರ ವಚನಗಳು-೧ 
೨೨೮೧ 


ದಯವೆ ಭಕ್ತಿಗೆ ಬೀಜ, ಭಕ್ತಿಯೆ ಮುಕ್ತಿಗೆ ಬೀಜ. 
ಮುಕ್ತಿಯೆ ಸತ್ಯಕ್ಕೆ ಬೀಜ, ಸತ್ಯವೆ ಫಲಕ್ಕೆ ಬೀಜ. 
ಫಲವೆ ಭವಕ್ಕೆ ಬೀಜ. 
ಇಂತೀ ಭೇದವ ಭೇದಿಸಿ, ಶ್ರುತಿ ಸ್ಮೃತಿ ತತ್ವಂಗಳಿಂದ 
ಬೇಡಿದವರಿಗೆ ಬಯಕೆಯ ಕೊಟ್ಟು, ಬೇಡದವರಿಗೆ ನಿಜವನಿತ್ತು 
ಲೇಸು, ಕಷ್ಟವೆಂಬವ ಸಂಪಾದಿಸದೆ 
ಉಭಯದ ತೆಜನ ಸಂದನಣಾದಿಪ್ಪ ಲಿಂಗಾಂಗಿಗೆ, 
ಆತನಂಗಕ್ಕಿನ್ನಾವುದು ಸರಿ ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೨೦ ॥ 


೨೨೮೨ 


ಮುಂದಣಾದು ಕಂಡೆಹೆನೆಂಬಾಗ ತನು ಶಿಲೆಯ ನೆಲೆಮನೆಯೆ? 
ನಡೆದು ಕಂಡೆಹೆನೆಂಬಾಗ ವಸ್ತು ಹೊಲದ ಹಾದಿಯೆ? 
ಇಂತೀ ಉಭಯವನಟ್‌ದು ಕಾಬುದ ಕಂಡು, ಕೇಳುವಲ್ಲಿ ಕೇಳಿ, 
ಉಂಡಲ್ಲಿ ಉಂಡು, ಭಾವಿಸಿದಲ್ಲಿ, ಭಾವಿಸಿ, 
ಹೊಳೆಯ ದಾಂಟಿದ ಮತ್ತೆ ಹಜುಗುಲವೇಕೆ, ನಿಃಕಳಂಕಮಲ್ಲಿಕಾರ್ಜುನಾ? ॥ ೫೨೧ il 


೨೨೮೩ 


ಊರೊಳಗಿದ್ದು ಊರ ಸುಡಬೇಕಲ್ಲದೆ, 
ಊರ ಹೊಳಿಗಿದ್ದು ಸುಡಬಹುದೆ, ಅಯ್ಯಾ? 
ಕ್ರೀಯೊಳಗಿದ್ದು ಕ್ರೀಯನಜಿಯಬೇಕಲ್ಲದೆ, 
ಕ್ರೀ ಹೊಜಿಗಾಗಿ ಜ್ಞಾನವುಂಟೆ ಅಯ್ಯಾ? 
`` ಕೈದೆಟ್ಟುವ ಠಾವಿನಲ್ಲಿ ಕಾಳಗವಲ್ಲದೆ, 
ಕೈದೆಟ್ಟದ ಠಾವಿನಲ್ಲಿ ಕಾಳಗವುಂಟೇ, ಅಯ್ಯಾ 
ನಾ ನೀನಾದಡೆ ದೇವ, ನೀ ನಾನಾದಡೆ ದೇವ 
ಉಭಯವ ವೇದಿಸಿದಲ್ಲಿ ತಾನು ತಾನೆ, ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೨೨॥ 


೨೨೮೪ 


ಗಾಣದಲ್ಲಿ ಸಿಲುಕಿದ ಎಳ್ಳು, ನೋಯದೆ ಎಣ್ಣೆಯ ಬಿಡುವುದೆ? 
ಕಾಯದಲ್ಲಿ ಸಿಲುಕಿದ ಜೀವ, ನೋಯದೆ ಕರಣಂಗಳ ಬಿಡುವನೆ? 
ಭಾವದಲ್ಲಿ ಸಿಲುಕಿದ ಭ್ರಮೆ, ನೋಯದೆ ವಿಕಾರವ ಬಿಡುವುದೆ? 
ಇಂತಿವನಟ್‌ದಲ್ಲದೆ ಜ್ಞಾನಲೇಪವಿಲ್ಲ, ನಿಃಕಳಂಕಮಲ್ಲಿಕಾರ್ಜುನಾ. «NBN 


CC-0. Jangamwadi Math Collection. Digitized by eGangotri 


* ಮೋಳಿಗಯ್ಯಗಳ ವಚನ 95 


೨೨೮೫ 
ಗುರುಸ್ಥಲ ಲಿಂಗಸ್ಥಲ ಜಂಗಮಸ್ಥಲ 
ಈ ತ್ರಿವಿಧ ಭೇದವ ವಿವರಿಸಿ ಹೇಳಿಹೆ ಕೇಳಿರಣ್ಣಾ. 
ಗುರುಸ್ಥಲ ವೇದಾಂತ, ಲಿಂಗಸ್ಥಲ ಸಿದ್ಧಾ 2,08, ಜಂಗಮಸ್ನ ಲ ಪ್ರಸಿದ್ಧಾಂತ, 
ಇಂತೀ ತ್ರಿವಿಧ ಭೇದ ಐಕ್ಕ [ವಹ Se ಸಮರ್ಪಣವಂತಾದಣ್ಣಾ ? 
Lat ಸಂಗನಬಸ ವಣ ನನಾದ. 
ಸ್ಥಲ ಚನ್ನಬಸವಣ್ಣ ನಾದ, 
ಈಟ್‌ © ಪ್ರಭುವಾಗಿ ಬಂದ. 
ಬಂದ ಅಂದವ ತಿಳಿದು ನೋಡು 
ಗುರುಲಿಂಗಜಂಗಮವೆಂಬ ಸಂದೇಹದಲ್ಲಿ ನಿಂದು, 
ಆನಂದಿಸುತ್ತಿರ್ಪ ಭಾವದ ಬಲಿಕೆಯ ಅಣ ಗಳು ಕೆ ಕೇಳಿರೋ 
ಕಾಯ ಬಸವಣ್ಣನಾದ, ಜೀವ ಚನ್ನಬಸವಣ್ಣ ನಾದ. 
e ಆಟ್‌ಿವು ಕಳೆ ಪರಿಪೂರ್ಣ ಪರಂಜ್ಯೋತಿ ಪ್ರಭುವಾದ. 
ತೀ ತ್ರಿವಿಧ ಭೇದವ ತೊಟ್ಟು ಬಂದು, ಭಕ್ತಿ ಮುಕ್ತಿ ವಿರಕ್ತಿಯಿಂದ 
ae ಮಾಡಿ ಕೆಟ್ಟ ಬಸವಣ್ಣ ಹೇಳಿ ಕೆಟ್ಟ 3, ಚನ್ನಬಸವಣ್ಣ. 
ಉಂಡೆಹೆನೆಂದು 'ಗರ್ವ ದಲ್ಲಿ ಕುಳಿತು ಕೆಟ್ಟ “ಪ್ರಭುದೇವರು. 
ಅಂತುಕದಲ್ಲಿರ್ದ ಸಂಗನಬಸವಣ್ಣ » ಸಂಕಲ್ಪದಲ್ಲಿರ್ದ ಚನ್ನಬಸವಣ್ಣ, 
ಸಂದೇಹದಂಗವ ತಾಳಿರ್ದ ಪ್ರಭುದೇವರು. 
ಇಂತಿವರಂಗದಲ್ಲಿ ಲಿಂಗವುಂಟೆಂಬೆನೆ, ಜ್ಞಾನಕ್ಕೆ ದೂರ, 
ಇಲ್ಲವೆಂಬೆನೆ, ಸಮಯಕ್ಕೆ ದೂರ. 
ಇಂತೀ ಉಭಯದ ಸಂದನಳಿದರೆಂಬೆನೆ, ಪ್ರಭುಸಂದೇಹಿಯಾದ. 
ಇವರೆಲ್ಲರೂ 'ಅಡುವ'ಲಂದಣಗಿತ್ತೆಯ ಮನೆಯ ಉಂಬಳಿಕಾಜಿರಾದರು. 
ದು ಸಂದೇಹವಿಲ್ಲ. 

ಗುರುವೆಂದಡೆ, ಸರ್ವರಿಗೆ ಬೋಧೆಯ ಹೇಳಿ, ಕರ್ಮಕಾಂಡಿಯಾದ. 
ಲಿಂಗವೆಂದಡೆ, ಯುಗ ಯುಗಂಗಳಿಗೊಳಗಾದ ಪ್ರಳಯಕ್ಕರುಹನಾದ. 
ಪ್ರಭುದೇವರು ಜಂಗಮವೆಂಬೆನೆ ಗೆಲ್ಲ ಸೋಲಕ್ಕೆ ಹೋರಿ, ಕಾಯದೊಳು ನಾನಿಲ್ಲವೆಂದು 
ಚವ್ವಟಗೊಳಗಾದ. 
ಎಲ್ಲಿಯೂ ಕಾಣೆ, ಲೀಲೆಗೆ ಹೊಜಗಾದವನ 
ಭಕ್ತಿ ಮುಕ್ತಿ ವಿರಕ್ತಿ ಲೇಪವಾಗಿ, ನಾನೆನ್ನದೆ ಇದಿರೆನ್ನದೆ ಜಗದಲ್ಲಿ ತಾನೇನೂ ಎನ್ನದಿರ್ಪದೆ 
ತ್ರಿವಿಧ ಸಮರ್ಪಣ ಆಚಾರ. 
ಭಾವ ರಹಿತ, ವಿಕಾರ ನಿರುತ, ಪರಿಪೂರ್ಣನಾದೆಯಲ್ಲಾ, 
ನಿಃಕಳಂಕಮಲ್ಲಿಕಾರ್ಜುನಾ. ॥ ೫೨೪ ॥ 


a 





೨೨೮೫ : 1 ಆಡುವ (ಗೊ. ೪೦). 


CC-0. Jangamwadi Math Collection. Digitized by eGangotri 


೬೫೨ ಸಕಲ ಪುರಾತನರ ವಚನಗಳು-೧ 
೨೨೮೬ 


ನಾನಾ ಯೋನಿಯಲ್ಲಿ ತಿರಿಗಿ ಬಂದನಾಗಿ, ಗುರುಸ್ಥಲವಲ್ಲ. 
ನಾನಾ ಶಿಲೆಯಲ್ಲಿ ರೂಹಿಟ್ಟು ಬಂದುದಾಗಿ, ಲಿಂಗವಲ್ಲ. 
ನಾನಾ ಯಾಚಕ ವಿಕಾರದಿಂದ ತಿರುಗುವನಾಗಿ ಜಂಗಮವಲ್ಲ. 
ಜನನ ರಹಿತ ಗುರು, ಅವತಾರರಹಿತ ಲಿಂಗ, ಮರಣರಹಿತ ಜಂಗಮ. 
ಹೀಗಲ್ಲದೆ ತ್ರಿವಿಧವ ಕಳೆಯಬಾರದು: 
ತ್ರಿವಿಧಕ್ಕೆ ತ್ರಿವಿಧವನಿತ್ತು ಗುರುವಿನ ಹಂಗ ಮಅ*ಯಬೇಕು. 
ತ್ರಿವಿಧಕ್ಕೆ ತ್ರಿವಿಧವನಿತ್ತು ಲಿಂಗದ ಹಂಗ ಮಜಿಯಬೇಕು. 
ತ್ರಿವಿಧಕ್ಕೆ ತ್ರಿವಿಧವನಿತ್ತು ಜಂಗಮದ ಹಂಗ ಮಅಯಬೇಕು. 
ಮೂಟರೊಳಗಾದ ಆರು ಕೊಟ್ಟು, ಐದನಿರಿಸಿಕೊಂಡು, ಇಪ್ಪತ್ತೈದಣ ಲೆಕ್ಕದಲ್ಲಿರಿಸಿ 
ಐವತ್ತೊಂದು ಬಿಂದುವಿನಲ್ಲಿ ಹೊಂದಿಸಿ, ಓಂಕಾರವಪ್ಪ ಪ್ರಣಮವ ಪರಿಣಾಮಿಸಿ, 
ವ್ಯಾಪಾರದ ಲತೆಯ ಬಳ್ಳಿಯ ಬೇರ ಕಿತ್ತು ಪರ್ವಿ. 
ಪ್ರಕಾರದಿಂದ ಉರ್ವಿಯ ಸುತ್ತಿಮುತ್ತಿ ಬೆಳೆದ ಚಿತ್ತಬಿದಿರಿನ ನಡುವಿದ್ದ ಹುತ್ತದ 
ಬಹುಮುಖದ ಸರ್ಪನ ಹಿಡಿದು, ಕಾಳೋರಗನಂ ಬೇಜುಮಾಡಿ, 
ಲೀಲೆಗೆ ಹೊಜಗಾಗಿ, ಭಾಳಲೋಚನನಂ ಕೀಳುಮಾಡಿ, 
ಬಾಲೆಯರ ಬಣ್ಣಕ್ಕೆ ಸೋಲದೆ, ಕಾಳುಶರೀರವೆಂಬ ಒತ್ತ ತ್ರರಂಗೊಳ್ಳೆದೆ, 
ಗತಿ ಮತಿ ಗುಣ  ಸಂಸರ್ಗವಿಪಿನಕಂಟಕಕ್ಕೊ ಳಗಾಗದೆ, 
ಖಂಡಪ್ರಾಣದ ವಾಯುಸಂಚಾರಕ್ಕೀಡುಮಾಡದೆ, 
ಅಟಾದೆನೆಂಬುದಕ್ಕೆ BLOT, ಕುಣುಹಿಗೆ ಅವಧಿಗೊಡಲಿಲ್ಲದೆ 
ಹುಸಿ ಮಸಿಯ ಮಣಿಮಾಡದಲ್ಲಿ ಒರಗದೆ, 
ಪರಿಣಾಮವೇ ಪಥ್ಯವಾಗಿ, ಅಂತರಂಗಶುದ್ಧಿ ಪರಿಪೂರ್ಣವಾಗಿ ನಿಂದ, 
ಸಂಸಾರಕ್ಕೆ ಸಿಕ್ಕದೆ ನಿಂದ ನಿಜ ತಾನಾಗಿ, ಲಿಂಗೈಕ್ಕವು, 

ಳಮಲ್ಲಿಕಾರ್ಜನನಲ್ಲಿ ಸರ್ವಾಂಗದಲ್ಲಿ ನಿರ್ದೇಪವಾದ ಶರಣಸ್ಥ. ಲ. 1 ೫೨೫ ॥ 


೨೨೮೭ 


BE? ಕುನ್ನಿ ಮೊದಲಾಗಿರ್ದವು ಒಡೆಯನ ಬಲ್ಲವು 
ಅರ್ಚಿಸಿ ಪೂಜಿಸಿ ಭಾವಿಸಿ ಏಕೆ ಅಜ್‌ಯೊ, ಅಯ್ಯೊ! 
ಹೋಯಿತ್ತು ಭಕ್ತಿ, ಮಲ ಕೂಡಿದೆಣ್ಣೆ 3 O03. 
ಹೋಯಿತ್ತು ಪೂಜೆ, ಪುರೋಹಿತನ ಕೊಂದು ಪುರಾಣವ ಕೇಳಿದಂತೆ. 
ತಾ ಮಾಡುವ ಭಕ್ತಿಯ, ತಾ ಮಾಡುವ ಸತ್ಯವ, ತಾ ಮಾಡುವ ಸದಾಚಾರವನಟೀಿಯದೆ 
ಮಾಡುವ ಭಕ್ತ ಮನೆಯಲ್ಲಿ ಹೊಕ್ಕುಂಡ ಜಂಗಮಕ್ಕೆ ಏಳನೆಯ ಪಾತಕ 
ಆ ಜಂಗಮದ ಪ್ರಸಾದವ ॥ ಕೊಂಡ ಭಕ್ತಂಗೆ, 
ಹುಲಿ ಕವಿಲೆಯ ತಿಂದು, ಮಿಕ್ಕುದ ನರಿ ತಿಂದಂತೆ, ನಿಃಕಳಂಕಮಲ್ಲಿಕಾರ್ಜುನ. ॥ ೫೨೬ Il 


CC-0. Jangamwadi Math Collection. Digitized by eGangotri © 


reece nee reese 


ಮೋಳಿಗಯ್ಯಗಳ ವಚನ Arn 


೨೨೮೮ 


ಭವಘೋರಕ್ಕಾಣದೆ, ಭವದಾಳಿಯ ತೊಡೆದೆನಯ್ಯಾ 
ಬಡವನೆಂದು ನಿಮ್ಮವರು ನಿಧಾನವನೀವರಯ್ಯಾ 
ನಾನು ಬಡವನಾದಡೆ, ನೀ ಬಡವನೇ 1ನಃಕಳಂಕಮಲ್ಲಿಕಾರ್ಜುನಾ, 1೫೨೭ ॥ 


೨೨೮೯ - 


ನರ ಸುರ ಚೌರಾಸಿಗಳಿಗೆಲ್ಲಾ ನೀನಿತ್ತಲ್ಲದಿಲ್ಲ ನೋಡಯ್ಯಾ. 
ಬೊಮ್ಮ ಹರಿ ಸುರರಿಗೆಲ್ಲಾ ನೀನಿತ್ತ ಲ್ಲದಿಲ್ಲ ನೋಡಯ್ಯಾ 
ನೀನಿದ್ದ ಶಿವಭಕ್ತ ರನು ಬಡವರೆಂಬ ಬಡಮತಿಗಳನೇ 3, 
ನಿಃಕಳಂಕಮಲ್ಲಿಕಾರ್ಜುನಾ. ಹ ॥ ೫೨೮ ॥ 


೨೨೯೦ 


ಯೋನಿಯಲ್ಲಿ ಹುಟ್ಟಿದ ಸಕಲ ಜೀವಂಗಳೆಲ್ಲಾ- 
ಮತ್ತೆ ಯೋನಿಯ ಬಯಕೆ, ಮತ್ತಾ ಯೋನಿಗಾಗಿ ಜನನ, 
ಯೋನಿಗಾಗಿ ಮರಣ. 
ಇಂತಿವ ತಿಳಿದ ಮತ್ತೆ ತಾವು CUED ಅಳಿವುತ್ತ ಮತ್ತೆ ಜ್ಞಾ ನವೆ, 
ಮತ್ತೆ ಶಿವಧ್ಯಾನವೆ? ಮತ್ತೆ ನಾನಾ. "ವ್ರತ ನೇಮವೇ? ಶುದ್ಧಭಾವವೇ? 
ಎಲ್ಲೆಲ್ಲಿ ನೋಡಿದಡೆ 'ಕಟಿ'ಹಾದ ಬಿದಿರಿನಂತೆ, ತೊಟ್ಟು ಬಿಟ್ಟ' ಹಣ್ಣಿನಂತೆ, 
ದ್ರವತ'ಟ್ಟಾ 2ರಿದ ಫಲದಂತೆ, 
ನಿಶ್ಚಯವಾಗಿರ್ಪವರಲ್ಲಿಯಲ್ಲದೆ, 
ನಿಃಕಳಂಕಮಲ್ಲಿಕಾರ್ಜುನನು ಮತ್ತೆಲ್ಲಿಯೂ ಇಲ್ಲ. I BIE I 


೨೨೯೧ 


ಆನೆ ಕುದುರೆ ಭಂಡಾರವಿದ್ದಡೇನೊ? ತಾನುಂಬುದು ಪಡಿಯಕ್ಕಿ, ಒಂದಾವಿನ ಹಾಲು 
ಮಲಗುವುದರ್ಧ ಮಂಚ. 
ಈ ಹುರುಳಿಲ್ಲದ ಸಿರಿಯ ನಚ್ಚಿ ಕೆಡಬೇಡ ಮನುಜಾ! 
ಒಡಲು ಭೂಮಿಯ ಸಂಗ, ಒಡವೆ ತಾನೇನಪ್ಪುದೊ? 
ಕೈವಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ. 
ಸಾವಿಂಗೆ ಸಂಗಡವಾರೂ ಇಲ್ಲ ಕಾಣಾ, ನಿಃಕಳಂಕಮಲ್ಲಿಕಾರ್ಜುನಾ. Il #೩೦ 1 





೨೨೮೮ : 1 4 ಎನ್ನ (ಗೊ. ೪೦). o 
೨೨೯೦ : ಕಟ್ಟೆ (ಗೊ. a2). 2 (ಗೊ. ೨೭. 


CC-0. Jangamwadi Math Collection. Digitized by eGangotri 


೬೫೪ ಸಕಲ ಪ್ರರಾತನರ ವಚನಗಳು-೧ 


೨೨೯೨ 


ಪಟಬಾಲಸರವು ಕೂಡಿರ್ದಡೇನು? 

ಸೂತ್ರ ಕಿಂಚಿತ್ತು ತಪ್ಪಿದಡೆ ಖೇಚರತ್ವದಲ್ಲಿ ಆಡಲಜ್‌ಯದಂತೆ, 

ಹೊಜಗಣ ಮಾತಿನಿಂ ಗುರುವೆಂದು ಶರಣೆಂದಡೇನಾಯಿತ್ತು, 

ಕೈಯಲ್ಲಿ ಲಿಂಗವ ಹಿಡಿದುಕೊಂಡು, ಕಣ್ಣಿನಲ್ಲಿ ನೋಡಿ 

ಮನಮುಟ್ಟದಿರ್ದಡೇನಾಯಿತ್ತು? 

ಖ್ಯಾತಿಲಾಭಕ್ಕೆ ಜಂಗಮಕ್ಕೆ ಧನವ ಕೊಟ್ಟಡೇನಾಯಿತ್ತು? 

ಇದು ಕಾರಣ: ಉಸುರ ಹಿಡಿದಡೆ ದ್ವಾರಂಗಳೆಲ್ಲವೂ ಮುಚ್ಚ ನಿವ ತೆಳನಂತೆ, 
ಮಹಾಘನವನಟ್‌ದಲ್ಲಿಯೇ ತ್ರಿವಿಧವೂ ಸಮರ್ಪಣ, 

ನಿಃಕಳಂಕಮಲ್ಲಿಕಾರ್ಜುನನಲ್ಲಿ ಸ್ಥಲನಿರ್ದೇಶ. ॥ ೫೩೧ ॥ 


೨೨೯೩ 


ಇಟಿ ಎಂಬುದಕ್ಕೆ ಮುನ್ನವೆ ಒಡಲು ಹಜಯಿತ್ತೆ? 
ಮಾತನಾಡುವುದಕ್ಕೆ ಮುನ್ನವೆ ಮನ ಸಂದಿತ್ತೆ? 
ಕಲ್ಪತರುವಿನ ನಾಮವ ಹಡೆದ ದುತ್ತೂರದಂತೆ 
ಭಕ್ತವಿರಕ್ತರೆಂದಡೆ ಸತ್ಯರಪ್ಪರೆ? 
ಅದು ನಿಶ್ಚಯವಲ್ಲ, ನಿಃಕಳಂಕಮಲ್ಲಿಕಾರ್ಜುನನೊಪ್ಪದ ಮಾತು. ॥ ೫೩೨ ॥ 


SRI 3161001150 VISHWARADHYA 
JNANA SIMHASAY JVANAMAND ನಿ 
LIBRARY 
Jangamwadi Math, VARANASI, 


ಬಳಯ ಟಕ 


CC-0. Jangamwadi Math Collection. Digitized by eGangotri 


ಕಠಿಣ ಶಬ್ದಾರ್ಥಕೋಶ 


ಮತ್ತು 


ಪಾರಿಭಾಷಿಕ ಶಬ್ದಕೋಶ 


CC-0. Jangamwadi Math Collection. Digitized by eGangotri 





ಕಠಿಣ ಶಬ್ದಾ ರ್ಥಕೋಶ 


ಅಂಕುರ = ಅಗೆ, ಮೊಳಕೆ 
ಅಕ್ಕೆ  ಅಲಸ್ಕೆ, ಶೋಕ, ತಿಮಿರ 
ಅಡುಗೂಲಿಕಾರ = ಅಡಿಗೆ ಮಾಡುವವ 
ಅರ್ಣವ ಸಮುದ್ರ 

ಅರ್ತಿ ಪ್ರೀತಿ 

eon? = ಪಲ್ಲಕ್ಕಿ 

ಅದ್ರಿ ಬೆಟ್ಟ. pe 
ಅಧವೆವ ವಿಧವೆ 

ಅನಲ ಬೆಂಕಿ 

ಅನಿಲಾ ಗಾಳಿ 

ಅಯಃಕಾಂಶ = ಲೋಹಚುಂಬಕ 
ಅಲಗು ಕತ್ತಿ, ಖಡ್ಗ 
ಅವಧಾನ ಎಚ್ಚ: ರ 

ಅಶನ ಆಹಾರ, ಅನ್ನ 

ಅಸಗ ಅಗಸ 

ಅಸಿಷ ಖಡ್ಗ 

ಅಹಿ ಸರ್ಪ 

ಆಗಡ = ಅಣಕ 

ಆಜ್ಯ ತುಪ್ಪ 

ಆಪ್ಯಾಯನ ಇ ಹಸಿವು, ತೃಪ್ತಿ 
ಆಮಳಕ = ಅಮಲಕ,, ನೆಲ್ಲಿ 
ಆಲವಟ್ಟ = ರಾಟಾಳ, ಬೀಸಣಿಕೆ 
8), = ಕಬ್ಬು 

ಎಕ್ಕಟಿಗ- ಇ ಮಹಾನುಭಾವ 
ಎರಳೆ ಇ ಹರಿಣಿ, ಜಿಂಕೆ 

ONT ಇರುವಿಕೆ, ಚೆಲುವು, ರೂಪ, ಕೃತಿ 
ಏತ-ಕಪ್ಪಲಿ 

ಒಚ್ಚತೆ- ಸಮತೋಲ, ಆನಂದ 
ಒಲವರ = ಪ್ರೀತಿ, ಸಂತೋಷ 
ಓಹರಿ = ಒಳಕೋಣೆ 
ಔದುಂಬರ = ಅತ್ತಿಗಿಡ 


ಕಂಥೆ -ಕಪನಿ, ಶಿವಯೋಗಿ ತೊಡುವ ಬಟ್ಟೆ 


ಕಮಠ= ಆವೆ 


ಕಮ್ಮಟ (ದೃ) ಕರ್ಮಠ, ಶುಷ್ಯ ಆಚಾರ 


ಮಾಡುವವ, ಟಂಕಸಾಲೆ. 


ಕರಂಡ ಇ ಕರಡಿಗೆ, ಪೆಟ್ಟಿಗೆ 

ಕರಿ ಆನೆ 

ಕಾರ್ಪಾಸ= ಹತ್ತಿಯ ಬಟ್ಟೆ, ನೂಲಿನಿಂದ ತಯಾ- 
ರಿಸಿದ ಅರಿವೆ. 

ಕಾಳಿಕೆ = 33,8, ಅಜ್ಜಾ 28 

Sees ಕೋಳಿ 

ಕೂಷ್ಮಾ ೦ಡ ಕುಂಬಳ 

ಕೋಡಗ ಮಂಗ, ಕೋತಿ 

ಕೋಳ = ಸಯೋಲೆ, ಬಂಧನ 

ಖರ್ಪರ -ಓಡು, ಭಿಕ್ನಾಪಾತ್ರೆ 

ಗದಕ ಕೃತಕ 

Tig, = ತಂತ್ರ, ಕಪಟ, ಮೋಸ 

ಗರಲ ಗರಳ, ವಿಷ 

ಗಸಣಿ = ದುಃಖ, ಗೊಡವೆ 

ಗಾಡಿಗ = ಗಾರುಡಿಗ 

ಗಾಜು ಇ ಅಪರಾಧ 

ಗುಂಗುಜ ಸೊಳ್ಳೆ 

ಗೂಂಟಷ ಗೂಟ 

ಗುಡಿ = 883, ದೇವಸ್ಥಾನ, ಧ್ವಜ 

ಗುಡಿವಾಡ = ಅಗ್ರಹಾರ 

ಗುಮ್ಮ = ದೆವ್ವ, ಭೂತ 

ಚಚ್ಚ ಗೊಟ್ಟಿ = ಚರ್ಚಾಗೋಷ್ಠಿ 

ಚಪ್ಪಿ = ೬(ಬಾಯಿ)ಚಪ್ಪ ರಿಸು 

ಚಾಪಷ ಬಿಲ್ಲು 

ಚಿಮ್ಮುರಿ = ಬೆನ್ನಹಿಂದೆ ಕೈಕಟ್ಟುವಿಕೆ 

ಚೇಗೆ = ಚೇಗು, ಸಾರ, ಬಲ 

ಚೀಟಿ ಸೇವಿಕೆ 

ಜಗಟ = ಜಾಗಟೆ 

ಡಾಣೆ-- (ದೃ) ಧಾನ್ಯ 

ಡಿಂಗರಿಗ = ಸೇವಕ 

ಡುಂಡುಕ = ಒಂದು ಬಗೆಯ ಹಾವು 

ತನೆ ಇ ಗರ್ಭ, ಬಸಿರು 

ತಟಾಕ=ಕೆರೆ 

ತಮಂಧ ಕತ್ತಲೆ 

ತಳಿಗೆ ನ ತಾಟು 


CC-0. Jangamwadi Math Collection. Digitized by eGangotri 


ಪಡಿಪುಚ್ಚ = ಸರಿಸಮಾನ, ಭೇದ, ಅಹಂಕಾರ? 
ಪರಿಣಾಮಿ ತೃಪ್ತ 
ಪಾರದ್ವಾರ = ಹಾದರ 
ಪಾಷಂಡ = ನಾಸ್ತಿಕ 
ಪಿಪೀಲಿಕಾ = ಇರಿವೆ 
BAS = ಮಾಂಸ 
ಬಟ್ಟಗುತ್ತತನ- ಭ್ರಷ್ಟತನ 
Hd = ಕಿವುಡ 
2008 = ಕಾಲಾಳು 
ಬಾತೆ = (ದೃ)ವಾರ್ತೆ, ಸುದ್ದಿ 
ಬಾರುಕ= (ಬಾರು-ಚರ್ಮಕೃತ್‌) 
ಬಾರುಮಿಣಿಗಳ ಮಾಡುವವನು. 
ಬಿನುಗು ಇ ಕ್ಷುದ್ರ, ಕೀಳು, ಕನಿಷ್ಠ 
ಬಿತ್ತು ಇ ಬೀಜ 
ಬೆಳುವೆಇ ಬೆಳವ 
ಬೋವ ಸಾರಥಿ 
ಬೋಸರಗಿತ್ತಿ  ಕುಂಟಲಗಿತ್ತಿ, 
ಕುಟಿಲೆ, ಕುಲಟೆ.] 
Bows = ಮಾರಾಟದ ಸರಕು 
ಭಾಜನ = ಪಾತ್ರೆ 
ಭಾಳಾಂಬಕ = ಹಣೆಗಣ್ಣುಳ್ಳವ, ಶಿವ 
ಭೂಸುರ ಬ್ರಾಹ್ಮಣ 
ಭೇಕ-ಕಪ್ಪೆ 
ಮರಾಳ- ಹಂಸೆ 


ಮಟುಜವಣಿ = ಸತ್ತವರನ್ನು ಬದುಕಿಸುವ ರತ್ತ, 

ಮಕ್ಷಿಕ ನೊಣ ೫ 

ಮಾರ್ಜಾಲ ಬೆಕ್ಕು 

ಮಾರ-ಕಾಮ 

ಮೇಗಳ = ಮೇಗಣ, ಮೇಲಿನ 

ಮುಕುರ -ಕನ್ನಡಿ 

ಊಾಟಾಳ ನೀರು ಎತ್ತುವ ಯಂತ್ರ 

ಲಂದಣಗಿತ್ತಿ = ಅಡಿಗೆಯವಳು 

ಲಂದಳಗಾಜ = ಅಡಿಗೆ ಮಾಡುವವ 

ಲಾಂಛನ = ವೇಷ 

ವಾರಣ ಕೆರೆಯ ದಂಡೆ, ಒಡ್ಡು, ಆನೆ 

ವಾರುಣಿಸಿ = ನೀರು ಕುಡಿದು 

DEY = ವ್ಯಾಕುಳ, ದುಃಖ 

ವಿಗಡ ವಿಕಟ | 

ವಿತರಣ = ಹಂಚುವಿಕೆ ( 

ವಿದ್ಭುಮ- ಹವಳ 

ವಿರಳ ತೂತು, ರಂಧ್ರ 

ಶರಧಿ ಇ ಸಮುದ್ರ 

ಶುಕ್ತಿ = ಚಿಪ್ಪು 

ಶೋಣಿತ = ರಕ್ತ 

ಶ್ರವ= ಶವ, ಹೆಣ 

ಸಕಲ ಸಾಕಾರ 

ಸಾರಾಯ = ಸಾರವನ್ನು ಬಲ್ಲವ, ತತ್ತ್ವ, ಸಾರ 

ಸುಮನೆ = ಐಶ್ವರ್ಯ 

ಸೂನೆಗಾರ = ಕಟುಕ 

ಸ್ವಯಂಭು ತನ್ನ ತಾನೇ ಹುಟ್ಟಿದವ, 

ಪರಮಾತ್ಮ 

ಸ್ವಾನುಭಾವಿ- ಆತ್ಮಾನುಭಾವವುಳ್ಳವ 

BOON = ವ್ಯವಹಾರಿ : 

ಹಲ್ಲಣ- ಪಲ್ಲಣ, ಕುದುರೆಯ ಮೇಲೆ ಹಾಕುವ 
ತಡಿ i 

ಹುಲ್ಲೆ ಹರಿಣಿ, ಚಿಗರೆ, | 

ಹೇಳಿಗೆ = ದುಟ್ಟಿ (ಹಾವು ಇರಿಸುವ ಬುಟ್ಟಿ) 

ಹೊಯ್ಸ = ಹೊಡೆತ 

ಹೊಳ್ಳು ವ್ಯರ್ಥ 

ಹೋರು = ಹೊಡೆದಾಡು 


ee 


CC-0. Jangamwadi Math Collection. Digitized by eGangotri 5 


ಪಾರಿಭಾಷಿಕ ಶಬ್ದಕೋಶ 


ಅವಸ್ಥಾ ತ್ರಯ = wor, ಸ್ವಪ್ನ, ಸುಷುಪ್ತಿ, ಪಂಚವಿಂಶತಿ ತತ್ತ್ವ ಇ ಪಂಚ ಕರ್ಮೇಂದ್ರಿಯ 
ಈಷಣತ್ರಯ ಇ ಮೂರು ಬಯಕೆಗಳು: ಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ 
ದಾರೇಷಣ, ಪುತ್ರೇಷಣ, ವಿಶ್ರೇಷಣ. ಭೂತಗಳು, ಪಂಚ ವಿಷಯಗಳು, ಅಂತಃ 

ಕರ್ಮತ್ರಯಗಳು = ಸಂಚಿತ, ಪ್ರಾರಬ್ಧ, ಆಗಾಮಿ ಕರಣ ಚತುಷ್ಟಯ, ಮತ್ತು ಆತ್ಮ. 
ಚತುರ್ವಿಧ ಫಲಪದ-ಸಾಲೋಕ್ಕ, ಸಾಮೀಪ್ಯ, ಪೆಂಚಾಚಾರ- ಸದಾಚಾರ, ಶಿವಾಚಾರ, ಲಿಂಗಾ 

ಸಾರೂಪ್ಯ, ಸಾಯುಜ್ಯ ಚಾರ, ಗಣಾಚಾರ, ಭೃತ್ಯಾಚಾರ, 
ತ್ರಿವಿಧ ಮಲ ಆಣವಮಲ, ಮಾಯಾಮಲ, 

ಕಾರ್ಮಿಕಮಲ. 


CC-0. Jangamwadi Math Collection. Digitized by eGangotri 


-ouu 


Spe 





ವಚನಗಳ ಅಕಾರಾದಿ 


CC-0. Jangamwadi Math Collection. Digitized by eGangotri 








೧. ಕೋಲ ಶಾಂತಯ್ಯಗಳ ವಚನಗಳು 


ಪುಟಸಂಖ್ಯೆ-ವಚನಸಂಖ್ಯೆ 
ಅ 


ಆಕಾಯದ ಕಣ್ಣಿನಲ್ಲಿ ನೋಡಿ ೨೭ ೯೬ 
ಅಲಗನೇಜ್‌ ಹುವ್ವ ಕೊಯಿದು ೧೧ ೩೩ 
ಅಂಗ ಮಾಸಿದಲ್ಲಿ ಜಲದೊಲುಮೆ OR Ve 
ಅಂಗಲಿಂಗ ಸಂಬಂಧ ಶೈವಗುರು ೧೮ ೬೦ 
ಅಣು ಇಜುಹಿನ ಮಜ ಬ್ರಹ್ಮನ ೨೩ ೮೨ 
ಅರ್ತಿಗಾಜ್‌ಕೆಯಲ್ಲಿ ಕೆಲಬರು ೨೦ ೭೦ 
ಆ 
ಆಡಿನ ಕಾಲ ಮುಜ್‌ದು ಕೋಡಗದ ೨೬-೯೩ 
ಆತ್ಮನಿದ್ದು ಶಯನಾಂತನಾಗಿ ಇದ್ದಲ್ಲಿ ೧೫-೪೮ 
ಆತ್ಮತತ್ವ ವಸ್ತುವಾದಡೆ ೬೧೩ 
ಆರಿಗೂ ತೋಜದ ಅಂಬರದಲ್ಲಿ ೨೧ ೭೪ 
ಆರೂ ಇಲ್ಲದ ಠಾವಿನಲ್ಲಿ ಊರ ಕಟ್ಟಿ ೧೨ ೩೭ 
ಆಜು ಸ್ಥಲವನಜಾದು ೫೧೧ 
ಆಶೆಯಳಿದು ನಿರಾಶಕನಾದಲ್ಲಿ ೨೫ ೮೮ 
ಇ 
ಇಚ್ಛಾಶಕ್ತಿ ಹೋತಿಂಗೆ ಸಶಿಯಾಹಲ್ಲಿ ೨೮ ೯೮ 
ಇದಿರಿಟ್ಟು ಪೂಜಿಸುವಲ್ಲಿ ಷೋಡಶ ೧೩೪೦ 
ಇಷ್ಟಪ್ರಾಣವ ಸಂಬಂಧಿಸಬೇಕೆಂಬರು ೩೧ 
ಉ 
ಉದಕ ನಾನಾ ವರ್ಣದ ರೂಪಿನಲ್ಲಿ ೨೬ ೯೨ 
ಊ 
ಊರ ಬಾರುಕನ ಬಾಗಿಲಲ್ಲಿ ೭೧೮ 
ಊರೆಲ್ಲರೂ ಕೂಡಿಕೊಂಡು ತಿಂದರು ೧೧ ೩೧ 
ಒ 
ಒಂದಿಲುಹಿನ ಗೂಡಿನಲ್ಲಿ ಆಯಿದಾನೆ ೨೨ ೭೫ 
ಓಂದು ಯೋನಿಯಲ್ಲಿ ಬಂದ ಮಕ್ಕಳ ೩ ೩ 


ಪುಟಸಂಖ್ಯೆ ವಚನಸಂಖ್ಯೆ 
ಓ 


ಓಡ ಕುದುರೆಯ ಮೇಲೆ ಮಸಿಯ ೯ ೨೩ 


ಕ 


ಕಣ್ಣಿನೊಳಗಣ ಮಚ್ಚಕ್ಕೆ ಬಲೆಯ ಬೀಸಿ ೧೨ ೩೬ 
ಕಣ್ಣಿಲ್ಲದ ಕುರುಡ ಕನ್ನಡಿಯ ನೋಡಿ ೧೨ ೩೮ 


ಕಂಡವರಿಗೆ ದೇವರ ಕಟ್ಟುವ ಭಂಡ ೧೯೬೨ 
ಕಳ್ಳ ಉಸುರಡಗಿ ಬೆಳ್ಳನ ಮಂದಿರದಲ್ಲಿ ೧೫ ೪೯ 
ಕಾಮಧೇನುವಿನ ನಡುವೆ ಒಂದು ೨೩೮೧ 


ಕಾಳಿಯ ಹೊಲದ ಓಣಿಯ ದಾರಿಯಲ್ಲಿ ೧೧ ೩೨ 
ಕೊಲೆ ಹೊಲೆ ಪಾರದ್ವಾರವ ಪಾತಕವ ೧೬ ೫೨ 
ಕೋಣನ ಕಿವಿಯಲ್ಲಿ ಮೂಜು ಹಸು ೧೧ ೩೪ 
ಕೋಲ ಬಳಿಯ ಅಂಧಕನಂತೆ ೨೭ ೯೫ 
ಕೋಲು ಕಪ್ಪರವ ಹಿಡಿದು ಭಾಳಾಂಬಕನ ೧೬. ೫೪ 
ಕ್ಷಮೆಯಿಲ್ಲದ ಭಕ್ತಿ, ನಯರತಿಯಿಲ್ಲದ ೨೦ ೬೭ 


ಗ 

ಗೋವು ಮೊದಲು ಚತುಃಪಾದಿ ೨೭ ೯೪ 
ಚ 

ಚರ ಸ್ಥಾವರವಾದುದುಂಟೆ? ೧೬ ೫೫ 
ಜ 

ಜ ಎಂದಲ್ಲಿ ಜನನ ನಾಸ್ತಿಯಾಗಿ ೧೭ ೫. 


ಜಡೆಮುಡಿ ಬೋಳು ಹೇಗಾದಡಾಗಲಿ ೧೯ ೬೫ 
ಜಲದ ಮಧ್ಯದಲ್ಲಿ ಅಯಿಮೂಲೆಯ ೧೦ ೨೯ 


ಜಲದುಡುಕೆಯ ತುಂಬಿ ಮೊಲೆ ನೀರ ೬ ೧೫ 
3 
ತಡಿ ಮಡುವಾದಡೆ ಮೊಗವ ೨೪೮೪ 


ತತ್ಯಾಲವನಟ್‌ವ ಕುಕ್ಕುಟನ ಬಾಯ * ೧೦ ೨೮ 


CC-0. Jangamwadi Math Collection. Digitized by eGangotri 


8 ಸಕಲ ಪುರಾತನರ ವಚನಗಳು-೧ 


ಪುಟಸಂಖ್ಯೆ ವಚನಸಂಖ್ಯೆ 


ತನಗೆ ಇದಿರಾದ ಗುರುವ ಕಳೆದು ೧೭ ೫೮ 
ತ್ರಿಸಂಧಿಯಲ್ಲಿ ನಿಂದು ತ್ರಿಗುಣಾತ್ಮಕನ ೧೦ ೨೭ 
ದ 
ದಾರಿಹೋದ ಆಳಿನ ಉಸುರಿನಲ್ಲಿ ೨೧ ೭೩ 
ದಿನಚರಿಯೆಂಬ ಪಟ್ಟಣದಲ್ಲಿ ೮ ೨೦ 
ಧ 
ಧರೆ, ಸಲಿಲ, ಅನಲ, ರವಿ, ಶಶಿ ೪ 2 
ಧರೆ ಸಿರಿ ಉರಿ ಮೂಜು ಕೂಡಿ ೨೮ ೯೯ 
Gos ಮಾಡುವ ತೆಜಿಪನಟ್‌ಯದೆ ೧೫೪೦ 
ನ 
ನಾಮ ಘಟ್ಟಸಿಯಲ್ಲದೆ ಕರೆದಡೆ ೧೩ ೪೨ 
ನಿರ್ಮಲ ಜಲಸ್ಥಾನದಲ್ಲಿ ಇದ್ದಡೇನು ೧೪ ೪೫ 
ಪ 
ಪಂಚ ಪೃಥ್ವಿಯ ಮಧ್ಯದಲ್ಲಿ ಒಂದು ೮ ೨೧ 
ಪಂಚವಳಯ ವಿಸ್ತೀರ್ಣದಲ್ಲಿ ಕಟ್ಟಿದವು ೧೦ ೩೦ 
ಪಥವನಟ್‌ಯದೆ ಇಷ್ಟವ ಕಟ್ಟುವ ೧೮ LO 
ಪೂರ್ವವ ಕಳೆದು ಪುನರ್ಜಾತನಾದೆ ೧೬ ೫೩ 
ಪೃಥ್ವಿ ಪೃಥ್ವಿಯ ಕೂಡಿದಲ್ಲಿ ೫ ೯ 
ಬ 


ಬಾಹ್ಯದ ನೀತಿ ಅಂತರಂಗದ wars) ೨೪ ೮೬ 
ಬಾಳೆ ಬಲಿದು ಕಳೆಯ ಮರನಾಯಿತ್ತು ೯ ೨೬ 


ಬಿತ್ತಿದ ಬೆಳೆ, ಕಟ್ಟಿದ ಕೆಜ್‌ ೨೦ ೬೯ 
ಬಿತ್ತು ಅಂಕುರವ ನುಂಗಿಪ್ಪಾಗ ೩ ೨ 
ಬೇವಿನ ಮರದಲ್ಲಿ ಕಾಗೆ ಮನೆಯ ೮೧೯ 
ಬ್ರಹ್ಮನ ಬಾಯ ಓಗರವನುಂಡು ೨೩ ೭೯ 
ಭ 
ಭಕ್ತನಾದಲ್ಲಿ ಆವ ಸೋಂಕು ಬಂದಡೂ ೨೫ ೮೯ 
ಭಕ್ತನಾದಲ್ಲಿ ದ್ರವ್ಯವ ಸವಸಿ ೧೯ ೬೬ 
ಭಕ್ತಿಜ್ಞಾನ ವೈರಾಗ್ಯದಿಂದ ಅಜಿಯ ೪ ೪ 


ಪುಟಸಂಖ್ಯೆ ವಚನಸಂಖ್ಯೆ 

ಮ ಕ 

ಮದನನ ಗುಷ್ಯದಲ್ಲಿ ಒಂದು ೮೨ 
ಮದ್ದಿಗೆ ರುಜೆಯಡಸಿ, ೯ on 
ಮನ ಮಂಗಳಾಂಗಿಯೆಂಬ ಹೆಂಗೂಸಿನ ೨೮ ೯೭ 
ಮನೆಯ ಮಂದಿರದ ನಿಳಯವ ೧೪ oy 
ಮರುತ ಸಂಚಾರಿಸಿದಲ್ಲಿ ಲಘು ತೃಣ ೪ ೮ 
ಮಣಿಯ ಮನೆಯ ಮಧ್ಯದಲ್ಲಿ ೧೨ ೫ 


ಮಲೆಯ ಮಂದಿರದ ಕಾಳವ್ವೆಯ ಉದರ ೭ ೧೬ 
ಮಹಾಮನೆಯ ಮಂಟಪದಲ್ಲಿ ನಾಲ್ಕು ೨೨ ೭೬ 
ಮಾಡಿ ಆಡಲೇಶಕ್ಕೆ? ೨೦ ೬೮ 
ಮಾತ ಬಲ್ಲವನಾದಡೆ ಸರ್ವ ಜೀವದ ೨೪ ೮% 


ಮೂಜು ಮೊಲೆಯನುಂಡು ಬಂದವ ೬ ೧೪ 

ಮೂಲದ ಮೊಳೆಯ ಮುಜ್‌ದಲ್ಲಿ ೪ ೬ 

ಮೃತ ಬೊಂಬೆಯ ಗದಕದ ಪಾಶ... ೨೪ ೮೩ 
ರ 

ರಾಜ್ಯದಲ್ಲಿ ಹೋದಲ್ಲಿ ರಾಯತನ ೨೯ ೧೦೦ 
ಲ 


ಲಂದಣಗಿತ್ತಿಯ ಮಾತು ಬಂದಿಕಾಜರ ೨೧ ೭೧ 


ಲಿಂಗಕ್ಕೆ ಮಜ್ಜ ನವ ಮಾಡಿದಲ್ಲಿ ೧೪ ೪೬ 
ವ 

ವಾರಿ ಸಲಿಲದಲ್ಲಿ ಒಂದು ಶರಧಿ ೨೩ ೮೦ 

ವೇಸಿಯ ಸಂಗ ದ್ರವ್ಯದ ಕೇಡು ೨೫ ೮೭ 

ವ್ರತ ನೇಮವ ತೋಟಾ ೨೭೨ 
ಹ 

ಹಲವ ತೊಳೆವ ಮಡಿವಾಳಂಗೆ ೧೩ ೪೧ 

ಹಿತ್ತಲ ಬಾಗಿಲಲ್ಲಿ ಹೋಹ ಹೆತ್ತ 2 ೧೭ 

ಹುಟ್ಟಿದ ಮರದಲ್ಲಿ ಹಾಜದ ಪಕ್ಷಿ ೨೨ ೭೮ 

ಹೇಮ ಬಣ್ಣವ ಕೂಡಿದ ದೆಸೆಯಿಂದ ೫ ೧೦ 
ಸ 

ಸಕಲ ವ್ಯಾಪಾರದಲ್ಲಿ ವ್ಯವಹರಣೆಯ ೨೬ ೯೧ 

ಸತ್ತ ಹಾವು ಹೆಣನ ಕಚ್ಚಿ ೯೨೪ 


ಚ 


CC-0. Jangamwadi Math Collection. Digitized by eGangotri e 





ಪುಟಸಂಖ್ಯೆ ವಚನಸಂಖ್ಯೆ 
ಸತ್ವ ರಜ ತಮವೆಂಬ ಮೂಜು ಭಿತ್ತಿ ೧ ೩೯ 


ಸದ್ಗ ತಿಯ ತೋಟಜುವ ಗುರುವಿಂಗೆ ೧೯ ೬೪ 
ಸದ್ದು ರು ಮೂರ್ತಿಯ ಇರವು ೧೭ ೫೭ 
ಸಂಜೀವನವ ತಂದೆನೆಂದಡೆ ಅದು ೧೪ ೪೩ 
ಸಂಪಗೆಯ ತಂಬೆ(ಬ?)ಲರಿನಲ್ಲಿ ಒಂದು ೨೨ ೭೭ 
ಸಮಯ ಸಮೂಹ ದರುಶನ ೧೬ ೫೧ 


9 


ಪುಟಸಂಖ್ಯೆ ವಚನಸಂಖ್ಯೆ 
ಸುಖದುಃಖ ಸತಿ ಪುರುಷರಿಗೂ ಸರಿ ೨೫ FO 
ಸೂತೆಯಲ್ಲಿ ಬೀಜ ಹುಟ್ಟಿದಡೆ OF ೬೩ 
ಸ್ಥಳ ಕುಳವನೆತ್ತಿದಲ್ಲಿ ಸಮಯಕ್ಕೆ ದೂರ ೪ ೫ 


೨, ಮಧುವಯ್ಯಗಳ ವಚನಗಳು 


ಅ 


ಆಂಗಜನ ಮನೆಯಲ್ಲಿ ಬಂದ ೩೬ ೧೨೨ 
ಅಂಗಯಲ್ಲಿ ಬೇಜು "ಹುಟ್ಟಿ ೪೨ ೧೫೦ 
ಅಂಗೈಯದು ಹೆಂಗಳಾಗಿ, Seca ೪೭ ೧೭೫ 


ಅಗ್ಭವಣಿಗಡಿವಜ್ಜೆಯುಂಟೆ? ೫೧ ೧೯೭ 
ಅಣ್ಣನ ಮೂಹು ಕುತ್ತಿನಲ್ಲಿ ಅಕ್ಕ ೩೫ ೧೧೫ 
ಅಜಿದು ಲಿಂಗಸಂಗವಾದಲ್ಲಿ ಕಾಯ ೫೧ ೧೯೬ 


ಆಜ್‌ವುಳ್ಳ ವನಂತೆ ಭವದಲ್ಲಿ ಬಾಹರ ೩೯ ೧೩೮ 
ಅಸಿಕ್ಷ ಕೃಷಿ ಸಿ ಮಸಿ ಯಾಚಕ ೪೫ ೧೬೪ 


ಆ 
ಆಕಾಶದ ಮಧ್ಯದಲ್ಲಿ ಒಂದು ಭೇದಕ ೩೩ ೧೦೧ 
ಆಕಾಶದ ಮಳೆಯಜತು ಭೂಮಿಯ ೩೪ ೧೦೭ 
ಆಡಿನ ಕಾಲ ಕಡಿದು, ಕೋಡಗದ ಹ ಹಲ್ಲ ೩೭ ೧೨೬ 
ಆಡುವ ಮಾತಿಂಗೆ ಮಾಡುವ ೪೫ ೧೬೭ 
ಆತ್ಮ ಶಯನನಾಗಿದ್ದಲ್ಲಿ ತನುವಿನ '೪೯ ೧೮೮ 
ಆಜು ಕಂಬದ ಮಾಳಿ; ಗೆಯ ನಡುವೆ ೩೬ ೧೨೧ 


ಇ 
ಇದಿರಜ್‌ದಹರೆಂದು ಮಜ್‌ಯ ೪೦ ೧೪೩ 
ಉ 
ಉಂಟೆಂದರುಂಟು, ಇಲ್ಲಾ ಎಂದಡೆ ೫೧ ೧೯೩ 
ಉರಿ ತರುವಿನಲ್ಲಿ ಹುಟ್ಟ ತರುವ ೫೦ ೧೮೯ 


ಉರಿ ಸಿರಿ ಭೂತ ಭವಿಷ್ಯಂತಿ ವರ್ತ ೪೭ ೧೭೮ 


3 
ಶಾಸ್ತ್ರವೆ ಅಡ್ಡಣಿಗೆಯಾಗಿ, ಆಗಮವೆ ೬ ೧೨ 
ಊ 
ಊರ ಸುತ್ತಿ ಬಂದಡೆ ಬಾಗಿಲಲ್ಲಿ ೫೨ OFS 
ಊರೆಲ್ಲರೂ ಕೂಡಿ ಬೇಟೆಗೆ ಹೋಗಿ ೩೭ ೧೨೫ 
ಊರೊಳಗಣ ದೇವಾಲಯದಲ್ಲಿ ೪೨ ೧೪೯ 
ಒ-ಓ 
ಒಸರಿ ತುಂಬಿ ಮೇಲಕ್ಕೊಸರದಂತೆ ೪೮ ೧೮೧ 
ಓಗರ ಹಸಿದು ಆಪ್ಯಾಯನವನುಂಡು ೩೯ ೧೩೬ 
ಕ 
ಕಂಗಳೆ ಮಧ್ಮದ ಮಲೆಯಲ್ಲಿ ಒಂದು ೪೨ ೧೫೦ 
ಕಂಗಳ ಸೂತಕವ ಯೋನಿ ತಡೆದು ೩೫ ೧೧೪ 
ಕಂಜನಾಭಿಯಲ್ಲಿ ಕುಂಜರ ಬಂದು ೩೮೧೨ 
ಕಣ್ಣ ಕಾಡುವ ಗುಂಗುಜಿ ತಿಂದು ೩೪ ೧೧೦ 


ಕಂಡು ಕಾಬುದು ಕಾಣದೆ ಅಟ್‌ವುದು ೪೬ ೧೭೦ 
ಕಲ್ಲು ಬೆಂಕಿ ಕೂಡಿ ಉರಿದಾಗ ಹುಲ್ಲು ೩೩ ೧೦೨ 
ಕವಿಯ ಕಾಳೆಗದಲ್ಲಿ ರವಿ ಬಂಟನಾಗೆ ೪೧ ೧೪೭ 
ಕಾಡಿನೊಳಗನ ವರಹನ ಊರ ೩೩ ೧೦೩ 
ಕಾಯಕ್ಕೆ ಆಚಾರಸಂಬಂಧ, ಜೀವಕ್ಕೆ ೪೯ ೧೮೬ 
ಕಾಯದ ಸೂತಕವ ನೋಟದಿಂದ ೫೦ ೧೯೨ 
ಕಾಯವಳಿದು ಜೀವ ಬಯಲಾದಲ್ಲಿ ೪೫ ೧೬೬ 
ಕಾಲು ಕೈ ತಲೆಗೆ ಹೊಣೆಯಾದ ಮತ್ತೆ ೩೪ ೧೦೬ 
ಕಾಳಿಂಗನ ಮಡುವ ಕಲಕಿದವನ ೪೬ ೧೬೮ 
ಕುಕ್ಕೊಂಬಿನ ಕಾಣೆಯಂತೆ ಜೀವ ಎತ್ತ OY ೧೫೮ 


CC-0. Jangamwadi Math Collection. Digitized by eGangotri 


10 ಸಕಲ ಪುರಾತನರ ವಚನಗಳು-೧ 


ಪುಟಸಂಖ್ಯೆ ವಚನಸಂಖ್ಯೆ 
ಕುಂಜನಾಭನ ಸುತನ ರಂಜಿಸಿದಲ್ಲಿಯೆ ೫೨ ೧೯೯ 
ಕುದುರೆಯ ನರಿ ಕೊಂದು ನರಿಯ ೩೬ ೧೧೮ 
ಕುಲವೆರಡಲ್ಲದೆ ಹಲವಿಲ್ಲ ೪೬ ೧೬೮ 
ಕೋಟಿ ಮಾತನಾಡಿದಡೂ ವಸ್ತುವಿನ ೩೮ ೧೩೨ 
ಕ್ರಿಯಾಭಾವದಲ್ಲಿ ನಿಂದು ಮಾಡುವನ ೪೮ ೧೭೯ 


ಗ-ಘ 
ಗುಬ್ಬಿ ಗುಂಭವನೊಡೆದು ಒಬ್ಬುಳಿ ೩೫ ೧೧೩ 
ಘಟದ ಮಅ'ಯಲ್ಲಿ ಅಳುವಿಪ್ಪಂತೆ ೪೮ ೧೮೩ 
ಜ 
ಜಾತಿಜಾತಿಯ ಕೂಡಿದಲ್ಲದೆ ನಿಹಿತ ೪೪ ೧೬೨ 
ಜಾತಿ ಜಾತಿಯ ಕೊಂದು ೩೫ ೧೧೨ 
3 
ತನು ನಿವಾರಣ, ಮನ ಸಂಸಾರ, ೪೫ ೧೬೫ 


ತಮ ಹಂಜರಿಸಿದಲ್ಲಿ ಚಂಡಕರನ ಕಿರಣ ೪೭ ೧೭೫ 
ತರು ಕುಲಿನ(ಶ?)ದಲ್ಲಿ ಹೊಕ್ಕು ತನ್ನ ೪೪ ೧೬೧ 
ತ್ರಿವಿಧ ಘಟಿಸಿ ಕುಜುಹಾದಲ್ಲಿ.. ೪೭ ೧೭೬ 
ತ್ರಿಸಂಧಿಯಲ್ಲಿ ಧ್ಯಾನ ಮಜವೆಯೆಂದು ೪೭ ೧೭೭ 


ನ 


ಧಾರೆ ಮನೆ ಕಟ್ಟಿದಂತೆ ೫೦ ೧೯೧ 
ನಾ ನಿನ್ನನಖ್‌ವರಲ್ಲಿ, ನೀನನ್ನ ಕೈಯಲ್ಲಿ ೩೯ ೧೩೫ 
ನಾನೆಂದಡೆ ಸ್ವತಂತ್ರಿಯಲ್ಲ; ನೀನೆಂದು ೩೯ ೧೩೭ 
ನಾಯಿಗೆ ಕಾಲ ಕೊಟ್ಟು, ತೋಳಿಗೆ ೩೬ ೧೨೦ 


ಬ-ಭ 

ಬಣ್ಣ ನುಂಗಿದ ಬಂಗಾರದಂತಾಯಿತ್ತು ೫೨ ೨೦೦ 
ಬಂಧುಗಳ ಬೆಂಬಳಿಯ ಕಳ್ಳನ ೪೨ ೧೫೩ 
ಬರೆಯ ಮೂಜ್‌ದ ಮೃಗ ಸತ್ತಿತ್ತು ೩೪ cor 
ಬಾವಿಯ ನೆಳಲ ಬಗ್ಗಿ ನೋಡುವ ೫೧ ೧೯೪ 
ಬಾಹ್ಯದಲ್ಲಿ ಶ್ರದ್ಧೆ ಭಾವ ಭಾವದಲ್ಲಿ ೪೮ ೧೮೦ 
ಬಾಹ್ಯ ರಚನೆಯಲ್ಲಿ ಸತ್ಕ್ರಿಯಾ ೪೪ ೧೬೨ 
ಬೆತ್ತಲೆಯ ಹುತ್ತದಲ್ಲಿ ಕತ್ತಲೆಯ ೩೮ ೧೨೮ 
ಬೆಲ್ಲವ ಮೆಲುವಾತನ ಹಲ್ಲು ಕಹಿ ೩೩೧೦೪ 

ಬ್ರಹ್ಮನ ಬಾಯಲ್ಲಿ ಅದೆ, ೪೬ ೧೭೩ 


ಬ್ರಹ್ಮನ ನ ಹರಿದಾಟಿ, ವಿಷ್ಣುವಿನ ೩೫ ೧೧೬ 


ಭವಸಾಗರವೆಂಬ ಸಮುದ್ರದಲ್ಲಿ ೪೩ ೧೫೭ 
ಮ 
ಮಚ್ಚ ಹೊಳೆಯ ನುಂಗಿ ಮೊಸಳೆ ೩೬ ೧೧೭ 


ಮಧುರವಾಣಿಯ ಉದರದಲ್ಲಿ ಒಂದು ೪೩ ೧೫೫ 


ಮನ ಮಹದಲ್ಲಿ ನಿಂದು ೪೦ ೧೩೯ 
ಮನೆಯಲ್ಲಿ ಅಟ್ಟೆನೆಂದಡೆ ಹೊಟ್ಟಿ ೩೯ ೧೩ 


ಮಾಡುವ ಕ್ರೀ ಕರ್ಮಕಾಂಡ, ees YF ೧೮೪ 
ಮಾಡುವ ಸಶ್ಕ್ರೀಮಾರ್ಗ ೫೧ ೧೯೫ 
ಮಾತಿನಲ್ಲಿ ನಿಪುಣರೆಲ್ಲರೂ ಸೋತು ೪೬ ೧೭೨ 
ಮುಕ್ತಿ, ಯಪ ಪಥದಲ್ಲಿ ನಿಂದು ೪೬ ೧೭೦ 
ಮೂಜು ಲೋಕದ ದೈತೆ ಊರೆಲ್ಲರ ೩೮ ೧೩೧ 
ಮೂಜು ಲೋಕದ ಹುಟ್ಟಿನಲ್ಲಿ ೩೬ ೧೧೯ 
ಮೂಜು ಸುರೆಯ ಕುಡಿದು ೩೭ ೧೨೭ 
ಮೂವರು ಸಮಗಾಜರ ಬಾಗಿಲಲ್ಲಿ ೪೧ ೧೪೮ 
ಮೊದಲು ಬೀಜ ಬಲಿದು ಕಡೆಯಲ್ಲಿ ೪೯ ೧೮೭ 


ನುಡಿಯಿಟ್‌ದಡೆ ಪಡಿಕೆ ೈದೇಕೆ? ೪೮ ೧೮೨ ರ 
ನೆನಹು ನಿಜದಲ್ಲಿ ನಿಂದಲ್ಲಿ ೪೧ ೧೪೫ ರಣದಲ್ಲಿ ಧನು ಮುಜ್‌ದ ಮತ್ತೆ ೪೯ ೧೮೫ 
ನೇತ್ರದಲ್ಲಿ ಕಂಡು, ಶ್ರೋತೃ ದಲ್ಲಿ ಕೇಳಿ ೩೪ ೧೦೫ j 
ನೊಣ ಕಣವ ಹೊಕು ಹೊಕ್ಕು ಶೋಣಿತವ ೩೪ ೧೦೮ ಲ 

ಪ ಲಿಂಗವನಜಕಿತು ಅಂಗ ಲಯವಾಗ ೫೦ ೧೯೦ 
ಪಂಜರದ ಕೋಳಿ ಮಾರ್ಜಾಲನ ೩೮ ೧೩೦ ವ 
ಪರಮಾರ್ಥಿಯಾದಡೆ ಪರಮನ ೪೦ ೧೪೨ ವನದ ಬಾಳೆಯ ಗೊನೆಯ ಹೊಯಿದ ೪೨ ೧೫೨ 
ಪಕ್ಷಿಯ ಕುಕ್ಕೆಯೊಳಗಿಕ್ಕಿ ಮಾಜಬಹು ೪೧ ೧೪೪ 
ಪಾಷಾಣದುದಕ DP} ದ್ರವ? ೪೩ ೧೫೪ 3 
ಪೂಜಿಸಿಕೊಂಡೆಹೆವೆಂದು ಘನಗಂಭೀರ ೪೫ ೧೬೫ ಶಿಲೆಯೊಳಗಣ ಉರಿ ಅಡಗಿದ್ದಂತೆ ೪೦ ೧೪೧ 
ಪೂಜೆ ಪುಣ್ಯ ಮಾಟ ಭವದ ಕೂಟ ೩೯ ೧೩೪ ಶುಕ್ಲ ಶೋಣಿತದ ಆಶ್ರಯದಲ್ಲಿ ೪೩ ೧೫೬ 

CC-0. Jangamwadi Math Collection. Digitized by eGangotri c 


ಅಕಾರಾದಿ 11 


ಪುಟಸಂಖ್ಯೆ ವಚನಸಂಖ್ಯೆ 
ಸ 


ಸತ್ತವನ ಮನೆಯಲ್ಲಿ ಹೊತ್ತವರೆಲ್ಲರೂ ೩೭ ೧೨೪ 


ಸರ್ಪನಿಪ್ಪದಕ್ಕೆ ಹಾವಲ್ಲದೆ ತಪ್ಪಿ... ೪೧ ೧೪೬ 
ಸಾಕು ಬಹುಮಾತಿನ ಮಾವೆ ೪೦ ೧೪೦ 


೩. ಬಿಬ್ಬ ಬಾಚಯ್ಯಗಳ ವಚನಗಳು 


ಅ 

ಅಂಗಕ್ಕೆ ಲಿಂಗ, ಮನಕ್ಕಟಿವಾಗ ೭೪ ೨೯೪ 
ಅಂಗಕ್ಕೆ ಲಿಂಗ ಸಂಬಂಧ, ಆತ್ಮಂಗೆ ೫೫ ೨೦೪ 
ಅಂಗ ಲಿಂಗ ಸಂಬಂಧವಾದಡೆ ೬೩ ೨೪೧ 
ಅಗ್ನಿ ಲೋಹದಂತೆ ಫಲರಸದಂತೆ ೬೩ ೨೪೨ 


ಅರ್ಚನೆಯ ಮಾಡಿದಲ್ಲಿ, ಭಕ್ತಿ ನಾಸ್ತಿ ೭೫ ೨೯೬ 
ಅಜ್‌ದು ಅಜುಹಿಸಿಕೊಂಬುದಾದ ೬೮ ೨೬೩ 
ಆ 
ಆಕಾಶದುರಿ, ನೆಲದ ಮಡಕೆಯಲ್ಲಿ ೬೧ ೨೩೩ 
ಆತ್ಮಘಟದಲ್ಲಿ ನಿಂದಿಹ ಭೇದ ೭೧ ೨೮೧ 
ಆರೂ ಇಲ್ಲದ ಅಡವಿಯಲ್ಲಿ ೬೧ ೨೩೨ 
ಇ 
ಇಕ್ಷುದಂಡಕ್ಕೆ ಹಣ್ಣುಂಟೆ? bk ೨೫೬ 
ಇಷ್ಟ ಆತ್ಮನೆಂದು ಮುಟ್ಟಲುಂಟೆ ೭೪ ೨೯೫ 
ಇಷ್ಟಲಿಂಗಕ್ಕೆ ದೃಷ್ಟಾರ್ಪಿತ, ೫೬ ೨೦೭ 
ಇಷ್ಟಲಿಂಗ ಪ್ರಾಣಲಿಂಗವೆಂದು ೬೬ ೨೫೫ 
ಉ 
ಉದಕ ಹಲವು ತೆಜದಲ್ಲಿ ಏರಿಯ ೬೮ ೨೬೫ 
ಉರಿ ಕುಡಿದ ಎಣ್ಣೆಯಂತೆ, ತಾರಕ ೭೩ ೨೯೦ 
ಉರಿಯ ಮಡಕೆಯಲ್ಲಿ ಅರಗಿನ ನೀರ ೭೧ ೨೭೮ 
ಉರಿಯ ಮನೆಯ ಮೇಲೆ ಅರಗಿನ ೬೦ ೨೨೪ 

ಎ 
ಎಲೆಯಿಲ್ಲದ ವೃಕ್ಷದಲ್ಲಿ ಹೂವಿಲ್ಲದ ೬೨ ೨೩೫ 
ಏರಿಯಿಲ್ಲದ ಕೆಟ್‌ಯಲ್ಲಿ ನೀರಿಲ್ಲದ ೬೨ ೨೩೬ 


ಪುಟಸಂಖ್ಯೆ ವಚನಸಂಖ್ಯೆ 

ಸಾಧನೆಯಲ್ಲಿ ಬೆಳೆದ ವಿಷಂಗನಂತಿ ೪೪ ೧೫೯ 

ಸೂನೆಗಾಜನ ಮನೆಯಲ್ಲಿ ಮೂವಜು ೩೭ ೧೨೩ 
ಹ 

ಹಾವನೂ ಹದ್ದನೂ ಕೂಡೆ ೩೫ ೧೧೧ 
ಒ 

ಒಂದು ಎರಡ ನುಂಗಿ ಮೂಜು ೬೦ ೨೨೮ 

ಓಂಕಾರ ಪ್ರಥಮದಲ್ಲಿ ದಿವ್ಯ ೫೫ ೨೦೧ 
ಕ 

ಕಣ್ಣಿನೊಳಗಣ ಕವಲು ಮೂವರು ೬೧ ೨೩೦ 

ಕರ್ದಮ ಕಮಲದಂತೆ ವೇಣು ೬೪ ೨೪೮ 


ಕಂಬವಿಲ್ಲದ ಮನೆಯಲ್ಲಿ ಅಂಗವಿಲ್ಲದ ೬೩ ೨೪೦ 
ಕಲೆದೋಜಿದ ಗಾಯದಂತೆ, ಸುಳುಹು ೬೭ ೨೬೦ 


ಕಲ್ಲಿನ ಕಂಬದಲ್ಲಿ ಹುಲ್ಲಿನ ಬೇರು ೬೩ ೨೩೯ 
ಕಾಣಿ ಕಡವರವ ಕಂಡು ಶ್ರೇಣಿ eR IE 
ಕಾಯದ ಮಣಿಯ ಜೀವ ೫೮ ೨೧೫ 
ಕಾಯಕ್ಕೆ ಸಾಕ್ಷಿ ಜೀವಕ್ಕೆ ನಿಶ್ಚಯ ೭೧ ೨೮೦ 
ಕಾಯಕ್ಕೆ ಸೋಂಕು ಸುಖ, ಜಿಹ್ವೆಗೆ ೫೬ ೨೦೮ 
ಕಾಯಿ ಒಂದಜಲ್ಲಿ ಶಾಖೆ ಹಲವಹ ೬೯ ೨೬೭ 
ಕುರುಡ ಕನ್ನಡಿಯ BAGO ಅದೇನ ೭೩ ೨೮೭ 
ಕುಚುಹಿನ ಕುಚುಹಿನಲ್ಲಿ, SDS ೬೭ ೨೬೧ 
ಕೈದುವ ಹಿಡಿದಾಡುವ ವಿಧಾಂತನ 2a ೨೮೮ 
ಕೈ ಬಾಯಾಡುವಲ್ಲಿ ಕುಟುಹಿನ ೫೬. ೨೦೬ 
ಕ್ಷೀರ ಎಡೆಗೊಟ್ಟು ನಿಂದಲ್ಲಿ ತನ್ನಯ ೫೮ ೨೧೭ 
ಗ 
ಗಂಧ ಪುಷ್ಪದಂತೆ ಚಂದನ ಲೀಲಿ ೬೫ ೨೫೦ 


ಗಮನ ನಿರ್ಗಮನವಾದಲ್ಲಿ, ನಾಮ ೫೭ ೨೧೧ 
ಗುಳಿ ನುಂಗಿದ ಸ್ಥಾಣುವಿನಂತೆ, ಬಲವ ೬೪ ೨೪೬ 


ಘ 
ಘಟ ಪೃಥ್ವಿಯಲ್ಲಿ ಸಿಕ್ಕಿ, ಆತ್ಮ... ೭೨ ೨೮೨ 
ಘಟ ಬಯಲಂತೆ, ಪಟವಾಯುವಂತೆ ೭೪ ೨೪೭ 


CC-0. Jangamwadi Math Collection. Digitized by eGangotri 


12 ಸಕಲ ಪುರಾತನರ ವಚನಗಳು-೧ 


ಪುಟಸಂಖ್ಯೆ ವಚನಸಂಖ್ಯೆ 

; ಚ | 

ಚಿತ್ರ ವಸ್ತುವಿನಲ್ಲಿ ನಿಂದು ತನ್ನಯ ೫೫ ೨೦೩ 
ಚಿತ್ತು ಕುಚಿತ್ತವ ಹೊತ್ತು ತಿರುಗುವ ೫೮ ೨೧೬ 


3 ಜ 
ಜಾಗ್ರದಲ್ಲಿ ಕಂಡಿರವ ಸ್ವಪ್ನದಲ್ಲಿ ೬೫ ೨೫೧ 
ಜ್ಞಾತೃವಿನಲ್ಲಿ ಇಷ್ಟಲಿಂಗ ಕಳೆ, ೬೫ ೨೫೨ 
ಕ A 
ತನುವಿನ ಇಷ್ಟವ ಬಿಟ್ಟಾಗ ಅಟ್‌ದು ೬೫ ೨೫೪ 
ತನುವಿನಲ್ಲಿ ಹಿಡಿದು, ಮನದಲ್ಲಿ ೬೫ ೨೫೩ 
ತನ್ನ ಮಟ್‌ದಲ್ಲಿ ಲಿಂಗವ ಮಣಿಯ ೫೭ ೨೦೯ 
ತಾನಣಾದಲ್ಲಿ ಸಕಲವೆಲ್ಲವು 2% ೩೦ 
ತಾರಕ ನುಂಗಿದ ಜಲವ wees? HE ೨೦೩ 
ತಿಲದ ಮಟಕ್‌ಯ ತೈಲವ ಅರೆದು ೬೬ ೨೫೭ 
ಧ 
ಧರೆ ಆಕಾಶದ ಮಧ್ಯವನಜ್‌ವನ್ನಕ್ಕ ೫೮ ೨೧೪ 
ನ 
ನಾದ ಭೇದ ಹೊಜಹೊಮ್ಮಿ ೫೯ ೨೨೧ 


ನಾನಾ ರಸಂಗಳಲ್ಲಿ ಅಜೌದ ಕಿಸಲಯ ೬೯ ೨೬೯ 
ನಾನಾ ವೇಷವ ತೊಟ್ಟು ಆಡುವವ ೭೪ ೨೯೧ 
ನಾಲಗೆಯ ಹಿಡಿದು ನುಡಿಯಬಹುದೆ ೭೨ ೨೮೫ 
ನಿರ್ಮಲ ಜಲ ಪಂಕವ ಬೆರಸಿದಲ್ಲಿ ೫೭ ೨೧೨ 
ನೊಣ ಲೋಕವ ನುಂಗಿ ತ್ರಿಣಯನನ ೬೦ ೨೨೬ 


ಪ 
ಪಟುಭಟಂಗೆ ಪ್ರಳಯ ಒಂದೆ ೬೮ ೨೬೬ 
ಪೃಥ್ವಿಯೆಂಬ ಅಂಗದ ಧರೆಯಲ್ಲಿ ೫೫ ೨೦೨ 
z. 
ಫಲ ತರುವಿನಂತೆ ತಿಲ ಸಾರದಂತೆ ೭೧ ೨೬೭ 
ಬ 


ಬಾರದವನುಂಡು ಬಂದವ ಹಸಿದಿದ್ದ ೬೨ ೨೩೪ 
ಬಿಲದೊಳಗಣ ಇಲಿ ಹುತ್ತದೊಳಗಣ ೭೦ ೨೭೩ 
'ಬೀಜವಿಲ್ಲದೆ ಬಿತ್ತು ಹುಟ್ಟುವ ತೆಣ ೬೬ ೨೫೮ 


ಪುಟಸಂಖ್ಯೆ ವಚನಸಂಖ್ಯೆ 
ಬೆಣ್ಣೆ ಕೆಚ್ಚಲ ನುಂಗಿ, ಕಣ್ಣು ತಲೆಯ ೭೫ ೨೯೮ 


ಬೆಳಗಿನ ಘಟವ ತಮದ ಕುಡುಕೆ ೬೦ ೨೧೭ 
ಭ 

ಭಕ್ತನ ಭಕ್ತಿಭಾವ ಮಾಹೇಶ್ವರನ ೬೭ ೨೬೨ 

ಭ್ರಾಂತಳಿದು ನಿಂದಲ್ಲಿ ಅರ್ಚನೆ. ೭೦೨೮೪ 
ಮ 

ಮಚ್ಚದ ಕಣ್ಣು, ಸರ್ಪನ ವಿಷ ೭೦೨೩೬ 


ಮಂಜಿನ ಮನೆಯಲ್ಲಿ ಸಂದೇಹದ ಸತಿ ೭೦ ೨೭೨ 
ಮನಕ್ಕೆ ಸಾಹಿತ್ಯವಾದಲ್ಲದೆ ಕಾಯಕ್ಕೆ ೭೪ ೨೯೩ 
ಮರನ ಹೂನುಂಗಿ ಅಡಿಯೊಳಗಡಗಿ ೬೧ ೫೧ 
ಮರನಿಲ್ಲದ ಮನೆಯ ಮಾಡಿ, ನೆಲ ೭೦ ೨೭೪ 
ಮುಕುರದ ಬಿಂಬದಲ್ಲಿ ತೋಜುವ ೪೯ ೨೨೦ 
ಮುಕುರ ಬಿಂಬದಂತೆ, ಉರಿ ದ್ರವ್ಯ ೬೩ ೨೪೩ 
ಮೌನವಾದ ಮತ್ತೆ ಜಗಳವುಂಜೆ? ೬೯ ೨೭೦ 


` ಯ 
ಯೋನಿಯಿಲ್ಲದ ಆಕಳಿನಲ್ಲಿ ಬಾಯಿಲ್ಲದ ೬೨ ೨೩೮ 


ರ 
ರವಿಯ ಶಶಿ ನುಂಗಿ, ಉಕ್ಕಿನ ೬೦. ೨೨೫ 
ಲ 
ಲತೆ ಹಲವು ಶಾಖೆಯಲ್ಲಿ ಹರಿದು ೬೮ ೨೬೪ 
ಲಿಂಗವೆಂದು ಹಿಂಗಿ ಭಾವಿಸುವಾಗ ೭೪ ೨೯೧ 
ಲೆಪ್ಪದ ಬೊಂಬೆ ಒಂದಾದಡೆ ೬೯ ೬ 


ಲೋಹಂಗಳ ರೂಪು ಒಡೆಯೆ, ಕರಗೆ ೫೯ ೨೧೯ 


ವ 
ವಾಯು ಬಯಲೆಂದಡೆ, ತರುಗಿರಿಗಳ ೫೭ ೨೧೩ 


ಶ 
ಶಾಖೆಯ ಸುತ್ತಿದ ಲತೆಯಂತೆ ೬೪ ೨೪೫ 
ಶುಕ್ತಿಯಲ್ಲಿ ವೇಧಿಸಿದ ಉದಕದಂತೆ ೬೭ ೨೫೯ 


ಸ 
ಸತ್ತ ಶ್ರವಕ್ಕೆ ತಟ್ಟುಮುಟ್ಟು ಕೇಳಲೇಕೆ?೫೬ ೨೦೫ 
ಸುಳಂಕ ಮೃತ್ತಿಕೆಯ ಕುಪ್ಪಿಗೆಯಲ್ಲಿ ೬೪ ೨೪೪ 


CC-0. Jangamwadi Math Collection. Digitized by eGangotri » 





ಅಕಾರಾದಿ ' 


ಪುಟಸಂಖ್ಯೆ 
ಸ್ವಪ್ನದಲ್ಲಿ ಸಕಲ ಭೋಗಂಗಳ ಕಂಡು ೫೯ ೨೨೨ 
ಸ್ವಾದವಿಲ್ಲದ ಹಣ್ಣು ಸೌರಭವಿಲ್ಲದ ಬ ೨೮೬ 


ಹ 
ಹಲವು ಬಲೆಯೊಳಗಾದ ಎರಳಿ ೬೧ ೨೨೯ 
ಹಸಿವು ತೃಷೆ, ಚೇತನ ಅಚೇತನಾದಿ ೭೨ ೨೮೩ 
ಹಿಂಡಿನೊಳಗಣ ಕುಜುಬನ ತೋಳ ೭೧ ೨೭೯ 


೪. ಮೆಜಿಮಿಂಡಯ್ಯಗಳ ವಚನಗಳು 


G 


ಅಂಬುಜಾತ De, ರವಳಿವೆಳೆವಾದಡೆ ೮೮ ೩೪೩ 
ಅಂಗದಲ್ಲಿ ಕಟ್ಟಿದ ವಸ್ತ್ರವ ಬಿಟ್ಟು ೧೦೧ ೪೦೧ 


w 


ಅಂಗದಲ್ಲಿದ್ದು ಕೈಗೆ ಬಂದೆ ೧೦೧ ೪೦೦ 
ಅಂಗಲಿಂಗ ಸಂಬಂಧದಿರವು ಬೀಜ ೯೫ ೩೭೬ 
ಅಂಗವ ಕಳೆದು ನಿಂದ ವಿಹಂಗವೈರಿ ೮೭ ೩ರ೯ 
ಅತೀಂದ್ರಿಯರೆಲ್ಲರು ಮದನನ ೮೦ ೩೦೭ 
ಅದ್ರಿಯಲ್ಲಿ ಕರೆಯೆ ಆ ಶಬ್ದ ೯೭ ೩೮೭ 


ಅಪ್ಪಮಯ ಬಂದು ಜಗಸಾಕಾರವಾಗಿ ೮೯ ೩೫೦ 
ಅಪ್ಪುವಾಸವ ತುಂಬುವ ತಿಪ್ಪಣದಂತೆ ೯೪ ೩೭೦ 
ಅಪ್ಪ ವಿಲ್ಲದ ಏರಿ, ಚಿತ್ತವಿಲ್ಲದ ಘಟ ೯೬ ೩೮೦ 
ಅಜದವನಿರವು ಕಮಠನ ಅಂಗದಂತೆ ೮೭ avo 


ಆಜೀವೆಬುದೆ ಕ್ರೀ, ಕ್ರಿಯೆಂಬುದೆ ೯೮ ೩೯೦ 

ಅಶನದಾಸೆಗಾಗಿ ಆಚಾರವ ತಪ್ಪಿ ೮೩ ೩೨೪ 

ಅಸಿಯಾಗಲಿ ಕೃಷಿಯಾಗಲಿ ೮೪ ೩೨೫ 
‘ಆ 


ಆಡುವಾತ ಗಣಿಮಿಣಿಯಲ್ಲಿ ಕುಣಿದಡೆ ೯೧ ೩೫೭ 
ಆಸೆ ತ್ರಿವಿಧದ ಗೊತ್ತು ೮೦ ೩೦೯ 


ಇ 
ಇಚ್ಛಾಶಕ್ತಿ ರೂಪಾಗಿ ಬ್ರಹ್ಮಪದ ೭೯೩೦೧ 
“19,23, ಸರೂಪವರ್ತುಳವಾಗಿ ೯೪ ೩೭೨ 


ಇರುಳಿಗೆ ಮೊಲೆ ಯೋನಿ ಅಧರ ೮೬ ೫೪ 
ಇಷ್ಟದ ಪೂಜೆಯನಲ್‌ವುದಕ್ಕೆ ಕೋಲ ೯೯ ೩೯೩ 
ಇಷ್ಟಪ್ರಾಣಸಂಬಂಧ ಯೋಗ ೧೦೦ ೩೯೭ 


13 
ಹ RR 
ಹುತ್ತದೊಳಗಣ ಡಕ a 
ಹುತ್ತದೊಳಗಣ ಹಾವ bes? T my 
ಹುತ್ತದೊಳಗಣ ಹಾವ ಮಡು ೭೦ ೨೭೫ 
ಹುಳಿ ಬೆಳೆದು ಸಿಡಿ ಅಹತೆಜನುಂಟು ೫೮ ೨೧೮ 
ಹೊಂದಿ ಕಾಬ ಸುಖವಿಲ್ಲ ಮಜ್‌ದು ೫೭ ೨೧೦ 
ಹೊಲಬು ಹೊಲಬನೆ ಕಂಡು ಶಿಲೆ ೭೫ ೨೯೭ 
ಹೊಳೆಯನೀಸುವನಂತೆ ಧರೆಯ 22 ೨೮೯ 
ಇಷ್ಟಲಿಂಗ ವಸ್ತುವನಜಸುವುದಕ್ಕೆ ೯೯ ೩೯೫ 
ಇಷ್ಟಲಿಂಗ ಸಂಬಂಧ ಮುಕ್ತಿಪದ ೯೦ ೩೫೧ 
ಉ-ಊ 


ಉಂಟೆಂಬುದು ಭಾವದ ನೆಮ್ಮುಗೆ EF ೩೭೩ 
ಊರ್ಧ್ವಮುಖದಲ್ಲಿಯೈದಿದ ವಿಹಂಗ ೯೧ ೩೫೯ 


ಎ-ಐ-ಒ 

ಎಂಬತ್ತುನಾಲ್ಕು ಲಕ್ಷ ಜೀವವ್ರತ OA ೩೨೦ 
ಐಶ್ವರ್ಯವುಳ್ಳವಂಗೆ ನಿಜಭಕ್ತಿಯಿಲ್ಲ ೮೧ ೩೧೨ 
ಒಂದು ಬಿಟೊಂದ ಹಿಡಿದಿಹೆನೆಂಬಲ್ಲಿ ೧೦೦ ೩೯೮ 


ಕೆ 
ಕರ್ತೃ ಭೃತ್ಛ ಭಾವದಲ್ಲಿ ಸರಸ ೮೨ ೩೧೬ 
ಕಂಡುಹಿಡಿವುದು ಘಟಕ ಭೇದ ೮೯ ೩೪೮ 
ಕಂಡೆನೆಂದನೆ ಮುಂದಕ್ಕೊಂದನಲ್‌ ೮೯ ೩೪೯ 
ಕಾಣಬೇಕೆಂದು ಮುಂದೆ ನಿಂದು ೮೫ ೩೩೨ 
ಕಾಮದಲ್ಲಿ ಅಳಿದು, ಕ್ರೋಧದ ೭೯ ೩೦೩ 
ಕಾಮನ ಬ್ರಹ್ಮಂಗಿಕ್ಕಿ, ಮೋಹವ ೭೯೩೦೨ 
ಕಾಲ ವಿರಹಿತ ಗುರುವಾಗಬೇಕು ೮೬೩೩೭ 
ಕಾಳೆ ಹಚೌದ ಹೇಮದಂತೆ ೮೭ ೩೪೨ 
ಕುಂಭ ಘಟದಂತೆ ಕುಜುಹಾಗಿ ೯೩ ೩೬೫ 
ಕುಟಿಲಕ್ಕಲ್ಲದೆ ಜಗ ಸಿಕ್ಕ ದು ೮೧ ೩೦೩ 
ಕುಸುಮ ಒಣಗಿದಾಗ 'ಸಾರಭವಡ ೯೬ ೩೭೯ 
ಕುಖುಹಿಟ್ಟಲ್ಲಿ ears) ನಷ್ಟ ೬೮೮ ANY 


spend ಘಟವಾಗಿ, ಆ ಅಟ್‌ವೆ ಆತ್ಮ ೯೬ ೩೮೩ 


CC-0. Jangamwadi Math Collection. Digitized by eGangotri 


14 | ಸಕಲ ಪುರಾತನರ ವಚನಗಳು-೧ 


ಪುಟಸಂಖ್ಯೆ ವಚನಸಂಖ್ಯೆ 
ಕ್ರಿಯಾಸಂಪದವಾದಲ್ಲಿ ಉರಿಕಾಷ್ಕವ ೯೯ ೩೯೪ 
ಕ್ರೀಭಾವಶುದ್ಧತೆ ಆದವನಿರವು ೯೭ ೩೮೬ 
ಕ್ರೀಯ ತೆಜನಖೌಯೆನೆಂದು ಬಿಡ ೯೮ ೩೯೦ 
ಕೈಕಾಲಿನಲ್ಲಿ ಕೊಂಡಡೇನು, ಬಾಯಿಗೆ ೯೪ ೩೭೧ 
ಗ 
ಗರ್ಭದಲ್ಲಿ ಶಿಶು ಬಲಿದು ಹಸಿದೆ ೯೫ ೩೭೫ 
ಗುರುವಿಗೆ ಲಿಂಗ ಸಾಕ್ಷಿ ೮೬ ೩೩೫ 
ಚ 
ಚಿನ್ನ ವಿಶೇಷ ಮಣ್ಣು ಅಧಮ ೯೯ ೩೯೨ 
g 
ಠಕ್ಕುರಂಗೆ ವಾಚಕ, ಭೂಪತಿಗೆ ದೆಸೆ ೮೨ ೩೧೭ 
3 
ತನ್ನ ಕಾಯ್ತ ಸೆಡೆಯದಲ್ಲದೆ ೯೧ ೫೬ 
ತನ್ನವರನ್ಯರಹರು ಹೆಣ್ಣು ಹೊನ್ನು ೮೦ ೩೦೮ 
ತಡೆವನ ಬಾಗಿಲಲ್ಲಿ ನಿಂದು ಕರೆಯಿಸಿ ೮೪ ೩೨೮ 
ತಾಮೀವನ್ಯಕ್ಕೆ ಲಿಂಗಕ್ಕೆ. ಮಜ್ಜನ ೯೬ ೩೮೧ 
ದ-ಧ 
ದ್ವೈತವಳಿದು ಅದ್ವೈತವಾಗಬೇಕು. ೯೩ ೩೬೬ 
ಧನವ ಗಳಿಸಿದವ ಹೆಣನಾದ ೮೦ ೩೦೬ 
ನ 
ನರದೇಹವ ತೊಟ್ಟು ತಾ ಗುರು. ೮೬ ೩೩೬ 
ನಾನಾಫಲವ ಸಲಹುವಲ್ಲಿ ಮೂಲದ ೮೨ ೩೧೮ 
ನೀರೊಳಗಣ ಕಿಚ್ಚು ತಾಯಲ್ಲಿ ಅಡ ೮೮ ೩೪೬ 
ನೀರೊಳಗಳ ಕಿಚ್ಚಿಗೆ ನೀರೆ ತಾಯಿ ೮೮ ೩೪೫ 
ಪ 
ಪಟುಕದ ಘಟದಲ್ಲಿ ರಜಿನೀರ ೮೧ ೩೧೧ 
ಪಶುವಾಹನವ ಕಟ್ಟುವದಕ್ಕೆ ನೆಟ್ಟ ೯೨ ೩೬೨ 
ಪಂಚೇಂದ್ರಿಯಂಗಳಲ್ಲಿ ಲಿಗಮುಖ FO ೩೫೨ 
ಪ್ರಸಾದವ ಕೊಂಡಲ್ಲಿ ಪ್ರಾಣದಾಸೆ ೮೪ ೩೨೬ 
ಪಾಕವನಅಕಿತು ಮಾಡುವ ಗರತಿ. ೯೩ ೩೬೭ 
ಪಾದತೀರ್ಥವ ಕೊಂಡಲ್ಲಿ ತೃಷೆ ೮೨ ೩೧೯ 
ಪೃಥ್ವಿ ಸದ್ಕೋಜಾತನ ಹಂಗು ೭೯ ೩೦೪ 


ಫ 
ಫಲ ರಸವ ಇರಿಸಿಕೊಂಡಿದ್ದಂತೆ ನೆಲ ೯೭ ೩೮೫ 
ಬ 
ಬೀಜ ಕೊಳೆತಾಗ ಅಂಕುರ ನಷ್ಟ ೯೫ ೩೭೭ 
ಬೀಜ ಗುರುವಾಗಿ ಅಂಕುರ ಲಿಂಗ ೮೭ ೩೩೮ 
ಬೋಧೆಯ ಹೇಳಿ ಉಂಬವಂಗೆ ೮೫ ೩೩೦ 
ಭ 


ಭಕ್ತನಾದಲ್ಲಿ ಪಂಕವ ಹೊದ್ದದ ವಾರಿ G2 ೩೨೧ 

ಭಕ್ತಿ ಹೋಯಿತ್ತು ಗುರುವಿನಲ್ಲಿ ೮೩ ೩೨೩ 

ಭಾಷೆ ತಪ್ಪಿದ ಬಂಟ ನಿಹಿತವಿಲ್ಲದವನ ೮೨ ೩೧೫ 
ಮ 

ಮಣ್ಣಿನಲ್ಲಿ ನೀರ ಬೆರಸಿ ಮಥಿಲಾಗಿ ೯೩ ೩೬೯ 

ಮಣ್ಣು ಬೆಂದು ಮಡಕೆಯಾಗಿ ಒಡೆ ೮೫ ೩೩೧ 


ಮನಮುಟ್ಟದ ಪೂಜೆ ಮಣ್ಣ ೯೨ 220 
ಮನೆಯ ಹೊಜಿಗಿದ್ದವನ ಮನೆಯ ೯೭ ೩೮೪ 
ಮನೆಯಲ್ಲಿ ಮನುಜರು ಅಡಗುವ FO ೩೫೩ 
ಮರದ ಘಟಕ್ಕೆ ತೊಗಲ ಬಿಗಿದು ೯೫ ೩೭೮ 
ಮರುತಸಂಗವ ಮಾಡಿದ ಉರಿ ೯೮ ೩೮೮ 
ಮೆಟ್ಟಿದ ಅಡಿಯ ದೃಢವಾಗಿ ೯೪ ೩೭೪ 
ೀಘವೊಸರಿ ಧರೆಯಲ್ಲಿ ನಿಂದು. ೯೩ AL 
ಮೊದಲು ರೂಪಾದ ಬಿತ್ತು ಭೂಮಿ ೧೦೦ ೩೯೬ 
ಮೊನೆಯಿಜ್‌ವಡೆ ಕರವಿಡಿಯಲ್ಲಿ ೯೨ ೩೬೪ 
ರ 
ರಾಜರ ಬಾಗಿಲಲ್ಲಿ ನಿಂದು ೮೪ ೩೨೭ 
ಲ 
ಲಕ್ಷಿಸಿ ಕಂಡೆಹೆನೆಂದಡೆ ಅಲಕ್ಷ ೮೧ ೩೧೦ 
ವ 
ವಾಯು ಪಟವಾಡುವಲ್ಲಿ ಹಿಡಿದವನ ೯೨ ೩೬೩ 
ವಾಯುವೆದ್ದು ಪರ್ಣ ತೃಣ ಘಟ ೯೨ ೩೬೧ 


ವಾಹನದ ಕೀಳಾಗಿ ತಿರುಗುವ ಚೂಣಿ ೮೪ ೩೨೯ 

ವಿಷದೇಹಿಗೆ ಆಹಾರವೊದಗದೆ ನಸು ೯೮ ೩೮೯ 

ವ್ರತಭ್ರಷ್ಟನ ಗುರು ಘಾತಕನ ೮೧ ೩೧೪ 
3 

ಶಬ್ದಶಾಸ್ತ್ರಗಳಲ್ಲಿ ತಿಳಿದು ನೂನ್ಶಾದಿ ೮೩ ೩೨೨ 

ಶರೀರ ಬೆಳೆದು ಪ್ರಳಯಕ್ಕೊಳಗು ೮೦ ೩೦೫ 


CC-0. Jangamwadi Math Collection. Digitized by eGangotri 


ಅಕಾರಾದಿ 


ಸ 
ಸತ್ಕ್ರೀಯೆಂಬುದೆ ಜ್ಞಾನ, ಜ್ಞಾನ ೯೬ ೩೮೨ 
ಸರ್ವವೆಲ್ಲವೂ ವಸ್ತುವಿನ ಅಧೀನ ೯೦೩೫೪ 


ಸಪ್ನದ ಭಾಷೆ, ಮರ್ಶ್ಯರ ಮುಟ್ಟದ ೯೧ ೩೫೮ 
ಸ್ವಪ್ನದಲ್ಲಿ ಮಖದು ಸಕಲವ ಕಂಡು ೧೦೦ ೩೯೯ 


15 


os ರಜ್ವು ಮೀಜಕ್‌ ೯೦ ೩೫೫ 
ಸ್ಥೂಲದಿಂದ ಕಾಬದು, ಸೂಕ್ಷ್ಮದಿಂದ ೮೯ ೩೪೭ 


ಹ 
ಹುಡಿ ಹತ್ತದ ಗಾಳಿಯಂತೆ ೮೭ ೩೪೦ 
ಹೆಜುವ ಹೆಂಗೂಸು ಕೂಸು ಸಿಕ್ಕಿ ೮೫ AAD 


೫. RAS ಮಾರಿತಂದೆಗಳ ವಚನ 


ಅ 
ಅಂಗದ ಮೇಲೆ ಲಿಂಗವಲ್ಲದೆ ೧೧೬ ೪೪೪ 
ಅಂಗವ ಮಜ್‌ದು ಲಿಂಗವನಜ್‌ಯ ೪೧೨ ೪೨೯ 
ಂಗವಜನಯದೆ ಲಿಂಗವಿದ್ದಲ್ಲಿಯೆ ೧೫೧ ೫೮೦ 


ಅಕ್ಷಿಯ ಮಧ್ಯದ ಕಾಳಿಕೆಯ ನಟ್ಟ ೧೦೯ ೪೧೯ 
ಅಗ್ನಿ ಅಂಗವಾಗಿ, ವಾಯು ಪ್ರಾಣ ೧೧ ೪೩೨ 


ಅಜ ಕೊಂಡ ಗ್ರಾಸದ ಮಲವ ೧೨೯ ೪೯೩ 
ಅಂಧಕಾರವೆಂಬ ಮನೆಯ ಬಾಗಿಲಲ್ಲಿ ೧೫೫ ೫೯೩ 
ಅನಲ ನಂದಿದ್ದಲ್ಲಿ ವಾಯು ಸಂಗ ೧೫೮ ೬೦೬ 
ಅನುವನಜಕವನ್ನಕ್ಕ ಅರ್ಚನೆ ೧೭೮ ೬೮೫ 
ಅಪಾಯದ ಆಪ್ಯಾಯನವ ಆತ್ಮನ ೧೮೨ ೭೦೧ 


ಅಪ್ಪು ಆಧಾರವಾಗಿ ಕಮಠ ಶೇಷ ೧೪೪ ೫೪೮ 
ಅಪ್ಪ ಚಿಪ್ಪಿನಲ್ಲಿ ನಿಂದು ಅಪ್ಪ ೧೪೪ ೫೯೧ 
ಅಪ್ಪು ಮಣ್ಣು ಕೂಡಿ ಘಟವಾದಂತೆ ೧೫೮ ೬೦೫ 


ಅಂಬರದಲ್ಲಿ ತೋಜುವ ಚಾಪದ ೧೧೨ ೪೨೭ 
ಅರಸು ಆಲಯವ ಹಲವ ಕಟ್ಟಿಸಿ ೧೬೨ ೬೨೦ 
ಅರುಣ ಕಿರಣ ಮಂದಿರದ ಕಂಡಿ ೧೦೬ ೪೦೮ 
ಅಆಜದು ಮಾಡುವುದು ಗುರುಭಕ್ತಿ ೧೮೦ ೬೯೩ 

ಜವ ಮಜ್‌್‌ದ ಪೂಜೆ ಸ್ಥಾ ವರ ೧೧೭ ೪೪೭ 
ಅಜವು ಘಟದಲ್ಲಿ ನಿಂದು ನುಡಿ ೧೭೯ ೬೮೮ 
ಅಜಸಿವಾಗ ಆ ತನುವಿನಲ್ಲಿದ್ದೆ ೧೪೯ ೫೭೨ 


ಅಸಿಯ ಮೊನೆಯ ಮುಟ್ಟಿಆೌದಡೆ ೧೪೯ ೫೭೧ 
ಆ 
ಆಕಾಶದಲ್ಲಿ ತೋಜುವ ಮೋಡದ 
ಆಗಮಂಗಳ ಶೋಧಿಸಿ ಮಾತಿನ 
ಆಚಾರವೆಂಬ ಭಕ್ತ ಘಟವಾಗಿ 


ಆಡಿನ ಮೊಲೆವಾಲ ಕೋಡಗವೊಂದು ೧೪೫ ೫೫೩ 


ಆತ್ಮಗುಣ ವಿವರದ ಪರಿಯೆಂತು ೧೬೧ ೬೧೭ 

ಆತ್ಮ ಘಟ ಮಧ್ಯದಲ್ಲಿ ನಿಂದು... ೧೪೪ ೫೫೦ 

ಆತ್ಮ ವಸ್ತುವೆಂದು ಅಟ್‌ತಲ್ಲಿ ೧೪೩ ೫೪೬ 

ಆದಿ ಮಧ್ಯ ಅವಸಾನವನಜ್‌ಯ ೧೫೮ ೬೦೭ 

ಆದಿಯೆಂಬ ಅಂತರಾದಿಯಲ್ಲಿ OAA ೫೮೫ 

ಆ ದುರ್ಗದಲ್ಲಿದ್ದ ದೊರೆಗಳ 0೫ ೫೧೮ 
ಇ 


ಇನ್ನೇವೆ? ನಾ ತಂದ ಬೆಂಕಿಯಲ್ಲಿ ೧೩೯ ೫೨೯ 
ಇಜುಹು ಕಡೆ ಎಂಭತ್ತನಾಲ್ಕು ಲಕ್ಷ ೧೨೨ ೪೬೫ 
ಇಜುಹೆ ಅಂಜದೆ, ಮದಸೊಕ್ಕಿದ OVO ೫೩. 
ಇಷ್ಟಲಿಂಗ ಪ್ರಾಣಲಿಂಗವೆಂದು ೧೧೯ ೪೫೫ 


ಉ 

ಉಂಟು ಇಲ್ಲಾ ಎಂಬುದನಜ್‌ತು ೧೧೪ ೪೩೫ 
ಉಂಟೆಂಬ ದೃಢ ಇಲ್ಲಾ ಎಂಬ ೧೬೩ ೬೨೪ 
ಉತ್ಪತ್ಕಕ್ಕೆ ಬ್ರಹ್ಮಂಗೆ ಸೃಷ್ಟಿಯ ೧೫೭ ೬೦೩ 
ಉತ್ಪತ್ಕಕ್ಕೆ ಬ್ರಹ್ಮಂಗೆ ಸೃಷ್ಟಿಯ 0೫೭ ೬೦೬ 
ಉದಕ ನಿಂದಲ್ಲಿ ಪ್ರತಿಬಿಂಬ ೧೦೭ ೪೦೯ 
ಉಪಾಧಿ ಉಳ್ಳನ್ನಕ್ಕ ಗುರುವಲ್ಲ ೧೨೦ ೪೫೮ 


ಉಪ್ಪಿನ ನೀರು ಹೆಪ್ಪ ಬಲಿದು ಘಟ್ಟಿ ೧೪೮ ೫೬೬ 
ಉಭಯ ಚಕ್ಷು ಗುರುಚರವಾದಲ್ಲಿ ೧೭೪ ೬೬೮ 
ಉರಿಯಂಗವೆಲ್ಲ ಆಪೋಶನ ೧೬೫ ೬೩೩ 
ಉರಿಯ ಮಡುವಿನಲ್ಲಿ ಒಂದು ೧೩೨ ೫೦೫ 
ಉರಿಯ ಸಿರಿಯ ನಡುವೆ ಒಂದು ೧೩೫ ೫೧೪ 
ಊರ ಬಾಗಿಲ ಕಂಬದಲ್ಲಿ ಮೂಚು ೧1೪ ೫೧೩ 
ಊರ ಹೊಜಗಳ ಹೊಲತಿಯ : ೧೩೩ ೫೦೬ 


CC-0. Jangamwadi Math Collection. Digitized by eGangotri 


16 ಸಕಲ ಪುರಾತನರ ವಚನಗಳು-೧ 


ಪುಟಸಂಖ್ಯೆ ವಚನಸಂಖ್ಯೆ 
ಎ 


ಎನಗೆ ಗುರುವಾಗಬೇಡ ಹೆಣ್ಣು ೧೭೪ ೬೭೦ 
ಎನಗೆ ಭರಿತಾರ್ಪಣವೆಂದು ಹೇಳಿ ೧೨೬ ೪೮೩ 
ಎನ್ನ ಮಡದಿ ಹಾಲ ಕಾಸುವಾಗ ೧೩೯ ೫೧ 
ಎರಳೆಯ ಕೊಂಬಿನ ನುಲಿಕೆಯ OVO FAY 
ಎಲ್ಲವು ಲಿಂಗಕ್ಕೆ ಸಂದವೆಂಬುದ ಕೇಳಿ ೧೨೬ ೪೮೨ 
ಏಕಮೂರ್ತಿ ತ್ರಯೋಭಾಗವಾದುದ ೧೮೧ ೭೦೦ 
ಐದು ಬಹಲ್ಲಿ ಒಂದಾಗಿ ಬಂದ. ೧೫೩ ೫೮೭ 


ಒ 
ಒಡೆಯ ನೋಡುತ್ತಿದ್ದಲ್ಲಿ ಅಸುವಿ ೧೪೨ ೫೪೪ 
ಒಂದಂಗಕ್ಕೆ ಮೂಜು ಯುಕ್ತಿ ಭಿನ್ನ ೧೩೦ ೪೯೫ 
ಒಂದನಹುದು ಒಂದನಲ್ಲಾ ೧೪೨ ೫೪೨ 
ಒಂದಾಸೆಯ ಕುಜೀತು ಸರ್ವ ೧೬೩ ೬೨೩ 
ಒಂದು ಶರೀರ ನಾನಾ ಲಾಗ ಕಲಿತು ೧೪೯ ೫೬೮ 
ಒಂದು ಹರಿವ ಹಾವು ಒಂದು ದನಿ ೧೪೭ ೫೬೩ 
ಓಗರ ಹಸಿಯಿತ್ತೆಂದು ಉಣುವರಿಲ್ಲ ೧೨೨ ೪೬೪ 


ಕ 


ಕಂಗಳ ದೃಷ್ಟಿ ಪುರುಷನಾಗಿ ೧೩೪ ೫೧೨ 
ಕಂಗಳಲ್ಲಿ ನೋಡಿ ಕಯ್ಯಲ್ಲಿ ಮುಟ್ಟಿ ೧೨೭ ೪೮೬ 
ಕಂಚುಕೆ ಖಚಿತ ಆಭರಣ ವಿಲಾಸಿ ೧೭೮ ೬೮೩ 
ಕಣ್ಣಿನ ಮನೆಯಲ್ಲಿ ಗನ್ನದ ಗರತಿ ೧೩೬ ೫೨೧ 
ಕಣ್ಣಿಲ್ಲದ ಕುರುಡ ಕನ್ನಡಿಯ ನೋಡಿ ೧೫೦ ೫೭೫ 
ಕನ್ನಡಿಯಲ್ಲಿ ಕಪ್ಪು ಹುಟ್ಟಿದಾಗ ಕಪ್ಪ ೧೭೪ ೬೬೯ 
ಕಯ್ಯೊಳಗಳ ಸಂಚ ಕಣ್ಣಿಗೆ ಮಜ ೧೬೩ ೬೨೫ 
ಕಟ್‌ವ ಪಶುವಿಂಗೆ ತೃಣ ದವಸ ೧೫೦ ೫೭೩ 
ಕಲ್ಪತರುವಿಂಗೆ ಅಪ್ಪ ಎಯ್ದದಂತೆ ೧೦೮ ೪೧೩ 
ಕಲ್ಲ ಗಿರಿಯ ಹುಲ್ಲಿನ ಮೊನೆಯಲ್ಲಿ ೧೪೭ ೫೬೧ 
ಕಲ್ಲು ಕಲ್ಲು ತಾಕಿದಲ್ಲಿ ಕಿಚ್ಚಿನ ಕಿಡಿ ೧೦೮ ೪೧೪ 
ಕಲ್ಲು ಮರ ಮಣ್ಣಿನ ಮಟ್‌ಯಲ್ಲಿ ೧೮೫ ೪೦೪ 
ಕಲ್ಲಿನೊಳಗಳ ಜ್ಯೋತಿ ಉರಿ, ೧೦೫ ೪೦೫ 
ಕಸುಗಾಯಲ್ಲಿ ಹಣ್ಣಿನ ರಸವನಸಿದ ೧೧೦ ೪೨೨ 
ಕಾಮಧೇನುವೆಂದಡೆ ಇಹುದಕ್ಕೆ ನೆಲೆ ೧೧೧ ೪೨೬ 
ಕಾಮನ ಅಂಬಿನ ಕಣೆಯಲ್ಲಿ ೧೪೦ ೫೩೬ 
ಕಾಯಕ್ಕೆ ಕರ್ಮ ಗುರುವಾಗಬೇಕು ೧೧೯ ೪೫೫ 
ಕಾಯದ ಕಕ್ಕುಲತೆಗಾಗಿ ಜೀವಿಗಳ ೧೬೩ ೬೨೬ 
ಕಾಯವಳಿಯಲಾಗಿ ಜೀವನಚೇತನಕ್ಕೆ ೧೧೪ ೪೩೩ 


ಸ್ಸ 


ವಚನಸಂಖ್ಯೆ ಪುಟಸಂಖ್ಯೆ 
ಕಾಯವುಳ್ಳನ್ನಕ್ಕ ಮಾಡುವುದು ೧೪ ೬೨೮ 
ಕಾಯವಿದ್ದಲ್ಲಿಯೆ ಸಕಲ ಕರ್ಮಗಳ ೧೫೯ ೫೭೦ 
ಕಾಯವಿದ್ದು ಕಾಬುದು ವಿಜ್ಞಾನ ೧೧೩ ೪೨೧ 
ಕಾರ ಕಬ್ಬುನವ ಕಾಯದ ಕಬ್ಬುನ ೧೫೧ ೫೭೬ 
ಕಾಲವನಜ್‌ತು ನೇಮವ ಮಾಡ ೧೦೫ ೪೦೨ 
ಕಾಳಿಯ ಕಡೆಗಣ್ಣ ಕಿತ್ತು ಏಡಿಯ ೧೫೧ ೫೨೯ 
ಕಾಳೋರಗನ ಹೆಡೆಯ ಮಧ್ಯದಲ್ಲಿ ೧೬೭ ೬೪೦ 
ಕುಂಭಕ್ಕೆ ಜಲವ ತುಂಬುವಲ್ಲಿ ೧೮೧ ೬೯೭ 
Boe? ಒಡೆಯ ಹಲಬರ ನಡುವೆ ೧೩೭ ೫೨೫ 
ಕೆಚ್ಚಲೊಳಗೆ ಕ್ಷೀರವಿದ್ದಂತೆ ಚಿತ್ತ ೧೬೮ ೬೪೬ 
ಕೆಯಿ ಬೆಳೆವಲ್ಲಿ ಸದೆಗೆ ಮುನಿವರಲ್ಲದೆ ೧೭೩ ೬೬೬ 
ಕೈ ಕಲಸಿ ಬಾಯಿ ಉಂಡಲ್ಲಿ ಅದಾವ ೧೨೮ ೪೯೦ 
ಕೊಟ್ಟ ಕೂಗಿತ್ತು, ಹಾಲುವಕ್ಕಿ ಬಳಿ ೧೪೬ ೫೫೮ 


ಕೊಂಬಿನ ಮೇರ(ಗ)ಳ ಹಕ್ಕಿಯ ೧೩೩ ೫೦೮ 
ಕೋಟಿ ಚರವಾಗಬಹುದು, ಭಕ್ತ ೧೬೬ ೬೩೫ 
ಕೋಡಗದ ಚೇಷ್ಟೆ ಉಡುಗಿ ೧೩೫ ೫೧೬ 
ಕೋಣೆಯೊಳಗಳ ಮಿಂಡ, ನಡು ೧೩೪ ೫೧೦ 


ಕ್ಷೇರಕ್ಕೆ ವಾರಿ ಅಜತಲ್ಲದೆ ಮಧುರ ೧೪೦ ೫೩೫ 
ಕ್ರೀಯಲ್ಲಿ ಕಾಬುದ ಕ್ರೀಯಲ್ಲಿ ೧೩೮ ೫೨೬ 


ಗ 
ಗಂಡ ತಪ್ಪಿ ನಡೆವಲ್ಲಿ ಹೆಂಡತಿ 
ಗಂಡನಿಲ್ಲದ ಸತಿ ಯೋನಿಯಿಲ್ಲದ 
ಗಂಧವನೊಳಕೊಂಡ ಕುಸುಮವ 
ಗಂಧವೊಂದೆಂದಡೆ ಹಲವು 
ಗುರುಚರದ ಸೇವೆಯ ಮಾಡು ೧೨೪ ೪೭೧ 
ಗುರುಚರಪದದ ಇರವು ಹೇಗಿರ ೧೨೧ ೪೫೯ 
ಗುರುಚರಮೂರ್ತಿ ಪೂಜಿಸಿಕೊಂಬಲ್ಲಿ ೧೨೧ ೪೬೨ 
ಗುರುಜಂಗಮ ಲಿಗಭ ೧೩೨ ೫೦೩ 
ಗುರುಭಕ್ತನಾಗಿದ್ದಲ್ಲಿ ಆ ಗುರುವಿನ ೧೭೯ ೬೮೯ 
ಗುರುಮಾರ್ಗವನಜ್‌ಯದೆ ಆತ್ಮ ೧೧೬ ೪೪೧ 
ಗುರುಮೂರ್ತಿಯ ಕಳೆ ಜಂಗಮ ೧೧೯ ೪೫೨ 
ಗುರುವಾದಡೂ ಮಲತ್ರಯದಾಸೆ ೧೮೦ ೬೯೫ 
ಗುರುವಾದಲ್ಲಿ ಭವಂ ನಾಸ್ತಿಯಾಗ ೧೨೦ ೪೫೭ 
ಗುರುವಾದಲ್ಲಿ ಶಿಷ್ಯನ ಅಂಗದಲ್ಲಿ ೧೩೦ ೪೯೬ 
ಗುರುವಿನ ಉಪಾಧಿಕೆಯ ಶಿಷ್ಯ ೧೭೭ ೬೭೯ 
ಗುರುವಿಂಗಾಸೆಯ ಕಲಸದೆ ೧೮೧ ೬೯೮ 
ಗುರುವಿಂಗೂ ಲಿಂಗಕ್ಕೂ ೧೬೬ ೬೩೬ 
ಗುರುವಿಂಗೆ ಗುರುವಿಲ್ಲದೆ weds ೧೮೦ ೬೯೪ 


೧೨೩ ೪೬೯ 
೧೫೦ ೫೭೪ 
೧೬೪ ೬೩೧ 
೧೬೫ ೬೩೨ 


aw ಡಿ 
aii CC-0. Jangamwadi Math Collection. Digitized by eGangotri 


§ 


ಅಕಾರಾದಿ : ಸ 17 


ಪುಟಸಂಖ್ಯೆ ವಚನಸಂಖ್ಯೆ 
ಗುರುವೆಂದು ಅನುಸರಣೆಯ ಮಾಡಿ ೧೮೦ ೬೯೬ 
ಗುರುಶಿಷ್ಯನ ಇರವಿನ ಸ್ಪಲವೆಂತು ೧೩೧ ೫೦೨ 


ಚ 


ಚಕ್ಸುಮಯನಾಗಿ, ಚಕ್ನುರೂಪನಾಗಿ ೧೦೭ ೪೧೦ 
ಚಿತ್ತದಲ್ಲಿ ನೆನೆದ ಲೆಕ್ಕವ ಇದಿರಿಟ್ಟು ೧೧೪ ೪೩೪ 
ಚಿತ್ತ ನೆನೆದು ವಸ್ತುವೆಂದು ೧೬೮ ೬೪೫ 


ಜ 


ಜಂಗಮ ಲಿಂಗವಾದಲ್ಲಿ ಜಂಗುಳಿಗಳ ೧೭೬ ೬೭೫ 
ಜಗದ ವರ್ತಕದ ಇರವು ಬಂತೆಂದಡೆ ೧೭೦ ೬೫೪ 
ಜಲದೊಳಗಳ ಮತ್ಸ್ಯದ ನೆಲೆಯ ೧೬೪ ೬೨೯ 
ಜೀವಜ್ಞಾನ ಭಾವಜ್ಞಾನ ಯುಕ್ತಿ ೧೫೭ ೬೦೨ 
ಜೇನುತುಪ್ಪ ಹೊತ್ತು ಮಾರುವವಳ ೧೪೬ ೫೭ 


ತ 
ತನುಸಂಬಂಧ ಬ್ರಹ್ಮನ ತೊಡಕಾದಲ್ಲಿ ೧೬೦ ೬೫೩ 


ತನ್ನ ಅಂಗದ ಮಲಿನವ ೧೮೦ ೬೯೯ 
ತನ್ನ ಕಯ್ಯಲ್ಲಿ ಲಿಂಗವಿದ್ದು ೧೧೬ ೪೪೩ 
ತನ್ನ ಕುಜೌತು ಪರಿಹರವ ಮಾಡಿ ೧೨೩ ೪೬೭ 
ತನ್ನ ತಾನಜ್‌ತು ಮಾಡುವಲ್ಲಿ ೧೨೨ ೪೬೩ 


ತನ್ನಯ ಬಾಯ ಶೇಷದ ಲಿಂಗಕ್ಕೆ ೧೨೫ ೪೭೬ 
ತನ್ನಯ ವಿಶ್ವಾಸದಿಂದ ಗುರುವ ೧೩೧ ೪೯೯ 
ತನ್ನ ಶರೀರದ ಗುರುವನಳಿದ್ವ ೧೨೦ ೪೫೬ 
ತನ್ನಾಸೆಯ ಹಜ್‌ದು ಶಿಷ್ಯಂಗೆ. ೧೩೦ ೪೯೮ 
ತಲೆಯೊಳಗಳ ಬಾಯಲ್ಲಿ ಹಲವು ೧೧೪ ೪೩೬ 
ತಾವರೆಯ ನಾಳದ ತೆಜಪಿನಲ್ಲಿ ೧೪೬ ೫೫೬ 


ತ್ರಿವಿಧಮೂರ್ತಿಯ ಕೂಡಿ ಭಕ್ತನ ೧೬೬ ೬೩೭ 


ತೆಪ್ಪದ ಮೇಲೆ ನಿಂದು ೧೭೮ ೬೮೬ 
ದ 
ದತ್ತೂರದ ಬಿತ್ತಿನಲ್ಲಿ ಕಲ್ಪತರು ೧೫೬ ೫೯೯ 


ದರ್ಪಣದ ಒಪ್ಪ ಅತ್ತರೆ ಅತ್ತು ೧೫೮ ೬೦೮ 
ದಾತ ಗುಣವರ್ತಕ ಮಾಟ ಆಟವ ೧೭೯ ೬೯೦ 


ದಿನದಿನಕ್ಕೆ ಫಲರಸ ಬಲಿವಂತೆ ೧೭೮ ೬೮೪ 
ದಿವರಾತ್ರಿ ಕೂಡಿ ದಿನ ಲೆಕ್ಕಕ್ಕೆ... ೧೨೪ ೪೫೭೩ 
"ದೀಕ್ಬಾಗುರುವಾದಲ್ಲಿ ತ್ರಿವಿಧದ ಆಸೆ ೧೧೯ ೪೫೩ 
ಧ್ಯಾನದಿಂದ ಕಾಬುದು ಬ್ರಹ್ಮನ O29 ೬೬೨ 


CC-0. Jangamwadi Math Collection. Digitized by eGangotri 


ಪುಟಸಂಖ್ಯೆ ವಚನಸಂಖೆ 
ನ 
ನಂಜಿನ ಭೂಮಿಯ ಮೇಲೆ ೧೩೬ ೫೨೦ 


ನಾ ತೋಡಿದ ಬಾವಿಯಲ್ಲಿ ಡುಂಡುಕ ೧೩೯ ೫೩೦ 
ನಾದ ಬ್ರಹ್ಮಶಕ್ತಿಯಾಗಿ Words ೧೬೯ ೬೪೮ 
ನಾರಿಯಲ್ಲಿ ಶೋಲ ಹೂಡಿ ೧೧೩ ೪೩೦ 
ನಿಜಗುರುವಿನ ಇರವು ಹೇಗಿರ... ೧೩೧ ೫೦೧ 
ನಿಕ್ಷೇಪವ ನಿಕ್ಷೇಪಿಸುವಲ್ಲಿ ಮತ್ತಾರೂ ೧೪೧ ೫೩೯ 
ನಿರಾಳೆದಲ್ಲಿ ನೀರಕೋಟಿಯನಿಕ್ಕಿ ೧೩೬ ೫೧೯ 
ನೀತಿ ಲಿಂಗವಾಗಿ ಸದ್ಗುಣ ಕಳೆಯಾಗಿ ೧೫೪ ೫೮೯. 


a 
ಪಂಚ ತತ್ವದಲ್ಲಿದ್ದು aS OVA ೫೪೭ 
ಪಂಚ ವಿಷಯಂಗಳಿಂದು ಅಷ್ಟ ೧ ೬೧೬ 
ಪ್ರಥಮ ದೀಕ್ಷೆ, ಪರಬ್ರಹ್ಮ ದೀಕ್ಷೆ ೧೧೭ ೪೪೮ 
ಪೃಥ್ವಿ ಅಪ್ಪು ತೇಜ ವಾಯು ೧೭೧ ೬೫೭ 
ಪೃಥ್ವಿಜ್ಞಾನ ಪಿಪೀಲಿಕಾ ಸಂಬಂಧ ೧೩೨ ೫೦೪ 
ಪೃಥ್ವಿಯ ಅಪ್ಪುವಿನ ಆಧಾರ ೧೪೪ ೫೫೧ 
ಪಂಚಾಕ್ಷರಿಯ ಮಣಿಮಾಲೆಯಲ್ಲಿ ೧೩೪ ೫೧೧ 
ಪಾತಾಳದ ನೀರ ಹುರಿ ಪಂಚರಿಂದ ೧೬೦ ೬೧೩. 
ಪಾದಶ ಗುರುಭಾವ, ಶಾಖೆ ೧೬೫ ೬೩೪ 
ಪಾದವ ಕೊಡುವಲ್ಲಿ ಪದರಿ ನಾಸ್ತಿ ೧೨೮ ೪೮೯ 
ಪಾಶವರತು ಗುರುವಾಗಬೇಕು ೧೭೫ ೬೭೨. 
ಪಾಷಾಣದ ಘಟದಲ್ಲಿ ರತ್ನದ ೧೪ ೫೪೯ 
ಪ್ರಾಣಕ್ಕೆ ಉಪದೇಶವ ಮಾಡಿ ೧೧೫ ೪೪೦. 
ಬ 
ಬಯಲು ಬಯಲ ನೋಡಿ Tow ೧೬೭ ೬೪೩ 
ಬಂಟ ಒಡೆಯನೊಡನೆ ಉಂಡಲ್ಲಿ ೧೨೫ ೪೭೫. 
ಬಂದಿತ್ತು ಬಾರದೆಂಬ ಸಂದೇಹವ ೧೨೭ ೪೮೪ 
ಬ್ರಹ್ಮಂಗೆ ಸರಸ್ವತಿಯಾಗಿ ಕಾಡಿತ್ತು ೧೫೩ ೫೮೬ 
ಬ್ರಹ್ಮವನಟತ ಮತ್ತೆ ಸುಮ್ಮನೆ ೧೪೧ ೫೪೦ 


ಬ್ರಹ್ಮ ಸೋರೆಯಾಗಿ, ವಿಷ್ಣು ದಂಡ ೧೫೨ ೫೦೫ 

ಬ್ರಹ್ಮಾನಂದಧರೆಯ ಮೇಲೆ ೧೭೫ ೫೧೭ 

ಬಾಗಿಲಲ್ಲಿ ತಡೆವ ಆತನ ಮನೆಯಲ್ಲಿ ೧೭೬ ೬೭೬ 

ಬಾರದಿರು ಬ್ರಹ್ಮನ ಅಂಡದಲ್ಲಿ ೧೦೫ ೪೦೩ 

ಬೀಜದ ನೆಲೆಯಲ್ಲಿ ಹಲವು ೧೯ ೬೦೯ 
ನ a 


18 ಸಕಲ ಪುರಾತನರ ವಚನಗಳು -೧ 


ಪುಟಸಂಖ್ಯೆ ವಚನಸಂಖ್ಯೆ 
ಬೀಜು ಹುಟ್ಟುವ ತಿರುಳು ಒಳ ೧೩೯ ೫೩೨ 
ಬಿಟ್ಟು ಕಟ್ಟಿ ಅರ್ಪಿಸಲಾರದೆ ಗುಪ್ಪೆ ೧೨೬ ೪೮೧ 
ಬೇರಿಗೆ ನೀರನೆಜ್‌ದಲ್ಲಿ ೧೦೯ ೪೧೮ 
ಬೇರಿನ ಬಣ್ಣ ಇಂದುವಿನ ಕಳೆ ೧೪೮ ೫೬೭ 
ಚಿಟ್ಟ ಬಯಕೆಯ ಒಡೆಯ ೧೨೧ ೪೬೧ 
ಬೈಚಿಟ್ಟ ಬೈಕೆಯ ಒಡೆಯ ಕೊಂಡು ೧೩೧ ೫೦೦ 
ಭಕ್ತ ಗುರುಚರವ ನುಡಿವಲ್ಲಿ ೧೨೩ ೪೬೮ 
ಭಕ್ತ ತನ್ನಯ ಪಾಶವ ಗುರುವಿನ ೧೭೫ ೬೭೪ 
ಭಕ ನಾದಲ್ಲಿ ಅರ್ಥ ಪ್ರಾಣ ೧೨೨ ೪೬೬ 
ಭಕ್ತ ಭೂಮಿಯಾಗಿ ಜಂಗಮ ೧೨೯ ೪೯೨ 
ಭಕ್ತಂಗೆ ಕ್ರೀ, ಜಂಗಮಕ್ಕೆ ೧೨೭ ೪೮೭ 
ಭಕ್ತಂಗೆ ವಿಶ್ವಾಸ ಗುರುಚರಕ್ಕೆ ೧೨೪ ೪೭೨ 
ಭಕ್ತಂಗೆ ವಿಶ್ವಾಸ ಗುರುವಿಂಗೆ ೧೭೭ ೬೦೧ 
ಭಕ್ತಿಯ ನುಡಿಯಲ್ಲಿ ಬಾಹ್ಯವಾಗಿರ ೧೪೧ ೫೩೭ 
ಭಕ್ತಿಹೀನ ಭಕ್ತಿಯ ಮಾಡುವಲ್ಲಿ ೧೭೫ ೬೭೩ 
ಭರಿತಾರ್ಪಣವ ನೈವೇದ್ಯವ ೧೨೬ ೪೮೦ 
ಭರಿತಾರ್ಪಣವೆಂಬುದು ಲಿಂಗಕ್ಕೊ ೧೨೬ ೪೭೯ 
ಭೂಮಿಯ ಬಡತನಕ್ಕೆ ಗೆಯ್ದ ೧೧೧ ೪೨೫ 
ಮ 
ಮಂಜಿನ ಉದಕವಾಯು ಸಂಚಾರ ೧೦೭ ೪೧೦ 
ಮಠದಲ್ಲಿ ತೋಚುವ ಜ್ಯೋತಿ ೧೬೪ ೬೩೦ 
ಮಣಿಯ ವೆಜ್ಜದಲ್ಲಿ ಎಯ್ದುವ ೧೧೦೪೨೧ 
ಮಣ್ಣಿನೊಳಗೆ ಚಿನ್ನ ಹುಟ್ಟಿ ಮಣ್ಣ ೧೭೮ ೬೮೭ 
ಮತಿಯಿಂದ ಕಾಬುದು ಚಿತ್ತದ ೧೬೭ ೬೪೨ 
ಮದ್ದ ಕೂಡಿ ತುಂಬಿದ ನಾಳಿಯ ೧೪೯ ೫೬೯ 
ಮರನ ತಾಳುವುದಕ್ಕೆ ಪೃಥ್ವಿ ೧೦೯ ೪೧೨ 
ಮಜವೆಯಿಂದ ಬ್ರಹ್ಮ ಶಿರವ ೧೭೯ ೬೯೨ 
ಮಲಯಜದ ಮಧ್ಯದಲ್ಲಿ ವಶ ೧೦೬ ೪೦೭ 
ಮಹದಾಶದ ಮನೆಯಲ್ಲಿ ಪಂಚ ೧೫೪ ೫೯೨ 
ಮಹಾಧರೆಯಲ್ಲಿ ಮನೆಯ ೧೪೫ ೫೫೬ 
ಮಹಾಪರಂಜ್ಯೋತಿ ಪ್ರಕಾಶವ ೧೪೨ ೫೪೧ 
ಮಹಾಮನೆಯೊಳಗೊಂದು ಮಂದಿರ೧೩೮ ೫೨೭ 
ಮಹಾಮಾಯವೆಂಬ ಶಕ್ತರೂಪಿ ೧೪೭ ೫೬೦ 
ಮಹಾವಾರಿಧಿಯ ತೆರೆಯ ಮಧ್ಯ ೧೦೭ ೪೪೧ 
ಮಹಾವಿಕಾರ ೧೪೮ ೫೬೪ 
ಮಾಡುವಂಗೆ ಅಟ್‌ವೆಕಾರಣ ೧೭೯ ೬೯೧ 
ಮಾಡುವ ಭಕ್ತನ ವಿವರ ೧೧೮ ೪೫೯ 
ಮಾಡುವ ಸೇವೆಯನಜೌತು ೧೩೦ ೪೯೨ 


ಪುಟಸಂಖ್ಯೆ ವಚನಸಂಖ್ಯೆ 


ಮಾತಿಗೆ ಸಿಕ್ಕಿ ಅವರ ನೀತಿಯ ೧೫ ೬೧೦ 
ಮಾತಿನ ಮಾಲೆಯ ಕಲಿತು ೧೨೨ ೬೮೨ 
ಮುನ್ನವೆ ಮೂಜಿ ಹಬ್‌ದು ೧೭೬ ೬೭೮ 
ಮೂಜು ಲೋಕವನೆಲದಗಾಳಿ ೧೩೩ ೫೦೯ 
ಮೂಲದ ಜ್ವಾಲೆಯೆತ್ತಿ ಕಮಲವ ೧೬೧ ೬೧೮ 
ಮೂವರ ಹಂಗಿಂದ ಬಂದುದು ೧೫೧ ೫೮೧ 
ಮೂಷಕ ಮಾರ್ಜಾಲ ಕೂಡಿ ೧೫೬ ೫೯೮ 
ಮೂಳಿಯ ಮೊದಲಿನಲ್ಲಿ ೧೪೬ ೫೫% 
ಮೊನೆ ತಪ್ಪಿದಲ್ಲಿ ಅಲಗಿನ ಘನವೇನ ೧೬೦ ೬೧೪ 
ಯ 
ಯೆ(ಯ)ತಿ ಗುಣದ್ದೇಷ, ಸಮಯ ೧೬೦ ೬೧೫ 
ಯೋಗದಲ್ಲಿ ಕಾಬುದಕ್ಕೆ ಶರೀರಕ್ಕಿ ೧೬೭ ೬೪೧ 
ಯೋಗಿ ಜೋಗಿ ಶ್ರಾವಕ ಸಂನ್ಯಾಸಿ OLE ೬೪೯ 
ಯೋಗಿ ಪಾಶುಪತಿ ಕಾಳಾಮುಖ ೧೬೯ ೬೫೧ 
ಯೋನಿಜನಾಗಿ ದಶ ಅವತಾರಕ್ಕೆ ೧೭೧ ೬೫೬ 
+ Oe 
ರಸದ ಬಾವಿಯ ಚೆಲ್ಲಿ, ಸಿಯ ೧೫೧ ೫೭೮ 
ರಾಜಸ ತಾಮಸ ಸಾತ್ವಿಕವನಜ್‌ದು ೧೭೬ ೬೭೭ 
ರೂಪಿಗೆ ನಿರೂಪೆಂದು ಕುಜುಹಿಟ್ಟು ೧೧೨ ೪೨೮ 
ಲ 
ಲಿಂಗಕ್ಕೆ ಅರ್ಪಿತವ ಮಾಡುವಲ್ಲಿ ೧೨೭ ೪೮೫ 
ಲಿಂಗಕ್ಕೆ ಜಂಗಮದ ಪ್ರಸಾದವ OOS ೪೪೯ 
ಲಿಂಗಕ್ಕೆ ಸಹಭೋಜನವಾದಲ್ಲಿ ೧೨೫ ೪೭೮ 
ಲಿಂಗ ಹೊಳತೆಯಾಗಿ ವಿಭೂತಿ ೧೧೬ ೪೪೨ 
ವ 
ವಂದಿಸಿ ನಿಂದಿಸಬಾರದೆಂಬುದೆ ೧೭೪ ೬೬೬ 
ವಂದಿಸಿ ನಿಂದಿಸಲಿಲ್ಲ, ನಿಂದಿಸಿ ೧೭೭ ೬೮೦ 
ವಚನ ರಚನೆಯ ಬಲ್ಲ ೧೪೨ ೫೪೨ 
ವರ್ತಕದಲ್ಲಿ ವರ್ಶಿಸುವನ್ನಕ್ಕು ೧೪೨ ೫೪೫ 
ವಸ್ತು ತ್ರಿವಿಧ ರೂಪಾದ ಪರಿ ೧೨೯ ೪೯೪ 


ವಸ್ತುಲೀಲಾಲೋಲನಾಗಿ ಅವತಾರ ೧೬೮ ೬೪೭ 
ವಸ್ತುವಿನ ಪಾದಮಂಡಲ ಬ್ರಹ್ಮ ೧೬೯ ೬೫೦ 
ವಸ್ತು ಸ್ವಯಂಭುವಾಗಿದ್ದಲ್ಲಿ ನಾಮ ೧೧೫ ೪೩೯ 
ವಾಗದ್ವೈ ತದಲ್ಲಿ ನುಡಿದು ಸ್ವಯಾ ೧೭೩ ೬೬೪ 
ವಾಯು ಬಯಲೆಂದಡೆ ತಿರುಗುವ ೧೧೫ ೪೩೮ 


CC-0. Jangamwadi Math Collection. Digitized by eGangotri 


ಅಕಾರಾದಿ 


ವಾರಿಯ ಸಾರದ ಶೈತ್ಯದ ಇರವು ೧೫೪ ೫೯೦ 
ವಿಷ್ಣು ಆದಿಶಕ್ತಿಯ ಕಂದನಾಗಿ ೧೭೨ ೬೬೦ 
ವಿಷ್ಣು ದೈವವೆಂದಡೆ ಪಾಂಡವರ ೧೭೨ ೬೫೯ 
ಮಯ ಜಗವೆಂದಡೆ ಮಹಾ ೧೭೧ ೬೫೮ 
ವೀರಶೈವ ಗುರುವಾಗಿ ಶುದ್ಧ ಶೈವಕ್ಕೆ ೧೧೭ ೪೪೫ 
ವೇದ ಪ್ರಣವದ ಮೂಲ ಶಾಸ್ತ್ರ ೧೫೭ LOY 
ದಪಾಠಕ ಶಾಸ್ತ್ರವಿತ್ತು ಪುರಾಣ ೧೫೯ ೬೧೧ 
ವೇದವ ನುಡಿವಲ್ಲಿ ವಿಪ್ರರು ೧೪೧ ೫೩೮ 
ವೇದವನೋದಿದಲ್ಲಿ ಪ್ರಣವನಜಯ ೧೭೩ ೬೬೫ 


ವೇದ ವೇದಾಂತೆಂಗಳಿಂದ ಸಿದ್ಧ ೧೬೨ ೬೨೦೧ 
ವೇಷದಲ್ಲಿ ತಿರುಗುವುದು ೧೬೩ ೬೨೭ 


ವೇಷವ ತೊಟ್ಟಡೆ ಜಗಕ್ಕಳುಕಲ್ಲದೆ ೧೭೫ ೬೭೧ 


ಶ 
ಶಕ್ತಿ ರೂಪು ವಿಷ್ಣುವಿನ ಅವತಾರ ೧೭೦ ೬೫೫ 
ಶರೀರ ಘಟಕ್ಕೆ ಶಿಲೆಮೂರ್ತಿ ವಸ್ತು ೧೦೮ ೪೧೬ 
ಶರೀರದಲ್ಲಿ ಷಡಾಧಾರ ಚಕ್ರವುಂಟೆ ೧೬೨ ೬೧೯ 
ಶರೀರದಹನ ಮುಖವೆಲ್ಲವು ರುದ್ರ ೧೬೯ ೬೫೨ 
ಶರೀರವ ಕುಜತಲ್ಲಿ ಸಾಧಕಾಂಗವ ೧೪೮ ೫೬೫ 
ಶಶಿಕಾಂಶದ ಶಿಲೆ ಒಸರುವಂತೆ ೧೧೧ ೪೨೪ 
ಶಿರ ಪಾದದೊಳಗಾದ ಅಂಗದ OCS YOR 
ಶಿವಭಕ್ತನಾಗಿ ಮುಂದೆ ಬಂದು ೧೨೮ ೪೮೮ 


ಶೇಷಲಂಪಟಕೆಯ್ದವ ಮುಖ ೧೬೦ ೬೧೨ 

ಶೈವಕ್ಕೆ ಕೈಲಾಸ, ವೈಪ್ಣವಕ್ಕೆ ೧೫೨ ೫೮೨ 

ಶೈವವಾದ ತತ್ತ್ವವಾದ ಮಾಯಾ ೧೫೨ ೫೮೩ 
ಸ 


ಸಕಲ ಜ್ಞಾನ ಸಂಪನ್ನ ಕಲೆಯ ೧೬೮ ೬೪೪ 
ಸಕಲ ಬ್ರಹ್ಮಾಂಡ ವಿಷ್ಣುಮಯ ೧೮೨ ೭೦೨ 
ಸಕಲವನಲ್‌ದತೂ ಮಲತ್ರಯ ೧೬೨ ೬೨೨ 


19 


ಸಕಲವೆಂಬನ್ನಕ್ಕ ನಿಃಕಲವುಂಟು. ೧೫೩ ೫೮೮ 
ಸದ್ಭಕ್ತನ ಆಚರಣೆಯ ಕ್ರೀ 
ಸಹಪಂತಿಯಲ್ಲಿ ತನ್ನ ಗುರುವೆಂದು ೧೧೮ ೪೫೦ 
ಸಹಭೋಜನವ ಮಾಡುವನ ಇರವು ೧೨೫ ೪೭೭ 
ಸಹಭೋಜನ ಮಾಡುವ ಸಾಧನೆ. ೧೨೪ ೪೭೪ 
ಸಿದ್ಧರಸ ಲೇಸೆಂದಡೆ ತಾನಿದ್ದ ಕುಡುಕೆ ೧೫೧ ೫೭೬. 


ಸಿರಿಶೈಲದ ಮಧ್ಯದಲ್ಲಿ ಒದು ೧೩೭ ೫೮ 
ಸೀತೆ ಸೆಚೆಹೋಹಾಗ ವಾಣಿಯ ೧೭೨ ೬೬೧ 
ಸುಖದುಃಖದ ನಡುವೆ ಒಂದು ೧೭ ೫೨೨ 
ಸೂಜಿಯ ಮೊನೆಯಲ್ಲಿ ಧಾರ ೧೭೫೨೪ 


ಸ್ಥಾವರಲಿಂಗ ಶುದ್ಧ ಶೈವಮಾರ್ಗ ೧೧೭ ೪೪೬ 
ಸ್ಥೂಲದಲ್ಲಿ ಸಿಕ್ಕಿ ಸೂಕ್ಷ್ಮದಲ್ಲಿ ಕಂಡು ೧೭೩ ೬೬೩ 
ಸ್ವಪ್ನದ ಮಂದಿರದಲ್ಲಿ ನಿಕಲದ ೧೬೭ ೬೩೯ 


ಕ 
ಟು 


ಹರಿವ ಹರಿವ ಸಕಟಿಂಗೆ ಕಡೆಗೀಲು ೧೧೦ ೪೨೦ 
ಹರಿವ ಹಾವು ಕೊಂಬಿನ ಕೋಡಗ ೧೩೫ ೫೧೫ 
ಹರಿವ ಹಾವಿಂಗೆ ಕಾಲ ಕೊಟ್ಟು. ೧೫೫ ೫೯೪ 
ಹಸಿಧ ಹಾವಿನ ಹೆಡೆಯಲ್ಲಿ ಇಲಿ ೫ ೫೫ 
ಹಾಲು ಬತ್ತಿದ ಹಸುವಿಂಗೆ ಕಚುವ ೧೪೫ ೫೫೨ 
ಹಾವಿನ ಹುತ್ತದಲ್ಲಿ ಹದ್ದು ತತ್ತಿಯ ೧೫ ೫೯೬ 
ಹಾವು ಹುಲಿ ಕಳ್ಳರ ಭಯವೆಂದು ೧೨೧ ೪೬೦ 
ಹುತ್ತದೊಳಗಳ ಉಡು ಹೊಳಿ ೧೫೬ ೬೦೧ 
ಹುತ್ತದೊಳಗಳ ಹಾವ ಹದ್ದಿನ. ೧೪೭ ೫೬೨ 
ಹುಲಿ ಹುತ್ತವ ಹೊಕ್ಕು ಹಾವಾದ ೧೫೫ ೫೫ 
ಹುಲ್ಲು ಕೆಂಡವ ಮುಟ್ಟಿ ೧೫೬ ೫೭ 
ಹುವ್ಪಿನ ಮೇರಳ ತುಂಬಿ ಹುವ್ವ ೧೩೮ ೫೨೮ 
ಹೊಲದೊಳಗಳ ಹುಲ್ಲೆ ಗವಿಯೊಳ ೧೫೬ ೬೦೦ 
ಹೃದಯದಲ್ಲಿ ತೋಜುವ ಅಜ್‌ವು ೧೧೧ ೪೨೩ 


೬. ಶಿವಲೆಂಕ ಮಂಚಣ್ಣಗಳ ವಚನಗಳು 


ಅಂಗದಲ್ಲಿ ಸೋಂಕಿದ ಸುಳುಹ ೨೧೩ ೮೨೨ 


ಅ 
ಅಂಗದೇಹಿ ಲಿಂಗೋದಕವ ೧೯೦ ಬಿರಿ 
ಅಕಾರ ತತ್ವ ಆಕಾಶದೊಡ ೧೮೭ ೭೧೩ ಅಗಮ ಅತ ee 
Cons ; ಅಂಗ ಲಿಂಗವ ಪೂಜಿಸಿ 
i, ಲಿಂಗವ ಕೊಟ್ಟವ ೧೮೯ ೭೫ ಕಿವಿಗೆ ೧೯ ಬೌ 


ಅಂಗದ ಲಿಂಗ 900 ೮೧೬. ಅಂಗವನಟ್‌ವನ್ನ 
ಮೇಲಣ ae ee Math Collection. ನನ್ನಕ್ಕ ಶಿ by eGangotri 


ಇ 


20 


ಪುಟಸಂಖ್ಯೆ ವಚನಸಂಖ್ಯೆ 
ಅಂಗ ಶಿರದ ಮಲಿನವ ಕಳೆದಲ್ಲಿ ೧೯೮೭೯ 
ಅಂದಳ ಸತ್ತಿಗೆ ಕರಿ ತುರಂಗಗಳಿಂದ ೨೧೨ ೮೨೦ 
ಅಪ್ಪು ಮೂಲಾಧಾರವಾಗಿ ಬೀಜದ ೧೯೨ cae 


ಅಪ್ಪು ಲವಣವೆಲ್ಲವು ಸರಿ 2೪ ೭೪೨ 
ಅರ್ಚನೆ ಪೂಜೆಯ ಕುಜ್‌ತು ೧೯೮ ಒಂ 
ಅರ್ತಿ ಅಭ್ಯಾಸ ಮಚ್ಚು ಕಾರಣ ೨೦೮ ೮೦೧ 
ಅರ್ತಿಯಿಂದ ಮಾಡುವ ಭಕ್ತಿ ೨೦೫ ೭೮೭ 
ಅರ್ಥಪ್ರಾಣವ ಕೊಟ್ಟಲ್ಲಿ ೨೦೬ ೭೯೩ 


ಅರ್ಪಿತ ಅವಧ್ಹಾನವನಜೌವ ಸತ್ಯ ನ೨೦೭ ೭೯೮ 
ಅಟ್‌ವನಲ್‌ತೆನೆಂಬಲ್ಲಿ ಮಜ್‌ದು ೧೯೫ ೭೪೫ 


ಆ 
ಆದಿವಸ್ತು ಅನಾದಿ ವಸ್ತುವೆಂದು ೧೮೯ ೭೨೦ 
ಆದಿಶಕ್ತಿ ರೂಪಾಗಿ, ಅನಾದಿ ಶಕ್ತಿ. ೧೮೯ ೭೨೩ 
ಆಹು ಸ್ಫಲವಿಟ್ಟು ಬೇಟ್‌ ಕರೆದ ೨೦೧ ೭೨೨ 

ಇ 
ಇಚ್ಛಾಶಕ್ತಿ ಮರ್ಕಟರೂಪಾದಲ್ಲಿ ೧೮೬ ೭೦೭ 
ಈ 
ಈಶ್ವರರೂಪ ತಾಳಿ ಜಗ ಜೀವಾಳ ೧೯೦ ೭೨೬ 
ಉ 
ಉಂಡಿಗೆಯನೆತ್ತಿದವನ ಮನದಂಗ ೨೦೮ ೭೯೯ 
ಉತ್ತರ ಕಕ್ಷೆಯನಜತು, ಪೂರ್ವ ೧೯೧ ಡಿ.೨ 
ಉಭಯವನಹಾೌವ ಚಿತ್ತಕ್ಕೆ ಅಜ್‌ವೆ ೨೦೯ ೮೦೮ 
ಏ 
ಏಕಮಯ ವಸ್ತು ತನ್ಮಯ ೧೮೫ ೭೦೩ 
ಐ 
ಐವತ್ತೊಂದು ಶಾಖೆಯಲ್ಲಿ ೧೮೭ ೭೧೬ 
ಕ 

ಕಂಗಳ ಮುಂದೆ ಬಂದು ನಿಂದು... ೨೦೬ ೭೯೨ 

ಕಂಡ ತವಕೆ ಸಂಗದಿಂದಳಿದಂತೆ ೧೮೬ ೭೦೯ 

ಕಂಡೆಹೆನೆಂಬನ್ನಕ್ಕ ಆತುರ ೨೦೩ ೭೭೭ 

ಕಲ್ಲ ತಾಗಿದ ಕಠಿಣ ರಸದಂತೆ ೨೦೯ ೮೦೪ 


ಕಾಮದಿಂದ ಕಾಬುದೆಲ್ಲವು ಗುರು ೨೦೫ ೭೮ರ 


CC-0. Jangamwadi Math Collection. Digitized by eGangotri 


ಸಕಲಪ್ರರಾತನರ ವಚನಗಳು-೧ 


ಪುಟಸಂಖ್ಯೆ ವಚನಸಂಖ್ಯೆ 


ಕಾಮವೆಂಬುದೆ ಕಂಗಳ ಮುಂದೆ ೦೪ ೭೮೩ 
ಕಾಯಕವೆಂದು ಕಾಯವ ೨೧೬ ೮೩೩ 
ಕಾಯ ಜೀವವನಖ್‌ದಲ್ಲಿ ಇಷ್ಟ ರ ೯ ೭೬೩ 
ಕಾಯದಲ್ಲಿ ಪರಿಪೂರ್ಣನಾಗಿ ೧೯೬೩ ೭೫೨ 
ಕಾಯಭ್ರಮೆಯಿಂದ ಮಾಡುವುದು ೨೦೮ ೮೦೨ 
ಕಾಯ ಲಿಂಗದರುಶನವನಜ್‌ದಲ್ಲಿ ೨೦೪ ೭೮೧ 
ಕಾಯವ ಮಜ್‌ದು ಜೀವವನಜ್‌ ೧೯೭ ಬ 
ಕಾಯವಿದ್ದಲ್ಲದೆ ಜೀವಕ್ಕೆ ಬೆಲೆಯಿಲ್ಲ ೧೯೭ ಚ 
ಕಾಯವಿದ್ದು ಕಾಬುದು ಗುರುಸ್ಥ ಲ ೨೦೧ 220 
ಕಾಯವೆ ದೇಗುಲವಾಗಿ ೨೦೭ ೭೯೪ 
ಕಾರುಕನ ಕೈ ಮುಟ್ಟುವದಕ್ಕೆ ೧೮೫ ೭೦೪ 
ಕಾರುಕ ಮುಟ್ಟಿ ಗುರುವಿನ ಕೈಗೆ. ೧೯೯ ೭೨೨ 
ಕಾಲಿನಲ್ಲಿ ನಡೆವುದು ೨೦೦ ೭೬೯ 
ಕಿರಾತಂಗೆ ಪಿಸಿತದ ಆರೋಚಕ ೨೦೩ ೭೮೦ 
ಕ್ರೀಯ ಮಜದಲ್ಲಿ ಅಜೌವು ಹೀನ ೧೯೭ ೭೫೬ 
ಗ 
ಗಂಗೆ ವಾಳುಕರುದ್ರರೆಲ್ಲರು ಅಂಗ ೨೧೩ ೮೨೪ 


ಗುರುಪ್ರಸಾದವ ಲಿಂಗಕ್ಕೆ ಕೊಡಲಿಲ್ಲ ೧೯೧ 220 


ಗುರು ಮೂಹು ಕೂಡಿ ಗುರು ೧೮೫ ೭೦೬ 
ಗುರುಲಿಂಗ ನಾಸ್ತಿಯಾಗಿರಬೇಕು ೧೮೭ ೭೧೨ 
ಗುರುಲಿಂಗ ಬ್ರಹ್ಮರೂಪವಾಯಿತು ೧೮೬ ೭೧೦ 
ಗುರುವಿರೆ ಲಿಂಗ ಪ್ರಸಾದವ ಕೊಳೆ ೧೯೨ ab 
ಗುರುವೆಂದಡೂ ಕಾಯವುಳ್ಳನ್ನಕ್ಕ ೨೨೨ ೭೭೪ 
ಗುರುವೆಂಬ ಅಂಗವ ಧರಿಸಿದ ೨೦೩ ೭೭೮ 
ಗುರು ವೈಭವಕ್ಕೆ ಸಿಕ್ಕಿದಾಗವೆ ೨೦೨ ೭೭೩ 
ಗುರು ಸೇವೆಯಲ್ಲಿ ತನು ಕರಗಿ ೨೧೩ ೮೨೧ 
ಘ 
PRAIA ಗಂಧ ಅಡಗುವುದಲ್ಲದೆ ೨೧೩ ೮೨೩ 
ಚ 
ಚಚ್ಚಿಗೊಟ್ಟಿಯಿಂದ ಒಡೆಯತನ ೨೦೪ ೭೮೫ 
ಜ 
ಜಂಗಮದ ಪಾದತೀರ್ಥವ ಲಿಂಗಕ್ಕೆ ೧೯೧ ೭೯ 
ಜಗಕ್ಕೆ ಹೊಜಗಾಗಿ ಅಜ್‌ದ ೧೯೬ EVE 
BO, ಕೈಯ್ಯಿ, ಭಾಜನ, ವಾಸ ೧೯೪ ೬೪೪ 
ಜಲದಲ್ಲಿ ಹುಟ್ಟಿದ ಚೇತನ ೨೧೦ ೮೦೯ 


ಅಕಾರಾದಿ 21 


ಪುಟಸಂಖ್ಯೆ ವಚನಸಂಖ್ಯೆ 
ಜಲದೊಳಗಣ ಮತ್ಸ್ಯ, ವನದೊಳ ೧೯೬ ೭೫೦ 


ಜ್ಞಾನವುಳ್ಳನ್ನಕ್ಕೆ ಅಜಕವು ೧೯ ೭೬೫ 
ಜ್ಞಾನಾದ್ವೈತದ ಹೆಚ್ಚುಗೆ ೨೦೦ ೬ 


ತ 
ತನುವಿಗೆ ರಜೆಯಡಸಿದಲ್ಲಿ ಆತ್ಮಕ್ಕೆ ೧೯೨ ೭೩೪ 


ನುವಿಂಗೆ ಕುಜುಹಾದಲ್ಲಿ ಅರ್ಚನೆ ೨೦೫ ೭೮೯ 
ತನುವಿಂಗೆ ಗುರುಲಿಂಗ ೨೦೪ ೭೮೨ 
ತನುವಿನಲ್ಲಿ ಮನೋಮೂರ್ತಿ ೨೧೧ ೮೧೪ 


ತಮಕ್ಕೂ ದಿವಕ್ಕೂ ಸೂರ್ಯನಾದ ೨೧೨ ೮೧ 


ತರ್ವಾಯಕ್ಕೆ ಸಿಕ್ಕಿದಲ್ಲಿ ವೇದಾಂತಿ ೧೯೫ ೭೪೬ 

ತುಪವಿದ್ದಲ್ಲಿ ಭಯವಾಯಿತ್ತು ೧೯೨ ೭೩೫ 

ತ್ರಿವಿಧಕ್ಕೆ ಮನ ಎಪ್ಪಯಾಸೆ ೨೦೭ ೭೯೬ 
ಧ 

ಧರೆ ಆಕಾಶವಿಲ್ಲದಿರೆ ೯೮ ೩೧ 

ಧರೆಯ ಕೃಪೆಯ ಆರೈಕೆ ೧೯೭ ene 


OSS ೭೧೯ 


ನ 
ನಡೆದು ನಡೆಯದವನ ಕಂಡು ೧೮೬ ೭೦೮ 
ನಡೆದು ನಡೆಯದವನ ಕಂಡು ೧೮೬ ೭೦೮ 
ನಾದವಿಲ್ಲದೆ ಬಿಂದುವಿಲ್ಲ; ಬಿಂದು. ೧೯೧ 220 
ನಿತ್ಯ ಚಲಮೆಯೆ ತೋಡುವಾತಂಗೆ ೧೯೩ ೭೪೧ 
ನೀ ಹಾಕಿದ ಮುಡಿಗೆ ಎನಗೂ ಸರಿ ೨೦೯ ೮೦೭ 
ಪ 
ಪರಧನವನೊಲ್ಲದಿಪ್ಪುದೆ ವ್ರತ ೧೯೩ ೭೪೦ 


ಪರಶಿವಮೂರ್ತಿಯ ರೂಪ ತಾಳಿ ೨೧೧ ೮೧೩ 
ಪರಸ್ತ್ರೀಯರ ಬಿಟ್ಟಾಗಲೆ ಗುರುವಿನ ೨೦೫ ೭೮೬ 
ಪಾತಕ ಹೊಲೆಯೆಂದಜ್‌ದು ಬಿಟ್ಟಬಿ ೨೧೪ ೮೨೭ 


ಪಾದತೀರ್ಥವ ಕೊಂಡಲ್ಲಿ ತೃಷೆ ೨೦೪ ೭೮೪ 
ಪಪೀಲಕ ಮಧುರವ ೧೯೬೭೫೧ 
ಪೂಜಿಸಿ ಕಾಬುದು ಗುರುವಾದ ೧೮೬ ೭೧೧ 
ಪೂಜೆ ಅಜತಲ್ಲಿ ಎಲೆ ಉದುರಿದ ೧೯೯ ೭೬೪ 
ಪ್ರಸಾದವ ನೆಮ್ಮಿದ ಭಕ್ತನಲ್ಲಿ ೨೧೨ ೮೧೯ 
ಪೃಥ್ವಿ ಸಾಕಾರವ ಮಾಡಿದಲ್ಲಿ ೧೮೫ ೭೦೫ 


ಪೃಥ್ಞಿ ರೂಪಾದಲ್ಲಿ ಸದ್ಯೋಜಾತ ೧೮೮ 202 


ಪುಟ ವಚನಸಂಖ್ಯೆ 
ಬ 
ಬಂಗಾರದ ರೂಪಿದ್ದಲ್ಲದೆ ಬಣ್ಣವ ೧೯೭ ೭೫೫ 
ಬಜ್‌ಹುಂಡನ ಗಡಿವಾಡದಲ್ಲಿರಿಸಿ ೨೦೫ ೭೯೦ 
ಬಹುರೂಪಕ್ಕೆ ಭಾಷಾಂಗವಿಲ್ಲದಿರೆ ೧೯೦ 2೨೭ 
ಬಾಹ್ಯವ್ರತ, ಭ್ರಮೆವ್ರತ, ೨೦೬ ೭೯೧ 
ಭ 
ಭಕ್ತನ ಭಾಷೆ ಗುರುಲಿಂಗ ಜಂಗಮ ೨೦೯ ೮೦೫ 


ಭಕ್ತನಾಗಿದ್ದಲ್ಲಿ ಗುರುಲಿಂಗ ಜಂಗಮ ೨೧೦ ೮೧೨ 


ಭಕ್ತ ನಾನೆ ಎಂದು ತನ್ನ ತಾನೆ. ೨೧೦ ೮೧೧ 
ಮ 

ಮಡಕೆಗೆ ಮುಸುಕು, ತಮಗೆ ೧೯೩ ಬಲ 

ಮಧುರ ದಂಡ ಒರಳಿಗೆ ಬಂದು ೨೦೨ ೭೭೬ 

ಮನ ಆರೋಚಕವಾದಲ್ಲಿ ೧೯೪ ೭೪೩ 


ಮನಸಿಜನ ಇರವುಳ್ಳನ್ನಕ್ಕ ಶೃಂಗಾರಂ ೯೮ ಚ 
ಮರೀಚಿಕಾ ಜಲದಂತೆ ತೋಹುತ್ತಿಹ ೧೮೭ ೭೧೪ 


ಮಹಾರ್ಣವ ವುರಿದು ಬೇವಲ್ಲಿ ೨೧೫ ೮೨೮ 
ಮಾಟಕೂಟವ ಮಾಡುವನ್ನಬರ ೨೦೪ ೮೦೦ 
ಮೇಲು ಹೇಮದಲ್ಲಿ ಕೀಳು ೧೯೨ eaa 
ರ 
ರಸವನಜ್‌ವುದಕ್ಕೆ ಜಿಹ್ವೆಯಾಗಿ ೧೮೯ ೭೨೪೪ 
ರೂಪಿನಲ್ಲಿ ಉಂಟೆಂದು ಹೋರು ೨೧೦ ೮೧೦ 
ರೂಪು ರುಚಿ ಚಿತ್ತ ಈ ಮೂಖು ೨೦೮ ೮೦೩ 
ಲ 
ಲಿಂಗ ವಸ್ತುವಾದಲ್ಲಿ ನಂಬುವ... ೨೦೩ ೭೭೯ 
ವ 
ವಟವೃಕ್ಷದ ಘಟದ ಮಧ್ಯದಲ್ಲಿ ೧೮೮ ೭೧೮ 
ವಾಗದ್ವೈ ತದಲ್ಲಿ ನಿಂದು ೨೦೦ 285 
ವಾಸದ ದೀಪಕ್ಕೆ ವಾಯು ವಿರೋಧ ೧೯೫ ೭೪೭ . 
ವಿಶ್ವಮಯ ರೂಪು ನೀನಾಗಿ ೧೯೦ ೭೨೫ 
ವೇದ ಅಪರವನಸಿತ್ತು ೧೮೭ ೭೧೫ 
ಪ್ರತಸ್ಥನಾದಲ್ಲಿ ಕಾಮಕ್ರೋಧ ೨೦೬ ೮೩೨ 
ವ್ರತಾಚಾರವ ಹಿಡಿದು ಬಿಟ್ಟಲ್ಲಿ 2೧೪ ೮೨೬ 
ವ್ಯಾಧನ ಚಿತ್ತದಂತೆ ಸಾಧನೆ ೨೦೭ ೭೯೭ 


CC-0. Jangamwadi Math Collection. Digitized by eGangotri 


» - 


Te 


22 ಸಕಲಪುರಾತನರ ವಚನಗಳು-೧ 


ಪುಟಸಂಖ್ಯೆ ವಚನಸಂಖ್ಯೆ 
ಶ 
ಶಿಲೆಕಾಷ್ಠದಲ್ಲಿ ಪಾವಕ ಜನಿಸುವ ೨೦೦ ೭೬೭ 
ಶಿವಭಕ್ತಂಗೆ ಭೃತ್ಯಾಚಾರವಳವಟ್ಟಲ್ಲಿ ೨೧೨ ೮೧೮ 
ಸ 


ಸಕಲ ಗಂಧಕ್ಕೆ ವಾಯುವೆ ಬೀಜ ೨೦೧ ೭೭೦ 
ಸಕಲ ಬಹುಕೃತವೆಂಬ ಗಹನದಲ್ಲಿ ೧೯೫ ೭೪೮ 
ಸಾಜೌದುದ ಕಂಡು ೨೧೪ ೮೨೫ 


ಪುಟ ವಚನಸಂಖ್ಯೆ 

ಸುಖದುಂಖಾದಿಗಳ ಮೀಜುವ ೨೧೧ ೮೧೫ 

ಸ್ವಯಂಪಾಕದಲ್ಲಿ ಆದ ದ್ರವ್ಯವ ೨೧೫ ಊ 
ಹ 

ಹಲವಾಡುವಂತೆ ಕೆಲೆದಾಡಲಿಲ್ಲ ೨೧೫ ೮೩೦ 

ಹೇಜನೊಪ್ಪಿಸಿದವಂಗೆ ಸುಕದ ೨೦೯ ೮೦೬ 


ಹೊರಗೆ ಚಲಮೆ, ಒಳಗೆ ಮೂತ್ರದ OFA LAF 


೭. ಡಕ್ಕೆಯ ಬೊಮಣ್ಣಗಳ ವಚನಗಳು 


ಅ 
ಅಂಗವುಂಟಾದಲ್ಲಿ ಅಂಗವನಟ್‌ಯ ೨೩೦ ೮೭೯ 
ಅಂಗವೆಂಬ ಮೊಜದಲ್ಲಿ ವಿಕಾರ... ೨೨೩ ೮೫೦ 
ಅಂಗಸ್ಥಲವಾಜು ಲಿಂಗಸ್ಥ ಲ ೨೩೨ ೮೮೬ 
ಅಪ್ಪ್ಸುಮಯವೆಲ್ಲವು ಶಕ್ತರೂಪು ೨೨೩ ೮೪೯ 
ಅಪ್ಪುವಿನಿಂದ ಸಕಲ ಮಯ ೨೩೭ ೯೦೯ 
ಅರ್ಚಿಸಿ, ಪೂಜಿಸುವುದಕ್ಕೆ ಅಂಗ ೨೩೩ ೮೯೧ 
ಅಬ್‌ವುಳ್ಳವಂಗೆ ಅಜನಟ್‌ದೆಹೆ ೨೨೦ ೮೪೦ 
ಅಲಗಿನ ಮೊನೆ ಆಯದಲ್ಲಿ ಬಿದ್ದ ೨೨೫ ೮೬೦ 
ಅಶನ ಹಸಿದು ಮನುಷ್ಯರ ನುಂಗು ೨೨೭ ೮೬೬ 
ಅಹಂಕಾರಮಚತು ಗುರುವಾಗಿ ೨೪೧ ೯೨೨ 
ಆ 
ಆತ್ಮನಂಗ ಪೃಥ್ವಿಯಂತಿರ್ಪದೊ? ೨೩೬ ೯೦೧ 
ಆತ್ಮವುಳ್ಳನ್ನಕ್ಕ ಘಟ ವೈಭವ ೨೩೨ ೮೮೪ 
ಆಹು ದರುಶನ ಹದಿನೆಂಟು ೨೩೫ ೮೯೮ 
ಆವ ಸ್ವಕಾಯಕದಿಂದಾದಡು ಆಗಲಿ ೨೨೧ ೮೪೫ 
ಇ 
ಇಕ್ಕಿಕ್ಕುವ ಠಾವಿನಲ್ಲಿ ಮಕ್ಕಳಂತೆ ೨೪೦೯೧೯ 
ಇಕ್ಲುದಂಡವ ಸಂಪರ್ಕದಲ್ಲಿ ೨೩೦ ೮೭೬ 
ಈ 
ಈಶ್ವರನು ಅಲಂಕೃತರೂಪಾಗಿ ೨೩೨ ೮೮೫ 
ಉ 


ಉಕ್ಕುವ ಕೊಂಬನ್ನಬರ ಭ್ಯ ೈತ್ಯಾಚಾರ ೨೩೮ ೯೧೪ 


ಉದಕವ ಬೆರಸಿದ ಕುಂಪಟೆಯಂತೆ ೨೩೧ ೮೮೦ 


೨೩೪೮೯೪ 
೨೩೨ ೮೮೮ 


ಉಪ್ಪಿನ ನೀರಿಂಗೆ ಪ್ರನನಾಮ 
ಉರಿಯ ಶ್ರೇಷ್ಠಕ್ಕೆ ವಾಯುವೆ 


ಎ 
ಎಂದಿದ್ದು ಶರೀರ ಹುಸಿಯೆಂಬುದ ೨೪೦ ೯೨೧ 


ಕ 
ಕವಿಯ ಹುಗತೆ ಗಮಕಿಯ ಸಂಚ 
ಕಾಯಕ್ಕೆ ಲಿಂಗ ಸಾಹಿತ್ಯವ ೨೨೭ ೮೭೭ 
ಕಾಲಮೇಲೆ ಬಂದ ಮಾರಿ ಕಾಡು ೨೨೪ ೮೫೫ 
ಕಾಲವಂಚಕನಾಗಿ ಗುರುವಿಂಗೆ ೨೨೬ ೮೬೩ 
ಕಾಯವೆಂಬ ಡಕ್ಕೆ ಕ್ರೀಭಾವವೆಂಬ ೨೧೯ ೮೩೫ 
ಕಾಯವೆಂಬ ಡಕ್ಕೆಯ ಮೇಲೆ ೨೨೧ ಉಳ 


೨೩೧ ೮೮೨ 


ಕೈ ಕೈದ ಹಿಡಿದು ಕಾದುವಾಗ ೨೩೮ ೯೧೧ 
ಕ್ರಿಯಾಶಕ್ತಿ ಬ್ರಹ್ಮಂಗೆ ಹಿಂಗಿ ೨೨೨ ೮೪೮ 
ಜ 
ಜಂಗಮವೆಂದು ಭಕ್ತನಾಶ್ರಯಕ್ಕೆ ೨೨೨ ೮೪೬ 
ಜಲದಲ್ಲಿ ಕದಡಿ ಎಯ್ದುವ ೨೩೭ ೯೦೮ 
ಜಾಗ್ರಾವಸ್ಥೆಯಲ್ಲಿ ಸುಳುಹು ೨೨೪ ೮೪ 
3 


ತನಗೆ ಇದಿರಿಟ್ಟು ಕಾಬುದೆಲ್ಲವು ೨೦೯೯೮೩೭ 
ತನುವೆಂಬಂಗದ ತಾಳಿ ಬಂದಾಗವೆ ೨೨೪ ೮೫೬ 
ತನುವೆಂಬ ಮೊಜದಲ್ಲಿ ಮಾಯಾ ೨೧೯ ೪೩೮ 
ತನ್ನ ಪರಿಸ್ಪಂದವ ಸಾಕುವುದಕ್ಕೆ... ೨೨೬ ೮೬೨ 
ತರುವಾಗಿ ಹುಟ್ಟಿ ವಾಯುವಿಗೆ ೨೩೫ ೯೦೦ 
ತಾ ತಂದ ತನುವೆಲ್ಲವು ೨೨೪ ೮೫೩ 
ತಾನಜೌ್‌ಯದೆ ಮಾಡಿದ ದೋಷಕ್ಕೆ ೨೪೦ ೯೨೦ 


CC-0. Jangamwadi Math Collection..Digitized by eGangotri > 


ಆಕಾರಾದಿ 23 


ಪುಟ ವಚನಸಂಖ್ಯೆ 
ತುಂಬಿದ ಹಜುಗುಲದಲ್ಲಿ ಒಬ್ಬ ೨೫೧೮೮ 
ತ್ರಿವಿಧ ದೇವ ಕುಲಜಾತಿಗಾದರೂ ೨೨೧ ೮೪೨ 


ದ 
ದಿವಕ್ಕೆ ಪರಬ್ರಹ್ಮ , ರಾತ್ರಿಗೆ ಕೌಗ್ರ ೨೫೪ ೮೯೬ 
ದೇಹವುಳ್ಳನ್ನಕ್ಕೆ ಲಿಂಗಪೂಜೆಯ ೨೩೮ ೯೧೩ 


ಧ 
ಧ್ಯಾನದಿಂದ ವಸ್ತು ವಿಷಯದಿಂದ ೨೩೯ ೯೧೬ 


ನ 
ನಾಡೆಲ್ಲರೂ ಮುಟ್ಟಿ ಪೂಜಿಸುವುದು ೨೨೯ ೮೭೩ 
ನಾಳಿಕೇರ ಫಲದಲ್ಲಿ ಹುಟ್ಟಿದ ೨೩೩ ೮೯೩ 
ಪ 
ಪರ್ಣದ ಮಜ್‌್‌ಯ ಫಲದಂತೆ ೨೩೪ ೮೯೭ 
ಪಾಪ ಪುಣ್ಯವಿಲ್ಲಾ ಎಂದು ೨೩೫ ೮೯ 
ಪಾಷಾಣ ಘಟ್ಟಿಯಾದಲ್ಲಿ ಪ್ರಭೆ ೨೨೮ ೮೭೦ 


ಪೃಥ್ವಿಯ ಬೀಜವ ನುಂಗಿದಡುತ್ಪತ್ತಿ ೨೨೭ ೮೬೫ 


ಬಂದಬಂದವರೆಲ್ಲರೂ ತಾವು ೨೨೩ ೮೫೨ 
ಬೆಂದ ಮಣ್ಣಿನಂತೆ ವಿಚ್ಛಂದ ೨೩೪ ೮೯೫ 
ಬ್ರಹ್ಮಂಗೆ ಅಂಡವ ಕೊಟ್ಟು ೨೩೬ ೯೦೨ 


ಬ್ರಹ್ಮಂಗೆ ಸರಸ್ವತಿಯಾಗಿ ಬೆನ್ನಲ್ಲಿ ೨೨೦ GAF 
ಬ್ರಹ್ಮ 


ಹ್ಮ ಪ್ರಳಯವಾದಲ್ಲಿ 990 ಉ% 
ಬ್ರಹ್ಮಾಂಡದಲ್ಲಿ ತೂಜುವ ಗುಣ ೨೩೩ ೮೯೨ 
ಭ 
ಭಕ್ತನ ಭಕ್ತ, ಮಾಹೇಶ್ವರನ ೨೨೮ ೮೬೯ 
ಭಕ್ತನಾಗಿದ್ದಲ್ಲಿ ಪೃಥ್ವಿಯಂಗನೆ ೨೨೦೮೪೧ 
ಭಕ್ತಿ ಸ್ಥಲ ಸಂಗನ ಬಸವಣ್ಣ ೨೨೫೮೧ 


ಭೂರಿ ಅವಾರಿಗಳಲ್ಲಿ ಮಾಡುವುದೆ ೨೩೧ ೮೮೧ 
ಭ್ರಾಮಕದಲ್ಲಿ ಮಾಡದೆ ಆಢ್ಯತನವೇ ೨೩೦ ೮೭೮ 


ಮ 
ಮತ್ತಾರನೂ ನುಡಿಯದೆ ೨೪೦ ೯೧೮ 
ಮಜಕದವರ ಮನದ ೨೧೯ ೮೩೬ 


. ಪುಟಸಂಖ್ಯೆ 
FOS ಸಂಚ See ದರುಶನ ೨೨೮ ೮೬೨ 


ಮಜವೆಗೆ ಅಜ್‌ವು ಸಂಬಂಧವಹಲ್ಲಿ ೨೨೯ ೮೭೫ 


« 


ಮಲ ಅಮಲವೆಂಬ ಉಭಯವ ೨೬೮ ೯೧೦ 

ಮಹಾಕಾಳಾಂಧರ oN , ೨೨೦ GaS 

ಮಾತ ಆಲೇಖದ ಮೇಲೆ ಕುಜು ೨೩೭ ೯೦೭ 

ಮಾಯಾಗುಣ ರೂಪಾದಲ್ಲಿ ಮಲ ೨೨೨ ಉ೭ 

ಮೂಜವಸ್ಥೆಯಲ್ಲಿ ತೋಜುವುದು ೨೨೩ ೮೫೧ 
ರ 


ರತ್ನ ಪಾಷಾಣದ ಕುಲದಲ್ಲಿದ್ದು ೨೩೬ ೯೦೪ 


ರಸೇಂದ್ರಿಯ, ಗಂಧೇಂದ್ರಿಯ ೨೨೮ ೮೭೧ 
ಲ 
ಲಿಂಗಕ್ಕೆ ಮಲಿನವಾದಲ್ಲಿ ಒರಸಿ ೨೩೯ FOR 


ಲಿಂಗ ಪ್ರಾಣವಾದಲ್ಲಿ ಜಾಗ್ರ ಸ್ವಪ್ನ ೨೨೭ ೮೮ 
ಲೇಸೆನಿಸುವ ವಸ್ತುವ ಬೈತಿಡುವುದ ೨೩೭ ೯೦೬ 


3 
ಶರಣ ಸತಿ ಲಿಂಗಪತಿ ೨೨೫ ೮೫೮ 
ಶಿಲೆಭಾವ ಹಿಂಗಿ ಕುಖುಹಾಯಿತ್ತು ೨೩೮ ೯೧೨ 
ಶ್ವೇತಾಂಗ ಬಹುವರ್ಣವ ಬೆರಸಿ ೨೩೬ ೯೦೫ 
a 
ಷಡುಸ್ಫ ಲದಲ್ಲಿ ಕಂಡೆಹೆನೆಂದಡೆ ೨೩೬ ೯೦೩ 
ಸ 
ಸಂಜೀವನದ ನೆಳಲಲ್ಲಿ ನಿಲಲಾಗಿ ೨೨೫ ೮೫೯ 
ಸಕಲ ಸ್ಥಾ ವರ ಸಕಲ WV ೨೩೩ ೮೯೦ 
ಸತಿಯ ಗುಣವ ಪತಿ ನೋಡ ೨೩೯ ೯೧೭ 
ಸರವ ಮಚ್ಚಿದ ವಾಯುಪೋಷನ ೨೩೦ ೮೭೭ 
ಸೌಭಾಗ್ಯದಿಂದ ಮಾಡುವರೆಲ್ಲರೂ ೨೨೯ ೮೭೪ 
ಸ್ಥೂಲಮಯ ಸೂಕ್ಷ್ಮಮಯ ೨೩೩ ೮೮೯ 
ಹ . 
ಹಲವು ಸಂಸರ್ಗದಿಂದ ಬಂದ ಜಲ ೨೩೨ ೮೮೭ 
ಹುಸಿದು ಮಾಡಿದವರುಂಟು ೨೨೫ ೮೫೭ 


CC-0. Jangamwadi Math Collection. Digitized by eGangotri 


a ಸಕಲಪುರಾತನರ ವಚನಗಳು-೧ 
೮. ಮನುಮುನಿ ಗುಮ್ಮಟಗಳ ವಚನಗಳು 


ಪುಟ ವಚನಸಂಖ್ಯೆ 

ಅ 
ಅಮೃತದ ಗುಟಿಕೆಯ ಮಜ್‌ದು ೨೫೮ ೯೬೭ 
ಅಮ್ಮಿಕಲ್ಲಿನಲ್ಲಿ ಅಮಲನ ಅರೆದಡೆ ೨೫೫ ೯೫೯ 
ಅಂಬುಧಿಯಲ್ಲಿ ಅಂಬಿಗ ಮನೆಯ ೨೬೨ ೯೮೨ 
ಅರುಹಿರಿಯರೆಂಬವರೆಲ್ಲರು ಕೂಡಿ ೨೪೯ ೯೩೬ 


ಅಜ್‌ದವನ ವಿಶ್ವಾಸ ತೊಜ್‌ಯ ೨೬೯ ೧೦೧೦ 
were ಬಲ್ಲವನಾದಡೆ ಮುಜ್‌ ILO ೯೭೬ 
ಅಜ್‌ದು ಮಜಕ್‌ಯಲಿಲ್ಲ ಕುಕ್ಕರ ೨೭೨. ೧೦೧೮ 
ಅಜಾದೆಹೆನೆಂದು ಭಾವಿಸುವನ್ನಕ್ಕ ೨೬೬ ೯೯೮ 
ಅಲೆಯ ಮನೆಯಲ್ಲಿ ಅಕ್ಕಿಯ ೨೬೪ ೯೯೨ 
ಅಷ್ಟಭೂಮಿಯ ಮಧ್ಯದಲ್ಲಿ ಹುಟ್ಟಿ ೨೬೦ ೯೭೫ 
ಆ 
ಆಡು BO ತಿಂಬಲ್ಲಿ ಕೋಡಗ ೨೪೭ ೯೩೧ 
ಆತುರ ಹಿಂಗದವಂಗೆ ವೇಶಿಯ ೨೭೧ ೧೦೧೬ 
ಆರೂ ಇಲ್ಲದ ಮನೆಯಲ್ಲಿ ೨೫೩ ೯೫೧ 
ಇ 
ಇನ್ನುದಂಡದ ತುದಿಯ ಸುಳಿಯಲ್ಲಿ ೨೫೮ ೯೬೯ 
ಇಚ್ಛಾ ಶಕ್ತಿಯೆಂಬೆನೆ ಬ್ರಹ್ಮನ WS ೨೫೧ ೯೪೪ 


ಇದಿರ ನೋಡುವುದಕ್ಕೆ ತೊಲಗು ೨೬೪ ೯೮೯ 


ಉ 
ಉತ್ಪತ್ಕ ಗುರುವಿನಲ್ಲಿ ಸ್ಥಿತಿ ಲಿಂಗ. ೨೬೦ ೯೭೭ 


ಎ 


ಎನಗೆ ಕರಿ ಕಂಡ ಸ್ವಪ್ನದ ಇರವು ೨೪೫ ೯೨೩ 
ಎನ್ನ ಮನದ ಮಜವೆ ಭಿನ್ನವಾಗದು ೨೫೦ ೯೪೦ 


ಒ 
* ಒಂದು ಉಪ್ಪರಿಗೆಯ ಮಂದಿರದಲ್ಲಿ ೨೬೮ ೧೦೦೭ 
ಒಂದು ಚಿಪ್ಪಿನಲ್ಲಿ ಮೂಟು ೨೬೮ ೧೦೦೫ 

ಕೆ 


ಕಂಗಳ ಸೂತಿಕ ಒಂಗಿಯಲ್ಲದೆ ೨೫ ೯೧ 
ಕಣ್ಣಿನಲ್ಲಿ ಕಂಡೆಹೆನೆಂದಡೆ ಕಣ್ಣು ೨೭೧ ೧೦೧೪ 


ಪುಟ ವಚನಸಂಖ್ಯೆ 
ಕಣ್ಣಿನಲ್ಲಿ ನೋಡುವಡೆ ೨೫೨ ೯೪೫ 
ಕಣ್ಣಿನೊಳಗಳ ಕಸ ಕೈಯೊಳಗಳ ೨೫೪ ೯೫೫ 
ಕಣ್ಣು ಮೂಜು, ತಲೆಯಾಜು ೨೫೧ ೯೪೩ 
ಕಣ್ಣೆ ೦ಬ ಹಜುಗುಲದಲ್ಲಿ ಮೂರ ೨೬೨ ೯೮೩ 
ಕರಣಂಗಳ ಕಳೆದು ಕಂಡೆಹೆನೆಂದಡೆ ೨೭೦ ೧೦೧೩ 
ಕಲ್ಲು ಕವಣೆಯ ನುಂಗಿ ೨೪೭ ೯೩೦ 
ಕಲ್ಲು ಹೆಂಟೆ ಹೋರಿಯಾಡಿ ಕಲ್ಲು ೨೪೯ ೯೩೫ 
ಕಡುಗುಆ್‌ ತನೆಯಾಗಿ ಬಂದು ೨೬೮ ೧೦೦೬ 
ಕಾಯದ ಕೈಯಲ್ಲಿಪ್ಪ ಓದು ರೂಪು. ೨೫೪ ೯೫೩ 


ಕಾಯವಿಡಿದು ಸೋಂಕಿದುದೆಲ್ಲವು ೨೭೩ ೧೦೧೯ 
ಕಾಯಸೂತಕವಳಿದು ಜೀವದ ಭವ ೨೫೮ ೯೬೮ 


ಕಾಲನ ಗೆದ್ದೆಹೆನೆಂದು ಮಾಡಿ ೨೭೦ ೧೦೧೦ 
ಕಾಲೆಡರಲ್ಲಿ ನಿನ್ನಾಟವೆ? ೨೫೯ ೯೭೩ 
ಕುಲ ಜಾತಿ ವರ್ಗದ ಶಿಸುಗಳಿಗೆ ೨೫೭ ೯೬೫% 
ಕೂಟದಿಂದ ಕೂಸು ಹುಟ್ಟುವಡೆ ೨೪೯ ೯೩೮ 
ಕೈ ಗರ್ಭವಾಗಿ ನವಮಾಸ ೨೫೪ ೯೫ 

ಕೊಲುವಂಗೆ ಜೀವದ ದಯವಿಲ್ಲ ೨೬೧ ೯೮೧ 

ಗ 

ಗಿರಿಯ ಗುಹೆಯಲ್ಲಿ ಒಂದು ೨೫೩ ೯೪೯ 
ಗುಡಿಯೊಡೆಯಂಗೆ ಕಂಭವೊಂದು ೨೬೯ ೯೭೯ 
ಗುಂಡಿಯ ಹಳ್ಳವ ತುಳುಕಲಾಗಿ ೨೪೮ ೯೩೩ 


ಗುಹೆಯೆಂದಡೂ ಅಂಗ, ಗುಮ್ಮೆಂದ ೨೬೦ ೯೭೪ 


ಘ 
ಘಟದಲ್ಲಿ ಆತ್ಮ ದಿಟಕರಿಸುವುದಿಲ್ಲಾ ೨೬೫ ೯೯೬ 


೨೬೫ ೯೯೪ 


೨೪೬ ೯೨೬ 


ತ 
ತಟಾಕವೊಡೆದಡೆ ಪ್ರತಿಶಬ್ದವಲ್ಲದೆ 
ತಟ್ಟು ಕುಂಚ ಕಮಂಡಲಂಗಳೆಂಬ 


ತತ್‌ ತ್ವಂ ಅಸಿಯೆಂಬ ತ್ರಿವಿಧ. ೨೬೧ ೯೭೮ 
ತನುವಿನೊಳಗಳ ತನು, ಮನ Ske ೧೦೦೪ 


ತರ್ಕವ ನುಡಿವುದಕ್ಕೆ ಪರಸಮಯಿ ೨೪೬ ೯೨೭ 
ತೂಗದೊಳಗಳ ನಾದ, ಮಾಂಸ ೨೫೭ ೯೬೪ 
ತೃಷ್ಟೆ ಹಿಂಗಿದ ಲಿಂಗಾಂಗಿಯ ೨೬೯ ೧೦೦೮ 


ಧ 
ಧರೆಯ ಉದಕ ಮಾರುತನ ಸಂಗ ೨೫೫ ೯೫೬ 


_ CC-0. Jangamwadi Math Collection. Digitized by eGangotri 


ಅಕಾರಾದಿ 25 


ಪುಟ ವಚನಸಂಖ್ಯೆ 
ನ 


ನಾನೆಂಬುದೆ ಸಕಲ, ನೀನೆಂಬುದೆ ೨೫೬ ೯೬೨ 
ನಾನೊಂದು ಗಿಣಿಯ ತಂದೆ, ಬೆಕ್ಕಿನ' ೨೫೯ ೯೭೧ 
ನೋಡುವ ನಯನ ತೆಜಪಾದದ ೨೬೧ ೯೮೦ 
ನೋಡುವ ಮುಕುರ ತಾನಾಡಿ 922 ೧೦೨೦ 
ನೋಡುವಲ್ಲಿ ನೆಜ್‌ ಶೃಂಗಾರವಲ್ಲದೆ ೨೬೪ ೯೯೧ 


ಪ 


ಪಂಚಭೂತಕದೊಳಗಾದ ಭೂತ ೨೭೩ ೧೦೨೧ 
ಪದವನಜ್‌ಯದ ವಾಚಕ, ಘಾತಕನ ೨೬೫ ೯೯೫ 


ಹಿಂಡಜ್ಞಾನ ಸಂಬಂಧದ ಇರವು ೨೭೨ ೧೦೧೭ 
ಬಂದಲ್ಲಿ ಕೊರಳೆ ೨೬೪ ೯೯೦ 


ಸ 


ಫ 
ಫಣಿಯ ಹೆಡೆಯ ಮೇಲೆ ಒಂದು ೨೪೮ ೯೩೪ 
ಬ 
ಬಂದವನಿವನಾರು ಕಂಬಳಿಯ ೨೬೨ ೯೮೪ 
ಬಯಲ ಬ್ರಹ್ಮಾಂಡಂಗಳಿಲ್ಲದ್ಲಿ ೨೫೩ ೯೫೦ 
ಬಲ್ಲವನ ಭಾದೆ ಶರೀರದ ಹಂಗ ೨೬೩ ೯೮೭ 
ಬಾಯಲ್ಲಿ ಬಸುಜು ಹುಟ್ಟಿ ೨೫೨ ೯೪೬ 
ಬಿಗಿದ ಜಿನಘಟಕ್ಕೆ ಗುಡಿಗಿಸಲಾಗಿ ೨೪೯ ೯೩೭ 
ಬೀಜವ ಮೀರಿದ ವೃಕ್ಷವಂಟೆ ೨೬೭ ೧೦೦೧ 


WH ಯಿಂದ ಬದುಕಿದೆನೆಂಬುದು ೨೫೦ ೧೩೯ 
೨೪೭ ೯೨೯ 


ಭ 
ಭಕ್ತನಾದಲ್ಲಿ ಭಕ್ತಿಸ್ಥಲ ಅಳವಟ್ಟು ೨೬೭ ೧೦೦೨ 
ಭಕ್ತಿ ವಿಶ್ವಾಸ ವಿರಕ್ತಿ ಜಗದ ೨೫೭ ೯೬೬ 
ಭೂತ ಭವಿಷ್ಯದ್ವರ್ತಮಾನಕ್ಕೆ 


ಇ 


ಮ 


ಮದನನ ಚಾಪ, ಮನ್ಮಥನ ಗಂಧ ೨೬೫ ೯೯೩ 
ಮರ್ಕಟನ ಲಂಫನೆ ವಿಹಂಗನ ೨೬೩ ೯೮೫ 


ಪುಟ ವಚನಸಂಖ್ಯೆ 
ಮಾಣಿಕದ ಮಣಿ ಉರಿಯ ಬೆಳ ೨೭೧ ೧೦೧೫ 
ಮಾತಿನ ಗೂಢವ ನುಡಿದಡೆ ನೀತಿ ೨೬೩ ೯೮೬ 
ಮಾಯೆಯ ಗೆದ್ದೆನೆಂದು ೨೫೨ ೯೪೭ 


3 


ರಸ ಉಂಬಲ್ಲಿ ಗಂಧ ವಾಸಿಸುವಲ್ಲಿ ೨೭೦ ೧೦೧೨ 
ರೂಪ ಕಂಡಲ್ಲಿ ಇಪ್ಪಕ್ಕೆ ರುಚಿಯ ೨೬೬ ೧೦೦೦ 


ವ 
ವಟವೃಕ್ಷದ ಘಟ ಹೊಟೆಯಲ್ಲಿ ೨೫೮ ೯೭೦ 
ವಾಯು ಹಸಿದು ಆಪೋಶನದ ೨೫೨ ೯೪೮ 
ವಾರಿಯ ಶಿಲೆ ಕರಗುವುದಲ್ಲದೆ ೨೫೫ ೯೫೭ 


ವೇದಂಗಳು ನಾಲ್ಕು ಭೇದಿಸಲಟ್‌ ೨೪೬ ೯೨೫ 
ಶ 


ಶಿಲೆಯೊಳಗಳ ಭೇದದಿಂದ ಒಲವರ ೨೬೩ ೯೮೮ 


ಶೈವಂಗೆ ಹರವರಿ, ನೇಮಸಂಗೆ Se ೯೬೩ 
ಸ 
ಸಂಸಾರದಲ್ಲಿ ತೋಜುವ ಸುಖ ೨೬೬ ೯೯೯ 


ಸುಜ್ಞಾನ ಅಜ್ಞಾನವೆಂಬ ಉಭಯವ ೨೫೪ ೯೫೪ 
ಸ್ವಪ್ನವ ಕಂಡು ಎಚ್ಚ! ಆವುದು ೨೫೫ ೯೫೮ 


ಹ 


ಹಾದಿಯ ತೋಟ್‌ದವರೆಲ್ಲರು ೨೫೬ ೯೬೦ 


ಹಾಜುವ ಹಕ್ಕಿಯ ಹಿಡಿದೆ ೨೫೯ ೯೭೨ 
ಹಾವಿನ ಹಲ್ಲಿನ ವಿಷಯದ ೨೪೮ ೯2೨ 


ಹಾವು ಹಲ್ಲಿ ಮಾರ್ಜಾಲ ಇವ ೨೬೯ ೧೦೦೯ 
ಹಿಮಾಚಲದ ತಳದಲ್ಲಿ ಮಹೀತಳ ೨೫೦ ೯೪೧ 
ಹುಟ್ಟಿದಳೊಬ್ಬ ಮೂದೇವಿ ಜಗದ ೨೫೧ ೯೪೨ 
ಹುಲ್ಲೆಯ ಕಣ್ಣಿನಲ್ಲಿ ಹುಲಿ ೨೪೭ ೯೨೮ 
ಹೇಮದ ಬಣ್ಣ ನಾನಾ ಬಗೆಯಲ್ಲಿ 5೨೬೬ ೯೯೭ 


CC-0. Jangamwadi Math Collection. Digitized by eGangotri. 


a 


26 ಸಕಲಪುರಾತನರ ವಚನಗಳು-೧ 


೯. ವಚನ ಭಂಡಾರಿ ಶಾಂತರಸರ ವಚನಗಳು 


ಪುಟ ವಚನಸಂಖ್ಯೆ 

ಅ 
ಅಂಗಕೋಟೆ, ಭುಜ, ಆಳುವೇರಿ ೨೮೮ ೧೦೬೧ 
ಅಗೆಯದ ಬಾವಿಯಲ್ಲಿ ಸೆಲೆಯಿಲ್ಲದ೨೮೪ ೧೦೪೬ 
ಅಲ್ಲಿ ಇಲ್ಲಿ ಎಂಬುದಕ್ಕೆ ಎಲ್ಲಿಯೂ ೨೯೪ ೧೦೮೧ 
ಅಹಿ ಆಹಾರವ ಕೊಂಬಲ್ಲಿ ತನ್ನಯ ೨೮೨ ೧೦೩೮ 


ಆ 
ಆಡಿನ ಕೋಡಿನ ತುದಿಯ ಇಂಬಿ ೨೯೨ ೧೦೭೪ 
ಆತ್ಮ ನಿಸ್ಸಂಗತ್ವದ ಇರವು ೨೯೦ ೧೦೬೭ 
ಆದಿ ಅನಾದಿಯ ಮಧ್ಯದ ೨೯೩ ೧೦೭೭ 


ಆರೈದು ಕಾಣುವುದಕ್ಕೆ ಸ್ಥಾಣು ೨೮೩ ೧೦೪೩ 


a 
ಇನ್ನೆಲ್ಲರ ಕೇಳುವುದಕ್ಕೆ ಕುಲ ಛಲ ೨೭೭ ೧೦೨೩ 


ಉ 
ಉಭಯ ಭಕ್ತ ಜಂಗಮದಿರವು ೨೮೨೧ ೧೦೩೫ 
ಊರ ಹೊರಗೊಂದು ಗಿಡುಮರ ೨೮೯ ೧೦೬೩ 


ಊರೊಳಗಳ ಅರಳೆಯ ಮರದಲ್ಲಿ ೨೮೭ ೧೦೫೭ 
ಊರ್ಧ್ವ ಭೂಮಿಯ ವಿರಾಗದಲ್ಲಿ ೨೮೭ ೧೦೫೬ 


ಎ 


ಎಚ್ಚ ಗುಜ್‌ಿಯ ಮನ ನಿಶ್ಚೈಸಿ ೨೯೧ ೧೦೭೨ 
ಎತ್ತಬಾರದ ಕಲ್ಲು ನೀರಿನ ಮೇಲೆ ೨೮೬ ೧೦೫೨ 


ಒ 

ಒಡೆಯನಿಲ್ಲದ ಬಂಟ ತನೆಯ ೨೮೫ ೧೦೪೮ 

ಓ ಎಂದಲ್ಲಿ ವಸ್ತು, ಕಾ ಎಂದಲ್ಲಿ ೨೮೩ ೧೦೪೧ 
ಕ 

ಕಂಬಳಿಯ ಕಾಪಕಟ್ಟಿದ ಮತ್ತೆ ISL ೧೦೫೫ 

ಕಲ್ಲಿನ ಹೋಳ ಬೆಲ್ಲವೆಂದು ೨೯೨ ೧೦೭೫ 


ಕಾಲಲ್ಲಿ ಕಟ್ಟಿದ ಸಡ್ಜೆಯ ಕೀಳುವ ೨೮೫ ೧೦೫೧ 


ಕಾಳಮೇಘ ಮಂದಿರದ ೨೮೮ ೧೦೬೨ 
ಕಾಳಾಡಿನ ಹೊಲ Towers? ೨೮೭ ೧೦೫೮ 
ಕುಚುಹಿಂಗೆ ಆಚಾರದ ಪೂಜೆ ೨೭೮ ೧೦೨೪ 


CC-0. Jangamwadi Math Collection. Digitized by eGangotri 


ಪುಟ ವಚನಸಂಖ್ಯೆ 
ಚ 

ಚೊಚ್ಚಿಲ ಕೂಸು ಹೆತ್ತ ತಾಯ ೨೮೬ ೧೦೫೩ 
ಟ 

ಟಿಪ್ಪಣವ ಬರೆದ ಚಿತ್ರಜ್ಞನು ೨೭೯ ೧೦೨೮ 
ತ 

ತುಂಬಿದ ನಾಳಿ ಬಾಯ ಹಂಗಾ ೨೯೦ ೧೦೬೬ 


ತೆಜ್‌ಯ ಮಣಿಯ 
ಬಹುರೂಪದಂತೆ ೨೮೨ ೧೦೩೯ 


; ದ 
ಧ್ಯಾನವ ಮಾಡಿ ಕಾಬಲ್ಲಿ ಚಿತ್ತ ೨೯೩ ೧೦೭೬ 
ನ 
ನನ್ನ ನಾನಜ್‌ವಡೆ ೨೭೯ ೧೦೨೯ 
ನಾದ ಗುರುವಾದಲ್ಲಿ ಬಿಂದು ೨೯೪ ೧೦೮೦ 
ನಾಮದ ರೂಪಿನಲ್ಲಿ ಅಡಗಿ ೨೯೧ ೧೦೭೦ 
ನಿನ್ನನಜವುದಕ್ಕೆ ಅಲ್ಲಿ ಇಲ್ಲಿ ೨೯೫ ೧೦೮೨ 
ನಿನ್ನ ಭೇದವ ನಿನ್ನನಜೌವರಲ್ಲಿ ೨೭೯ ೧೦೩೧ 
ನಿನ್ನ ಸೋದಿಸುವಡೆ ಎನ್ನ ೨೮೩ ೧೦೪೨ 
ಪ 
ಪಾಡಿನ ಫಲವ ನಡೆದಡೆ ಫಳ ೨೯೧ ೧೦೬೯ 
ಪುಡಿಯ ದ್ರವಹೀನನಾಗಿ ಕೂಡಿ ೨೯೧ ೧೦೭೧ 
ಪೂಜೆ ಪೂಣ್ಯದ ಇರವು ಮಾಟ ೨೭೯ ೧೦೩೦ 
ಪೃಥ್ವಿ ಆಕಾಶದ ಮಧ್ಯದಲ್ಲಿ ೨೮೮ ೧೦೬೦ 
ಪೃಥ್ವಿ ನಿನ್ನ ಮುಖದಲ್ಲಿ ಅಪ್ಪು. ೨೭೮ ೧೦೨೭ 
ಪೃಥ್ವಿಯಲ್ಲಿದ್ದು ಪೃಥ್ವಿಯ ೨೮೪ ೧೦೪೫ 
ಬ 
ಬಾಯಲ್ಲಿ ಕಾಲು ಹುಟ್ಟಿ, ೨೮೫ ೧೦೪೯ 
ಬಾಯಿ ಉಂಡು, ನಾಸಿಕ ವಾಸಿಸಿ ೨೮೯ ೧೦೬೪ 
ಬಾಯಿಲ್ಲದ ಪಶು ಬತ್ತದ ೨೮೪ ೧೦೪೭ 
ಬಾಹ್ಯ ರಚನೆಯಿಂದಾಗಿ ಭಕ್ತಿ ೨೮೦ ೧೦೩೩ 
ಬ್ರಹ್ಮಮೂರ್ತಿಗೂ ಶಿಲೆ, ಒಂದೆ ೨೯೩ ೧೦೭೮ 


ಭ 
ಭಕ್ತ ಮಾಹೇಶ್ವರ ಪ್ರಸಾದಿ ಇವು. ೨೯೪ ೧೦೭೯ 


r 


ಅಕಾರಾದಿ 


ಪುಟ ವಚನಸಂಖ್ಯೆ 
ಮ 
ಮಗನ ಕೊಂದು ತಿಂದ ತಾಯ ೨೮೫ ೧೦೫೦ 
ಮನೆಯ ಮಜ್‌್‌ಯಲ್ಲಿ ಇದ್ದ ೨೮ ೧೦೪೪ 
ಮಲವ ತೊಳೆಯಬಹುದಲ್ಲದೆ ೨೮೨ ೧೦೪೦ 
ಮಾರ್ಜಾಲನ ಹೃದಯದಲ್ಲಿ ೨೯೫ ೧೦೮೩ 
ಮಾರುತನ ಸಂಗದ ಸ್ಫುಟಿತ ೨೯೦ ೧೦೬೮ 
ವ 


ವಾಸನೆ ವೆಗ್ಗಳದ ಕುಸುಮವ 
ವೇದದಲ್ಲಿ ಕಂಡುದಿಲ್ಲ, ಅದು 
ವೃಕ್ಷ ಬೀಜದೊಳಗಡಗಿ, ಬೀಜ 


ಅ 
ಅಂಗ ಆಂಗನೆಯ ರೂಪಲ್ಲದೆ 


ಅಂಗ ಬಡತನವಲ್ಲದೆ ಮನ ಘನಕ್ಕೆ ೩೪೬ 
ಅಂಗವ ಬಂ ಸಿದಲ್ಲಿ ನಾನೊಂದು ೩೨೬ 


೦ಗವಜಿತ ಅಬ್‌ವೆಯ ಅಂಗ 
ಅಂಗವಜತು ನಿಂದವಂಗೆ ಜಗದ 
ಆಂಗವಳಿದು ನಿಂದವನೆಂದು 
ಆಂಗವಿಹನ್ನಬರ ಲಿಂಗಪೂಜೆಯ 
ಅಂಗಳ ಬಾಗಿಲಲ್ಲಿ ನೆಲೆಯಲ್ಲಿ 
ಅಂಡಜ ಮುಗ್ಧೆ ಯ ಮಕ್ಕಳಿರಾ 
ಅಂಬು ತಾಗಿಹೆನೆಂದಡೆ ಧನುವಿನ 
ಅಟ್ಟದ ಮೇಲೆ ಹರಿದಾಡುವ 
ಅಂದು ನೀ ಬಂದ ಬೆಂಬಳಿಯಲ್ಲಿ 
ಅಂದು ಹೋಗಿ ಇಂದು ಬಾ 
ಅಂಧ ಜೀವವಿದ್ದಡೆ ಕಣ್ಣಿದ್ದಂತೆ 
ಅನಾದಿ ಭ್ರೂಮಧ್ಯದಲ್ಲಿ 
ಅನ್ನಬರ ಹಾಗೆನ್ನದಿರು ಸಂಗನ 


ಅನ್ಯ ಶಬ್ದವ ನುಡಿಯ ಕೇಳಿನೆಂಬ 


ಅರ್ತಿಗೆ ಕಟ್ಟಿ ದ ಲಿಂಗ ಕೈಯೊಳ 
ಅಜ್‌ವನಜ್‌ದೆನೆಂದು ಕ್ರೀಯ್ಯ 

ಅಜೀವ ಬಲ್ಲಿನೆಂದು ಬಿಜುನುಡಿ 
ಅಲ್ಲಾ ಎನಬಾರದು ಅಹುದೆನ 
ಅಹಂಕಾರವಜತಲ್ಲದೆ ಗುರುಭಕ್ತಿ 


೨೮೨ ೧೦೩೭ 
೨೭೮ ೧೦೨೫ 
೧೮೧ ೧೦೩೬ 
೨೮೭ ೧೦೫೯ 


೩೧೯ ೧೧೭೦ 
೧೨೮೭ 
೧೯೯ 
೩೪೫ ೧೨೮೪ 
೩೦೮ ೧೧೨೫ 
೩೦೯ ೧೧೨೯ 
೩೩೭ ೧೨೪೩ 
೩೧೩ ೧೧೪೬ 
೩೨೧ ೧೧೭೭ 
೩೨೮ ೧೨೦೭ 
೨೯೯ ೧೦೮೫ 
೩೦೪ ೧೧೦೮ 
೩೩೮ ೧೨೪೭ 
೩೫೨ ೧೩೧೪ 
೩೦೫ ೧೧೧೨ 
೩೦೫ ೧೧೧೧ 
೩೦೮ ೧೧೨೧ 
೩೨೬ ೧೧೯೮ 
೩೪೦ ೧೨೫೭ 
೩೨೦ ೧೧೭೫ 
೩೪೭ ೧೨೯೨ 
೩೪೩ ೧೨೭೩ 


27 
ಪುಟ ವಚನಸಂಖ್ಯೆ 
ಶ 
ಶಿವ ಶಿವಾ! ೨೭೭ ೧೦೨೨ 
ಸ 
ಸಾಸವೆಯ ಹಾಲು ಸಾಧಕಾಂಗರ ೨೮೬ ೧೦೫೪ 
ಸಿರಿಯ ಭೂಮಿಯ ಮಧ್ಯದಲ್ಲಿ ೨೯೨ ೧೦೭೩ 
ಸ್ಥಳ ಕುಳವನಜೌಯಬೇಕೆಂಬರು ೨೮೦ ೧೦೩೪ 
ಹ 
ಹಲವು ಧಾನ್ಯವನುಂಡವರ ೨೭೮ ೧೦೨೬ 
ಹುಟ್ಟದೆ ಬ್ರಹ್ಮನ ಹಂಗಿನಲ್ಲಿ, ೨೮೦ ೧೦೩೨ 


ಹುಟ್ಟಿಸುವ ಪೃಥ್ವಿಗೆ ಹಂಗಾದ ೨೮೯ ೧೦೬೫ 


೧೦. ಸಂಪಾದನೆಯ ವಚನಗಳು 


ಆ 
ಆಕಾಶವ ಮೀಹುವ ತರುಗಿರಿ ೩೪೯ ೧೩೦೦ 
ಆತ್ಮತೇಜದಿಂದ ಹಣೆಗಣ್ಣ ತೆಗೆ ೩೦೮ ೧೧೨೪ 
ಆತ್ಮನ ಸುಳುಹು ನಿಂದ ಮತ್ತೆ ೩೦೫ ೧೧೧೦ 


ಆಯ್ದಿ ಹೆನೆಂಬ ಕಾಯಕದ ಅಟ್‌ಕೆ ೩೫೩ ೧೩೧೮ 
ಆರಾರ ನೇಮಕ್ಕೆ ಸಂದಿತ್ತು ಇಚ್ಛಾ ೩೪೯ ೧೨೯೯ 


ಆರಾರ ಭಾವ ತೋಜ್‌ದಂತೆ ೩೪೧ ೧೨೬೧ 

ಆವ ಬೀಜವು ಬೀಳುವಲ್ಲಿ ಮೊಳೆ ೩೫೧ ೧೩೧೨ 

ಆವಾರಿಯೆಂದು ಮಾಡುವಲ್ಲಿ ೩೫೦ ೧೩೦೮ 

ಆವಾವ ಕಾಯಕದಲ್ಲಿ ಬಂದಡೂ ೩೩೮ ೧೨೫೦ 

ಆಮಿಷ ತಾಮಸವೆಂಬ ಸಂದೇಹ ೩೦೭ ೧೧೧೭ 

ಸೆಯೆಂಬುದು ಅರಸಿಂಗಲ್ಲದೆ ೩೪೬ ೧೨೮೬ 
ಇ 


ಇಕ್ನುದಂಡಕ್ಕೆ ಕೀಳುಮೇಲಲ್ಲದೆ, ೩೧೩ ೧೧೪೩ 
ಇದಿರ ಭೂತಹಿತಕ್ಕಾಗಿ ಗುರು ೩೨೨ ೧೨೨೩ 
ಇದು ಎನಗೆ ಆಶ್ಚರ್ಯ ಹೇಳವ್ವಾ ೩೧೮ ೧೧೬೫ 
ಇದು ಲೇಸಾಯಿತ್ತು ತುಂಬಿದ ೩೧೮ ೧೧೬೭ 
ಇಳಿವ ಕೈದಿಂಗೆ ದಯ ಧರ್ಮದ ೩೨೮ ೧೨೦೬ 
CBT ಕಡಿವುದು ಕೊಲು ೩೨೬ ೧೨೮೦ 
ಇಷ ಲಿಂಗ ಗುರುವಿನ ಹಂಗು ೩೩೬ ೧೨೩೯ 
ಇಷ್ಟಲಿಂಗವ ತೆಕ್ಕೊಂಡಲ್ಲಿ ದೃಷ್ಟ ೩೨೫ ೧೧೯೬ 
ಇಷ್ಟ ಬಾಹ್ಯವಾಯಿತ್ತೆಂದು ೩೨೪ ೧೧೯೦ 


CC-0. Jangamwadi Math Collection. Digitized by eGangotri 


28 


ಪುಟ ವಚನಸಂಖ್ಯೆ 

ಉ 
ಉತ್ತರಕ್ಕೆ ನುಡಿವನ್ನಬರ ನಾನು 
ಉದಕಜೂಳಗಣ ವಿಕಾರ ಪವನ 
ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ 


೩೨೯ ೧೨೧೦ 
೩೦೫ ೧೧೧೩ 
೩೪೯ ೧೩೦೨ 


ಎ 
ಎನಗೆ ಹಳ್ಳದ ಹೊಡಕೆಂದು ಶಿವ 
ಎನಗೆ ಹಜ*ಯಿತ್ತು ತಮವೆಂಬ 
ಎನಗೇಕಯ್ಯಾ? ನಾ ಪ್ರಪಂಚಿನ 
ಎಲೆ ಬಸವಣ್ಣ ನಾವು ಬಹುದಕ್ಕೆ 
ಎಲೆಯಿಲ್ಲದ ವೃಕ್ಷ ಉಲಿಯ 
ಏರಂಡದ ಬಿತ್ತಿನಂತೆ ರಸವಾರಿ 
ಐದಿಂದ್ರಿಯವನಟ್‌ತಲ್ಲದೆ ' 
ಐದುವಿಲ್ಲವಾದಂದಿಗಲ್ಲದೆ ಜಗ 


೩೨೭ ೧೨೦೨ 
೩೧೪ ೧೧೪೭ 
೩೧೮ ೧೧೬೮ 
೩೧೩ ೧೧೫೫ 
೩೨೮ ೧೨೦೯ 
೩೦೨ ೧೧೦೦ 
೩೩೭ ೧೨೪೫ 
೩೪೮ ೧೨೯೭ 


ಒ 
ಒಂದ ಬಿಟ್ಟು ಒಂದ ಕಂಡೆಹೆ 
ಒಂದಹುದು ಒಂದನಲ್ಲಾ 
ಒಂದು ಬಿಟ್ಟು ಒಂದು ಹಿಡಿವಲ್ಲಿ 
ಒಮ್ಮನವ De? ಇಮ್ಮನದಲ್ಲಿ 
ಒಡೆದ ಮಡಕೆಗೆ ಸಜ್‌ಯಿಂದ 


೩೪೪ ೧೨೭೮ 
೩೦೯ ೧೧೨೬ 
೩೩೯ ೧೨೫೫ 
೩೪೭ ೧೨೮೯ 
೩೨೨ ೧೧೮೧ 


ಕ 
ಕಂಗಳ ಮುಂದಣ ಗೊತ್ತನಟ್‌ದು ೩೪೪ ೧೨೭೭ 
ಕಂಗಳಲ್ಲಿ ಜ್ಯೋತಿರ್ಲಿಂಗ, ಕೈಯಲ್ಲಿ ೩೧೨ ೧೧೪೧ 


ಕಂಗಳ ಸೂತಕ ಕಾಮಿಸಲಾಗಿ ೩೧೫ ೧೧೫೨ 
ಕಟ್ಟಿಗೆ ಕಸ ನೀರ ತಂದು ೩೪೧ ೧೨೬೩ 
ಕಂಡನಲ್ಲಾ ಕರಳಿಲ್ಲದ ಕಲಿಯ ೩೧೪ ೧೧೫೦ 


ಕಂಡೆಯಾ ಬಸಮಣ್ಣಾ ಕಣ್ಣಿನೊಳ ೩೧೪ ೧೧೪೮ 
BOOS ಕುಂದಿಸಿ ಬಂಧಿಸಿ ಕಂಡವರ ೩೩೬೫ ೧೨೩೬ 
ಕಣ್ಣಿನೊಳಗಣ ಕಸ ಕಾಲೊಳಗಳ ೩೧೫ ೧೧೫೩ 
ಕತ್ತಲೆಯ ನುಂಗಿದ ದೀಪದ ಬೆಳಗಿ ೩೦೨ ೧೦೯೮ 
ಕನಕಾಚಲದಲ್ಲಿ ದೀನನಾಯಕನೆಂಬ ೨೯೯ ೧೦೮೪ 
ಕಯ್ಯ ಲಿಂಗ ಕಯ್ಕಲ್ಲಿ, ಮಯ್ಯ ೩೨೪ ೧೧೯೨ 
ಕರಚರಣಾದಿಗಳು ಬೇಣಾದವಲ್ಲದೆ ೩೧೦ ೧೧೩೦ 
ಕರ್ಮವೆ ಪ್ರಾಣವೆಂದು ಮಾಡು ೩೧೦ ೧೧೩೩ 
ಕರ್ಮವೆಂಬ ಕದಳಿ ಎನಗೆ ಕಾಯ ೩೧೯ ೧೧೭೧ 
ಕಾಮದಿಂದ ಖಂಡ ಕ್ರೋಧದಿಂದ ೩೧೭ ೧೧೬೧ 
ಕಾಯ ಉಭಯ ಭೇದವಾಗಿ ೩೦೪ ೧೦೦೯ 


ಸಕಲಪುರಾತನರ ವಚನಗಳು-೧ 


ಪುಟಿ ವಂಚನಸಂಖ್ಯೆ 

ಕಾಯಕದಲ್ಲಿ ನಿರತನಾದಡೆ, ಗುರು ೩೪೪ ೧೨೭೫ 
ಕಾಯ ಕಜ್ಜಿನೆ ಕಂದಿದಡೇನಯ್ಯಾ ೩೧೬ ೧೧೫೬ 
ಕಾಯಕ ನಿಂದಿತ್ತು ಹೋಗಯ್ಯಾ ೩೪೫ ೧೨೮೩ 
ಕಾಯ ಜೀವವನಜ್‌ದೆನೆಬವ ೩೨೫ ೧೧೯೫ 
ಕಾಯದ ಕುಜುಹುವಿಡಿದು ಬಂದೆ ೩೦೨ ೧೦೯೯ 
ಕಾಯದ ಮೇಲೆ ಕಲ್ಲು ಬೀಳಲಿಕ್ಕೆ ೩೦೨ ೧೦೯೭ 
ಕಾಯದ ಒಲವರದಲ್ಲಿ ನಿಲುವ ೨೯೯ ೧೦೮೬ 
ಕಾಯದಿಂದ ಕಾಬುದು ಕುಜುಹಿನ ೩೩೪ ೧೨೩೧ 
ಕಾಯವ ಹೊತ್ತು ತಿರುಗಾಡುವ ೩೦೧ ೧೦೯೬ 
ಕಾಯವಳಿದ ಠಾವಿನಲ್ಲಿ ಜೀವದ ೩೪೯ ೧೩೦೩ 
ಕಾಯವಿಡಿದಿಹನ್ನಕ್ಕೆ ಕಾಮವೆ ೩೦೯ ೧೧೨೮ 
ಕಾಯವಿಡಿದು ಕಾಬುದೆಲ್ಲವು ೩೩೫ ೧೨೩೪ 
ಕಾಯವಿಡಿದು ಸುಳಿದಾಡುವನ ಕ್ಕ ACL ೧೧೧೪ 
ಕಾಯವುಳ್ಳನ್ನಕ್ಕ ಶರಣರ ಸಂಗ ೩೨೦೧೧೭೨ 
ಕಾಯವೆಂಬ ಕದಳಿಯ ಹೊಕ್ಕು ೩೦೪ ೧೧೦೬ 
ಕಾಯವೆಂಬ ದೇಗುಲದಲ್ಲಿ ಜೀವ ೩೦೦ ೧೦೮೭ 
ಕಾಯ ಸೊನೆ ಅಜ್‌ತಲ್ಲದೆ ಹಣ್ಣಿನ ೩೧೨ ೧೧೪೨ 
ಕಾಲು ಕರ ಕಾಯ ಜೀವದೊಳ ೩೦೦ ೧೦೮೯ 
ಕಿಂಚಿತ್ತು ನೇಮವ ಮಾಡುವಲ್ಲಿ avo 
ಕುಜಖುಹುಳನ್ನಕ್ಕ ಸಮಯದ ೩೨೧ ೧೧೭೯ 
ಕೂಟವ ಕೂಡಿಹೆನೆಂದಡೆ ಸಮಯ ೩೨೨ ೧೧೮೪ 
ಕೂಪರ ಕೊಲುವಡೆ ಮಸದ ೩೦೯ ೧೧೨೭ 
ಕೆಂಡದ ಶ್ರವದಂತೆ ಸೂತ್ರ ತಪ್ಪಿದ ೩೧೭ ೧೧೬೨ 
ಜತ ತೊಟ ದೇಗುಲಂಗಳ ಕಡೆ ೩೧೩ ೧೧೪೪ 
Bes? ದೇಗುಲಂಗಳೆಲ್ಲವು ಹಿಂದಣ ೩೧೦ ೧೧೩೧ 
ಕೇಳಿದಡೆ ದೋಷವುಂಟೆ? ಮಾತ ೩೨೭ ೧೨೦೫ 
ಕೈದ ಕೊಡುವರಲ್ಲದೆ ಕಲಿತನವ ೩೫೧ ೧೩೧೧ 
ಕೈದ ಹಿಡಿದಾಡುವರೆಲ್ಲರು ಇಜ್‌ ೩೨೯ ೧೨೧೩ 


ಗಿಂ 
dd 


ಕೈಯಲ್ಲಿ ಹಿಡಿದು ಕಾಬುದು ೩೧೦ ೧೧೩೪ 
ಕೃಷಿಯ ಮಾಡಿ ಉಣದೆ ೩೧೦ ೧೧೩೨ 
ಕ್ಷೀರಕ್ಕೆ ತವರಾಜನ ಹೊಯಿದಲ್ಲಿ ೩೧೨ ೧೧೩೯ 
ಗ 
ಗಂಗೆವಾಳುಕ ಸಮಾರುದ್ರರೆಲ್ಲರು ೫೫೧ ೧೩೧೦ 
ಗಣಸಮೂಹವೆಂದು ಕೂಡಿ ೩೫೦ ೧೩೦೭ 
ಗರ್ವದಿಂದ ಮಾಡುವ ಭಕ್ತಿ ೩೫೦ ೧೩೦೬ 
ಗುಣದೋಷವ ಸಂಪಾದನೆಯ ೩೧೭ ೧೧೬೦ 
ಗುರು ಇಷ್ಟವ ಕೊಟ್ಟು ಕೂಲಿಗೆ ೩೩೦ ೧೨೧೪ 


ಗುರುಪೂಜಕರು ಲಿಗವನೆತ್ತ ೫೩೭ ೧೨೪೪ 


CC-0. Jangamwadi Math Collection. Digitized by eGangotri 


ಅಕಾರಾದಿ 29 


ಪುಟ ವಚನಸಂಖ್ಯೆ 


ಪುಟ ವಚನಸಂಖ್ಯೆ 
ಗುರುಪೂಜೆಯ ಮಾಡುವಲ್ಲಿ ೩೫೦ ೧೩೫೦ ತವನಿಧಿಯ ಬೆಳೆವಂಗೆ ಕಣಜದ ೩೪೨ ೧೨೬೬ 
ಗುರುಲಿಂಗ ಜಂಗಮದಲ್ಲಿ ಬೆರಸಿ ೩೪೪ ೧೨೭೬ ತೊಟ್ಟುಬಿಡುವನ್ನಕ್ಕೆ ಮತ್ತಾ ೩೪೫ ೧೨೮೦ 
ಗುರುವ ಕುಜೌತು ಮಾಡುವಲ್ಲಿ ೩೩೧ ೧೨೨೧ 
ಗುರುವ ತಾನಜ್‌ತು ವರಗುರು ೩೩೬ ೧೨೪೦ ದ 
ಗುರುವನಜ್‌ತು ಮಾಡುವಲ್ಲಿ ೩೩೧ ೧೨೧೯ ದಗ್ಗವಾದ ಮರ ಇದ್ದಿಲಲ್ಲದೆ ೩೨೨ ೧೧೮೦ 
ಗುರುವನಖ್‌ದಲ್ಲಿ ಉತ್ಪತ್ಯಕ್ಕಿ ೩೩೩ ೧೨೨೭ ದಾಸೋಹ ಎಂಬನ್ನಬರ ಈಶ್ವರ ೩೩೮ ೧೨೪೯ 
ಗುರುವನಜ್‌ದಲ್ಲಿ ಬ್ರಹ್ಮನ ಕಲ್ಪ ೩೩೪ ೧೨೩೩ ದೇವನೊಲಿದ ನೀನೊಲಿದ ೩೧೬ ೧೧೫೭ 
ಗುರುವ ವಿಶ್ವಾಸಿಸಿದಲ್ಲಿ ಬಂಧನ ೩೩೫ ೧೨೩೫ ಧ್ಯಾನ ಅಧ್ಯಾತ್ಮಿಕದಲ್ಲಿ ಕಂಡೆಹೆ ೩೦೦ ೧೦೮೮ 
ಗುರುವಾದಡು ಕಾಯಕದಿಂದವೆ ೩೩೪ 0929 
ಗುರುವಾದಡೂ ಲಿಂಗವ ಪೂಜಿಸ ೩೩೯ ೧೨೫೨ ನ 
ಗುರುವಿಗೆ ತನುವೆಂದಲ್ಲಿ ಲಿಂಗಕ್ಕೆ ೩೩೦ ೧೨೧೭ ' ನರನ ಮುಟ್ಟಿ ಓಲೈಸಿದಲ್ಲಿ ೩೪೨ ೧೨೬೯ 
ಗುರುವಿಂಗೆ ಮೋಹಿತವಾಗಿ ೩೩೧ ೧೨೧೮ ನಾನೆಂದು ಇಹನ್ನಬರಗುರು ೫೩ ೧೨೨೯ 
ಗುರುವಿನಲ್ಲಿ ಶುದ್ಧಾತ್ಮನಾದಲ್ಲಿ ೩೪೦ ೧೨೫೬ ನಾನೆಂಬಹಂಕಾರದಲ್ಲಿ ನಾನುಂಡೆ ೩೦೩ ೧೧೦೪ 
ಗುರುಸೇವೆಯ ಮಾಡುವಲ್ಲಿ ೩೩೭ ೧೨೪೨ ನಾನೆಂಬುದ ಮಜದಲ್ಲಿ ೩೨೨ ೧೨೨೫ 
ಗೆಜಲು ಮನೆಯ ಮಾಡಿ ೩೪೫ ೧೨೮೨ ನಾ ಸತ್ತೆನೆಂದು ಹೆಣ ಕೂಗಿದು ೩೧೭ ೧೧೬೩ 
ಗೋಕುಲರೆಲ್ಲರು ಕೂಡಿ ಗೋಪತಿ ೩೨೦ ೧೧೭೩ ನಿಜ ಬಲ್ಲವಂಗೆ ಜಲವೂ ಸರಿ. ೩೦೧ ೧೦೯೩ 
ಗೋಡೆಯ ತೊಳೆದು ಕೆಸರ ೩೪೧ ೧೨೬೦ ನೀ ದೇವರೊಳಗೋ ದೇವರು ೩೧೭ ೧೧೫೯ 
ನೀರನೀಸುವ ದೇಹ ಬಳಲುವು ೩೦೧ ೧೦೯೫ 
ಚ ನುಡಿದಿಹೆನೆಂಬ ಉಲುಹಿನ ಗಲಭೆ ೩೧೧ ೧೧೩೮ 
ನೇಮವ ಮಾಡಿಕೊಂಡು ಭಕ್ತರ ೩೪೨ ೧೨೬೫ 
ಚಂದನವ ಕಡಿದು ಕೊಜ್‌ದು ೩೧೯ ೧೬೯ ನೋಡುವ ಸೂರ್ಯ ಸುರಿವ ೩೦೩ ೧೧೦೫ 
ಚಂದ್ರಕಾತದ ಶಿಲೆಯಲ್ಲಿ ಬಿಂದು ೩೪೩ ೧೨೭೨ 
ಚಾಪ ಕಪಿ(ತ್ಸ)ದ ಕಾಯ ಕೂಡಿ ೩೪೦ ೧೨೫೮ ಪ 
ಚಿನ್ನವನೊರೆಯಬಹುದಲ್ಲದೆ ೩೧೧ ೧೧೫೫ ಪ್ರವ doers ಮಾಡುವನ್ನಬರ ೩೩೪ ೧೨೩೦ 
ಪರುಷವಾದಡೂ ಒಂದಟಲ್ಲಿ ಇರಿ ೩೩೬ ೧೨೪೧ 
s ಪೂಜೆಯುಳ್ಳನ್ನಕ್ಕ ಪುಣ್ಯದ ೩೪೮ ೧೨೯೫ 
ಜಂಗಮಕ್ಕೆ ಅಜೌವ ಮಜ ೩೨೩ ೧೦೮೫ ಪತಿಷ್ಠೆಗೆ ಮಾಟವಲ್ಲದೆ ಸಿ೫೨ ೧೧೫, 
ಜಂಗಮ ಪ್ರಾಣವೆಂಬುದು ನಿನಗೆ ೩೦೭ ೧೧೨೦ ಪಭುದೇವರು ಬಸವಣ್ಣ ಮೊದ ೩೫೩ ೧೩೧೯ 
ಜಂಗಮವಾಗಿ ಜಂಗಮವ... ೩೨೩ ೧೧೮೮ ಫಳವ ಸಲಿಸುವನ್ನಬರ ಬಿತ್ತು ೩೨೧ ೧೧೭೮ 
ಜಂಗಮವಾಗಿ ಹುಟ್ಟಿದ ಮತ್ತೆ ೩೨೬ ೧೨೦೧ FARA ಪಕ್ತವಾಗಿಯಲ್ಲದೆ ೩೧೬ ೧೧೫೮ 
ಜಂಗಮಸೇವೆಯ ಚಿತ್ತಶುದ್ಧವಾಗಿ ೩೩೩ ೧೨೨೬ S 
ಜಲಚರಕೇಕೆ ತೆಪ್ಪದ ಹಂಗು ೩೩೬ ೧೨೩೮ ಬಣ್ಣವಿಲ್ಲದೆ ಚಿನ್ನನಾಮಕ್ಕರ್ಹ ೩೧೦ ೧೦೩೬ 
ತ ಬಂದು ನಿಂದು ಮೊಲೆ ನೀರ ೩೦೩ ೧೧೦೨. 
ಬಂದೆಹೆನೆಂಬ ಸುಖವ ಹೆಜ್‌ಹಿಂಗಿ ೩೩೭ ೧೨೪೬ 
ತನುಭಾವವನಜ್‌ದಿಪ್ಪುದು ಗುರು ೩೨೨ ೧೨೨೪ ಬಲ್ಲ ವಿರಕ್ತಂಗೆ ಗೆಲಸೋಲದ 292 ೧೨೦೩ 
ತನುವ ಮಜಯಬೇಕೆಂದು ೩೨೩ ೧೧೮೬ ಬಸವಣ್ಣ ಚನ್ನಬಸವಣ್ಣ ಮೊದ ೩೪೭ ೧೨೯೦ 
ತಪ್ಪ DORA ಹೊಟೆ ೩೧೬ ೧೧೫೫ ಬಹಾಗ ಕೊಂಡುಬಂದ ಪ್ರಾಪ್ತಿ ೩೪೮ ೧೨೯೮ 
ತಮ್ಮುವ ಮನವ ತಾವು ೩೨೪ ೧೧೮೯ ಬಾಗಿಲ ಕಾಯ್ದಿದ್ದ ಗೊಲ್ಲಂಗೆ ೩೦೬ ೧೧೧೫ 


CC-0. Jangamwadi Math Collection. 010124 y eGangotri 


೨ 


30 ಸಕಲಪುರಾತನರ ವಚನಗಳು-೧ 


ಪುಟ ವಚನಸಂಖ್ಯೆ 
೩೨೦ ೧೧೭೪ 
೩೩೨ ೧೨೨೨ 
೩೦೮ ೧೧೨೨ 
೩೪೨ ೧೨೬೮ 
೩೪೩ ೧೨೭೧ 
೩೪೮ ೧೨೯೬ 
೩೪೧ ೧೨೬೨ 
೩೪೬ ೧೨೮೮ 
೩೦೭ ೧೧೧೮ 
೩೦೩ ೧೧೦೩ 
೩೧೨ ೧೫೦ 
೩೦೪ ೧೧೦೭ 


ಬಾಯಕ್ಕಿಯ ಬೇಡುವರೆಲ್ಲರು 
ಬಿಟ್ಟು ಕಟ್ಟಿ ಪೂಜಿಸುವಲ್ಲಿ ಮನ 
ಬಕ್ಕು, ನಾಯಿ ಸೂಳೆ ಸುರೆ ತಾಳ 
ಬೇಡಿ ತಂದು ದಾಸೋಹವ 
ಭಕ್ತಂಗೆ ಆಗುಛೇಗೆ ಅಹಂಕಾರ 
ಭಕ್ತಂಗೆ ಬಡತನವುಂಟೆ ನಿತ್ಕಂಗೆ 
ಭಕ್ತರಿಗೆ ಬಡತನವುಂಟೆ ಸತ್ಯಂಗೆ 
ಭಕ್ತರು ಕಾಯಕವೆಂದು ದಾಯ 
ಭಕ್ತಿಯೆಂಬ ಸಮಾಧಾನ 
ಭಕ್ತಿಯೇ ಓಗರವಾಗಿ ಸತ್ಯವೇ 
ಭಾವಶುದ್ಧವಾಗಿಪ್ಪುದೇ ಗುರು 
ಭೂಮಿ ಒಂದೆಂದಡೆ ಬೆಳೆದ ವೃಕ್ಷ 
ಭೂಮಿಯಿಂದ ಹುಟ್ಟಿ ಅಂತರ 


ಮ 


ಮನ ಶುದ್ಧವಿಲ್ಲದವಂಗೆ ದ್ರವ್ಯದ 
ಮನೆ ಬಡವರು ಮನಸಂಪನ್ನರು 
ಮಜ್‌್‌ದೊಳಿಗಿ ಕನಸ ಕಂಡು 
ಮಲಕ್ಕೆ ಜಲವಲ್ಲದೆ ಅಮಲಕ್ಕೆ 
ಮಾಡಿ ನೀಡಿ ಹೋದೆಹೆನೆಂಬಾಗ 
ಮಾಡಿಹೆ ಮಾಡಿಹೆನೆಂಬನ್ನಬರ 
ಮಾಡುವ ಮಾಟ ಉಳ್ಳನ್ನಕ್ಕ 
ಮಾಡುವ ಮಾಟದಿಂದವೆ 
ಮುನ್ನವೆ ಆಚಾರಕ್ಕೆ ಹೊಜಗು, 


೩೪೮ ೧೨೯೪ 


೩೧೮ ೧೧೬೬ 
೩೪೩ ೧೨೭೪ 
೩೫೨ ೧೩೧೭ 
೩೪೪ ೧೨೭೯ 
೩೫೨ ೧೩೧೬ 
೩೪೫ ೧೨೮೧ 
೩೨೭ ೧೨೦೪ 


ರ 


ರಣವ D, JAG ಭಟಂಗೆ 
ರಾಗವಡಗಿ ತಾಮಸ ನಿಂದು ೩೧೧ ೧೧೩೭ 
' ರೂಪಿಂಗೆ ಬಂದು ನಿಂದುದು ೩೦೧ ೧೦೯೨ 
ರೋಗಿಗೆ ಹಾಲು ಸಿಹಿಯಪ್ಪದೆ? ೩೨೮ ೧೨೦೮ 


೩೩೦ ೧೨೧೫ 


ಲ 
ಲಿಂಗಪೂಜೆಯನಣಖೌಶೆನೆಂದು ೩೩೯ ೧೨೫೪ 
ಲಿಂಗವೆಂಬುದು ಗುರುವಿನ ಹಂಗು ೩೩೮ ೧೨೫೧ 
ಲಿಂಗವು ನಿನ್ನದಾದಡೆ ಅಂಗೈ ೩೨೯ ೧೨೧೧ 


ಲಿಂಗ ಹೋಯಿತ್ತೆಂಬ ಸಂದೇಹ ೩೩೮ ೧೨೪೮ 


೩೪೭ ೧೨೯೩ - 


ಪುಟ ವಚನಸಂಖ್ಯೆ 

ಲೀಲೆಗೆ ಹೊರಗಾದ ಲಿಂಗವೆ... ೩೨೯ ೧೨೧೨ 

ಲೋಹ ಕರಗಿ ಗುಂಡಾದಲ್ಲಿ ೩೦೦ ೧೦೯೦ 
x ವ 

ವರ್ಮವನೆತ್ತಿ ನುಡಿವಲ್ಲಿ ವರ್ಮಿಗ ೩೦೮ ೧೧೨೩ 

ವಾರ ತಿಥಿ ಲಗ್ನಂಗಳೆಂದು ೩೪೨ ೧೨೬೭ 

ವಿಶ್ವಮಯ ರೂಪಾಗಿ ಬಂದೆ ೩೪೯ ೧೩೦೪ 

ವೇಷವೆಂಬ ರುದ್ರನ ಪಾಶವ ೩೨೫ ೧೧೯೭ 
3 

ಶಬ್ದಸೂತಕವೆಂಬರು, ೩೦೧ ೧೦೯೪ 

ಶಿಷ್ಟಂಗೆ ಗುರು ಬೋಧಿಸುವಲ್ಲಿ ೩೩೧ ೧೨೨೦ - 

ಸ 

ಸಂಸಾರವೆಂಬ ಸಾಗರದ ಮಧ್ಯ ೩೩೫ ೧೨೩೭ 


ಸಂದಣೆಗೊಂಡು ಮನ ಹರುಷ ೩೪೬ ೧೨೮೫ 


ಸತಿಪುರುಪರಿಬ್ಬರು ಪ್ರತಿದೃಷ್ಪಿ ೩೪೯ ೧೦೧ 
ಸತ್ತ ಹೆಣ ಕೂಗಿದುದುಂಟು. ೩೧೦೮ ೧೧೬೪ 


ಸತ್ಯವೆಂಬ ತಟ್ಟೆಯಲ್ಲಿ ಚಿತ್ತಶುದ್ಧ ೩೪೭ ೧೨೯೧ 
ಸಮಯಕ್ಕೆ ಬಂದೆಹೆನೆಂದು ಕಂದದೆ ೩೫೧ ೧೩೦೯ 
ಸಮಯವ ಬಿಡಬಹುದೆ ಅಯ್ಯಾ ೩೨೨ ೧೧೮೨ 


ಸರ್ಪಂಗೆ ಪಿಕಂಗೆ ಒಪ್ಪದ ಮನೆ ೩೨೧ ೧೧೭೬ 
ಸಸಿಗೆ ನೀರೆಜ್‌ದಡೆ ಎಳಕುವು ೩೫೨ ೧೩೧೩ 
ಸಿಂಬಿಗೆ ಅಂಬೆತನವುಂಟೆ? ೩೧೪ ೧೧೪೯ 
ಸುರಿವ ಜಲಕ್ಕೆ ನೆಲ ಹೊಲೆ... ೩೦೩ ೧೧೦೧ 
ಸ್ಥಾವರದ ಒಡಲಿಗೆ ಕಟ್ಟಿದ ೩೪೩ ೧೨೭೦ 
ಸ್ಥಾ ವರವಾಗಿ ಭೂಮಿಯಲ್ಲಿ ೩೨೪ ೧೧೯೧ 
ಹ 

ಹಸಿದ ಕಾಳೋರಗನ ಹೆಡೆಯ ೩೦೬ ೧೧೧೬ 
ಹಸಿವು ಹರೆದು ತೃಷೆ ಬತ್ತಿ ೩೦೭ ೧೧೧೯ 
ಹಾಗದ ಕಾಯಕವ ಮಾಡಿ ಹಣ ೩೪೧ ೧೨೬೪ 
ಹುಟ್ಟಿದ ಮರ, ನೆಟ್ಟಕಲ್ಲು ೩೨೩ ೧೧೮೭ 
ಹೂಸಲಿಲ್ಲದ ಗೋಡೆ ಲೇಸಿಲ್ಲ ೩೧೫ ೧೧೫೪ 


ಹೆಣ್ಣು ಹೊನ್ನು ಮಣ್ಣಿಗೆ ಹೊಡೆ ೩೨೨ ೧೧೮೪ 
ಹೆಣು ಹೊನ್ನು ಮಣ್ಣು ಕುಜ್‌ತು೩೨೪ ೧೧೯೩ 
ಹೊಣಕೆಗೆ ಹೋರಿದಲ್ಲಿ ಮಾತೆ 220 ೧೨೧೬ 
ಹೊಣಗಣ ಮಲತ್ರಯಕ್ಕೆ ಒಳಗಣ ೩೨೫ ೧೧೯೪ 


CC-0. Jangamwadi Math Collection. Digitized by eGangotri 


ಅಕಾರಾದಿ 31 


೧೧. ಮನಸಂದ ಮಾರಿತಂದೆಗಳ ವಚನಗಳು 


ಪುಟ ವಚನಸಂಖ್ಯೆ 

> ಆ 
ಅಕ್ಕರ ರೂಪವಾಗಿ ಲೆಕ್ಕವಟ್ಟೆಯ ೩೭೫ ೧೪೦೦ 
ಅಂಗಕ್ಕೆ ಕುಜುಹೆಂಬುದೆಂದು ಲಿಂಗ ೩೬೨ ೧೩೪೦ 
ಅಂಗ ಪಿಂಡದಲ್ಲಿ ತೋಜುವನೆಲೆ ೩೭೦ ೧೩೮೧ 
ಅಂಗಲಿಂಗಿಯಾದಲ್ಲಿ ಜಾಗ್ರದಲ್ಲಿ ೩೬೨-೧೩೪೬ 


ಅಂಡದ 23 ತತ್ತಿ ಯಕ ಕಂಡು abe ೧೭೮ 
ಅನಲಂಗೆ ಉರಿ WD ೩೫೮ ೧೩೨೮ 
ಅಪ್ಪು ಅಪ್ಪವ ನುಂಗಿದಂತೆ ೩೭೬ ೧೪೦೭ 


ಅಜಕಕೆಗೊಡಲಾರದವ ನಾನೆಂದು ೩೬೪ ೧೩೫೨ 
ಅಜ್‌ದೆನೆಂದು ಎಲ್ಲ ತೋಳದ ೩೬೬ ೧೩೬೨ 


ಅಜಾದೆಹೆನೆಂದು ಕುಜುಹಿಟ್ಟು ೩೫ ೧೫೯ 
ಅಜಾ್‌ವೆಂಬುದ ತಾನಜಾದಲ್ಲಿ ೩೫೮ ೧೩೨೫ 
ರ್ಪಿಸುವುದಕ್ಕೆ ಮುನ್ನವೆ ೩೫೯ ೧೩೩೦ 


ವಿರಳಕ್ಕೆ ವಿರಳದ ದ ದ್ವಾರವುಂಟೆ? ೩೬೫ ೧೩೫೮ 
eae ಮುನ್ನವೆ ಉಳಿಯಿತ್ತು ೩೫೮ ೧೩೨೯ 


ಆ 
ಯವಲ್ಲದ ಠಾವನಿಜ್‌ದಡೆ ೩೬೨ ೧೪೪ 
ಇ 
ಇದಿರೆಡೆಯಾದಲ್ಲಿ ಹಿಂದಣ ಲಗ ೩೭೨ ೧೩೯೧ 
ಇಷ ದಲ್ಲಿ ಪ್ರಾಣಲಿಂಗವೆಂದು ೩೬೩ ee 
ಇಷ್ಟವ ಹಿಡಿದಾಡುವನ ಬರ ೩೫೯ ೧೩೨. 
ಇಹದಲ್ಲಿ ಕಾಬ ಸುಖ ಪರದಲ್ಲಿ ೩೭೦ 


ಉ 
ಉಚಿತ ಬಂದಲ್ಲಿ ನಾಳೆಗೆಂದಾಗವೆ ೩೬೭ ೧೩೬೬ 
ಉಟ್ಟುದ ಹೊದು ದ WH ೩೬೩ ೧೩೪೯ 
ಉದಕವೊಂದಜಲ್ಲಿ ತಂದು ವರ್ಣ ೩೭೭ ೧೪೧೪ 
ಉದಕ ಹಲವು ತೆಜನಲ್ಲಿ ಬೆರಸಿ ೩೬೩ ೧೬೫೧ 


ಎ... 
ಎಲ್ಲಾ ಸಂಕಲ್ಪವು ತನ್ನ ತಾನಟ್‌ ೩೭೭ ೧೪೧೫ 


ಕ 
ಕಂಗಳಿಂದ ಕಂಡೆಹೆನೆಂದಡೆ ಅಲ್ಲಿಗೆ ೩೭೧ ೧೩೮೬. 
ಕಂಡೆಹೆನೆಂಬ ಭ್ರಾಂತಿ, ಕಾಣೆನೆಂಬ ೩೫೭ ೧೩೨೩ 


ಪುಟ ವಚನಸಂಖ್ಯೆ 
ಕಂಡೂ ಕಾಣದೆ ಕೂಡಿಯೂ ೩೫೭ ೧೩೨೧ 
ಕರ್ಪುರ ಪುತ್ಥಳಿಯ ಉರಿ ಮುಟ್ಟ ೩೫೮ ೧೩೨೭ 
ಕರ್ಮದ ಧರ್ಮಂಗಳೊಳಗಾಗಿ ೩೬೭ ೧೩೬೪ 
ಕರ್ಮದಿಂದ ಕಂಡೆಹೆನೆಂದಡೆ ಮಲ ೩೬೦ ೧೩೩೭ 


ಕರ್ಮವ ನೇತಿಗಳೆದು ನಿಂದಲ್ಲಿ ೩೬೩ ೧೩೪೮ 
ಕಲ್ಲು ರತಿಯಿಂದ ರತ್ನವಾದಂತೆ ೩೭೩ ೧೩೯೫ 
ಕಳನನೇಜ್‌ದಲ್ಲಿ ಕೈದನಳಸಬಲ್ಲ AT ೧೩೩೪ 
ಕಾಣೆನೆಂಬ ಅಜಕೆ ಕಂಡೆನೆಂಬ ೩೭೦ ೧೩೮೨ 
ಕಾಬದಕ್ಕೆ ಮೊದಲೆ ಬಯಕೆ ೩೭೬ ೧೪೦೬ 
ಕಾಯಕಲಿ ತಕ್ಕೊಳಗಲ್ಲದೆ ಇರ ೩೬೨ ೧೩೪೫ 
ಕಾಯದಲ್ಲಿ ಬತ್ತಲೆಯಿದ್ದವರೆಲ್ಲರು ೩೬೬ ೧೩೬೧ 
ಕಾಯ ದಿಟವೆಂದು ಪ್ರಮಾಣಿಸು ೩೬೬ ೧೩೬೦ 


ಕಾಯದೊಳಗಣ ಚಿತ್ತವ ಭಾವಿಸಿ ೩೭೭ ೧೪೧೩ 
ಕಾಯ ಮುಟ್ಟಿದ ಠಾವಿನಲ್ಲಿ ಜೀವ ೩೭೫ ೧೪೦೫ 
ಕಾಯವ ಬಿಟ್ಟು ಪ್ರಾಣಹೋದ ೩೬೧ ೧೩೩೯ 
ಕಾಯವಿಡಿದಿಹನಕ.ಕೆಯ ೩೬೭ ೧೩೬೭ 
ಕಾಯವಿಡಿದಿಹನ ಬರ ಆಗುಚೇಗೆ ೩೭೧ ೧೩೭೯ 
ಕಾಯವಿಡಿದಿಹನ ಬರ ಶಿವಭಕ್ತಂಗೆ ೩೬೪ ೧೩೫೪ 
ಕಾಯಸೂತಕಿಗಳು ಕರ್ಮಕೊ ಳಗು ೩೬೬ ೧೩೬೩ 


ಕುಜುಹಿನ ಪತಾಕೆಯ ಹಿಡಿದ ೩೭೬ ೧೪೦೮ 
ಕುಸುಮ ಗಂಧ ಹಿಸಿಕಿದ್ಲಿ ೩೫೩ ೧೯೪ 
ಕೂರ್ಮನ ಮೋಹ, ಉರಗನ ೩೭೮ ೧೪೧೮ 
ಕೂಲಿಗೆ ಹಾವ ಕಚ್ಚಿಸಿಕೊಂಡು ೩೬೪ ೫ 
ಕ್ರೀಯಲ್ಲಿ ಇಷ್ಟವ ಪೂಜಿಸು ೩೬೩ ೧೪೭ 
ತುಂಬಿ ಹಿಡಿದು, ಕಂಗಳು ase ೧೩೩೧ 
ಖ 
ಖ್ಯಾತಿ ಹ SS ಮಾಡುವಾತ ೩೭೪ ೧೩೯೪ 
ಖ್ಯಾತಿ ಲಾಭದ ಪೂಜೆ ದ್ರವ್ಯವ ೩೫೯ ೩ 
ಗ 
ಗರಳವ ಬೈಚಿಟ್ಟುಕೊಂಡಿಪ್ಪು ೩೭೪ ೧೩೯ರ 
ಗುರುವಿನಲ್ಲಿ ಆಚರಣೆಯ ಲಿಂಗ ೩೬೧ ೧೩೪೧ 
ಗುರುವಿನಲ್ಲಿ ವಿಶ್ವಾಸಿಸಿ ಲಿಂಗವ ೩೬೧ ೧೩೪೨ 


ಗುಜ್‌ಯನೆಚ್ಚಲ್ಲಿ ತಾಗಿದವೊಲು ೩೭೫ ೧೪೦೧ 
ಗೋವಧೆಯ ಮಾಡಿ ಗೋದಾನವ ೩೬೧ ೧೩೪೦ 


CC-0. Jangamwadi Math Collection. Digitized by eGangotri 


32. ಸಕಲಪುರಾತನರ ವಚನಗಳು-೧ 


ಪುಟ ವಚನಸಂಖ್ಯೆ 

ಜ 
ಜ ಎಂಬುದನಲ್‌ದಲ್ಲಿ ಬ್ರಹ್ಮ ತತ್ವ ೩೬೯ ೧೩೭೫ 
ಜೀರ್ಣಕುಂಭದಲ್ಲಿ ತೋಜುವ ೩೭೪ ೧೩೯೯ 
ಜೀವದಿಂದ Bow) ಅಜೀವು ಪ್ರಕೃತಿ ೩೫೮ ೧೩೨೪ 


ತ 
ತನು ಒಡಲುಗೊಂಡು ನಿಂದಲ್ಲಿಯೆ ೩೬೦ ೧೩೩೫ 
ತನುವಿಂದ ಅನುವನಬ್‌ತೆಹೆ ೩೭೧ ೧೩೮೪ 
ತಪಕ್ಕೆ ಬಂಧನಕ್ಕೆ ಸಿಕ್ಕದ ವಸ್ತು ೩೭೮ ೧೪೧೭ 
ತಮದ ಸತಿಯ ಸ್ವಯಂಜ್ಯೋತಿ ೩೬೫ ೧೩೫೭ 
ತತ್ವ ಅಂಗವಾಗಿ, ಪರತತ್ವ ಪ್ರಾಣ ೩೬೦ ೧೩೩೬ 
ತತ್ವವೆಲ್ಲವು ಬ್ರಹ್ಮನ ಒಡಲು ೩೭೦ ೧೩೭೮ 
ತೊಯ ಹಾವನ್ನಕ್ಕ ಒಂದು ೩೬೭ ೧೩೬೮ 
ತ್ರಿವಿಧ ಶಕ್ತಿಯನಳೌದಲ್ಲಿ ೩೬೯ ೧೩೭೬ 


: ದ 

ದಿವಾರಾತ್ರಿಯೆಂಬ ಉಭಯ ೩೭೧ ೧೩೮೩ 
ಧೀರ ಕೂರಲಗಿಂಗೆಹೆದಜುವನೆ? ೩೬೦ ೧೩೩೮ 
ಧೀರನೆಂದಡೆ ಇದಿರಾದವರ ೩೭೨ ೧೩೮೯ 


ನ 
ನಡೆವಾತನ ಕಾಲಕೊಂಬಿದು ನುಡಿ ALE ೧೩೭೩ 
ನಾನೀನೆಂಬ ಉಭಯವ ವಿಚಾರಿ ೩೭೧ ೧೩೮೫ 


ಭ 
ಭಕ್ತಂಗೆ ಪೃತ್ಯುತ್ತರ ಘಟಿಸಿದಾಗ ೩೭೨ ೧೩೮೮ 


ಭಕ್ತರು ನಾವೆಂದು ನಿತ್ಯನೇಮವ ೩೬೪ ೧೩೫೩ ' 


ಭಟಂಗೆ ಭಾಷೆಯಲ್ಲದೆ ಅಂಜಿ ೩೭೪ ೧೩೯೭ 


ಭಾವ ಭಾವಿಸಿದಲ್ಲಿ ಜೀವ ೩೭೭ ೧೪೧೪ 
ಮ 
ಮನ ಚಿತ್ತ ಅಹಂಕಾರ ೩೭೬ ೧೪೧೧ 


ಮನವಟೌ್‌ದು ನಯನ ಕಂಡು ೩೬೭ ೧೩೬೫ 


ಪುಟ ವಚನಸಂಖ್ಯೆ 
ಮನೋವಿಕಾರವೆಂದೆನಬಾರದು, ೩೫೮ ೧೩೨೬ 
ಮಾಟದಿಂದ ಮಾಡಿ ಕಂಡೆಹೆನೆಂಬ ೩೬೮ ೧೩೭೧ 


ಮಾತಿಗೆ ಮಾತಡಗಿ ನೀತಿಗೆ ನೀತಿ ೩೭೮ ೧೪೧೯ 

ಮೊದಲಿಗೆ ಮರ ನೀರನೆಜ್‌ದಡೆ ೩೬೮ ೧೩೭೨ 

ಮೋಹದಿಂದ ಮಾಡುವುದೆಲ್ಲವು ೩೭೦ ೧೩೮೦ 
‘3 

ರಜ್ಜು ಸ್ಥಾಣು ಶಂಕೆ ಹರಿದಲ್ಲದೆ ೩೭೫ ೧೪೦೩ 

ರಾಜಸನ ಭಕ್ತಿ ತಾಮಸದಿಂದ ೩೬೮ ೧೩೭೦ 

ರೂಪೆಂಬುದನಜ್‌ದು ಸಂಕಲ್ಪ ೩೭೬ ೧೪೧೦ 
ಲ 

ಲಿಂಗದೇಹಿಯ ಅಂಗದಲ್ಲಿ ೩೬೫ ೧೩೫೬ 
ವ 

ವಾಚಕ ಚಪಳತ್ವದಿಂದ ಮಾತ ೫೬೮ ೧೩೬೯ 

ವಿರಳ ಅವಿರಳವೆಂಬೆನ್ನಬರ ೩೭೫ ೧೪೦೪ 

ವೀರನಾದಲ್ಲಿ ವಿತರಣ ಬೇಕು; ೩೭೬ ೧೪೦೯ 

ವೇದವ ಕಲಿತಲ್ಲಿ ಪಾತಕನಲ್ಲದೆ ೩೭೨ ೧೩೯೦ 

ವೇದ ಹುಟ್ಟುವುದಕ್ಕೆ ಮುನ್ನವೆ ೩೫೭ ೧೩೨೨ 
ಸ 

ಸತ್ಯವಾಸದಿಂದ ಮುಕ್ತಿವಾಸಕ್ಕೆ ೩೭೭ ೧೪೧೨ 

ಸಾಯದ ಮುನ್ನವೆ ಸತ್ತುದ ೩೭೩ ೧೩೯೩ 
ಹ 


ಹರಿವ ಗರಗಸವೊಂದೆ ಬಗೆಯಲ್ಲಿ ೩೭೧ ೧೩೮೭ 
ಹರಿವ ಹಾವು ಉರಿವ ಕಿಚ್ಚಿಂದಡೆ ೩೭೫ ೧೪೦೨ 
ಹುಟ್ಟದ ಮುನ್ನವೆ ಬೆಳೆದ ಬೆಳೆಯ ೩೫೭ ೧೩೫೦ 
ಹೂವು ಕೊಯಿವುದಕ್ಕೆ ಮುನ್ನವೆ ೩೭೩ ೧೩೯೨ 


೧೨, ಅಂಬಿಗರ ಚವುಡಯ್ಯಗಳ ವಚನಗಳು 


ಅಜಾತನೊಲಿಸುವಡೆ ಅದೇತಆ ೪೦೯ ೧೫೪೭ 
ಅಂಗದ ಗುಣವನಣಔತು ಲಿಂಗವ ೩೯೫ ೧೪೮೯ ಅಂದ ಛಂದವ ಬಿಟ್ಟು 


ಮುಂದೆ ೩೯೮ ೧೫೦೦ 


ಅಗ್ನಿ ದಿಟವೆಂದಡೆ ತಾ ಹುಸಿ. ೩೯೯ ೧೫೦೨ ಅದ್ವೈತವ ನುಡಿದು ಅಬದ್ಧ ಅಂಗ ೩೯೮ ೧೪೯೯ 


(೮-0. Jangamwadi Math Collection. Digitized by eGangotri : 


ಅಕಾರಾದಿ 


ಪುಟ ವಚನಸಂಖ್ಯೆ 
_ ಅಂಬಿಗನು ಜಗದೊಳಗೆ ಇಂಬಿ ೪೦೬ ೧೫೩೭ 
ಅಂಬಿಗ ಹಿಳಿಕಿನಲ್ಲಿ ಕಟ್ಟಿದ ೩೯೨ ೧೪೭೫ 


ಅರಳೆಯಮರನು ವಿಷು ಕಾಂತಿ ೪೦೭ ೧೫೪೦ 
ಅರುಹಿರಿಯರ ದೈವ ಅಗಲ ತಲೆ ೪೦೪ ೧೫೨೮ 
ಅಜಾದೆಹೆನೆಂಬನ್ನಬರ ಅಸಗ ೪೦೧ ೧೫೧೧ 
ಅಜ್‌ವನಬ್‌ದಲ್ಲಿ ತಾನೆನ್ನದೆ ೩೮೮ ೧೪೫೫ 


ಅಬಾವುದೆಂದು ವಾಯು ಮಖ್‌ವುರ್ಷಿ೨ ೧೪೭೨ 
ಅರ್ಚನೆಯ ಮಾಡುವಲ್ಲಿ ಆವೇಶ ೧೮೩ ೧೪೩೪ 
ಅಲ್ಲಲ್ಲಿಗೆ ತಕ್ಕೆ ಹಾಗೆ ಎಲ್ಲರಿಗೂ ೩೯೩ ೧೪೭೮ 
ಅಪ್ಪಮದಂಗಳ ಘಟ್ಟಿಯನೆ ಕರಗಿಸಿ ೪೦೫ ೧೫೩೩ 


ಆ 
ಆತ್ಮಂಗೆ ದಶವಾಯು ಎಂಟೆಂಬರು ೩೯೧ ೧೪೭೧ 
ಆದಿಶಕ್ತಿವಿಡಿದಾಡುವರೆಲ್ಲರು ೩೮೫ ೧೪೪೨ 
ಅರಿಕೆ ಬಿತ್ತಿದ ಗಿಡುವಿನ ೩೮೨ ೧೪೨೮ 
ಆವಾವ ತ್ರಿಗುಣ ಭೇದದಲ್ಲಿ ೩೮೬ ೧೪೩೩ 
ಆಳಾಪದ ಸೊಬಗು ಘಂಟೆ ೩೮೪ ೧೪೩೯ 


ಈ 
ಈಶ ಲಾಂಛನವ ತೊಟ್ಟು ಮನ್ಮಥ ೩೮೩ ೧೪೩೦ 


ಈಶ್ವರನ ಕಾಬುದೊಂದಾಸೆ ೪೦೩ ೧೫೨೧ 
ಉ 

ಉಡುವಿನ ಕಣ್ಣು ಪಡಿಯ ಅಡಿ ೩೯೫ ೧೪೮೮ 

ಉಪ್ಪಿಲ್ಲದ ಮೇಲೋಗರ ತುಪ್ಪ ೩೯೩ ೧೪೭೬ 

ಊರೆಲ್ಲಾ ಏಜ್‌ದ ಹಜುಗುವ ೩೯೫ ೧೪೮೫ 
ಎ 

ಎತ್ತ ಸುತ್ತಿ ಬಂದಡೂ ಊರಿಗೆ ೩೮೧ ೧೪೨೨ 

ಎಲುವೆಂಬ ಹಂಜರ ಥಟ್ಟಾಗಿ ೩೮೪ ೧೪೪೦ 

ಎಲ್ಲರೊಳಗೆ ಗೆಲ್ಲ ಸೋಲಕ್ಕೆ ೩೯೬ ೧೪೯೦ 

ಎಲ್ಲವ ಕಳಿದುಳಿದ ಹೂವ ತಂದು ೩೮೨ ೧೪೨೯ 
ಏ 

ಏಕಾದಶ ರುದ್ರರು ಹೊಜಗಾದ ೩೯೭ ೧೪೯೫ 


ಒ 
ಒಡಲಿಂಗಾಜು ಬಾಯಿ ನಡುವೆ ೪೦೬ ORAL 
ಒಂದನಟ್‌ದು ಬಂದ ಮಣಿದೆಹೆ ೩೮೭ ೧೪೫೩ 
ಒಂದು ಬಿಟ್ಟು ಒಂದನಟ್‌ದೆಹೆ ೪೦೧ ೧೫೧೪ 


33 


ಪುಟ ವಚನಸಂಖ್ಯೆ 

2 
ಓದು ಬೋಧಿಸಿ ಇದಿರಿಗೆ ಹೇಳು ೩೮೨ ೧೪೩೬ 
ಓದಿಹೆನೆಂಬ ಒಡಲು ಕಂಡೆಹೆನೆಂಬ ೩೮೮ ೧೪೫೪ 


ಕ 


ಕಂಗಳ ನಾಮ ಹಜುಗುಲವಾಗಿ ೩೮೫ ೧೪೪೧ 
ಕಂಡು ಕೊಟ್ಟೆ ಹೆನೆಂಬುದು ೩೮೬ ೧೪೪೯ 
ಕರ್ಮೇಂದ್ರಿಯ ಕಾಯವ ಕೂಡಿ ೩೯೦ ೧೪೬೫ 
ಕರ್ಮೇಂದ್ರಿಯವಯಿದು ೩೯೦ ೧೪೬೪ 
ಕಲಿತು ಹೇಳಿಹೆನೆಂಬ ಕರ್ಕಶ ಬೇಡ ೪೦೦ ೧೫೦೯ 
ಕಲ್ಲಿನಲ್ಲಿ ಕಠಿಣ, ಖುಲ್ಲರಲ್ಲಿ ೪೦೦ ೧೫೦೮ 
ಕಷ್ಟನ ಮನೆಯ ಸೃಷ್ಟಿಗೀಶ್ಚರ 903 ೧೫೨೦ 
ಕಳವು ಪಾರದ್ವಾರಕ್ಕೆ ಪರಾಕುಂಟೆ? ೩೮೯ ೧೪೬೦ 
ಕಳ್ಳ ಹಾದರಿಗ Avs ತಳ. ೩೮೮ ೧೪೫೬ 
ಕಾಬ ಕಾಬರೆಲ್ಲರು ಆತ್ಮ ಹಲ ೩೯೨ ೧೪೭೪ 
ಕಾಮವ ಕಳೆದು ಕ್ರೋಧವ ದಾಂಟಿ ೩೮೮ ೧೪೫೭ 
ಕಾಯದ ಶೃಂಗಾರ ಕಾಮಿನಿಯರ ೩೯೫ ೧೪೮೬ 
ಕಾಯದಿಂದ ಕಂಡೆಹೆನೆಂದಡೆ ೩೮೧ ೧೪೨೦ 
ಕಾಲ ವೇಳೆಯನಜ್‌ತು ಕೂಗಿದ ೩೮೧ ೧೪೨೩ 
ಕಾಷ್ಠದಲ್ಲಿ ನಿಂದಗ್ಲಿಮಥನ ಘಟ ೩೯೯ ೧೫೦೪ 
ಕುಡಿವ ನೀರೆನ್ನಬಹುದೆ ಹುಡುಕು ೪೦೭ ೧೫೩೯ 
ಕುಜುಹೆಂಬೆನೆ ಕಲ್ಲಿನಲ್ಲಿ ಹತ್ತಿದ ೩೯೩ ೧೪೭೭ 
ಕುಲವಾದ ಛಲವಾದ ವಾಗ್ವಾದ ೩೮೭ ೧೪೫೦ 
ಕುಲ ಹಲವಾದಡೇನು ಉತ್ಪತ್ಕ ೩೮೧ ೧೪೨೧ 
ಕೂರ್ಮನ ಭಾವ ನಿಂದಲ್ಲಿ ೩೯೦ ೧೪೬೬ 
ಕೈ ಮುಟ್ಟುವಲ್ಲಿ ಕಿವಿ ಕೇಳುವಲ್ಲಿ ೪೦೨ ೧೫೧೮ 
ಕ್ರೀ ಜ್ಞಾನವೆಬ ಉಭಯವ ೩೯೯೧೫೦೧ 
ಕ್ರೀಯನಜ್‌ದವಂಗೆ ಗುರುವಿಲ್ಲ ೩೯೬ ೧೪೯೨ 


ಗ 
ಗಂಧದ ವಾಯು ಕೊಂಬಾಗ ಅದ ೪೦೧ ೧೫೧೨ 
ಗಿಣಿಯಿಲ್ಲದ ಪಂಜರ ಹಲವು ೪೦೨ ೧೫೧೬ 
ಗುರುವಿನೊಳಡಗಿದ ಭಕ್ತ ಪರವ ೪೦೮ ೧೫೪೩ 
ಗುರುವೆಂಬ ಭಾವ ಬ್ರಹ್ಮಮೂರ್ತಿ ೩೯೭ ೧೪೯೪ 
ಗುರುವೆಂಬೆನೆ ಹಲಬರ ಮಗ YOR ೧೫೩೨ 


ಘ 
ಘಟದ ಮಧ್ಯದಲ್ಲಿ ನಿಂದವನ ೩೮೭ ೧೪೫೧ 


CC-0. Jangamwadi Math Collection. Digitized by eGangotri 


34 ಸಕಲಪುರಾತನರ ವಚನಗಳು-೧ 


ಪುಟ ವಚನಸಂಖ್ಯೆ 
ಚ 
ಚಿತ್ರವ ಬರೆವ ಲೆಕ್ಕಣಿಕೆಯ ಕಟ್ಟಿಗೆ ೩೯೨ ೧೪೭೩. 


ಜ 
ಜಂಗಮವೆಂದಡೆ ನಡೆನುಡಿ ಸಿದ್ಧಿ ೩೮೯ ೧೪೫೯ 
ಜಲಶುದ್ಧವೆಂಬೆನೆ ಜಲಶುದ್ಧವಲ್ಲ ೪೦೫ ೧೫೩೦ 
ಜೇಡಂಗೆ ಬೇಡಂಗೆ ದೋಹಾರಂಗೆ ೪೦೨ ೧೫೧೯ 
ಜ್ಞಾನಿಯಾದಲ್ಲಿ ಧ್ಯಾನ ಮೋನಂಗ ೩೮೬ ೧೪೪೬ 


3 
ತಟಾಕ ಒಡೆದಡೆ ಕಟ್ಟುವಡೆವು ೩೯೪ ೧೪೮೦ 
ತನ್ನಿಚ್ಛೆಗೆ ಬಾಹಲ್ಲಿ ಪಿನಾಕಿ ೪೦೩ ೧೫೨೨ 
ತನ್ನ ಬುದ್ಧಿ ತನ್ನ ಚಿತ್ತದಲ್ಲಿ ೩೯೩ ೧೪೭೯ 
ತರು ನೀರು ಕಲ್ಲಿನ ಘಟದ REE ೧೫೦೩ 
ತಿಂಬ ಜಾತಿಗೆ ಮೇವ ಹಾಕಿ ೩೮೨ ೧೪೨೬ 
ತಿರುಳು ಒಡೆದ ಬಿತ್ತು ಮರಳಿ ೩೯೬ ೧೪೯೧ 
ನ 
ನಾದದ ಬಲದಿಂದ ವೇದಂಗಳಾದ ೪೦೮ ೧೫೪೨ 
ನಾದ ಬಿಂದುವಿನಲ್ಲಿ ಸಾಧಿಸಿ ೪೦೯ ೧೫೪೯ 
ನಾರಿವಾಳವ ತಂದು ನಾಯ ೪೦೭ ೧೫೪೧ 
ನೀರಿನ ನೆಯಿದಿಲು ತಾವರೆಯಂತೆ ೪೦೦ ೧೫೦೭ 
ನೀರೆಭಳಗಿಕ್ಕಿದ ಕೋಲಿನಂತೆ. ೩೯೯ ೧೫೦೬ 
ನುಡಿವ ನುಡಿ ಶಬ್ದವೆ ಕಾಯದ ೪೦೬ ೧೫೩೪ 
ನೇಮಸ್ಥನೆಂಬವ ಕ್ರೂರಕರ್ಮಿ ೪೦೫ ೧೫೧ 
ಪ 
ಪನ್ನಂಗಂಗೆ ನನ್ನಿಯ ಗಾರುಡ ೩೯೪ ೧೪೮೧ 
ಪಿಸಿತ ನಡುವೆ ಇದ್ದ ಕಿರಾತಂಗೆ ೩೯೮ ೧೪೯೮ 


ಪುಣ್ಯ ಪಾಪ ವಿರಹಿತ ಕಂಡಾ ೪೦೯ ೧೫೪೮ 
ಪುಷ್ಪವ ಕಂಡುದಕ್ಕೆ ಮತ್ತೆಮೂದಲೆ ೩೯೮ ೧೪೯೭ 


ಪ್ರಾಣ ಪ್ರಣವವೆಂಬರು ೩೯೪ ೧೪೮೩ 
ಬ. 

ಬಯಲ ಉದಕವ ಹಿಡಿದು ೪೦೩ ೧೫೨೪ 
ಬರೆದು ಓದಿಸುವ ಆ ಕರಿಗಳೆಲ್ಲ ೪೦೪ ೧೫೨೬ 
ಬೀಜ ಮೊಳೆ. ೩೯೧ ೧೪೬೯ 


ಮಾಡ ೪೦೮ ೧೫೪೪ 


ಸ ಜಟ ೩೯೧ ೧೪೬೮. 


ಪುಟ ವಚನಸಂಖ್ಯೆ 
ಬ್ರಹ್ಮಕುಮಾರ ವಿಷು ಅಬಳ “YOY ೧೫೨೭ 
ಬ್ರಹ್ಮಕ್ಕೆ ಬಾಯಿ ತೆಜ್‌ದು ೩೮೬ ೧೪೪೫ 


ಬ್ರಹ್ಮದ ಮಾತನಾಡಿ ಕನ್ನೆಯರ ೩೮೨ ೧೪೨೪ 
ಬ್ರಹ್ಮ ನಿಮ್ಮ ಬಲ್ಲಡೆ ನಿರ್ಮಾಲ್ಯ ೪೦೮ ೧೫೪೫ 


ಭ 
ಭಟಂಗೆ ಭೀತಿ ಉಳ್ಳನ್ನಕ್ಕ ರಣವ ೪೦೧ ೧೫೧೩ 
ಭವ ವಿರಹಿತಂಗೆ ಕ್ರಮಂಗಳ ಕೇಳ ೩೦೬ ೧೪೪೮ 
ಭೇದವ ಭೇದಿಸುವ ಚಿತ್ತವ ನಾದ ೩೯೦ ೧೪೬೩ 


ಮ 
ಮಡುವಿನಲ್ಲಿ ಮೊಗೆತಹನೆ en, ೪೦೪ ೧೫೨೯ 
ಮರ ಬೇರು ಸಾರದಿಂದ ನಾನಾ ೩೯೧ ೧೪೭೭ 
ಮರುಳ ಕಂದ ಕನಸಿನಂತೆ ಆಕಾಶ ೩೮೫ ೧೪೪೩ 
ಮರುಳ ಮಜ್‌್‌ಯ ನೀರ.ಒಲಪರ ೩೮೨ ೧೪೨೭ 
ಮಡುವ ಭಕ್ತಗೆ ಮನವೆ ಸಾಕ್ಷಿ ೪೦೪ ೧೫೨೫ 
ಮಾತಿನ ವೇದ, ನೀತಿಯ ಶಾಸ್ತ್ರ ೩೯೭ ೧೪೯೬ 
ಮಾತುಗಂಟತನದಿಂಡ ಎಷ್ಟು ೩೮೬ ೧೪೪೪ 
ಮಾತೆ ಸೂತಕವಾಗಿ ಸಂದೇಹವ ೪೦೧ ೧೫೧೫ 
ಮೂಹುವ ಮುಟ್ಟದೆ, ನಾಲ್ಕುವ ೪೦೭ ೧೫೩೮ 


ಮೃಡನನೊಲಿಸಿಹೆನೆಂದು ನುಡಿವ ೪೦೬ ೧೫೩೫ 
ರ 

ರತಿಯಿಂಡ ರತ್ನ, ಗತಿಯಿಂದ ೩೯೫ ೧೪೮೭ 

ರತಿಯೆಂಬುದೆ ಪ್ರಾಣ ಘಟ ೪೦೨ ೧೫೧೩೭ 
ಲ 

ಲಿಂಗ ತನುವಿಂಗೆ ಶೃಂಗಾರವಪ್ಪ ೩೮೩ ೧೪೩೨ 

ಲಿಂಗ ತನುವಿಂಗೆ ಆತ್ಮತೇಜದ ೩೮೪ ೧೪೩೫ 

ಲಿಂಗವನಣಿದೆಹೆನೆಂದಡೆ ಗುರುವಿನ ೩೮೯ ೧೪೫೮ 

ಲಿಂಗವೆಂಬುದು ಕಾಯದ ೩೯೬ ೧೪೯೩ 

ಲೋಹ ಗುಂಡಾದಲ್ಲಿ ಇಚೆಯ ೩೯೯ ೧೫೦೫ 
ವ 

ವಚನಾರ್ಥವ ಕಂಡಹರೆಂದು ೩೯೪ ೧೪೮೪ 

ವಿಹಂಗಂಗೆ ಗಜೌಯಾಸೆಯೆಂದಡೆ ೪೦೦ ೧೫೧೦ 

ವೇದವ ಪಠಿಸುವಲ್ಲಿ ಶಾಸ್ತ್ರವ ೩೮೯ ೧೪೬೧ 


ವೇದವೇದಾಂತದ ಶಾಸ್ತ್ರ ಶಾಸ್ತ್ರಸಂಪದದ ೩೮೯ ೧೪೬೨ 


CC-0. Jangamwadi Math Collection. Digitized by 658/0001 jA 


ಅಕಾರಾದಿ 35 


ಪುಟ ವಚನಸಂಖ್ಯೆ 
ಶ 
ಶರಣಸತಿ ಲಿಂಗ ಪತಿ ಎಂಬರು ೩೯೪ ೧೪೮೨ 


ಸ 
ಸಕಲ ಭೋಗ ವಿಲಾಸಿತ ಲಿಂಗಕ್ಕೆ ೩೮೩ ೧೪೩೧ 
ಸಮಯವ ಮಾಡಿ ಹಣವ ತೆಗೆಯ ೩೮೬ ೧೪೪೭ 
ಸಸಿಗೆ ನೀರೆಜ್‌ದಡೆ ಹಸುರಾದಂತೆ ೩೯೧ ೧೪೭೦ 
ಸ್ಥಲಂಗಳ ನೋಡಿ, ಕಂಡೆಹೆನೆಂದಡೆ ೩೮೭ ೧೪೫೨ 


ಪುಟ ವಚನಸಂಖ್ಯೆ 

ಹ 
ಹರಿಗೆ ಚಕ್ರದಾಣೆ, Y ೪೦೯ ೧೫೪೬ 
ಹಿತ್ತಿಲ ಸೊಪ್ಪಿಂಗೆ ನೀರ ೩೮೪ ೧೪೩೭ 


ಹೂವ ಕೊಯ್ದು ಕುಳ್ಳ ಹೌದು ೩೮೪ ೧೪೩೮ 


೧೩, ಉರಿಲಿಂಗದೇವರ ವಚನಗಳು 


ಅ 
ಆಂಗದ ಮೇಲೆ ಲಿಂಗದೇವನಿದ್ದಂತೆ ೪೨೦ ೧೫೮೨ 

ಅಂತರಂಗದಲ್ಲಿ ಆವರಿಸಿ ೪೧೬ ೧೫೬೩ 
ಅವರಾರ ಪ ಪರಿಯಲ್ಲ ಎಮ್ಮ ನಲ್ಲನು ೪೧೮ ೧೫೭೪ 


ಆತನ ಬಿರುದೆನ್ನ ಉರದ್ದೆ ೪೧೬ ೧೬೭ 
ಆದ ಗತಿಯನ್ನನುಭವಿಸುವದಲ್ಲದೆ ೪೧೬ ೧೫೬೪ 


ಇನಿಯನೆನಗೆ ನೀನು ಇನೆ ವ ೪೧೫ ೧೫೬೦ 
ಇಬ್ಬರಿಗೊಂದಂಬ ತೊಡುವೆ ಗಡ ೪೧೭ ೧೫೬೯ 
ಇಂಬಿನ ಚುಂಬನ ಅಮ ಿತಾಹಾರ ೪೧೪ ೧೫೫೬ 


ಈ 
ಈ ನಲ್ಲನ ಬೇಟದ ಕೂಟದ ಪರಿ ೪೧೮ ೧೫೭೨ 


ಉ 
ಉಂಡೆಹೆನೆಂಬಲ್ಲಿ ಅನ್ನವನಿಕ್ಕದೆ ೪೨೦ ೧೫೮೪ 
ಉರಿಲಿಂಗದೇವ ನಿನ್ನನಗಲದ ಪರಿ ೪೧೯ ೧೫೭೬ 


ಎ 
ಎನ್ನನಲ್ಲನೆನ್ನನೊಲ್ಲದಿರ್ದಡೆ ೪೧೫ ೧೫೬೨ 
ಎಮ್ಮನಲ್ಲನ ಕೂಡಿದ ಕೂಟವ ೪೧೯ ೧೫೭೮ 
ಎಮ್ಮನಲ್ಲನವ್ವಾ ನಲ್ಲರಿಗೆ ನಲ್ಲನು ೪೧೩ ೧೫೫೦ 


ಹೇಳುವ ಕೇಳುವ ಮಾತ ಕೇಳಿ ೩೮೨ ೧೪೨೫ 
ಹೊಡವಂಟು ದೇವರ ತಲೆಯ ೪೦೩ ೧೫೨೩ 
ಒ 
ಒಂದಲ ಎರಡಲ್ಲ ಮೂವರು ೪೧೮ ೧೫೭೩ 
ಒಬ್ಬನೆ ಗರುವನಿವ ಒಬ್ಬನೆ ೪೧೭ ೧೫೭೧ 
ಕ 
ಕಾಮನ ಕೊಂದು ಪಟ್ಟಕ್ಕೆ ನಿಂದ ೪೧೪ ೧೫೫೭ 
ಕಾಮಾ, ನಿನ್ನ ಬಿಣ್ಣಳುತನವನು ೪೧೭ ೧೫೬೮ 
ಕಾಮಿನಿ ಕಾಮಿನಿಗೆ ಎರಡು ೪೧೭ ೧೫೭೦ 
ಕಾಯಕ್ಕೆ ಕಾಯವಾಗಿ ಪ್ರಾಣಕ್ಕೆ ೪೧೫ ೧೫೫೮ 
ಕಾಯಕ್ಕೆ ಕಾಹ ಕೊಡುವನಲ್ಲದೆ ೪೧೩ ೧೫೫೧ 
ಕೂತಾ(7)ಗ ಭಕ್ತ ಮುನಿದಾಗ ೪೨೫ ೧೫೮೫ 
ಗೆ 
man ನಲ್ಲನು ಕಾಡಿಹ Sor ೪೧೩ ೧೫೫೩ 
3 
ಠಕ್ಕನ ಠಕ್ಕಿಪ ತೆಜನನು ಚದುರಿ ೪೧೫ ೧೫೫೯ 
ತ 
. ತೀರ್ಥಯಾತ್ರೆಯಲ್ಲಿ ಕೂಡೆಹೆ ೪೨೦ ೧೫೮೩ 

ನ 
ನಲ್ಲನ ಕೂಡುವ ಭರದಲ್ಲಿ ೪೧೬ ೧೫೬೫ 
ನಲ್ಲನ ಕೂಡುವ ಸುಖಭೋಗ ೪೧೪ ೧೫೫೫ 
ನಲ್ಲನ ಕೂಡೆಹೆನೆಂದು ನೆನೆವನ್ನಬರ ೪೬ ೧೫೬೬ 
ನಲ್ಲನ ರೂಪೆನ್ನ ನೇತ್ರವ ೪೧೯. ೧೫೭೭: 


CC-0. Jangamwadi Math Collection. Digitized by eGangotri 





36 
ಪುಟ ವಚನಸಂಖ್ಯೆ 
ನಲ್ಲನೊಲ್ಲನೆಂದು ಮುನಿದು. ೪೧೩ ೧೫೫೨ 
ನಲ್ಲ ಮುಳಿದು ಹೋಗುತ್ತ ೪೧೫ ೧೫೬೧ 
ಮ 
ಮಂಗಳಮಯ ಲಿಂಗವ ಮನ ೪೨೦ ೧೫೮೦ 


ಮಹಾಬೆಳಗಿನ ಲಿಂಗವ ಕೈಯಲ್ಲಿ ೪೨೦ ೧೫೮೧ 
ಮಾನಸದಲ್ಲಿಪ್ಪನು ಬುದ್ಧಿಯಲ್ಲಿಗೆ ೪೧೪ ೧೫೫೪ 


ಸಕಲಪುರಾತನರ ವಚನಗಳು-೧ 


ಪುಟ ವಚನಸೂಂಖಿ 

ಲ ಸಿ 

ಲಿಂಗ ಕರಸ್ಥಲಕ್ಕೆ ಬಂದ ೪೧೯ ೧೫೭೯ 
ಹ 


ಹಾಡುವೆ ನಲ್ಲನ ಬೇಡುವೆ ನಲ್ಲನ ೪೧೮ ೧೫೫ 


೧೪ ಏಲೇಶ್ವರದ ಕೇತಯ್ಯಗಳ ವಚನಗಳು 


ಅ 
ಅಂಗಕ್ಕೆ ಆಚರಣೆ ಮನಕ್ಕೆ ನಿರ್ಮಲ ೪೨೭ ೧೫೯೬ 
ಅಂಗಕ್ಕೆ ಕ್ರಿಯ ಅಂಗೀಕರಿಸಿದಲ್ಲಿ ೪೩೫ ೧೬೨೫ 
ಅಂಗವಾಜು ಗುಣದಲ್ಲಿ ಹಜದಡೆ ೪೨೮ ೧೬೦೦ 
ಅಂಗ ಸರ್ವಾಂಗ ಭಾವವ ಮುಟ್ಟು ೪೩೯ ೧೬೩೬ 
ಅನ್ನ ಉದಕಕ್ಕೆ, ನನ್ನಿಯ ಮಾತಿಗೆ ೪೩೨ ೧೬೧೫ 
ಅನ್ಯರ ದ್ರವ್ಯವ ಅಪಹರಿಸಿ ೪೪೦ ೧೬೩೮ 
ಅಂಧಕ ವ್ರತಿಯಲ್ಲ, ಪಂಗಳ ಕ್ರೀ ೪೨೭ ೧೫೯೫ 


ಆ 
ಆತ ಲಿಂಗವ ತೊಟ್ಟಡೇನು, ೪೪೬ ೧೬೫೭ 
ಆವ ವ್ರತ ನೇಮವ ಹಿಡಿದಡೂ ೪೪೬ ೧೬೫೫ 
ಆಳಿ ಮೇಳ ಚಚ್ಚಗೊಟ್ಟಿ ಚಾವಟ ೪೪೧ ೧೬೪೦ 


5 a 
ಇಷ್ಟ ಬಿದ್ದಲ್ಲಿ ಎತ್ತಿ ಕಟ್ಟಿಕೊಳ ೪೩೦ ೧೬೦೯ 


ಉ 
ಉಂಡವರ ನೋಡಿ, ತಮ್ಮ ಬಂಧು ೪೨೫ ೧೫೮೭ 


ಎ 


ಎಂಬತ್ತನಾಲ್ಕು OF ವ್ರತ ಶೀಲ ೪೪೫ ೧೬೫. 


ಒ 
ಒಡೆಯರು ಭಕ್ತರಲ್ಲಿ ಕೃಷಿಯಿಲ್ಲದೆ ೪೩೮ ೧೬೩೩ 
ಒಡೆಯರು ಭಕ್ತರಿಗೆ ಸಲುವ... ೪೩೦ ೧೬೦೬ 


CC-0. Jangamwadi Math Collection. Digitized by eGangotri ತ 


ಒಡೆಯರು ಭಕ್ತರು ತಾವೆಂದು ೩೨೬ ೧೫೯೦ 
ಓಗರ ಮೇಲೋಗರವನುಂಬನ್ನಕ್ಕೆ ೪೩೬ ೧೬೨೮ 


ಕ 
ಕೇಳು ಲೋಹದ ಮೇಲೆ ಮೇಲು ೪೩೨ ೧೬೧೬ 
ಕ್ರೀ ನಿಃಕ್ರೀಯೆಂಬ ಉಭಯ ೪೪೭ ೧೬೫೮ 
ಕ್ರೀಯ ಅನುವನಜಾೌದಾತ ಗುರು ೪೪೨ ೧೬೪೫ 


ಗ 

ಗುರುಪ್ರಸಾದವ ಕೊಂಬಲ್ಲಿ ಇಹವ ೪೩೩ ೧೬೧೮ 

ಗುರುಪ್ರಸಾದಿ ಆ ಪ್ರಸಾದವ ೪೩೫ ೧೬೨೪ 
ಚ 

ಚಿನ್ನ ಲೋಹಾದಿಗಳು ಕರಗಿ ೪೩೧ ೧೬೧೧ 
ಜ 

ಜಂಗಮ ಪ್ರಸಾದ ಮುಂತಾಗಿ ೪೨೮ ೧೬೦೧ 


ಜಂಗಮದ ಮುಂದಿಟ್ಟುಕೊಟ್ಟು ೪೩೬ ೧೬೨೭ 
ಜಲನೆಲ ಶಿಲೆ ತಾನಾಡುವ ಹೊಲ ೪೩೭ ೧೬೩೦ 


ತ 
ತಂದೆಯ ಮಗ ಕರೆದು, ಮಗನ ೪೨೫ ೧೫೮೮ 
ತನು ಮುಟ್ಟುವದಕ್ಕೆ ಮುನ್ನವೆ ೪೪೩ ೧೬೪೬ 
ತನು ಶೀಲ ಗುರುಭಕ್ತಿ ಮನ ಶೀಲ ೪೪೬ ೧೬೫೬ 
ತನು ಸಂಪಾದನೆಯ ನೇಮ, ಭಾವ ೪೩೮ ೧೬೩೪ 
ತಪ್ಪಿ ಇಷ್ಟ ನೆಲಕ್ಕೆ ಬಿದ್ದಲ್ಲಿ ದೃಷ್ಟ ೪೩೦ ೧೬೧೦ 





ಅಕಾರಾದಿ 37 


ಪುಟ ವಚನಸಂಖ್ಯೆ 

ತಾ ನೇಮವ ಮಾಡಿಕೊಂಡು ಕೃಷಿ ೪೨೯ ೧೬೦೩ 

ತಾವರೆಯ ಎಲೆಯ ಮೇರಳ ೪೪೬ ೧೬೫೪ 

ತಾ ಹಿಡಿದ ವ್ರತಕ್ಕೆ ನಿಶ್ಚಯವ ೪೪೨ ೧೬೪೩ 
ದ 

ದಾಯಗಾಜನ ಶೀಲ, ತ್ರಿವಿಧ ೪೨೭ ೧೫೯೪ 

ದೃಷ್ಟಿ ನಟ್ಟು ಚಿತ್ರವೊಪ್ಪಿದಲ್ಲಿ ೪೨೬ ೧೫೯೩ 
ಧ 

ಧೂಳು ಪಾವಡ, ಕಂಠ ಪಾವಡ, ೪೪೪ ೧೬೪೯ 
ನ 

ನಾನಾ ಭಾವದ ವ್ರತಂಗಳನಜ್‌ ೪೪೩ ೧೬೪೭ 

ನಾನಾ ಭೇದದ ವ್ರತವ ಸಾಧಿಸಿ ೪೩೬ ೧೬೨೬ 

ನೇಮಕ್ಕೆ ತಪ್ಪದ ಗುರು ಎನ್ನವ, ೪೩೭ ೧೬೨೯ 
ಪ 

ಪರಪಾಕ ದ್ರವ್ಯವ ಬಿಟ್ಟಲ್ಲಿ ೪೩೧ ೧೬೧೩ 
ಬ 


ಬಾವಿ ಭಾಜನ ಚಲುಮೆ 
ಬೇಡಿ ಮಾಡುವ ಭಕ್ತನ ಇರ 


೪೪೭ ೧೬೫೯ 
೪೨೯ ೧೬೦೪ 


ಭ 
ಭಕ್ತಂಗೆ ಗುರುಪ್ರಸಾದ ೪೩೪ ೧೬೨೨ 
ಭಕ್ತರಾಶ್ರಯಕ್ಕೆ ಭಕ್ತರು ೪೨೯ ೧೬೦೨ 
ಭಕ್ತಿಯಿಂದ ನಡೆದೆಹೆನೆಂಬಲ್ಲಿ V00 ೧೬೪೧ 


ಭಾಂಡ ಭಾಜನ ಉಪಕರಣ ವಸ್ತ್ರ ೪೨೭ ೧೫೯೭ 


ಮ 
ಮನಕ್ಕೆ ಬಂದಂತೆ ನೇಮವ ಮಾಡ ೪೨೬ ೧೫೯೧ 
ಮನಕ್ಕೆ ವ್ರತವ ಮಾಡಿ, ತನುವಿಗೆ ೪೪೨ ೧೬೪೪ 


ಪುಟ ವಚನಸಂಖ್ಯೆ 


“ಮೃತ್ತಿಕೆಯ ಲವಣ ಸ್ವಯಂಪಾಕ ೪೩೯ ೧೬೪೫ 


ಮಲವ ಕಳೆವಲ್ಲಿ ಜಲವ ಬಿಡುವಲ್ಲಿ ೪೨೮ ೧೫೯೯ 
ಮಾಡುವ ಧರ್ಮಕ್ಕೆ ಆಸುರದ . ೪೩೦ ೧೬೦೭ 


ಲ 

ಲಿಂಗಭಕ್ತ ಗುರುಪ್ರಸಾದವ ೪೩೩ ೧೬೧೯ 
| ವ 

ವ್ರತವನಂಗೀಕರಿಸಿದ ಮಹಾ ೪೩೨ ೧೬೧೭ 

ವ್ರತ ಶುದ್ಧವಾಗಿ ನಡೆವಾತನಿ ೪೩೦ ೧೬೦೮ 

ವ್ರತಸ್ಥನಾಗಿದ್ದಾ ತ ಸಮೂಹ ೪೩೪ ೧೬೨೦ 

ವ್ರತಸ್ಥನಾಗಿ ಭವಿಗಳ ಕೆಳಗೆ ೪೩೮ ೧೬೩೨ 


ವ್ರತಸಂಬಂಧಭಾವಿ ಒಡೆಯರು ೪೨೬ ೧೫೯೨ 


ಶ 
ಶಸ್ತ್ರ, ಶಮಾಧಿ, ನೀರು ನೇಣು ೪೪೧ ೧೬೪೨ 
ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನಮಪ್ಪ ೪೩೪ ೧೬೨೧ 


ಸ 
ಸಕಲ ವ್ರತ ನೇಮಂಗಳು ೪೩೧ ೧೬೧೨ 
ಸಂಚಿತ ತನುವಿನ ಕ್ರೀ, ಪ್ರಾರಬ್ಧ ೪೪೫ ೧೬೫೨ 
ಸತಿ ಸುತ ಪುರುಷರಿಗೆಲ್ಲಕ್ಕೂ ೪೨೯ ೧೬೦೫ 
ಸದ್ಭಾವ ವ್ರತಿ, ವೀರವ್ರತಿ ಧೀರ ೪೪೦ ೧೬೩೯ 
ಸಂದೇಹ ಉಂಟಾದಲ್ಲಿ ೪೪೭ ೧೬೪೮ 
ಸರ್ವ ವ್ಯವಧಾನಂಗಳಲ್ಲಿ ಆವಾವ ೪೩೮ ೧೬೩೦ 
ಸರ್ವ ಸಮಯಾಚಾರ, ಸಕಲ ೪೩೨ ೧೬೧೪ 
ಸರ್ವಸಮೂಹದಲ್ಲಿ ಏಕಪ್ರಸಾದವ ೪೩೫ ೧೬೨೩ 
ಸರ್ವ ವ್ರತಸ್ಥರ ನೇಮಸ್ಥಲದ ೪೨೫ ೧೫೦೬ 
ಸರ್ವಾಂಗವಾಡ, ಮುಖವಾಡ, VIS ೧೫೯೮ 


೧೫. ಮಾದಾರ ಧೂಳೆಯ್ಯಗಳ ವಚನಗಳು 


ಅ 
ಅಂಗಕ್ಕೆ ಲಿಂಗ ಮನಕ್ಕೆ ಅಜ್‌ವಾಗ ೪೬೭ ೧೭೧೮ 
ಅಂಗದಲ್ಲಿ ಲೀಯವಾಗಿ ತೋಟು ೪೫೯ ೧೬೯೦ 


ae 
ಹಿಡಿದ ವ್ರತ ಫಟಿಸಿತ್ತೆಂದು ೪೪೦ ೧೬೩೭ 
ಹೆಂಡತಿ ಗಂಡನ ಒಡೆಯರೆಂದು ೪೨೫ OUST 
ಅಂಗದಲ್ಲಿ ಸೋಂಕಿದ ಸೋಂಕ ೪೭೬. ೧೬೩೭ 
ಅಂಗಪ್ರಾಣ ಸಂಗವುಳ್ಳನ್ನಕ್ಕ ೪೯ ೧೬೯೬ 


ಅಂಗಲಿಂಗವೆಂಬನ್ನಕ್ಕರ ಕಾಯದ $೪೫೧ ೧೬೫೨ 


CC-0. Jangamwadi Math Collection. Digitized by eGangotri 


38 ಸಕಲಪುರಾತನರ ವಚನಗಳು-೧ 


ಪುಟ ವಚನಸಂಖ್ಯೆ 


ಅಗ್ನಿಯ ದೃಷ್ಟಿಯಂತೆ, ವಾಯು ೪೭೯ ೧೭೬೦. 


ಅಟ್ಟೆಯ ಚುಚ್ಚುವ ಉಳಿಯ ೪೬೫ ೧೭೧೨ 
ಅಣುವಿಂಗಣು ಮಹತ್ತಪ್ಪ ೪೫೫ ೧೬೭೪ 
ಅಪ್ಪು ಉಳ್ಳನ್ನಕ್ಕ ತೊಪ್ಪೆ ಕಿಚ್ಚಿ ೪೬೭ ೧೭೧೭ 
ಅಜಾದು ಕಂಡೆಹೆನೆಂಬನ್ನಬರ ಅಜ್‌ ೪೫೯ ೧೬೮೮ 


ಅಜ್‌ದು ಚುಚ್ಚುವರೆಲ್ಲರೂ ೪೬೪ ೧೭೧೦ 
ಅಟ್‌ದು ಮಣಿದು ays, ೪೭೫ ೧೭೪೬ 
ಅಟಾದೆಹೆ ಅಖುಹಿಸಿಕೊಂಡೆಹೆ ೪೬೫ ೧೭೧೪ 
ಅಟ್‌ವು ಅಜ್‌ದಲ್ಲದೆ ಅಂಗವೆಂಬ ೪೫೩ ೧೬೬೭ 
ಅಜೌವು ಮಜವೆಯೆಂಬ ೪೬೦ ೧೬೯೩ 
ಅಲಗು ಮೊನೆಧಾರೆ ಕಟ್ಟುಳ್ಳವ ೪೬೬ ೧೭೧೬ 
ಆ 
ಆಕಾಶ ಆಕಾರವಾಗಿ ತೋಆ್‌ ೪೫೩ ೧೬೬೯ 
ಆಕಾಶದ ನೀರಿಂಗೆ ಮತ್ತೇತಜ ೪೬೨ ೧೭೦೨ 
ಆತ್ಮಕ್ಕೂ ಇಂದ್ರಿಯಕ್ಕೂ ಭಿನ್ನ ೪೭೭ ೧೭೫೨ 
ಆತ್ಮನ ಅಜೀವು ಜೀವ ಭಾವ ೪೭೪ ೧೭೪೩ 
ಆವಾವ ವಾದ್ಯ ಘಟಭೇದಂಗಳ ೪೬೩ ೧೭೦೪ 
ಆವುದ ಹಿಡಿದು ಬೀಸಿದಲ್ಲಿಯೂ ೪೫೨ ೧೬೬೫ 
ಇ 


ಇಂತಿವನೆಲ್ಲವನಟೌತು ಕ್ರೀಯೊಳಗೆ ೪೭೯ ೧೭೫೯ 
ಇಂದ್ರಿಯಂಗಳ ಹಿಂಗಿ ನೋಡಿಹೆ ೪೭೭ ೧೭ 


ಇಷ್ಟ ಗುಟ್ಟೆಂಬುದು, ನಿಶ್ಚಯ ೪೭೮ ೧೭೫೬ 

ಇಷ್ಟದಲ್ಲಿ ಲಕ್ಷಿಸಿ ನೋಡಿಹೆ ೪೭೧ ೧೭೩೦ 

ಇಷ್ಟಾರ್ಥವ ಬಯಸಿ ಮುಟ್ಟಿ ೪೫೬ ೧೬೮೦ 
ಉ 


ಉಂಟೆಯಲ್ಲಿಯೆ ಜ್ಞಾನಕ್ಕೆ ದೂರ ೪೫೭ ೧೬೮೪ 
ಉಂಡು ಉಪವಾಸಿಯಾದನಾಗಿ, ೪೭೪ ೧೭೪೨ 
ಉತ್ಪತ್ಕ ಪಿಂಡವೆಲ್ಲಕ್ಕೂ ಜನನ ೪೫೧ ೧೬೬೧ 


ಎ 
ಎಸಳು ಬಿಟ್ಟು ಕುಸುಮವುದುರಿ ೪೭೫ ೧೭೪೪ 


ಕ 
ಕಂಗಳಲ್ಲಿ ನೋಡಿ ದೃಕ್ಕಿಗೆ ೪೬೯ ೧೭೨೫ 
ಕಂಗಳ ಸೂತಕದಿಂದ ಕಾಣಿಸಿ ೪೫೪ ೧೬೭೩ 


ಕಂಡು ಅರ್ಪಿಸುವುದು ಬ್ರಹ್ಮತತ್ವ ೪೫೬ ೧೬೭೯ 


ಪುಟ ವಚನಸಂಖ್ಯಿ 


ಕಟ್ಟಿದೆ ಘಟ್ಟದಟ್ಟಿಯ ಹೊಲಿದು ೪೬೪ ೧೧6 
ಕರಚರಣದಿ ದೇಹಂಗಳಲ್ಲಿ ಹೊಕ್ಕು ೪೭೨ ೧೭೪ 


ಕಾಮವೆಂದರೆ ಕುರಿತು ಕಾಬು ೪೬೪ ೧೭೦೯ 

ಕಾಮಿಗೆ ಯೋನಿಯೆಲ್ಲವೂ ಸರಿ ೪೬೧ ೧೬೯೮ 

ಕಾಲಿಗೆ ಕೋಳ, ಕೈಗೆ ಸಂಕಲೆ, ೪೭೯ ೧೭೫೭ 

ಕುಂಭಘಟಕ್ಕೆ ಒಳಗೂ ಬಯಲು ೪೫೭ ೧೬೮ 

ಕುಸುಮದೊಳಡಗಿದ ಸುವಾಸನೆ ೪೬೦ ೧೯೨ 

ಕೆಂಡ ಕೆಟ್ಟು ಕೆಂಡವಾಗಬಲ್ಲುದಲ್ಲದೆ ೪೫೩ ೧೬೬೮ 

ಕ್ರಿಯಾದ್ವೈತ ಭಾವಾದ್ವೈತ ೪೫೭ ೧೬೮೨ 

ಕ್ರಿಯೆಂದು ಕಲ್ಪಿಸುವಲ್ಲಿ ನಿ್ರೀ ೪೭೨ ೧೭೩೩ 
ಖ 

ಖಂಡಿತಂಗೆ ಖಂಡಿತವಾಗಿ, ೪೬೩ ೧೭೦೫ 
ಗೆ 

ಗುರುವೆಂಬ ಸೂತಕ ಅಜ್‌ಿವಿನಿಂದ ೪೬೪ ೧೭೦೭ 
ಜ 

ಜಲದಿಂದ ಮಲಿನ ತೊಳೆಯ ೪೭೭ ೧೭೫೪ 

ಜಾಗ್ರದಲ್ಲಿ ವ್ಯಾಪಾರ ಸ್ವಪ್ನದಲ್ಲಿ ೪೭೧ ೧೭೩೨ 

ಜಾತ ಅಜಾತ ನಿರ್ಜಾತನೆಂಬುದು ೪೭೫ ೧೭೪೫ 
ತ 

ತನ್ನ ಗುಣವ ತಾನಜ್‌ತೆನೆಂಬಲ್ಲಿ ೪೭೩ ೧೭೩೯ 

ತಾನೆಂಬುದ ಅಜಶದೆನೆಂದಜ್‌ತಲ್ಲಿ ೪೫೫ ೧೬೭೫ 

ತಿಲದೊಳಗಣ ತೈಲ ಫಳದೊಳ ೪೬೦ ೧೬೯೪ 
ದ 

ದರ್ಪಣವ ನೋಡುವ ದೃಷ್ಟಿ ೪೭೬ ೧೭೫೦ 
ಧ 

ಧರೆಯ ಮೇಲೆ ನಿಂದು ಹೊಡ ೪೭೦ ೧೭೨೬ 

ಧೀರೆಯಾದ ಮಾಸ್ತಿಗೆ ವೀರತ್ವ ೪೮೦ ೧೭೬೧ 
ನ 

ನಡೆವಾತನ ಕಾಲ Ser . ೪೫೫ ೧೬೭೬ 

ನಾನಾ ಚಿತ್ರ ವಿಚಿತ್ರ ನಾನಾ ದೃಷ್ಟ ೪೭೬ ೧೭೪೮ 

ನಾನಾ ಜೀವದ ನೋವು ೪೬೮ ೧೭೨೧ 

ನಾನಾ ಶಬ್ದಂಗಳ ಮುಟ್ಟುವ ಕೈ ೪೫೨ ೧೬೬೬ 


CC-0. Jangamwadi Math Collection. Digitized by 6580011 | 





ಅಕಾರಾದಿ 39 


ಪುಟ ವಚನಸಂಖ್ಯೆ 
ಎಸ ಕೊಂಡಲ್ಲಿಯೆ ನಿಜತತ್ವ ೪೬೮ ೧೭೨೦ 
ನುಡಿದಡೆ ಮಿಥ್ಯೆ, ಸುಮ್ಮನಿದ್ದಡೆ ೪೭೫ ೧೭೪೭ 
ನೆನೆವುದು ನೆನಹಿಸಿಕೊಂಬುದು ೪೫೬ ೧೬೮೧ 
ಭೋಡುವುದಕ್ಕೆ ಮುನ್ನವೆ ಕಂಡು, ೪೬೨ ೧೭೦೦ 
ನೋಡುವ ನೋಟ ತಾನೆಯಾದ ೪೬೨ ೧೭೦೧ 
ಪ 
ಪಂಚೇಂದ್ರಿಯಂಗಳಲ್ಲಿ ಒಂದಜ ೪೬೭ ೧೭೧೯ 
ಪೂಜಿಸಿಕೊಂಬುದು, ಪೂಜಿಸಿಹೆ ೪೫೯ ೧೬೮೯ 
ಪೂಜೆ ಪುಣ್ಯಕ್ಕೆ ಒಡಲು ೪೬೦ ೧೬೯೫ 
ಪೃಥ್ವಿ ಅಪ್ಪು ತೇಜ ವಾಯು ೪೬೯ ೧೭೨೪ 
ಬ 

ಬಣ್ಣವನಜಿಯದ ಬಯಲಿನಂತೆ ೪೭೯ ೧೭೫೮ 
ಬತ್ತೀಸ ಆಯುಧದಲ್ಲಿ ಕಾದಿ. ೪೫೫ ೧೬೭೭ 
ಬಂದ ಮಣಿಹ ಹಿಂಗಿತ್ತು ೪೬೫ ೧೭೧೩ 
ಬಯಲು ಬಯಕೆಗೆ ಒಳಗಾದಲ್ಲಿ ೪೭೬ ೧೭೫೧ 
ಬಯಲೊಳಗಣ ಬಣ್ಣದಂತೆ ೪೬೯ ೧೭೨೩ 
ಬಲ್ಲವ ತಾನಾದೆನೆಂಬಲ್ಲಿ ೪೭೪ ೧೭೪೦ 
ಬೆಳಗೆಂದಡೂ ಒಂದಜಲ್ಲಿ ೪೬೪ ೧೭೦೮ 
ಬೇರು ಮೇಲಾದ ವೃಕ್ಷದ ತುದಿ ೪೭೪ ೧೭೪೧ 
ಬ್ರಹ್ಮ ಪ್ರಳಯವಾದಲ್ಲಿ ವಿಷ್ಣು ೪೫೪ ೧೬೭೨ 


ಮ 
ಮನ ವಚನ ಕಾಯ ತ್ರಿಕರಣವಾಗಿ ೪೭೩ ೧೭೩೮ 
ಮರದಲ್ಲಿ ಉರಿ ಹುಟ್ಟಿ ಅಡಗಿ ೪೫೧ ೧೬೬೩ 
ಮರೀಚಿಕಾ ಜಲವ ಮೊಗೆದರುಂಟೆ ೪೬೩ ೧೭೦೬ 
ಮುಕ್ತಿಯಿಂದ ಚಿತ್ರಾರ್ಥವ ಕಾಬ ೪೬೬ ೧೭೧೫ 


ಪುಟ ವಚನಸಂಖ್ಯೆ 
ಲ 
ಲಿಂಗದಲ್ಲಿ ಕಂಡೆಹೆನೆಂಬುದು ಮನದ ೪೫೨ ೧೬೬೪ 
ಲಿಂಗದಿಂದ ಅಜ್‌ವನಜ್‌ದೆಹಿ ೪೫೪ ೧೬೭೧ 
ವ್‌ 1 
ವಾದ್ಯಕ್ಕೆ ಬಂಧವಲ್ಲದೆ ನಾದಕ್ಕೆ. ೪೬೩ ೧೭೦೩ 
ವಾರಿ ತೆಂಗಿನಮರದಲ್ಲಿ ne? ೪೭೮ ೧೭೫೫ 
ವಿದ್ಯುಲ್ಲತೆಯಂತೆ, ಆಕಾಶದ ೪೫೯ ೧೬೯೧ 


ವಿದ್ಯೆ ಅವಿದ್ಯೆಯಾದಲ್ಲಿ ಆ ಅಜ್‌ವಳ೭೬ ೧೭೪೯ 
ವೇದಕ್ಕೆ ಉತ್ತರದವನಲ್ಲ, ಶಾಸ್ತ್ರಕ್ಕೆ ೪೭೧ ೧೭೨೯ 
ವೇದನೆಯಿಂದ ವಸ್ತುವ ವೇದಿಸಿ ೪೭೧ 0220 


ವ್ಯೋಮದಲ್ಲಿ ತೋಜುವ ೪೬೨ ೧೬೯೯ 
ಶ 
ಶಂಕೆಯ ಹಜ್‌ದು ನುಡಿದೆಹೆ ೪೫೩ ೧೬೭೦ 


ಶರೀರದ ಮಧ್ಯದಲ್ಲಿ ನಿರವಯವ ೪೬೯ ೧೬೯೭ 


a. 
ಷಡುವರ್ಣ ದಶವಾಯು ೪೭೦ ೧೭೨೮ 
ಸ 
ಸಂಚಾರದಿಂದ ತಜಿಗೆದ್ದು ೪೭೦ ೧೭೨೭ 
ಸಕಲ ದ್ರವ್ಯಂಗಳೆಂದು ಕಲ್ಪಿಸಿ ೪೭೩ ೧೭೬ 


ಸತ್ತು ಸಾಯದುದ ಕಂಡು ಸಾಯ ೪೭೨ ೧೭೩೫ 
ಸತ್ಯ ಶುದ್ಧ ಕಾಯಕವ ಮಾಡಿ ೪೫೧ ೧೬೬೦ 
ಸರ್ವ ಘಟಂಗಳಲ್ಲಿ ಸುಖದುಃಖವ ೪೬೮ ೧೭೨೨ 
ಸುಳಿವ ಅನಿಲಂಗೆ ಮೈಯೆಲ್ಲವೂ ೪೫೬ ೧೬೭೮ 


ಹ 
ಹಲವು ಚಿತ್ರವ ನೆನೆವ ಮನಕ್ಕೆ ೪೫೮ ೧೬೮೫ 


೧೬ ಮೋಳಿಗಯ್ಯಗಳ ವಚನ 


3 

ರೂಪು ರಹಿತ ಶೂನ್ಯ, ರೂಪು ೪೫೮ ೧೬೮೬ 

ರೂಪುವಿಡಿದು ಭಾವಿಸುವನ್ನಕ್ಕ ೪೫೮ ೧೬೮೭ 
ಅ 


"` ಅಂಗ ಭವಿ ಗುರುವಿನ ಹಂಗು ೬೩೮ ೨೨೩೦ 


ಅಂಗ ಭವಿ ಭಕ್ತಂಗೆ, ಮನ ಭವಿ ೫೦೮ ೧೮೪೨ 


ಅಂಗ ಲಿಂಗವೆಂದು ಪ್ರಾಣಲಿಂಗ ೫೧೧ ೧೮೫೩ 
ಅಂಗ ಲಿಂಗ ಸಂಬಂಧ ಭಾವಲಿಂಗ ೪೮೭ ೧೭೮೦ 
ಅಂಗವಿರಲಾಗಿ ಲಿಂಗವೆಂಬುದು. ೪೮೫ ೧೭೭೦ — 


ಅಂಗ ಲಿಂಗವಂತನಾದ ಮತ್ತೆ ೫೮೨ ೨೦೪೩ ಅಂಗಸ್ಥಲ ಮೂಜು ಲಿಂಗಸ್ಕಲ ೫೨೬೭ ೧೯೦೧ 


CC-0. Jangamwadi Math Collection. Digitized by eGangotri 


ಸಕಲಪುರಾತನರ ವಚನಗಶು-೧ : 


40 
ಪುಟ ವಚನಸಂಖ್ಯೆ 
ಅಗ್ನಿ ವಾಯುವ ಧರಿಸಿ, ವಾಯು ೫೧೮ ೧೮೬೫ 
ಅಜ ಅರ್ಕನ ಕೊಂಬಿನಲ್ಲಿ ನಿಂದು ೫೫೭ ೧೯೮೯ 
ಅಜಗಳದಲ್ಲಿ ಬಿಡುಮೊಲೆ ೬೩೭ ೨೨೨೯ 
ಅಜಮಲ ಲಿಂಗವಾದಲ್ಲಿ ಲೆಕ್ಕದ. ೫೨೧ ೧೮೮೩ 
ಅಡಗಿದ ಕಿಚ್ಚು ಉರಿದಾಗವೆ ತನ್ನ ೪೮೫ ೧೭೭೨ 
ಅಣುಮಾತ್ರವಪ್ಪ ವಾಯುವ ೫೬೮ ೨೦೧೩ 
ಅದ್ವೈತವ ಹೇಳುವ ಹಿರಿಯ ೬೧೧ ೨೧೩೩ 
ಅನಲನೆಂಬ ಗಂಡಂಗೆ ತೃಣವೆಂಬ ೫೮೭ ೨೦೬೦ 
ಅಂದಳದ ಮಂದೆ ವಂದಿಸಿಕೊಂಡೆ ೬೨೫ ೨೧೭೫ 
ಅಂಧಕ ಪಂಗುಳನಾದ ಪಂಗುಳ ೪೯೮ ೧೮೧೪ 
ಅನಾಚಾರದಲ್ಲಿ ಆಚಾರವಡಗಿ ೫೨ ೨೦೦೧ 
ಅಪಮಾನಿಗೇಕೆ ಸಿರಿ, ವೀರಗೇಕೆ ೬೨೯ ೨೧೯೨ 
ಅಪರವನಜ್‌ದುದೆ ಖರ್ಪರ ೫೭೨ ೨೦೨೨ 
ಅಪ್ಪುವಜೌತಲ್ಲಿಯೆ ಪೃಥ್ಮಿಯ wae ೧೯೪೨ 
ಅಪ್ಪುವಿನ ಯೋಗದ ಕಾಪ್ಮ ೫೧೯ ೧೮೭೭ 
ಅಪ್ಪುವಿನೊಳಗಣ ಅಗ್ನಿಯಂತೆ ೫೪೦ ೧೯೪೬ 
ಅಪ್ಪು ಷಡುವರ್ಣವ ಕೂಡಿ, ೫೦೬ ೧೮೩೭ 
ಅಂಬರದಲ್ಲಿ ಒಂದು ಕೋಡಗ ೫೫೪ ೧೯೮೪ 
ಅಂಬರ ಹಳದಡೆ ಸಂಭವಿಸಿ ೬೪೦ ೨೨೪೧ 
ಅಂಬುವಿನ ಸಾರ ಒಡಗೂಡಿ ೫೫೪ ೧೯೮೩ 
ಅಮೃತಸಾರವ ಬಲ್ಲುದೆ? ೬೩೨ ೨೨೦೪ 
ಅಯ್ಯಾ, ನಿನಗಂಜುವೆ ೬೦೫ ೨೧೧೮ 
CMSB SOND ಹೊರ ೬೩೭ ೨೨೨೬ 
ಅಜಾದು ಹೇಳುವರೆಲ್ಲರೂ ೬೪೯ ೨೨೭೭ 
ಅಜೌವಲ್ಲಿ ಉಭಯ ಅಟ್‌ದಲ್ಲಿ ೫೨೭ ೧೯೦೨ 
eras ಹೇಳುವ ಹಿರಿಯ ೬೧೫ ೨೧೪೩ 
ಅಜ್‌ವಿಂದ ಕಂಡೆಹೆನೆಂದಡೆ ಅಜ ೬೧೫ ೨೧೪೨ 
ಅರ್ಚೆನೆಗೊಳಗಾಯಿತು, ಲಿಂಗ ೬೦೮ ೨೧೨೬ 
ಅರ್ಚನೆಯ ಮಾಡುವಲ್ಲಿ ಮಚ್ಚಿ ೬೩೬ ೨೨೨೪ 
ಅಲ್ಲಿಗೆ ಮರ್ಕಟನಂತಾಗದೆ ಇಲ್ಲಿಗೆ ೪೯೬ ೧೮೦೮ 
ಅಷ್ಟ ಕೂಲ ದಿಗ್ದೇಶವನೆಲ್ಲವನು ೬೦೫ ೨೧೨೦ 
ಅಷ್ಟ ತನು ಮೂರ್ತಿ ಕೂಡಿ ೪೯೫ ೧೮೦೫ 

ಆ 

ಆಕಾಶದಲಾಡುವ ಪಕ್ಷಿ ಆಕಾಶವ ೪೫೩ ೧೯೮೧ 
ಆಕಾಶದಲ್ಲಿ MAN ಅಡಗುವ ೫೪೮೫ ೨೦೫೩ 
ಆಕಾಶ ಸತ್ತಿತ್ತು, ಬಯಲತ್ತಿತ್ತು ೫೭೬ ೨೦೨೯ 
ಆ(ಅ?)ಖಂಢವ ಕೊಯ್ದು ೫೯೭ ೨೦೯೧ 


ಆಗಮವನಟ್‌ದಲ್ಲಿ ಆಗುಛೇಗೆಯ ೬೧೨ ೨೧೩೬ 


ಪುಟ ವಚನಸಂಖ್ಯೆ 
ಆಚಾರ ಅನುಸರಣೆಯಾದಲ್ಲಿ ಲಿಂಗ ೪೯೦ ೧೭೮೮ 


ಆಚಾರ ಗುರು, ಸಮಯ ಗುರು 
ಆತ್ಮತೇಜಕ್ಕೆ ಬೀಗಿ ಬೆಜ್‌ದು 
ಆತ್ಮತೇಜದಲ್ಲಿ ಪೂಜಿಸಿಕೊಂಬ 
ಆತ್ಮನನಟ್‌ದೆಹೆವೆಂದು ಭೀಷ್ಮಿಸಿ 
ಆದಿಮಧ್ಯ ಅವಸಾನವ ತಿಳಿದು 
ಆನಂದಿಸಿ ಕಣ್ಣ ಮುಚ್ಚಿ ಆಹಾ 
ಆನೆ ಕುದುರೆ ಭಂಡಾರವಿದ್ದ 
ಆಹೂಢನಾಗಿ ತಿರುಗಿ ಮೂಢರ 
ಆಜೂಢನಾದ ಮತ್ತೆ, ಜೂಢಿಯ 
ಆ ಲಿಂಗ ಸ್ಥ ಲ ಭಾವ ರೂಪ 
ಆವಾವ ವಸ್ತು ತನ್ನ ಸ್ಥಾನದಲ್ಲಿ 
ಆವಾವ ವಿಶ್ವಾಸದಲ್ಲಿ ಭಕ್ತಿಯ 
ಆವಾವ ಸ್ಥ ಲಂಗಳನಾದರಿಸಿ ನಡೆ 
ಆಳಿನಪಮಾನ ಆಳ್ಚಂಗೆಂದಲ್ಲಿ 


ಇ 
ಇಕ್ಕುದಕ್ಕೆ ಮುನ್ನವೆ ಬಾಯಾಜ್‌ 
ಇದ್ದುದ ಇಲ್ಲದಲ್ಲಿ ನೋಡಲಿಕೆ 
ಇಂತೀ ಗುರುಸ್ಫಲವ ಲಿಂಗಸ್ಸಲವ 
ಇಂತೀ ಸ್ಥಲಂಗಳ ವಿವರ 
ಇಜ ಎಂಬುದಕ್ಕೆ ಮುನ್ನವೆ 
ಇಂವ ಅಸಿ ನೋವ ಬಲ್ಲುದೆ? 
ಇಲುಹು ಆನೆಯ ನುಂಗಿತ್ತು 
ಇಷ್ಟಲಿಂಗಕ್ಕರ್ಪಿತದ ಭಾಜನ 
ಇಷ್ಟಲಿಂಗದಂಗ ಭಕ್ತಿಸ್ಥಲ, ಭಾವ 
ಇಷ್ಟಲಿಂಗದಂಗ ಭಕ್ತಿಸ್ಪಲ, ಲಿಂಗ 
ಇಪ್ಟಲಿಂಗದಲ್ಲಿ ಮುಟ್ಟುತಟ್ಟು 
ಇಷ್ಟಲಿಂಗ ನಿದ್ರೆಯಲ್ಲಿ ಸೃಷ್ಟಿಯ 
ಇಷ್ಟಲಿಂಗವನಜೌದು ಪೂಜೆಯ 
ಇಷ್ಟಲಿಂಗವ ಹಿಡಿದು ಪೂಜೆಯ 
ಇಷ್ಟಲಿಂಗ ಸಂಬಂಧ, ಭಾವಲಿಂಗ 
ಇಷ್ಟಲಿಂಗ ಸಂಬಂಧಿಗಳು ಭಕ್ತಿ 
ಇಹದಲ್ಲಿ ಸುಖಿ, ಪರದಲ್ಲಿ 

ಈ 
ಈದ ಪಶುವಿನ ಮೊಲೆಯಲ್ಲಿ 
ಈರೇಳು ಭುವನವಳಯ ಮಧ್ಯ 
ಈರೇಳು ಲೋಕದ ಕೋಡಗ 
ಈಶ್ವರನಂಗದ ತಾಳಿದ ಮತ್ತೆ 


CC-0. Jangamwadi Math Collection. Digitized by eGangotri 


೫೨೩ ೧೮೯೦ 
೬೧೦ ೨೧೩೨ 
೬೧೦ ೨೧೩೦ 
೫೮೪ ೨೦೪೯ 
೫೩೧ ೧೯೧೯ 
HAL ೧೯೩೬ 
೬೫೩ ೨೨೯೧ 
೬೨೩ ೨೧೬೫ 
೬೧೬ ೨೧೪೭ 
೫೩೨ ೧೯೨೧ 
೫೦೭ ೧೮೪೧ 
೫೪೨ ೧೯೫೧ 
೧೯೧೩ 


೧೮೧೭ 


cas 
AL 


ರ್ಳ 


೬೩೩ 
೫೬೦ 
೫೩೨ 
೫೦೮ 
೬೫೪ 
೬೩೩ 


೨೨೦೮ 
೧೯೯೭ 
೧೯೨೨ 
೧೮೪೩ 
೨೨೯೩ 
೨೨೧೦ 
೨೦೯೨ 
೨೨೫೯ 
೨೨೫೯ 
೧೮೨೩ 

೨೪೭ 


ಆಕಾರಾದಿ 41 


ಪುಟ ವಚನಸಂಖ್ಯೆ 
ಉ 
ಉಂಟು ಉಂಟೆಂಬನ್ನಕ್ಕ ಸಂದೇಹ ೫೧೪ ೧೮೬೩ 


ಉಂಡು ಉಪವಾಸಿ ಬಳಸಿ ೫೮೦ ೨೦೩೬ 
ಡು ಕೊಂಡಾಡುವನ್ನಬರ ೬೩೪ ೨೨೧೭ 


ಉದಕದ ಬಾಯಲ್ಲಿ ಒಂದು ರಸದ ೫೬೧ ೧೯೯ 


ಉದಕದ ರಸದಂತೆ ಅಗ್ನಿಯ ೫೦೩ ೧೮೩೦ 
ಉದಕದಲ್ಲಿ ತೊಳೆದು ಕಂಡೆಹೆ ೬೨೯ ೨೧೯೩ 
ಉದಕದಲ್ಲಿ ಮಜ್ಜನವ ಮಾಡಿ, ೫೭೫ ೨೦೨೬ 
ಉದಕವಿಲ್ಲದಿರೆ ಅಂಬುಧಿ ೪ರ ೧೭೮೪ 
ಉಪೇಕ್ಷೆಯಿಂದ ಉರಿವ ಬೆಳಗು ೫೨೮ ೧೯೦೯ 


ಉಂಬ ಊಟ ನಿನಗೊ ಅಶನಕ್ಕೊ ೬೩೩ ೨೨೧೨ 


ಉಂಬ ತಳಿಗೆಯ ಬೆಳಗಿದದೆ ನನ್ನ ೬೪೭ ೨೨೭೨ 
ಉಭಯವ ನೆಮ್ಮಿ ಹರಿವ ನದಿ ೪೮೪ ೧೭೬೭ 
ಉರಿ ಆತ್ಮಸ್ಥಾವರಂಗಳಲ್ಲಿ ೫೧೪ ೧೮೬೨ 
ಉರಿಗೆ ರಸ ನಿಂದಾಗವೆ ರಸಸಿದ್ದಿ ೫೮೭ ೨೦೬೧ 


ಉರಿದು ಬೇವುದು ಉರಿಯೊ 
ಉರಿದು ಸತ್ತುದು ಮತ್ತುರಿದು ೫೬೩ ೨೦೦೪ 
ಉರಿ ನೀರು ಕುಂಭದಂತೆ ಆಗ ೫೦೫ ೧೮೩೫ 
ಉರಿಯೊಳಗಣ ಶೈತ್ಯದಂತೆ, ಶೈತ್ಯ ೫೦೪ ೧೮೩೨ 
ಉರಿಯ ಗಿರಿಯ ಮೇಲೆ ಬೆಣ್ಣೆ ಯರ್ಕ೭ ೧೮೧೨ 


೫೧೧ ೧೮೫೪ 


ಊ 
ಊರು ಕೆಟ್ಟು ಸೂಜ್‌ಯಾಡುವಲ್ಲಿ ೫೪೫ ೧೯೬೩ 


m 


ಊರೆಲ್ಲರು ಬೇಟೆಗೆ ಹೋಗಿ... ೬೦೪ ೨೧೧೫ 

ಊರೊಳಗಣ ಉಡು ಕೇರಿಯ ೫೯೩ ೨೦೮೦ 

ಊರೊಳಗಿದ್ದು ಊರಸುಡ ೬೫೦ ೨೨೮೩ 
ಎ 

ಎನಗೆ ನೀನಿಂಬಗೊಡುವಲ್ಲಿ ಸಕಲವ ೫೪೬ ೧೯೬೫ 

ಎನ್ನ ವಿಶ್ವಾಸದಿಂದ ನಿನ್ನ ೫೧೭ ೧೮೭೦ 

ಏರಿ ನೀರ ಕುಡಿಯಿತ್ತು ೫೯೫ ೨೦೮೪ 


ಐಕ್ಕ ಶರಣ ಸನ್ಮತವಾಗಿ, ಶರಣ ೫೦೮ ೧೮೪೫ 
ಐದು ವರ್ಣದ ಪಶುವಿನ wae? ೫೫೯ ೧೯೯೪ 


ಒಡಗೂಡಿಪ್ಪ ಲಿಂಗವನಟ್‌ಯದೆ ೬೨೬ ೨೧೭೭ 
ಒಡಲಿಲ್ಲದೆ ಆತ್ಮನಿರಬಲ್ಲುದೆ? ೪೯೧ ೧೭೯೦ 


ಪುಟ ವಚನಸಂಖ್ಯೆ 
ಒಡೆಯರ ಕಟ್ಟಳೆಯಾದ ಮತ್ತೆ ೬೨೦ ೨೧೫೮ 
ಒಡೆಯರು ದೇವರಿಗೆ ಕೊಟ್ಟಲ್ಲದೆ ೬೨೦ ೨೧೫೭ 
ಒಂದ ಕಂಡು ಒಂದನಖ್‌ದೆಹೆ ೫೩೬ ೧೯೩೨ 
ಒಂದು ದ್ವಾರದಲ್ಲಿ ಬಂದ ಆತ್ಮಂಗೆ ೬೦೬ ೨೧೨೩ 


ಒಂದು ಪಕ್ಷಿಗೆ ಐದು ತಲೆ zea ೨೦೨೩ 
ಒಂದು ಬೀಜವ ಬಿತ್ತಿದಡೆ ೬೦೪ ೨೧೧೭ 


ಒಪ್ಪದ ಕಪ್ಪೆ ಸರ್ಪನ ನುಂಗಿತ್ತ ೫೯೨ ೨೦೭೬ 
ಒಳಲೆಯಲಟ್ಟಿದ ಹಾಲ ಆ ಮಗು ೫೯೬ ೨೦೮೭ 


ಓ 
ಓ ಎಂದಲ್ಲಿ ನಿರಾಕಾರ ವಸ್ತುವಾದೆ ೫೪೫ ೧೯೬೧ 
B 
ಔದುಂಬರದ ಕುಸುಮದಲ್ಲಿ ೫೬೧ ೨೦೦೦ 
ಕೆ 
ಕಂಚುಗಾಜನ ಕಯ್ಯ ಮೈಣವಿದ್ದಡೆ ೬೪೨ ೨೨೪೮ 
ಕಟ್ಟಿಗೆ ಕಸನೀರ ಹೊತ್ತು ಭಕ್ತರ ೫೪೩ ೧೯೫೯ 
ಕಟ್ಟಿಬಿಟ್ಟು ಕಂಡೆಹೆವೆಂದು ಬಿಗಿ ೬೦೯ ೨೧೨೭ 
ಕಂಡೆನೊಂದು ನೆಟ್ಟ ಶೂಲವ ೬೦೨ ೨೧೦೭ 
ಕಣ್ಣಿನಲ್ಲಿ ನೋಡಿ ಕಂಡೆಹೆನೆಂದಡೆ ೬೩೧ ೨೨೦೧ 
ಕಣ್ಣಿಲ್ಲದವ ಕನ್ನಡಿಯ ನೋಡಿ ೫೫೧ ೧೯೭೭ 
ಕಣ್ಣು ಕಳೆದು ದೃಷ್ಟಿ ಕಾಬುದ ೫೬೭ ೨೦೧೧ 
ಕತ್ತಲೆಯ ಉದಕದಲ್ಲಿ ಮತ್ತ್ಯ ೫೯೯ ೨೦೯೮ 
ಕತ್ತಿಯನೆತ್ತಿ ಕೊಲೆಗೆಣಿಸಿದಡೆ ೫೮೬ ೨೦೫೭ 
ಕತ್ತೆ ಕರ್ಪುರವ ಬಲ್ಲುದೆ? ೬೪೫ ೨೨೬೩ 
ಕತ್ತೆ ಬತ್ತಲೆ ಇದ್ದಡೆ ನೆಟ್ಟನೆ ೬೨೮ ೨೧೮೬ 
ಕದ್ದ ಕಳವ ಮಜಿಸಿಕೊಂಡುನಾ ೬೨೩ ೨೧೬೭ 


ಕಪ್ಪೆ ಸತ್ತು ಸರ್ಪನ ನುಂಗಿತ್ತು ೫೯೧ ೨೦೭೪ 
ಕಂಬಳಿಯಲ್ಲಿ ಕೊಳ ಕಟ್ಟಿ ಕೂದಲ ೬೪೩ ೨೨೫೬ 
ಕಂಬಳಿಯ ಹಟ್‌ಕಿನಲ್ಲಿ ಬತ್ತೀಸ ೫೮೮ ೨೦೬೫ 
ಕರಣ ನಾಲ್ಕು ಮದವೆಂಟು ವ್ಯಸನ ೬೦೬ ೨೧೨೨ 
ಕರ್ಪುರದ ಫಟ ಬೆಂದಂತೆ ೫೪೦ ೧೯೪೪ 
ಕರ್ಮವ ಮಾಡುವಲ್ಲಿ ಆ ಕರ್ಮದ ೪೮ ೧೭೬೯ 
ಕಲ್ಲನೊಡೆದು ಕಲ್ಲ ಒಡಗಂಡು ೪೮೫ ೧೭೭೩ 
ಕಲ್ಲಿನೊಳಗಣ ದಳ್ಳುರಿ ಹುಳ್ಳಿಯ ೫೩೮ ೧೯೩೮ 
ಕಲ್ಲಿನೊಳಗೆ ವಲ್ಲಭನಿದ್ದಹನೆಂದು ೬೦೯ ೨೧೨೮ 
ಕಲ್ಲಿಯ ಬಿಗಿದಡೆ ಅಲ್ಲಿ ತಲ್ಲಿಯ ೬೪೨ ೨೨೫೧ 
ಕಲ್ಲು ಮಣ್ಣು ಮರದಲ್ಲಿ ದೇವ ೬೪೮ ೨೨೭೫ 
ಕವಡೆ ಕಟಕವ ನುಂಗಿತು ೬೦೦ ೨೧೦೩ 


CC-0: Jangamwadi Math Collection. Digitized by eGangotri 


` 
py 


42 ಸಕಲಪುರಾತನರ ವಚನಗಳು-೧ 


ಪುಟ ವಚನಸಂಖ್ಯೆ 
ಕಳಬಂದ ಕಳ್ಳ ಬೆಳ್ಳನ ಕಾಲದೆಸೆ ೫೭೨ ೨೦೨೧ 
ಕಾಡೆಮ್ಮೆಯ ಹಾಲ ಊರು ೫೫೦ ೧೯೭೬ 
ಕಾಯ ಇಂದ್ರಿಯಂಗಳಲ್ಲಿ ಮಚ್ಚಿ ೫೩೪ ೧೯೨೬ 
ಕಾಯಕ್ಕೆ ಕಲ್ಪಿತವುಂಟೆಂಬುದು ೫೮೭ ೨೦೫೯ 
ಕಾಯಗುಣವಿಡಿದು ಮಾಡುವನ್ನಕ್ಕ ೫೦೦ ೧೮೨೦ 
ಕಾಯ ಜೀವದ ನಡುವೆ ಒಂದ ೫೧೧ ೧೮೫೨ 


ಕಾಯದ ಗುಣವನಜ್‌ವುದು ೪೯೨ ೧೭೯೭ 
ಕಾಯದೊಳಗುಂಟೆಂದಡೆ, ಕರ್ಮ ೬೪೭ ೨೨೭೦ 
ಕಾಯ ಪ್ರಕೃತಿ ಜೀವ ಪ್ರಕೃತಿ ೬೪೬ ೨೨೬೪ 
ಕಾಯ ಬಂಧನ ಭಾವ ಭಾವ ೪೯೩ ೧೮೦೦ 


ಕಾಯ ಸಮಾಧಿಯನೊಲ್ಲೆ, ನೆನಹು ೫೪೬ ೧೯೬೪ 
ಕಾಯ ಸೂತಕಿಗಳು ಗುರುವನಟ್‌ ೫೦೨ ೧೮೨೭ 


ಕಾಯ ಹಸಿದು ಓಗರವ ಬೇಡು ` ೫೭೬ ೨೦೨೮ 
ಕಾಲಜ್ಞಾನ ಕರ್ಮಜ್ಞಾನ ಭಾವ ೫೯೦ ೨೦೭೨ 
ಕಾಳಾಂಧವೆಂಬ ಕಾಳರಕ್ಕಸಿಯ ARI ೧೯೮೦ 
ಕಾಳೆಮ್ಮೆಯ ಕಜ್‌ಯಲಾಗಿ ೬೦೪ ೨೧೧೬ 
ಕಿವಿಯ "ಮುಚ್ಚಿ ಕಣ್ಣಿನಲ್ಲಿ ಕೇಳಿ ೫೩೫ ೧೯೩೦ 
ಕೀಲಿಂಗೆ ಕೀಲ "ಮಾಡಿಹೆನೆಂದಡೆ ೫೨೭ ೧೯೦೩ 
ಕೀಲಿನೊಳಗೊಂದು ಕೀಲಿ ಕಂಡೆ ೫೫೨ ೧೯೭೯ 
ಕೀಳು ಮೇಳನಟಿಸುವುದಕ್ಕೆ ೬೪೮ ೨೨೭೩ 
ಕುಕ್ಕುಟನ ಗರ್ಭದಲ್ಲಿ ಒಂದು BAR ೧೯೮೬ 
ಕುರುಡನ ಮುಂದೆ ಗುಣಮಣಿ ೬೨೮ ೨೧೮೭ 
ಕುಚ ಕುನ್ನಿ ಮೊದಲಾಗಿರ್ದವು ೬೫೨ ೨೨೮೭ 
ಕುಜುಹ ಕೊಡುವಲ್ಲಿ ಗುರುವಾಗಿ ೫೨೧ ೧೮೮೪ 
ಕುಜುಹಡಗಿಯಲ್ಲದೆ ಒಂದ ೫೬೦ ೧೯೯೮ 
ಕುಜುಹುವಿಡಿದು ಕಂಡೆಹೆನೆಂದಡೆ ೬೩೯ ೨೨೩೪ 
ಕುಲಛಲ ಪಿಷ್ಟ ನೈಷ್ಟಿಕೆಯಿಂದ ೬೪೭ ೨೨೭೩ 
BOS ಅಂಗುಲದೊಳಡಗಿದಡೆ ೬೩೭ ೨೨೨೪ 
ಕುಸುಮ ಗಂಧದ ಉಪದ್ಭಷ್ಟ ೫೩೭ ೧೯೩೫ 


ಕುಸುಮದೊಳಗಣ ಗಂಧ ಹೋದ ೬೩೨ ೨೨೦೩ 


ಕೂಟಿಗೆಯ ಕೂಳನುಣ್ಣ ಬಂದವ ೬೪೮ ೨೨೭೪ 
ಕೂಟದ ಲಕ್ಷಣವುಳ್ಳನ್ನಕ್ಕ ಐಕ್ಕ ೫೦೭ ೧೮೪೦ 
ಕೃತಯುಗಕ್ಕರಸು ಶೂಲಿ ೬೦೮ ೨೧೨೫ 
ಕೊಂಡ ಅನ್ನದಿಂದ ಅಜೀರ್ಣ LAY ೨೨೧೪ 
ಕೊಂದು ಕುಟ್ಟಿ ದಂಡವ ಕೊಂಬ ೬೩೩ ೨೨೧೧ 
ಕೊಲ್ಲಬಾರದು ಎಂದು ಎಲ್ಲ ೬೩೩ ೨೨೦೯ 


ಕೋಡಗ ಜೋಗಿಯನಾಡಿಸುವುದ ೫೬೪ ೨೦೦೬ 
ಕೋಡಗದಣಧಲ್ಲಿ ಮೂಜಗುಳ ೫೮೯ ೨೦೬೮ 
ಕೋಲ ಹಿಡಿದು ಆನೆಯನೇಣೌದ ೬೪೩ ೨೨೫೫ 


ಪುಟ ವಚನಸಂಖ್ಯೆ 
ಕೈಯಲ್ಲಿ ಕುಜುಹ ಹಿಡಿದು ೫೮೧ ೨೦೪೧ 
ಕೈಯಲ್ಲಿ ಹಿಡಿದಡೆ ಕಲ್ಲು ಸಿಕ್ಕಿ ೬೨೬ ೨೧೭೮ 


ಕ್ರೀ ಆಚರಣೆ ಶುದ್ಧವಾದಲ್ಲಿ ಇಷ್ಟ ೫೦೫ ೧೮೩೪ 
ಕ್ರೀವಂತಂಗೆ ಆಂಗ ಭವಿ ೫೮೦ ೨೦೩೮ 
ಕ್ರೀವಂತಂಗೆ ಪಡಿಪ್ಪಚ್ಚಕ್ಕೆ ೪೯೦ ೧೭೮೭ 
ಕ್ರೀ ಶುದ್ಧ ವಾದವಂಗೆ ॥ ಭಾವ ಶುದ್ಧ ೪೯೩ ೧೭೯೯ 
ಕ್ರೂರವ ಮೃ ಗ ಜಾರ ಚೋರ ೬೪೫ ೨೨೬೨ 


ಗ 

ಹಲಬರಂಜಿ ೪೮೬ ೧೭೬೫ 
ಗಾಣದಲ್ಲಿ ಸಿಲುಕಿದ ಎಳ್ಳು ೬೫೦ ೨೨೮೪ 
ಗಾರುಡವ ತಿಳಿದಡೆ ಹಾವಿನ ೬೦೫ ೨೧೧೯ 
ಗಾಳಿಯಲೆದ್ದ ಧೂಳು, ತೃಣ ಎಲೆ ೬೨೬ ೨೨೨೩ 
ಗುಣವ ಕಂಡು ನೆನೆದೆಹೆನೆಂದಡೆ ೬೩೯ ೨೨೩೩ 
ಗುರು ಜಂಗಮದ ಪಾದೋದಕವ ೫೨೦ ೧೮೮೨ 
ಗುರುಭಕ್ತನಂಗ, ಲಿಂಗ ಮಹೇಶ್ವರ ೫೦೯ ೧೮೪೬ 
ಗುರುವಿಂಗೆ ತನು ಲಿಂಗಕ್ಕೆ ಮನ. ೬೩೯ ೨೨೩೬ 
ಗುರುವಿಂಗೆ ತನುವ ಕೊಟ್ಟೆ ೬೧೯ ೨೧೫೫ 
ಗುರುವಿಂಗೆ ತನುವ ಕೊಟ್ಟಾಗವೆ ೬೩೯ ೨೨೩೭ 
ಗುರುವೆಂದಡೆ ತನು ಲಿಂಗವೆಂದಡೆ ೫೮೫ ೨೦೫೧ 


ಗರಳವಿಲ್ಲದ ಉರಗಂಗೆ 


ಗುರುವೆಂಬೆನೆ ಕಂಡಕಂಡವರಿಗೆ ೬೨೯ ೨೧೮೯ 
ಗುರು ಲಿಂಗ ಜಂಗಮಕ್ಕೆ ತನು ೬೨೪ ೨೧೬ 
ಗುರುಸೇವೆಯ ಮಾಡುವಲ್ಲಿ ೪೯೦೧೭೮೬ 


ಗುರುಸ್ಥಲ ಭಕ್ತಿವಂಶಿಕ, ಲಿಂಗಸ್ಥಲ ೫೩೧ ೧೯೧೮ 
ಗುರುಸ 1,0 ಮೂಜಬಣಗಿ ನಡೆವ RA ೧೮೮೯ 
ಗುರುಸ್ಥ' ಲ Cony 10 noe ೬೫೧ ೨೨೮೫ 


ಗುರುಸ್ಥೆ ಲವಾಜು “Cons ೫೨೭ ೧೮೯೨ 

ಗುರುಸ್ಪಲವೆಂದು tie ೫೩೩ ೧೯೨೩ 

ಗೂಳಿಯ ಕೋಡಿನಲ್ಲಿ ನಾಡೆಲ್ಲ ೬೦೨ ೨೧೦೯ 

ಗೇಣಗಲದ ಹಳ್ಳ ಕುಡಿಯಿತ್ತು ೬೦೧ ೨೧೦೫ 

ಗ್ರಾಮ ಮಧ್ಯದೊಳಗೆ ದೇಗುಲ ೫೯೮ ೨೦೯ 
ಘ 

ಘಟತತ್ವ ಪೃಥ್ವಿ ಭೇದವಾಗಿ, ೫೧೭ ೧೮೭೨ 

ಘಟದೊಳಗೆ ರಸವಿದ್ದು ರಸ ೫೬೨ ೨೦೦೨ 
ಚ 

ಚಕ್ರಿಯ ಚಿತ್ತದಂತೆ ಚಿತ್ರ ಚಿತ್ರಜ್ಞನ ೫೪೦ ೧೯೪೫ 


ಚಂದ್ರಕಾಂತಶಿಲೆಯನೊಂದು ೫೧೦ ೧೮೫೦ 


CC-0. Jangamwadi Math Colléction, Digitized by eGangotri f 


ಪುಟ ವಚನಸಂಖ್ಯೆ 
ಚಂದ್ರಮಂಡಲದಲ್ಲಿ ನಿಂದಿರ್ಪ ೬೪೯ ೨೨೭೯ ' 
ಚಿತ್ರದ ಹುಲಿ ಮನುಷ್ಯನ ಕಚ್ಚ ೫೮೬ ೨೦೫೫ 
ಚಿನ್ನದ ಕುಜುಹ ಒರೆದಲ್ಲದೆ ೫೭೧ ೨೦೨೦ 
ಚೇತನವಳಿದು ಅಚೇತನವಸ್ತು ೫೧೩ ೧೮೬೦ 

ಜ 

ಜಗದಲ್ಲಿ ಸುಳಿವ ಗುರುಗಳ ೬೧೨ ೨೧೩೮ 
ಜಂಗಮಕ್ಕೆ ಇಕ್ಕೆಯಲ್ಲದೆ ಒಲ್ಲೆ ೬೧೭ ೨೧೪೯ 


ಜಂಗಮ ಭಕ್ತಿಯ ಮಾಡಿಹೆನೆಂದು ೬೨೪ ೨೧೭೧ 
ಜಂಗಮವೆಂದು ಮಾಡಿ ಪಂಕ್ತಿ ೬೨೬ ೨೧೭೬ 
ಜಾಲಗಾಜನ ದೋಣಿಯಂತೆ ೬೪೯ ೨೨೮೦ 
ಜ್ಞಾ ತೃ ಚಕ್ಕುವಿಂದ ಜಗದ ರೂಪ ೫೦೬ ೧೮೩೮ 
ಜ್ಞಾನದಲ್ಲಿ ಸುಳಿವ ಜಂಗಮಸ್ಥಲದ ೫೭೮ ೨೦೩೪ 
ಜ್ಞಾನವನಜ್‌ದೆನೆಂದು ಕಾಯವ ೬೩೭ ೨೨೨೮ 


ಜ್ಯೋತಿಯ ಬೆಳಗಿನಲ್ಲಿ ಜ್ಯೋತಿಯ ೫೭೯ ೨೦೩೫ 
ಡೊಂಬರ ಡೊಳ್ಳ ಧ್ವನಿಯ ೬೪೦ ೨೨೩೮ 
ತ 


ನುಡಿವ ಹಿರಿಯ ೬೩೧ ೨೧೯೮ 
೬೨೩ ೨೧೬೮ 
೫೮೭ ೨೦೬೨ 


9y = 
ತ್ವಬ್ರಹ್ಮ 


ತನು ನಿರ್ವಾಣವೊ ಮನ 
ತನುವಿಗೆ ಕುಜುಹ ಕೊಟ್ಟು 


ತನುವಿಂಗೆ ಲಿಂಗ ಬಾಹಾಗ ಕಂಕುಳ ೫೮೪ ೨೦೫೦ 
ತನುವಿನಾಶೆಯ ಬಿಟ್ಟು ಕಂಡೆಹೆ ೬೩೯ ೨೨೩೫ 
ತನುವಿನಿಂದ ಕಂಡೆಹೆನೆಂ ೬೪೪ ೨೨೫೭ 
ತನ್ನಂಗವ ತಾ ಬಡಿದು ೫೮೬ ೨೦೫ 


ತನ್ನ ತಾನಜ್‌ದು ಕಂಡೆಹೆನೆಂದಡೆ ೬೨೯ ೨೧೯೦ 


ತಥ್ಮವುಳ್ಳವಂಗೆ ತತ್ವದ ಮಾತ ೬೨೭ ೨೧೮೦ 
ತಮಂಧವವೆಂಬ ಕೊಪ್ಪರಿಗೆ ೨೯೪ ೨೦೮೨ 
ತಲೆಯ ಹಿಡಿಯಲಜ್‌ಯದೆ ೬೨೬ ೨೧೭೯ 
ತಲೆಯಿಲ್ಲದ ಕಾಲು ನಡೆಯ ೫೪೭ ೧೯೬೮ 
ತಲೆಯಿಲ್ಲದ ಹಾವು ಕಚ್ಚಿ ವಿಷ ೫೯೨ ೨೦೭೮ 


m 
ತಾಗಿದ ಮತ್ತೆ ಬಾಗುವರೆಂಬುದ ೬೩೫ ೨೨೨೦ 
ತಾ ನಡೆಯಲಜಕ್‌ಯದೆ ಮೊನೆಯ ೬೩೫ ೨೨೨೧ 


೬೧೦ ೨೧೩೧ 


ತಾನೇ ಬಲ್ಲವನೆಂದು ಇಲ್ಲದ ೬೨೨ ೨೧೬% 
awe “= vw ಸ್‌ 

ತಾ ಮಾಡಿದನೆಂದಡೆ ತನ್ನ ೬೩೪ ೨೨೧೬ 
ತಿಲದ ಮಯ ತೈಲವ ೪೮೫ ೧೭೭೧ 


ಪುಟ ವಚನಸಂಖ್ಯೆ 
ತೊಗಲ ಕೈಯಲ್ಲಿ ಶಿಲೆಯ ಲಿಂಗವ ೫೭೦ ೨೦೧೭ 
ತೊಳೆದು ನೋಡಿಹೆನೆಂದಡೆ ೬೩೮ ೨೨೩೨ 
ತೋಹಿನ ಶಬರನಂತೆ, ಲಾಗಿನ ೫೦೦ ೧೮೧೯ 
ತ್ರಿಕರಣಶುದ್ಧವಿಲ್ಲದವನ ಮಾಟ ೬೩೧ ೨೨೦೨ 
ತ್ರಿಭುವನದಗ್ರದಲ್ಲಿ ಮೂವತ್ತಾಜು ೫೯೩ ೨೦೭೯ 


ತೃಣ ತ್ರಿಣಯನ ಹಡಗಯ್ಯ ೬೦೨ ೨೧೧೦ 
ದ 

ದಂಡಕ್ಕಂಜಿ ಜಂಗಮಕ್ಕೆ ಇಕ್ಕುವ ೬೨೫ ೨೧೭೩ 

ದೆಯವೆ ಭಕ್ತಿಗೆ ಬೀಜ ಭಕ್ತಿಯ ೬೫೦ ೨೨೮೧ 

ದೀಕ್ಷಾಗುರು ಶಿಕ್ಸಾಗುರು ಮೋಕ್ಷ ೫೨೩ ೧೮೯೧ 

ದೇಹದ ಕಲೆಯನಟೌವನ್ನಬರ ೪೮೮ ೧೭೮೨ 


ದ್ರವ್ಯದ ಸಂಗದಿಂದ ಅರಸಿಕೊಂಬ ೪೯೫ ೧೮೦೬ 


ದ್ವೇಷವಿಲ್ಲದ ಭಕ್ತ, ಆಸೆಯಿಲ್ಲದ ೪೯೧ ೧೭೮೯ 
ಧರೆನೀರ ಕುಡಿದಲ್ಲಿ ಉರಿ ಶಿಲೆ ೪೮೩ ೧೭೬೩ 
ಧರೆಯ ಮೇಲಣ ಮರದಲ್ಲಿ ೫೯೨ ೨೦೭೭ 
ಧರೆ ಸಲಿಲ ಅನಲ ಅನಿಲ ಆಕಾಶ ೫೨೧ ೧೮೮೫ 
ಧಾನ್ಯವ ಹೊಯಿದಿದ್ದ ಘಟ ೪೯೪ ೧೮೦೨ 
ನ 
ನಡುನೀರ ಮಧ್ಯದಲ್ಲಿ ಅಗಮ್ಯದ ೫೫೦ ೧೯೭೫ 
ನರಸುರ ಚೌರಾಸಿಗಳಿಗಲ್ಲಾ ಟಿ ೨೨೮೯ 
ನಾ ತಪ್ಪಿ ನುಡಿದಡೆ ಒಪ್ಪವಿಟ್ಟು ೬೪೧ ೨೨೪೩ 
ನಾನಟ್‌ತು ನಿನ್ನ ಕುಜ್‌ತೆಹೆ ೬೩೮ ೨೨೩೧ 
ನಾನಲ್‌ದು ಬಲ್ಲೆನೆಂದು ನುಡಿಯ ೬೪೨ ೨೨೫೦ 
ನಾನಾ ಚಿಹ್ನ ವಿಚಿಹ್ನಂಗಳು ೫೨೨ ೧೮೮೬ 


ನಾನಾ ಯೋನಿಯಲ್ಲಿ ತಿರಿಗಿ ಬಂದ ೬೫೨ ೨೨೮೬ 


ನಾನಾ ವರ್ಣವ ನೀರುಂಡು ೫೫೯ ೧೯೯೬ 
ನಾನಾ ಸಾರಂಗಳ ಸವಿಯ VEY ೧೮೦ 


ನಾನಾ ಸ್ಥಳಂಗಳ ಮಾತಿನ ಮಾಲೆ ೫೧೬ ೧೮೬೮ 
ನಾನಾ ಸ್ಥಲಂಗಳ ಹೊಲಬಿನ ೫೩೯ ೧೯೪೧ 
ನಾನು ನೀನೆಂಬುಭಯವ ಭೇದಿಸಿ ೬೩೦ ೨೧೯೭ 
ನಾನೆಂಬುದನಜ್‌ದಲ್ಲಿಯೆ ಅಟ್‌ವ ೬೧೪ ೨೧೪೧ 
ನಾನೇಕೆ ಬಂದೆ ಸುಖವ ಬಿಟ್ಟು? ೬೪೭ ೨೨೬೯ 
ನಿನ್ನ ಇರವು ನಿನ್ನನಖೌವನ ಇರವು ೫೮೯ ೨೦೬೭ 
ನೀರ ನೆಳಲಿನಲ್ಲಿ ಒಂದು ಆರವೆ ೫೧೩ ೧೮೫೯ 
ನೀರಿನ ಮೇರಣ ಶೆಪ್ಪವೊಪ್ಪವಾಗಿ ೫೧೬ ೧೦೬೭ 
ನಾ ಬಾಹಾಗ ಎನ್ನ ಗುರು ೫೭೭ ೨೦೩೨ 
ನಿರ್ಭಟದಲ್ಲಿ ಘಟ ಹುಟ್ಟಿ ೪೪೯ ೧೯೯೫ 


44 ' ಸಕಲಪುರಾತನರ ವಚನಗಳು-೧ 


ಪುಟ ವಚನಸಂಖ್ಯೆ 
ನಿನಗೆ ಮಜ್ಜನವ ಮಾಡುವಲ್ಲಿ ೫೦೭ ೧೮೭೧ 
ನಿನ್ನನಟ್‌ವುದಕ್ಕೆ ಹೊನ್ನು ಹೆಣ್ಣು ೫೪೬ ೧೯೬೬ 
ನಿರವಯಲಿಂಗ ಲೀಲೆಗೆ ೬೧೫ -೨೧೪೫ 
ನಿಶ್ಚಟ ಭಾಷೆಯ ಮಾಡಿದ ಮತ್ತೆ. ೬೨೭ ೨೧೮೪ 
ನೀರಹೊಳೆಯಲ್ಲಿ ಹೋಗುತ್ತಿರ ` ೫೮೯ ೨೦೭೧ 
ನೀರು ಕೂಡಿ ಕ್ಷೀರ ಬೆಂದಲ್ಲದೆ ೫೬ ೧೯೩೪ 
ನೀರು ನೆನೆದುದ ಕಂಡೆ ಹೆಚ್ಚದ ೫೬೬ ೨೦೦೯ 
ನೀರು ನೇಣು ಭೂಮಿಯ ತಡಿಯ ೬೦೧ ೨೧೦೪ 


ನೀರು ಪ್ರಳೆಯವಾದಲ್ಲಿ ತೋಡ ೫೨೭ ೧೯೦೪ 
ನೀರೊಳಗಣ ಶಿಲೆಯ ೬೪೧ ೨೨೪೬ 
ನೂಲೆಳೆಯ ಗಾತ್ರದ ಮರದಲ್ಲಿ ೫೪೮ ೧೯೭೧ 
ನೆಟ್ಟಲಿಂಗವ ಪ್ರತಿಷ್ಠೆಯೆಂಬರು ೬೪೬ ೨೨೬೬ 
ಪ 
ಪಂಚಮುಖದ ಗಿರಿಯ ಗಹ್ಟರ ೪೫೭ ೧೯೯೧ 
ಪಟಬಾಲಸರವು ಕೂಡಿರ್ದಡೇನು ೬೫೪ ೨೨೯೨ 
ಪಯವ ಕೂಡಿದ ನೀರಿನಂತೆ, ೫೩೬ ೧೯೩೩ 
ಪಾದೋದಕದಿಂದ ಪದಂ ನಾಸ್ತಿ ೫೨೦ ೧೮೮೧ 
ಪಾದೋದಕ ಪ್ರಸಾದೋದಕ ೫೪೧೯ ೧೮೭೯ 


ಪಾದೋದಕ ಮಂಡೆಗೆ ಮಜ್ಜನ, ೫೨೦ ೧೮೮೦ 
ಪಾಪಪುಣ್ಯವಿಲ್ಲಾ ಎಂದು ನುಡಿವ ೬೩೨ ೨೨೦೭ 


ಪಾಪಪುಣ್ಯವೆಂದು ಹೇಳುವ ೬೧೯ ೨೧೫೪ 
ಪಿಂಡ LORA, ©, ಭಾವ ೫೨೬ ೧೪೯೯ 
ಪಿಂಡ ಪಿಂಡಸ್ಥಲವಾದಲ್ಲಿ ಆತ್ಮ ೫೧೯ ೧೮೭೬ 
ಪುಷ್ಪ ಗಂಧದಂತೆ ಪ್ರಾಣಲಿಂಗ ೫೦೩ ೧೮೩೧ 
ಪೂಜಿಸುವಲ್ಲಿ ಹೂನೀರು ೫೨೯ ೧೯೧೨ 
ಪೂಜೆಯ ಮಾಡುವಲ್ಲಿ ಪುಣ್ಯವ ೬೩೪ ೨೨೧೫ 


ಪೂಜೆಯಲ್ಲಿ ಮುಕ್ತನೆಂದು ಜ್ಞಾನವ ೫೨೮ ೧೯೧೦ 
ಪೂಜೆಯಿಂದ ತಾ ಪೂಜ್ಯವಂತ ೬೩೬ ೨೨೨೫ 
ಪೂರ್ವತತ್ವ ಬಿಟ್ಟುದು ಭಕ್ತಿಸ್ಥಲ ೫೩೩ ೧೯೨೪ 
ಪೂರ್ವಧಾತುವಿನ ಮೋಹ ೪೯೩ ೧೭೯೮ 
ಪೃಥ್ವಿ ಅಪ್ಪು ಅಗ್ನಿಯ ಘಟ, ೫೧೮ ೧೮೭೪ 
ಪೃಥ್ವಿ ಅಪ್ಪು ತೇಜ ವಾಯು ೪೮೩ ೧೭೬೨ 


ಪೃಥ್ವಿ ಅಪ್ಪು ತೇಜ ವಾಯು ೬೪೮ ೨೨೭೬ 
ಪೃಥ್ವಿ ಅಪ್ಪು ತೇಜ ವಾಯು ೬೦೭ ೨೧೨೪ 
ಪೃಥ್ವಿ ಅಪ್ಪವಿನ ಸಂಗದಲ್ಲಿ ೫೧೨ ೧೮೫೫ 


ಪೃಥ್ವಿಗೆ ಹಲವು ge, es) a ೫೨೪ ೧೮೯೪ 
ಪೃಥ್ವಿಯ ಅಂಗ ಭಕ್ತನಾದಲ್ಲಿ ೫೦೧ ೧೮೨೨ 
ಪೃಥ್ವಿಯಂಗ”ಭಕ್ತನಲ್ಲ, ಅಪ್ಪುವಿ ೫೧೨ ೧೮೫೫ 


ಪುಟ ವಚನಸಂಖ್ಯೆ 
ಪೃಥಿ ಸಯ ಗುಣವ ಅಪ್ಪು ನುಂಗಿ ೫೭೩, ೨೦೨೪ 
ಪೃಥ್ವಿಯ ಪೃಥ್ವಿಯೆಲ್ಲಪ್ಪುದು? ೫೨೪ ೧೮೯೩ 


ಪೃಥ್ವಿಯಿಂದ ಅಪ್ಪು ಅಪ್ಪವಿ ೫೧೨ ೧೮೫೭ 
ಪೃಥ್ವಿಯೊಳಗಿದ್ದು ಸಾಯದಿರ ೪೮೯ ೧೭೮೫ 
ಪ್ರಭುದೇವರು ಬಂದ ಭವ ೫೭೮ ೨೦೩೩ 
ಪ್ರಮಾಣಿಸಿ ಅವಧರಿಸಿ ಮಾಡು ೬೨೪ ೨೧೭೨ 
ಪ್ರಾಣಲಿಂಗಿಗಳೆಂದು ನುಡಿವ ೬೩೫ ೨೨೧೯ 
ಪ್ರಾಣಲಿಂಗಿಗಳೆಂದು ನುಡಿವುತ್ತಿಪ್ಪ ೫೬೯ ೨೦೧೫ 
ಪ್ರಾಣಲಿಂಗಸಂಬಂಧಿಗಳೆಂದು ೫೮೨ ೨೦೪೨ 
ಬ 
ಬದಿರನೊಂದಾಗಿ ಮದವಳಿಗ ರ್ಶ ೨೦೯೯ 
ಬಯಲೊಳಗಣ ಬಯಲಿನಲ್ಲಿ. ೫೬೬ ೨೦೧೦ 


ಬಲುಗಯ್ಯನೊಡನೆ ಹಗೆವಡೆದು ೫೮೬ ೨೦೫೬ 
ಬಲ್ಲವನಾದದೆ ಕಲ್ಲಿಯಡಗಿದಂತಿರ ೫೮೮ ೨೦೬೪ 
ಬಲ್ಲವರೆಂದು ಎಲ್ಲಕ್ಕೂ ಹೇಳಿ ೬೪೪ ೨೨೬ 

ಬಲ್ಲೆ ಬಲ್ಲೆನೆಂದು ಎಲ್ಲರೊಳಗೆ ೬೪೦ ೨೨೪೧ 
ಬಳ್ಳಿ ಮರನ ಸುತ್ತಿ ಆದು ಸಾಲದೆ ೫೧೫ ೧೮೬೪ 


ಬಾವಿಯ ಓರೆಯ ಮೆಟ್ಟಿ ೬೦೩ ೨೧೧೪ 
ಬಿದ್ದ ಬೀಜ, ಇಕ್ಕಿದ ಸಸಿ ೫೦೯ ೧೮೪೯ 
ಬೀಜದಲ್ಲಿ ಅಂಕುರವಿದ್ದಂತೆ ೫೨೭ ೧೯೦೫ 


ಬೆಂಕಿಗೆ ಶೈತ್ಯ ಕೊಂಡು, ಉದಕಕ್ಕೆ ೫೬೭ ೨೦೧೨ 
ಬೆಟ್ಟಿದ ಮೇಲಣ ಗಂಡು ಬೆಟ್ಟವ ೫೭೫ ೨೦೨೭ 
ಬೆಣ್ಣೆಯ ಮಡಕೆಯಲ್ಲಿ ಕಿಚ್ಚು ೪೫೭ ೧೯೯೦ 
ಬೆಲ್ಲದ ದಂಟು ಅದೆಲ್ಲಿದ್ದಡೂ ತನ್ನ ೬೪೩ ೨೨೫ 
ಬೇಡ ಬಿಲ್ಲ ಹಿಡಿದು ಜೂಧಿ ೬೦೨ ೨೧೦೬ 
ಬೇರು ಒಣಗಿದಲ್ಲಿ ಅಂಕುರ ೫೫ ೧೯೨೮ 
ಬೋಧೆಯ ಬೋಧಿಸಿ ಉಭವ ೬೧೬ ೨೧೪೬ 


ಬ್ರಹ್ಮನ ಉತ್ಪತ್ಯವ ಕಳಿದಲ್ಲದೆ ೬೧೪ ೨೧೪೦ 
ಭ 

ಭಕ್ತಂಗೆ ಪೃಥ್ವಿಯಂಗವಾಗಿ ೫೨೫ ೧೮೯೮ 

ಭಕ್ತಂಗೆ ಬೀಜರೂಪು ಮಹೇಶ್ವರ ೫೪೧ ೧೯೪೯ 

ಭಕ್ತಂಗೆ ಭಕ್ತಿಯ ಲಕ್ಷಣ ೬೧೧ ೨೧೩೫ 

ಭಕ್ತಂಗೆ ಭಕ್ತಿಸ್ಸಲ, ಮಹೇಶ್ವರಂಗೆ ೫೪೪ ೧೯೫೮ 

ಭಕ್ತಂಗೆ ಹೆಣ್ಣು ಬೇಡ ಹೊನ್ನು ೫೭೭ ೨೦೩೦ 


ಭಕ್ತನ ಅಂಗಸ್ಥಲ, ಮಾಹೇಶ್ವರನ ೫೨೫ ೧೮೯೭ 
ಭಕ್ತನಂಗ ಕಾಮ, ಮಹೇಶ್ವರರ ೫೨೮ ೧೯೦೭ 


` CC-0. Jangamwadi Math Collection. Digitized by eGangotri f 


ಅಕಾರಾದಿ 


ಪುಟ ವಚನಸಂಖ್ಯೆ 

. ಭಕ್ತನ ತ್ರಿವಿಧ ಲಿಂಗಭೇದ ಚಿಪ್ಪಿನ ೫೩೦ ೧೯೧೫ 
ಭಕ್ತನ ಭಕ್ತಿ, ಮಹೇಶ್ವರನ ೫೦೫ ೧೮೩೬ 
ಭಕ್ತನ ಭಕ್ತಿಸ್ಥ ಲದ ಮಹೇಶ್ವರನ ೫೨೫ ೧೮೬೬ 
ಭಕ್ತನಾದಲ್ಲಿ ಬ್ರಹ್ಮನ ಒಡ ೫೩೦ ೧೯೧೬ 
ಭಕ್ತ ಮಹೇಶ್ವರ ಪ್ರಸಾದಿ ಇಂತೀ ೫೩೨ ೧೯೨೦ 
ಭಕ್ತ ಮಹೇಶ್ವರ ಏಕವಾದಲ್ಲಿ ಶಿಲೆ ೫೩೦ ೧೯೧೪ 
ಭಕ್ತ ಮಾಡುವ ಕಾಯಕ ೬೨೪ ೨೧೭೦ 
ಭಕ್ತರ ಪಾವನವ ಮಾಡಿಹೆನೆಂದು ೬೩೨ ೨೨೦೫ 
ಭಕ್ತರು ಭವೆಪಾಶದಲ್ಲಿಷರೆಂದು ೫೭೭ ೨೦೩೧ 
ಭಕ್ತರೆಂಬರೆಲ್ಲರೂ ಲೆಕ್ಕಕ್ಕೆ ಹಾಯ್ದು ೬೧೮ ೨೧೫೨ 
ಭಕ್ತಿ ಒಳಗಾದ ಕ್ರೀ ಕ್ರಿಯೊಳಗಾದ ೪೯೨ ೧೭೯೩ 
ಭಕ್ತಿ ಜ್ಞಾನ ಕ್ರೀ ಮಾಡುವ ೫೪೨ ೧೯೫೨ 
ಭಕ್ತಿ ಮಂದಿರದಲ್ಲಿ ಪೂಜಿಸಿಕೊಂಬ ೬೧೮ ೨೧೫೨ 
ಭಕ್ತಿಯಂ ಮಾಡಿ ವಸ್ತುವಂ ಕಾಣ ೬೩೦ ೨೧೯೪ 


ಭಕ್ತಿಯುಳ್ಳನ್ನಕ್ಕ ಇಷ್ಟಲಿಂಗದ ೫೪೬ ೧೯೬೦ 
ಭಕ್ತಿಯುಳ್ಳವಂಗೆ ನಿಷ್ಕುರದ ೫೮೮ ೨೦೬೩ 
ಭಕ್ತಿಸೂತ್ರ ಬಸವಣ್ಣಂಗೆ ಭಾವ ೫೩೫ ೧೯೨೯ 
ಭಕ್ತಿಸ್ಟಲ ಆಳವಟ್ಟವಂಗೆ ೫೦೮ ೧೮೪೪ 
ಭಕ್ತಿಸ್ಥಲವಳವಟ್ಟಲ್ಲಿ ಮಾಟಕೂಟ ೫೪೦ ೧೯೪೭ 
ಭಕ್ತಿಸ್ಫಲಬ್ರ ಹ್ಮನಾಶನ ೫೪೧ ೧೯೪೮ 
ಭಕ್ತಿಸ್ಪಲ ಮಾಹೇಶ್ವರನ ನಿರ್ವಿಜ ೫೩೫ ೧೯೨೭ 
ಭಕ್ತಿಸ್ಟ ಲವಾಜು, ುಹೇಶ್ವರಸ್ಥ © ೫೩೮ ೧೯೩೯ 
ಭಗದಲೊಂದು ಬಕ ಹುಟ್ಟಿ ೫೬೮ ೨೦೧೪ 
ಭಂಡವ ತುಂಬಿದ ಹಸುಬೆ ೫೯೭ ೨೦೯೧ 
ಭವಘೋರಕ್ಕಣಿದೆ ಭವದಾಳಿಯ ೬೫೩ ೨೨೮೮ 
ಭವಾರಣ್ಯದಲ್ಲಿ ಒಂದು ವನಚರ ೫೫೬ ೧೯೮೮ 
ಭಾವ ತ್ರಿವಿಧ ನಿರ್ಭಾವ ತ್ರಿವಿಧ ೫೦೯ ೧೮೪೮ 
ಭಿತ್ತಿಯ ಮೇರಳ ಚಿತ್ರದ ೪೯೨ ೧೭೯೫ 
ಭೂತಹಿತವುಳ್ಳನ್ನಕ್ಕ ಇಷ್ಟ ಲಿಂಗ ೪೮೬೭ ೧೭೭೬ 
ಭೂಮಿಯ ಮಜಯ ಹೇಮ, ೫೨೪ ೧೮೯೫ 
ಭೂಮಿಯ ಹಿಡಿದು ಉಳುತ್ತಿದ್ದೆ ೫೬ ೨೦೮೯ 
ಭೂಮಿಯಲ್ಲಿ ಪೂಜಿಸಿಕೊಬ ಟಿ ೨೧೬೩ 
ಭೃತ್ಯನಾದಲ್ಲಿ ಕರ್ತೃವಿನ ಕೈಯ ೬೧೭ ೨೦೫೦ 
ಭೃತ್ಯರೂಪೆಂದು ಭಕ್ತಿಸ್ಥಲ, ೫೩೮ ೧೯೪೦ 
. ಮ 
ಮಗು ಸತ್ತು ಕೊರಳು ಕುಗ್ಗದು ೫೯೬ ೨೦೮೬ 
ಮಂಜಿನ ಮಡಕೆಯ ನೀರಿನಂತೆ ೪೮೬ ೧೭೭೫ 


45 

ಪುಟ ವಚನಸಂಖ್ಯೆ 
ಮಜ್ಜನಕ್ಕೆಜಕಿವ ಮಹಿಮರೆಲ್ಲರೂ ೬೩೬ ೨೨೨೨ 
ಮಡಕೆ ಕಾವುದಕ್ಕೆ ಮುನ್ನವೆ ೫೯೫ ೨೦೮೩ 


ಮಣ್ಣ ಬೆಕ್ಕು ನನ್ನಿಯ ಮೂಷಕನೆ ೪೯೧ ೧೬೯೧ 
ಮಣ್ಣಿನ ಧರೆಯಲ್ಲಿ ಬಿಸಿಲ ಬೀಜ ೫೧೨ ೧೮೫೮ 
ಮಣ್ಣುಕೊಂಡ ನೀರಿನಂತೆ, ಬಣ್ಣವ ೪೮೭ ೧೭೭೯ 


ಮಣ್ಣು ನೀರಿನಂತೆ ಆದಾಗವೆ ೫೦೪ ೧೮೩೩ 
ಮತ್ಸ್ಮ್ಯದ ಮನೆಯ ಕೀಟಕನಂತೆ ೫೦೦ ೧೮೨೧ 
ಮದವಳಿಗ ಮದವಳಿಗಿತ್ತಿಯ . ೫೫೬ ೧೯೮೭ 
ಮದ ಸೊಕ್ಕಿದ ಗಜ ಅಜಕ್ಕಂಜಿ ೫೬೫ ೨೦೦೭ 
ಮಂಜಿನ ರಂಜನೆಯ ನೀರಿಗೆ ೫೬೭ ೧೯೩೭ 
ಮನಸ್ಸು ಏತಜಕಿಂದ ಅಜ್‌ವುದು ೬೪೫ ೨೨೬೧ 
ಮನೆಯ ಕೋಡಗ ಊರ ೫೯೮ ೨೦೯೪ 
ಮರ್ತ್ಯಕ್ಕೆ ಸಂಗನ ಬಸವಣ್ಣ ೬೧೩ ೨೧೩೯ 
ಮಹಾಜಗವು ಪ್ರಳೆಯವಹಲ್ಲಿ ೫೯೫ ೨೦೮೫ 
ಮಹಾಭಕ್ತರು ಮಾಡುವ ಅಭ್ಯಾಸ ೫೮೧ ೨೦೩೯ 
ಮಹಾಂಧಕಾರದಲ್ಲಿ ಸಂದಿಲ್ಲದೆ ೫೯೦ ೨೦೭೧ 
ಮಹಾಮಲೆಯಲ್ಲಿ ಕೊಲುವ ೪೯೭ ೧೦ 
ಮಹಾ ಮುಗಿಲಿನ ಮಜ್‌ಯ ೪೮೪ ೧೭೬೮ 
ಮಹಾ ರಾಣುವೆಯ ಬಿಟ್ಟು AVA ೧೯೫೫ 
ಮಳಲ ಹಿಡಿದು ದ್ರವವಕಾಣ ೪೮೭ ೧೭೭೭ 


ಮಾಟಕೂಟವೆಂಬುದು ಮೂಜಜ ೫೨೮ ೧೯೦೮ 


ಮಾಡಿ ಮಜಗುವ ನೀಡಿ ನಿಜ... ೬೨೫ ೨೧೭೪ 
ಮಾತನಾಡುವ ಪಂಜರದ ೪೯೮ ೧೮೧೩ 
ಮಾತಿಗೆ ಮಾತಕೊಟ್ಟು ನೀತಿ ೬೪೧ ೨೨೪೫ 
ಮಾತಿಗೆ ಮಾತನಾಡಿಹೆನೆಂದಡೆ ೬೨೭ ೨೧೮೨ 
ಮಾತಿನ ಗೆಲ್ಸಸೋಲದಲ್ಲಿ ಅಜಾತ LAO ೨೧೯೫ 
ಮಾತಿನ ಮಾಲೆ ಎಷ್ಟಾದಡೆಯೂ ೬೨೭ ೨೧೮೩ 
ಮಾತಿನ ಮಾಲೆಗೆ ಹೋರಲೇಕೊ ೬೩೧ ೨೧೦೯೯ 
ಮಾತಿನಲ್ಲಿ ನಿರ್ಮಾಣ ಆತ್ಮನಲ್ಲಿ ೫೮೬ ೨೦೪೬ . 
ಮಾತು ಮಾತಿನೊಳಗೇಕೆ ೬೪೦ ೨೨೩೯ 
ಮುಕುಕಕ್ಕೆ ತಮಂಧವೆಂದು : ೬೪ ೨೨೦೩ 


ಮುಂದಜ್‌ದು ಕಂಡೆಹೆನೆಬಾಗ ೬೫೦ ೨೨೮೨ 
ಮೂಗೇಣಗಲದ ಬಾವಿಗೆ ಆಜು ೫೪೯ ೧೯೭೪ 
ಮೂಖು ತಟ್ಟಿಯ ನಡುವೆ ಒಂದು ೬೦೦ ೨೦೦೨ 
ಮೂಜು A ಲದಲ್ಲಿ 20%; ಹೆ FOR ೧೮೬೫ 
ಮೂಜು ಸ್ಥಲದಲ್ಲಿ ವೇದಿಸಿ, ಆಜು ೫೦೨ ೧೮೨೬ 
ಮೂಲದ್ವಾರದ ಮೂಲೆಯಲ್ಲಿ ೬೦೩ ೨೧೦೨ 
ಮೃತ್ತಿಂಡದ ಹದನ ಚಕ್ರಿಯ ALY ೨೦೦೫ 


CC-0. Jangamwadi Math Collection. Digitized by eGangotri 





46 ಸಕಲಪುರಾತನರ ವಚನಗಳು-೧ 


ಪುಟ ವಚನಸಂಖ್ಯೆ 
" ಯ 
ಯಾತದ ತುದಿಯಲ್ಲಿ ಕಟ್ಟಿದ ೫೮೮ ೨೦೬೬ 
ಯೋನಿಯಲ್ಲಿ ಹುಟ್ಟಿದ ಸಕಲ ೬೫. ೨೨೯೦ 
ರ 


ರಣಕ್ಕೆ ಅಲಗೇಟ್‌ದಲ್ಲಿ ಹಲುಬಿ ೪೯೯ ೧೮೧೬ 
ರಸ ಆತ್ಮನಂಗ, ಗಂಧ ವಾಯುವಿ ೫೦೧ ೧೮೨೪ 
ರಸ ರುಚಿಸುವಲ್ಲಿ ಗಂಧ ವಾಸಿಸು ೪೮೭ ೧೭೭೮ 
ರಸ ಗಂಧ ರೂಪ ಶಬ್ದ ಸ್ಮರಣ ೫೬೯ ೨೦೧೬ 
ರಾಜರಲ್ಲಿ ಹೊಕ್ಕ ಮತ್ತೆ ೬೩೧ ೨೨೦೦ 
ರುದ್ರತತ್ವ ಲಿಂಗಮೂರ್ತಿಯಾಗಿ ೫೦೯ ೧೮೪೭ 
ರುದ್ರ ದೈವವೆಂದಡೆ, ಅರ್ಧನಾರಿಗೆ ೬೨೮ ೨೧೮೮ 
ರುದ್ರನ ದೇವರೆಂದಾರಾಧಿಸಿ ಶಿಲೆ ೫೭೪ ೨೦೨೫ 
ರೂಪುಗೊಂಡ ಲಿಂಗವ ನಿರೂಪಿ ೪೯೧ ೧೭೯೨ 


a 


ಪುಟ ವಚನಸಂಖ್ಯೆ 
ವಿಶ್ವಾಸದ ಹರವರಿಯಲ್ಲಿ ವಿಶ್ವ ೫೪೪ ೧೯೬೦ 
ವೇದಂಗಳ ಉತ್ತರದಲ್ಲಿ ಶಾಸ್ತ್ರದ ೫೧೦ ೧೮೫೧ 
ವೇದಕ್ಕೆ ಹೋರುವಡೆ ವೇದಕ್ಕತೀತ ೬೪೨ ೨೨೫೨ 
ವೇದವ ಕಲಿತು, ಶಾಸ್ತ್ರವನೋದಿ ೬೧೧ ೨೧೩೪ 
ವ್ರತನೇಮ ನಿತ್ಯಕೃತ್ಯವ ಮಾಡುವ ೬೧೬ ೨೧೪೮ 


ವ್ರತವ ಮಾಡಿಕೊಂಡೆವೆಂದು ೬೧೭ ೨೧೫೧ 

ವೃಕ್ಷಬೀಜವ ನುಂಗಿತೊ ಬೀಜ ೫೭೧ ೨೦೧೯ 
3 

ಶರೀರದ ನೆಲೆಮನೆಯಲ್ಲಿರ್ದು.. ೬೨೯ ೨೧೯೧ 


ಶಿಶುವಿಂಗೆ ಗುಮ್ಮನಲ್ಲದೆ ದೆಶೆಯ ೬೪೬ ೨೨೬೫ 
ಶಿಶುವಿನ ಬಸುಖ್‌ನಲ್ಲಿ ತಾಯಿ ೫೫೮ ೧೯೯೨ 
ಶುಕ್ತಿಕರಂಡದಲ್ಲಿ ಬಿದ್ದ SH, ೫೦೨ ೧೮೨೭ 
ಶ್ವಾನಜ್ಞಾನಿಗಳೆಲ್ಲಾ ಸಮ್ಮಜ್ಞಾನ ೬೨೭ ೨೧೮೧ 


ಲ ಸ 

ಲಕ್ಕೆದ ಮೇಲೆ ತೊಂಬತ್ತಾಲು ೬೨೧ ೨೧೬೨ ಸಕಲ ರೂಪೆಂದು ನೀಕಲ ೪೯೩ ೧೮೦೧ 
ಲಿಂಗಬಾಹ್ಯಂಗೆ ಲಿಂಗಬಾಹ್ಯನಾಗ ೫೨೨ ೧೮೮೮ ಸಕಲ ಸುಖಭೋಗಂಗಳಲ್ಲಿದ್ದು, ೪೯೫ ೧೮೦೭ 

ಲಿಂಗ ಮೂಜು ಸ್ಥೂಲ ೫೧೯ ೧೮೭೮ ಸಂಚಿತ ಪ್ರಾರಬ್ಧ ಆಗಾಮಿಗಳೆಂಬ ೫೦೪ ೧೮೬ 
ಲಿಂಗವಿದ್ದು ಇದಿರಿಗೆ ಕೊಟ್ಟ... ೫೧೬ ೧೮೭೬ ಸಂಜೀವನವ ಕೈಯಲ್ಲಿ ಹಿಡಿದಿರ್ದು ೫೫೧ ೧೯೭೮ 
ಲಿಂಗಸ್ತರೂಪದಲ್ಲಿ ನಿಜವಸ್ತುವಿನ ೫೬೫ ೨೦೦೮ AIH, ಪಾರದ್ಹಾರವ ಮಾಡಿ ೫೪೨ ೧೯೫೪ 
ಲಿಂಗಾಂಗಿಯೆಂದು ಜಗದಲ್ಲಿ ೬೨೧ ೨೧೬೧ ಸತ್ತ ಹೆಣಕ್ಕೆಯೊಳವಿಗೆ -೯೫೯ ೨೧೦೦ 
ಲಿಂಗಾಲಯದಲ್ಲಿ ಸತ್ತಿತ್ತೆಂದು ೫೮೧ ೨೦೪೦ ಸಂತ್ಛ್ರೀವಂತಂಗೆ ಭಕ್ತಿಸ್ಸಲವಿಲ್ಲ ೫೦೭ ೧೮೩೯ 

ಲೆಕ್ಕದಲ್ಲಿ ಲೇಪಿತವಾದವರಿಗೇಕೆ ೬೪೯ ೨೨೭೮ ಸತ್ವಕ್ಕೆ ತಕ್ಕ ಹೊಟ್‌ಯಂಲ್ಲದೆ ೬೪೬ ೨೨೬ 
ಸತ್ವಗೆಟ್ಟಲ್ಲಿ ಕಾಪ್ಕವನೊಟಕ ೫೪೭ ೧೯೬೯ 
a ಸದ್ಗುರುಚರ ಶ್ಮಶಾನದೀಕ್ಷೆಯ ೫೨೨ ೧೮೮೭ 
ಬಾ ತ 8 ಸಮಯಾಚಾರವೆಂದು ನೇಮಕ್ಕೆ ೬೧೯ ೨೧೫೬ 
ವರ್ತಕ.ಶುದ್ಧವಾದಲ್ಲಿ.ಭಕ್ತಿಸ್ಥೆಲ. ೪೯೮ ೧೮೧೫ ಸಮಾಲಕ್ಷದಲ್ಲಿ ಹುಟ್ಟಿ ಸಕಲ ೫೪೧ ೧೯೫೦ 
ವಸ್ತುವ ಕುಜೌತು- ಇಷ್ಟವ ೪೯೪ ೧೮೦೩ ಸರ್ಪನ ಸಲಹಿದಲ್ಲಿ ಬೇಜ್‌ ವಿಷವ ೪೮೮೬ ೧೭೭ 
, ವಸ್ತುವ ಮುಟ್ಟಿ ಇಹಸರದಲ್ಲಿ * ೪೯೨ ೧೭೯೬ ಸರ್ಪನ ಹಿಡಿವಲ್ಲಿ ಅಧಮ ತತ್ವವ ೬೨೩ ೨೧೬೬ 
ವಾದ್ಯವೊಂದಲಲ್ಲಿ ಬಹು ಸಂಚು :.೫೦೨ ೧೮೨೫ ಸರ್ವನಿರ್ವಾಣದಲ್ಲಿ ಗುರುಸ್ಥಲ ೫೧೮ ೧೮೭೩ 
ವಾಯುವಿನ ಬೆಂಬಳಿಯ ಗಂಧ ೫೩೯ ೧೯೪೩ ಸರ್ವವನಾಧರಿಸಿಕೊಂಡಿಪ್ಪ ಮಹಾ ೫೦೩ ೧೮೨೯ 
ವಾರುವ ದಡೆ ವಾಗೆದಲ್ಲಿ ೬೪೧ ೨೨೪೪ ಸರ್ವೇಂದ್ರಿಯಂಗಳ ಲಿಂಗಮುಖ ೫೧೫ ೧೮೬೬ 
ವಿಕಾರಿಗೇಕೋ ವ್ರತನೇಮ? ೬೨೧ ೨೧೬೦ ಸಸಿ ಸ್ಥಾವರ ಮೂಲಂಗಳಿಗೆ ೪೮ ೧೭೬೪ 
ವಿರಕ್ತಿಯ ಹೇಳಿ ಹರಿದಾಡವ ೬೧೫ ೨೧೪೪ ಸಾರವ ಕೂಡಿದಲ್ಲಿ ಹಣ್ಣು ೫೨೭ ೧೯೦೬ 
ವಿರಳವಿಲ್ಲದ ಮಣಿಗೆ ದಾರದ ೫೮೩ ೨೦೪೫ ಸಾಸವೆಯ ಮೊನೆಯೊಳಗಡಗಿದ ೫೯೬ ೨೦೮೮ 

G : CC-0. Jangamwadi Math Collection. Digitized by eGangotri f 


ಆಕಾರಾದಿ 47 


ಪುಟ ವಚನಸಂಖ್ಯೆ 
ಸುಖದುಃಖಗಳನಖಬ್‌ವುದು ಕಾಯ ೫೨೯ ೧೯೧೧ 
ಸುಖವ ಮಚ್ಚಿದ ದೇಹ ೫೮೫ ೨೦೫೨ 
ಸುಡುವ ಬೆಂಕಿಯ ತುದಿಮೊನೆ ೪೯೭ ೧೮೧೧ 
"ಸುರೆಯ ಮಡಕೆಯ ಮೇಲೆ ೬೦೯ ೨೧೨೯ 
ಸೆಜಕಿಯ ಮದ್ದಕಡುಗಳ್ಳನ ಬುದ್ಧಿ ೭೪೨ ೨೨೪೯ 
4, ಲವ ಕಂಡಡೇನು, ಸ್ಪಲವನಜ್‌ ೫೩೬ ೧೯೩೧ 
ಸ್ಥೂಲತನು, ಸೂಕ್ಷ್ಮ ಕಾರಣ ೬೦೬ ೨೧೨೧ 
ಸ್ಥೂಲದಲ್ಲಿ TW ತನುವಿಂಗೆ ೪೮೮ ೧೭೮೧ 
AQ, ಲವೆಂಬುದು ಘಟ, ಕುಳ ೫೨೬ ೧೯೦೦ 
ಸ್ವಕ್ಷೇತ್ರದಲ್ಲಿ ಒಂದು ಕ್ಷೇತ್ರಗೇರಿ ೫೪೯ ೧೯೭೩ 
ಹ 

ಹಣ್ಣು ಮರನ ನುಂಗಿ ಏಜುವು ೫೫೩ ೧೯೮೨ 
ಹದ್ದ ಹಾವು ನುಂಗುವಾಗ ಸಿದ್ಧ ೫೫೮ ೧೯೯೩ 


ಹಲವು ಬಹುರೂಪ ಬರೆದ ಕರದ ೫೪೪ ೧೯೫೯ 
ಹಸಿದ ದುಂಡುಕಂಗೆ ಬಕಂಗೆ VEE ೧೮೧೮ 
ಹಸಿದು ಅಶನವ ಮುಸುಕಿಟ್ಟು ೫೩೧ ೧೯೧೭ 
ಹಿಡಿದ ಹೊಲಕ್ಕೆ ಒಡವೆಯ ೫೮೫ ೨೦೫೪ 
ಹಿಂದಪ್ಪುದೊಂದು ಭೇರಿಗೆ ೫೪೮ ೧೯೭೨ 
ಹಿಂದೆ ನೀ ಬಂದೆ ನಾನಾ ಭವಂಗ ೫೪೫ ೧೯೬೨ 
ಹಿರಿದಪ್ಪ ಮಹಾಮೇರುವೆಯ ೫೫೫ ೧೯೮೬ 


ಪುಟ ವಚನಸಂಖ್ಯೆ 
ಹೀಗಿರು ಎಂದಡೆ ಹಾಗಿ ೫೪೨ ೧೯೫೩ 
ಹುಟ್ಟದ ಮುನ್ನವೆ ಸತ್ತಿತ್ತು... ೫೭೦ ೨೦೧೮ 
ಹುಟ್ಟುಗುರುಡ ಕತ್ತಿಯನೇಜ್‌ ೬೦೧ ೨೧೦೬ - 
ಹುಟ್ಟುವದಕ್ಕೆ ಹಂಗಿಗರಾದವ ೫೯೦ ೨೦೭೩ 
ಹುತ್ತದ ಬಾಯಲ್ಲಿ ಲೆಕ್ಕವಿಲ್ಲದ ೬೦೩ ೨೧೧೧ 
ಹುತ್ತದಲ್ಲಿ ಕೈಯನಿಕ್ಕಿ ಸರ್ಪನ ೫೪೩ ೧೯೫೭ 
ಹುಲಿಯ ಹುಲ್ಲೆ ನುಂಗಿತ್ತು ೫೯೮ ೨೦೯೬ 
ಹುಲ್ಲಿನ ಸಾರವ ಮೇವ ಪಶು ೬೪೩ ೨೨೫೩ 


ಹೃದಯಕಮಲ ಮಧ್ಯದಲ್ಲಿ ಅಷ್ಟ ೫೮೪ ೨೦೪೮ 
ಹಡೆಯಿಲ್ಲದ ಸರ್ಪ, ಫಲವಿಲ್ಲದ ೪೮೪ ೧೭೬೬ 
ಹೆಣದ ಚಪ್ಪರದ ಮ್ವಮಾಡದ ೫೯೯ ೨೧೦೧ 
ಹೆಣ್ಣ ಬೇಡುವಂಗೆ ಹೆಣ್ಣೆ ಪ್ರಾಣ ೫೮೩ ೨೦೪೭ 
ಹೆಣ್ಣು ಹೊಜಗಣದೆಂದು ಹೊನ್ನು ೬೩೨ ೨೨೦೬ 
ಹೇರಂಡದಬಿತ್ತ ತುಳಿದು ವಾರಿಯ ೪೮೮ ೧೭೮೩ 


ಹೇಳುವಡೆ ನಾನಾಗಿ ಕೇಳುವಡೆ ೬೪೭ ೨೨೬೮ 
ಹೊಟ್ಟೆಯ ಕಕ್ಕುಲಿತೆಗಾಗಿ ಭಕ್ತರ ೬೨೦ ೨೧೫೯ 
ಹೊಲದವರೆಯನೆಡದು ಸೊಡ ೫೯೮ ೨೦೯೭ 
ಹೊಲನ ಗೆಯ್ದು ಮನೆಗೆ ಬರ ೬೦೩ ೨೧೧೩ 
ಹೊಜಗಣ ಮಾತ ಹೇಳಿ ೬೪೦ ೨೨೪೨ 
ಹೊಲೆಯ ಕುಲಜನಾದುದ ಕಂಡೆ ೪೯೬ ೧೮೦೯ 
ಹೋಟಾರದಲ್ಲಿ ಒಂದು ವೇತಾಳ ೫೪೭ ೧೯೭೦ 


SRI JAGABGURY V 
ISHWARADH 
JNANA SIMHASAN IWANAWARATS 


LIBRARY, 


Jangemwadi Math, VARANASI 


(GG... PBA 


Acc: No, .. 


CC-0. Jangamwadi Math Collection. Digitized by eGangotri 





hy ಪಗ್‌ 


’ 
3 


CC-0. Jangamwadi Math Collection. Digitized by eGangotri 


A : ಪಿ ಇ 





` 
| ` 
Fat . 
' 
i 
ಕ 
` 
< S À 
. 
ತ್‌ 
+ 
» 
. 
{ 
ಬ್ಲ ` 
. 
ತ್‌ ಇ 








Jangamwadi Math Collection. Dig 


pa “s 





